11 


ಫಿ | ಮನುಷ್ಯ ಜಾತಿ 
ತಾನೊಂದೆ ವಲಂ 


ದುರ್ಗಸಿಂಹ ಕವಿಯ 
ಕರ್ನಾಟಕ ಪಂಚತಂತ್ರಂ 


ಗದ್ಯಾನುವಾದ 
ಗುಂಡ್ಮಿ ಚಂದ್ರಶೇಖರ ಐತಾಳ 





ದುರ್ಗಸಿಂಹ ಕವಿಯ 
ಕರ್ಣಾಟಕ ಪಂಚತಂತ್ರಂ 


ಗದ್ಯಾನುವಾದ 
ಗುಂಡ್ಕಿ ಚಂದ್ರಶೇಖರ ಐತಾಳ 





ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ 
ಬೆಂಗಳೂರು- ೫೬೦೦೧೮ 





DURGASIMHA KAVIYA -KARNATAKA PANCHATANTRAM- original 
with prose rendering by Gundmi Chandrashekara Aithal Published 
by: Kannada Sahitya Parishattu, Pampa Mahakavi Road, Chamarajapet, 
Bangaluru- 560018, Pages:x + 352 Price: Rs.180=00 ; 2014 


ಮರುಮುದ್ರಣದ ವರ್ಷ  : ೨೦೧೪ 
ಪ್ರತಿಗಳು : ೧೦೦೦ 
ಬೆಲೆ : ಒಂದು ನೂರ ಎಂಬತ್ತು ರೂಪಾಯಿ 


ಮುಖಪುಟ ವಿನ್ಯಾಸ ಯು.ಟಿ. ಸುರೇಶ್‌ 


© ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಅಧ್ಯಕ್ಷರು ದ ಶ್ರೀ ಪುಂಡಲೀಕ ಹಾಲಂಬಿ 
ಸಮ್ಮೇಳನಾಧ್ಯಕ್ಷರು - ನಾ. ಡಿಸೋಜ 

೮೦ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 
ಸದಸ್ಯರು 
ಶೀ ಬಿ.ಎಂ. ಸದಾಶಿವಪ್ಪ ಶ್ಯಾಗಲೆ ಶೀ ಎನ್‌. ನಾರಾಯಣ 


ಶ್ರೀ ನೀಲಾವರ ಸುರೇಂದ್ರ ಅಡಿಗ 


ವಸುಂಧರಾ ಭೂಪತಿ 
ಡಾ. ಸೋ.ಮು. ಭಾಸ್ಕರಾಚಾರ್‌ 


ಶ್ರೀ ಎಸ್‌.ಜಿ. ಕೋಟಿ 

ಮಳಲಿ ವಸಂತಕುಮಾರ್‌ 
ನ. ಎ.ವಿ. ನಾವಡ 

ಶ್ರೀಮತಿ ಬಿ. ನಾರಾಯಣಮ್ಮ 
ಶ್ರೀ ಬಿ.ಎನ್‌. ರಾಮಸ್ವಾಮಿ 
ನಿರ್ದೇಶಕರು 

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


$88 






ರಾಜೇಂದ್ರ ಎಸ್‌. ಗಡಾದ 
ಡಿ.ಕೆ. ಚಿತ್ತಯ್ಯ ಪೂಜಾರ್‌ 
ಸುಜಾತಾ ಜಂಗಮಶೆಟ್ಟಿ 
ಕೆ. ರಾಮೇಗೌಡ 

. ರಾಜಶೇಖರ ಹತಗುಂದಿ 
ಪಿ. ಮಲ್ಲಿಕಾರ್ಜುನಪ್ಪ 








ಎನ್‌. ಶಾಮರಾವ್‌ 


ಮುದ್ರಣ : ಬಿ.ಎಂ.ಶ್ರೀ. ಅಚ್ಚುಕೂಟ ಆಫ್‌ಸೆಟ್‌ ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು - ೧೮ 


ಅಧ್ಯಕ್ಷರ ನುಡಿ 


ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮರುಮುದ್ರಣಗೊಳ್ಳುತ್ತಿರುವ ಮತ್ತು 
ಹೊಸದಾಗಿ ಮುದ್ರಿತವಾಗುತ್ತಿರುವ ವಿವಿಧ ಪ್ರಕಾರಗಳ ಪುಸ್ತಕಗಳನ್ನು ಸಹೃದಯರು 
ಮೆಚ್ಚಿ ಸ್ವೀಕರಿಸಲು ಯೋಗ್ಯವಾಗುವಂತೆ ಆಕರ್ಷಕ ವಿನ ಸಗಳಲ್ಲಿ ಸಿದ್ಧಪಡಿಸಿದ 
ಮೇಲೆ ಅವುಗಳ ಮಾರಾಟದ ಪ್ರಮಾಣ ಹೆಚ್ಚುತ್ತಿರುವುದನ್ನು ಕಂಡು ನನಗೆ 
ಸಂತೋಷವಾಗಿದೆ. ಓದುಗರು ಬಯಸುವ ಪುಸ್ತಕಗಳನ್ನು ಅವರ ಕೈಗೆ ತಲಪುವಂತೆ 
ಮಾಡುವುದೇ ಪುಸ್ತಕೋದ್ಯಮದ ಪ್ರಾಥಮಿಕ ಆಶಯ. ಈ ಉದ್ಯಮವನ್ನು ಅತ್ಯಂತ 
ಗಂಭೀರವಾಗಿ ಪರಿಗಣಿಸಿ, ಕಾಲಕಾಲಕ್ಕೆ ಬದಲಾಗುತ್ತಿರುವ ಓದುಗರ ಅಭಿರುಚಿಗೆ 
ಸ್ಪಂದಿಸುತ್ತ, ಆ ಕ್ಷೇತ್ರದಲ್ಲಿ ಬಹುವೇಗವಾಗಿ ಸಾಗುತ್ತಿರುವ ಪ್ರಕಾಶಕರ ನಡುವೆ 
ಕನ್ನಡ ಸರಸ್ವತಿಯ ಆರಾಧನೆ ಮಾಡುತ್ತಿದ್ದೇನೆಂದು ಭಾವಿಸಿ ಕನ್ನಡ ಸಾಹಿತ್ಯ 
ಪರಿಷತ್ತು ತಣ್ಣಗೆ, ನಿರುಮ್ಮಳವಾಗಿ ಇರುವ ಕಾಲ ಮುಗಿದುಹೋಯಿತು. 


ಹೊಸಕಾಲದ ಅಗತ್ಯಕ್ಕೆ ಅನುಗುಣವಾಗಿ ಬದಲಾಗುವುದೇ ಜೀವಂತಿಕೆಯ ಲಕ್ಷ ಣ. 





ಲೇಖಕ-ಮಾರಾಟಗಾರ-ಓದುಗರಿಗೆ ವಿಭಿನ್ನ ರೀತಿಯ ಸುಖವುಣ್ಣಿಸುವ 
ಪೈಪೋಟಿಯಲ್ಲಿ ಪುಸ್ತಕೋದ್ಯಮ ಮುಳುಗಿಹೋಗಿರುವಾಗ ಪರಿಷತ್ತು ತಟಸ್ಥ 
ತಲ್ಲೀನತೆಯಲ್ಲಿರುವುದು ಸಾಧ್ಯವೇ ಇಲ್ಲ. ಗತವೈಭವದ ಸಾಕ್ಷಿಯಾಗಿ ಉಳಿದಿರುವ 
ಆದರೆ ಇವತ್ತಿನ ಅಭಿರುಚಿಗೆ ಸಲ್ಲದಂಥ ಮುಖಪುಟ, ವರ್ಣಸಂಯೋಜನೆ, 
ಚಿತ್ರವಿನ್ಯಾಸ, ಒಳಗಿನ ಕಾಗದಗಳನ್ನು ಸಂಪೂರ್ಣ ಬದಲಾಯಿಸಿ ಚಂದಗಾಣಿಸಿದರೆ 
ಮಾತ್ರ ಓದುಗರು ಹತ್ತಿರ ಬರುತ್ತಾರೆ, ಕೈಯಿಂದ ಎತ್ತಿ ನೋಡುತ್ತಾರೆ. ಕೊಳ್ಳುವ 
ಮನಸ್ಸು ಮಾಡುತ್ತಾರೆ, ಮನೆಯ ಕಪಾಟುಗಳನ್ನು ಪುಸ್ತಕಗಳಿಂದ ಅಲಂಕರಿಸುತ್ತಾರೆ. 
ಪುಸ್ತಕವೊಂದರ ಪುಟ ಪುಟಗಳಲ್ಲಿ ಪ್ರತಿಭೆ-ಪಾಂಡಿತ್ಯಗಳ ವಿದ್ಯುತ್‌ ಪ್ರವಾಹ 
ಹರಿದು ಓದುಗರನ್ನು ರಸರೋಮಾಂಚನಗೊಳಿಸುವುದು ಎಷ್ಟು ಮುಖ್ಯವೋ 
ನಮಗೆ ಬೇಕಾದ್ದು ಅದರಲ್ಲೇನೋ ಇದೆ ಎನ್ನುವ ಸೂಚನೆ ಪುಸ್ತಕದತ್ತ ನೋಟ 
ಹಾಯಿಸುತ್ತಿದ್ದಂತೆ ಸಿಗುವುದೂ ಅಷ್ಟೇ ಮುಖ್ಯ ಆಧುನಿಕ ಮುದ್ರಣ ತಂತ್ರಜ್ಞಾನದ 
ಸಾಧ್ಯತೆಗಳನ್ನು ಸಮರ್ಪಕವಾಗಿ ಅಳವಡಿಸಿಕೊಳ್ಳುವುದರಿಂದಲೂ ಯಶಸ್ಸಿನ ಹೆದ್ದಾರಿ 
ನಿರ್ಮಾಣವಾಗುತ್ತದೆಂಬ ಮಾತೂ ಸತ್ಯವೇ. ಇಷ್ಟೆಲ್ಲಾ ಚಿಂತನ-ಮಂಥನ, ಪರೀಕ್ಷೆ- 
ಪ್ರಯೋಗ, ಅವಲೋಕನ-ಪರಾಮರ್ಶನಗಳ ಪರಿಣಾಮವಾಗಿಯೇ ವರ್ತಮಾನದ 
ಪುಸ್ತಕ ಪ್ರಕಟಣೆಯ ತುರುಸಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆತ್ಮವಿಶ್ವಾಸದ ಮತ್ತು 
ಹೆಮ್ಮೆಯ ಹೆಜ್ಜೆಗಳನ್ನು ಇಡುತ್ತಾ ಸಾಗಿದೆ. ಲಾಭಕೋರತನವಿಲ್ಲದ, ಸದಭಿರುಚಿಯನ್ನು 


( 
ತ್ತಿ ಬೆಳೆಸುವ ಸತ್ವವನ್ನು ತಮ್ಮ ಒಡಲಲ್ಲಿ ತುಂಬಿಕೊಂಡಿರುವ ಪರಿಷತ್ತಿನ ಕೃತಿಗಳಿಂದ 
ಕ್ಷಗಟ್ಟಲೆ ಕನ್ನಡಿಗರು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. 

ಸಮಗ್ರ ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ 
ಭಾಜನವಾಗಿರುವ, ೧೯೧೫ರಲ್ಲಿ ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ತು 
ಶತಮಾನೋತ್ಸವದ ಹೊಸಿಲಲ್ಲಿದೆ. ಕಳೆದ ೯೯ ವರ್ಷಗಳಿಂದಲೂ ಕನ್ನಡ ಗ್ರಂಥಗಳ 
ಪ್ರಕಟಣೆಯನ್ನು ನಿರಂತರವಾಗಿ ಮಾಡುತ್ತಾ ಬಂದಿರುವ ಪರಿಷತ್ತು ಸುಮಾರು 
ಒಂದು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿರುತ್ತದೆ. ಸರಿಸುಮಾರು 
ಒಂದು ಶತಮಾನದಷ್ಟು ಕಾಲಾವಧಿಯ ನಿರಂತರತೆ ಹಾಗೂ ಕೃತಿಗಳ ಮೌಲಿಕತೆಯ 
ದೃಷ್ಟಿಯಿಂದ ಇದೊಂದು ಅಪೂರ್ವ ದಾಖಲೆಯಾಗಿದೆ. ಕನ್ನಡ ಪ್ರಕಟಣಾ 
ಚರಿತ್ರೆಯಲ್ಲಂತೂ ಅನನ್ಯವೇ ಸರಿ. 


ಬಿ. 
ಲ 


ವಿಶ್ವ ಸಾಹಿತ್ಯ ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯವಾದ ಗ್ರಂಥಗಳ ಸಾಲಿಗೆ 


ಸೇರುವ "ಪಂಚತಂತ್ರ'ದ ಕನ್ನಡ ಆವೃತ್ತಿ ದುರ್ಗಸಿಂಹನ ಈ ಕೃತಿ - ಕನ್ನಡದ 
ಏಕಮೇವಾಕೃತಿ ಎಂದು ಪ್ರಸಿದ್ಧವಾಗಿದೆ. “ಪಂಚತಂತ್ರ' ಯಾವುದೇ ಭಾಷೆಯಲ್ಲಿದ್ದರೂ 
ಅದೊಂದು ಅಮರ ಕೃತಿ. ಕನ್ನಡ ಓದುಗರು ಈ ಕಾವ್ಯವನ್ನು ಮತ್ತೆ ಮತ್ತೆ ಓದಿ 


ಆನಂದಿಸಲಿ ಎಂದು ಹಾರೈಸುತ್ತೇನೆ. 

ಪುಸ್ತಕವನ್ನು ಅಚ್ಚುಕಟ್ಟಾಗಿ ಮುದ್ರಿಸಿದ ಬಿ.ಎಂ.ಶ್ರೀ. ಅಚ್ಚುಕೂಟದ 
ಸಿಬ್ಬಂದಿವರ್ಗಕ್ಕೆ ಹಾಗೂ ಈ ಕಾರ್ಯದಲ್ಲಿ ಸಹಕಾರ ನೀಡಿದ ಪ್ರಕಟಣ ಸಮಿತಿಯ 
ಎಲ್ಲಾ ಸದಸ್ಯರಿಗೆ ನನ್ನ ಕೃತಜ್ಞತೆಗಳು. 


ಪುಂಡಲೀಕ ಹಾಲಂಬಿ 
ಅಧ್ಯಕ್ಷರು 





ಓದುವ ಮೊದಲು 


ಹಳಗನ್ನಡದಲ್ಲಿರುವ ದುರ್ಗಸಿಂಹನ "ಕರ್ಣಾಟಕ ಪಂಚತಂತ್ರಂ' ಎಂಬ 
ಕೃತಿಯನ್ನು ಹೊಸಗನ್ನಡದಲ್ಲಿ ಹೇಳುವ ಕಾರ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ 
ಯೋಜನೆಯ ಅನುಸಾರವಾಗಿ ನನಗೆ ಒಪ್ಪಿಸಿತು. 

ಈ ಗ್ರಂಥವನ್ನು ನಾನು ಬಿ.ಎ. ಆನರ್ಸ್‌ ತರಗತಿಯಲ್ಲಿದ್ದಾಗ ಆಳವಾಗಿ 
ಅಧ್ಯಯನ ಮಾಡುವ ಅವಕಾಶ ದೊರೆಯಿತು. ಆಗ ಇದರ ಮೊದಲನೆಯ 
ಪ್ರಕರಣವನ್ನು ನನಗೆ ಪಾಠ ಹೇಳಿದವರು ನನ್ನ ವಿದ್ಕಾಗುರುಗಳಾದ ಪ್ರೊ.ಕೆ. 
ವೆಂಕಟರಾಮಪ್ಪ, ಎಂ.ಎ., ಅವರು ಇದನ್ನು ಅನನ್ಯ ರೀತಿಯಲ್ಲಿ ಪಾಠ ಹೇಳಿದರು. 
ಅಂದಿನಿಂದಲೇ ನನಗೆ ಇದನ್ನು ಹೊಸಗನ್ನಡಕ್ಕೆ ಮಾಡಬೇಕೆಂಬ ಆಸೆಹುಟ್ಟಿತು. 
ಹಾಗೆಯೇ ಆ ಕಾರ್ಯವನ್ನು ನಾನು ೧೯೬೮ರ ಹೊತ್ತಿಗೇ ಮುಗಿಸಿದ್ದೆ. ಆದರೆ ಅದು 
ಸಂಗ್ರಹವೂ ಸ್ವತಂತ್ರವೂ ಆದ ಅನುವಾದವಾಗಿತ್ತು. ಇಲ್ಲಿ ಪರಿಷತ್ತು ಹಾಕಿದ 
ನಿಯಮಾವಳಿಗೆ ಬದ್ಧನಾಗಿ ಅನುವಾದಮಾಡಬೇಕಾಗಿತ್ತು. ಏನು ಯೋಗಾಯೋಗವೋ 
ಏನೋ, ಇಲ್ಲಿಯೂ ಈ ಯೋಜನೆಯ ಪ್ರಧಾನ ಸಂಪಾದಕರಾಗಿ ಪ್ರೊ.ಕೆ. 
ವೆಂಕಟರಾಮಪ್ಪನವರೇ ದೊರಕಿದರು. 

ಹಳಗನ್ನಡ ಗ್ರಂಥಗಳನ್ನು ಮೂಲಸಹಿತ ಹೊಸಗನ್ನಡಕ್ಕೆ ಅನುವಾದಿಸಿ 
ಪ್ರಕಟಿಸುವ ಮಹಾಯೋಜನೆಯೊಂದನ್ನು ಕೈಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ 
ಅಧ್ಯಕ್ಷರಾದ ಶ್ರೀ ಜಿ. ನಾರಾಯಣ ಅವರು ನಾಡಿನ ಜನತೆಗೂ ಕನ್ನಡಕ್ಕೂ ಮಹದುಪ 
ಕಾರ ಮಾಡುತ್ತಿದ್ದಾರೆ. ಅವರ ಮಹಾಯೋಜನೆಯಲ್ಲಿ ನನ್ನದೂ ಒಂದು ಅಳಿಲುಸೇವೆ 
ಮಾಡಲು ಅವಕಾಶಮಾಡಿಕೊಟ್ಟ ಆ ಮಹಾನುಭಾವರಿಗೆ ನಾನು ಕೃತಜ್ಞ 

ಈ ಅನುವಾದವನ್ನು ಕೈಕೊಳ್ಳುವ ವೇಳೆಗೆ ಪ್ರೊ. ಎನ್‌. ಅನಂತರಂಗಾಚಾರ್‌ 
ಅವರು ಸಂಪಾದಿಸಿದ ದುರ್ಗಸಿಂಹನ ಪಂಚತಂತ್ರವು ಪ್ರಕಟವಾಯಿತು. ನಾನು 
ಕರ್ನಾಟಕ ಕಾವ್ಯಮಂಜರಿಯಿಂದ ಪ್ರಕಟವಾದ ೧೮೯೮ರ ಆವೃತ್ತಿಯನ್ನು ಮುಖ್ಯ 
ಆಧಾರವಾಗಿಟ್ಟುಕೊಂಡು ವಿಶೇಷ ಪಾಠಾಂತರಗಳನ್ನು ಗಮನದಲ್ಲಿಟ್ಟು ಕವಿಪಾಠವನ್ನು 
ಕೊಟ್ಟಿದ್ದೇನೆ. ಎಲ್ಲ ಪ್ರತಿಗಳಲ್ಲಿರುವ ಪಾಠಾಂತರಗಳನ್ನೆಲ್ಲ ಗುರುತಿಸುವ ಗೋಜಿಗೆ 
ಹೋಗಿಲ್ಲ, ೧೮೯೮ರ ಪಂಚತಂತ್ರದ ಆವೃತ್ತಿಯನ್ನು ನನಗಿತ್ತು ಉಪಕರಿಸಿದ 
ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರಾಗಿರುವ ಶ್ರೀ ಎಸ್‌. ಶಿವಣ್ಣ 
ಎಂ.ಎ., ಅವರಿಗೆ ನಾನು ಖಣಿ. ಪ್ರೊ.ಎನ್‌. ಅನಂತರಂಗಾಚಾರ್‌ ಅವರ ಗ್ರಂಥದ 
ಪೀಠಿಕೆಯಿಂದ ನಾನು ಉಪಕೃತನಾಗಿದ್ದೇನೆ. ಅದಕ್ಕಾಗಿ ಅವರಿಗೆ ನಾನು 
ಆಭಾರಿಯಾಗಿದ್ದೇನೆ. 


ಮಂಗಳ ಗಂಗೋತ್ರಿ ದ.ಕ. 


ಗುಂಡ್ಮಿ ಚಂದ್ರಶೇಖರ ಐತಾಳ 
೧೫-೭-೧೯೭೫ 5 ಶೆ 





2 
5 


“apr ಈ % ೫ ಈ ಧಿ 


ಅಧ್ಯಕ್ಷರ ನುಡಿ 

ಓದುವ ಮೊದಲು 

ಉಪೋದ್ಭಾತ 

ಪೀಠಿಕಾ ಪ್ರಕರಣಂ 

ಪ್ರಥಮಾಶ್ಚಾಸಂ : ಭೇದಪ್ರಕರಣಂ 
ದ್ವಿತೀಯಾಶ್ವಾಸಂ : ಪರೀಕ್ಷಾ ವ್ಯಾವರ್ಣನಂ 
ತೃತೀಯಾಶ್ಚಾಸಂ : ವಿಶ್ವಾಸ ಪ್ರಕರಣಂ 
ಚತುರ್ಥಾಶ್ವಾಸಂ : ವಂಚನಾ ಪ್ರಕರಣಂ 
ಪಂಚಮಾಶ್ವಾಸಂ : ಮಿತ್ರಕಾರ್ಯ ಪ್ರಕರಣಂ 
ಶಬ್ದಕೋಶ 


ಉಪೋದ್ದಾತ 
೧. ಕಥಾಪ್ರಪಂಚ 


ಮನುಷ್ಯನು ಮಾತು ಕಲಿತಂದಿನಿಂದ ಕಥೆ ಹೇಳಲು, ಕೇಳಲು ತೊಡಗಿದ. 
ಅಂದಿನಿಂದ ಇಂದಿನವರೆಗೆ ಕಥೆಯ ಸ್ರೋತ ಅದರ ನಾನಾ ರೂಪಗಳಲ್ಲಿ, ನಾನಾ 
ಭಾಷೆಗಳಲ್ಲಿ. ಅನುಸ್ಕೂತವಾಗಿ ಹರಿದುಬಂತು. ಕಥೆಯೆಂದರೆ ದೊಡ್ಡವರು 
ಚಿಕ್ಕವರೆನ್ನದೆ, ಮಕ್ಕಳು ಮರಿಯೆನ್ನದೆ ಮೈಯೆಲ್ಲ ಕಿವಿಯಾಗಿ ಕೇಳುವರು. ಕೇಳುವವರ 
ಸಂಖ್ಯೆ ಹಿರಿದಾದುದರಿಂದ ಕಥೆಗಳ ರಾಶಿಯೂ ಕಾಲಕಾಲಕ್ಕೆ ಬೆಳೆಯಿತು. ಪ್ರಪಂಚದ 
ಸಾಹಿತ್ಯದಲ್ಲಿ ಕಥಾಪ್ರಪಂಚ ಬೆಳೆದ ಹಾಗೆಯೇ ಭರತಖಂಡದಲ್ಲಿಯೂ ಬೃಹತ್ಯಥೆ, 
ಪಂಚತಂತ್ರ, ಹಿತೋಪದೇಶ , ಕಥಾಸರಿತ್ಸಾಗರ, ಮೊದಲಾದ ಕಥಾಸಮುದ್ರಗಳು 
ಸೃಷ್ಟಿಯಾದುವು. ಇವುಗಳಲ್ಲಿ ಪೈಶಾಚಿಭಾಷೆಯಲ್ಲಿರುವ ಗುಣಾಢ್ಕನ ಬೃಹತ್ಕಥೆ 
ಪ್ರಾಚೀನವಾದುದು. ಆದರೆ ಈಗ ಇದು ಉಪಲಬ್ಯವಾಗಿಲ್ಲ. ಇದನ್ನು 
ಮೂಲವಾಗಿಟ್ಟುಕೊಂಡು ಅನೇಕ ಸಂಗ್ರಹಗಳು ಬಂದುವು . ಅವುಗಳ ಆಧಾರದಿಂದ 
ಮೂಲದಲ್ಲಿ ಅದು ಹೇಗಿದ್ದಿರಬಹುದು ಎಂಬ ಕಲ್ಪನೆಯನ್ನು ಮಾಡಿಕೊಳ್ಳ 
ಬೇಕಾಗಿದೆ. ಗುಣಾಢ್ಯನ ವಿಚಾರವೂ ಏನೂ ತಿಳಿದುಬಂದಿಲ್ಲ. ಬೃಹತ್ಯಥೆಯ 
ಸಂಗ್ರಹಗಳಲ್ಲಿ ನೇಪಾಳದ ಬುದ್ಧಸ್ವಾಮಿಯಿಂದ ಕ್ರಿ.ಶ.೮-೯ನೆಯ ಶತಮಾನಗಳಲ್ಲಿ 
ರಚಿತವಾದ "ಬೃಹತ್ಯಥಾಶ್ಲೋಕಸಂಗ್ರಹ'ವು ಅತ್ಯಂತ ಪ್ರಾಚೀನವಾದುದು. ಅನಂತರ 
೧೧ನೆಯ ಶತಮಾನದಲ್ಲಿ ಕಾಶ್ಮೀರದ ಸೋಮದೇವನು ಬರೆದ "ಬೃಹತ್ಕಥಾ 
ಸರಿತ್ಸಾಗರ' ಮುಖ್ಯವಾದುದು. ಈ ಕಥೆಗಳಲ್ಲೆಲ್ಲ ಮಾನವನ ಆಚಾರ ವಿಚಾರ, 
ನಡೆನುಡಿಗಳನ್ನು ಮೃಗಪಕ್ಷಿಗಳಿಗೆ ಆರೋಪಿಸಿ ಕಥೆಗಳ ನಿರೂಪಣೆ ಮಾಡುವುದು 
ವಿಶೇಷವಾದ ಅಂಶ. 

ಈ ಕಥಾಸಾಗರದಲ್ಲಿ "ಪಂಚತಂತ್ರ' ಮತ್ತು "ಜತೋಪದೇಶ' ಎಂಬ ಕೃತಿಗಳು 
ವಿಶೇಷ ಜನಪ್ರಿಯವಾದುವು. ಇವೆರಡೂ ಕೃತಿಗಳು ಅಲ್ಪಸ್ವಲ್ಪ ವ್ಯತ್ಕಾಸವನ್ನು ಹೊಂದಿ 
ಪ್ರಪಂಚದ ನಾನಾ ದೇಶಗಳ ನಾನಾ ಭಾಷೆಗಳಲ್ಲಿ ಅವತರಿಸಿದುವು. "ಬೈಬಲ್‌' 
ಗ್ರಂಥವನ್ನು ಬಿಟ್ಟರೆ ಪ್ರಪಂಚದಲ್ಲಿ "ಪಂಚತಂತ್ರ'ದಷ್ಟು ಹೆಚ್ಚು ಭಾಷೆಗಳಿಗೆ 
ಅನುವಾದವಾದ ಗ್ರಂಥ ಇನ್ನೊಂದಿಲ್ಲ. ಅರ್ಥಶಾಸ್ತ್ರದ ಐದು ತಂತ್ರಗಳನ್ನು ಕಥೆಗಳ 
ಮೂಲಕ ಅದು ಪ್ರತಿಪಾದಿಸುವುದರಿಂದ ಅದಕ್ಕೆ " ಪಂಚತಂತ್ರ' ಎಂಬ ಹೆಸರು ಬಂತು. 
ಪ್ರಪಂಚದ ನೂರಾರು ವಿದ್ವಾಂಸರು ಇದನ್ನು ತಮ್ಮ ತಮ್ಮ ಭಾಷೆಗಳಿಗೆ 
ಅನುವಾದಿಸಿಕೊಂಡಿದ್ದಾರೆ; ಅಧ್ಯಯನ ಮಾಡಿದ್ದಾರ. ಶಾಸ್ತ್ರೀಯ ಸಂಸ್ಕರಣಗಳನ್ನು 
ತರಲು ಭಗೀರಥಪ್ರಯತ್ನ ಮಾಡಿದ್ದಾರೆ. "ಪಂಚತಂತ್ರ' ದ ಪ್ರಪಂಚವೇ ಒಂದು 
ಪ್ರಪಂಚದಷ್ಟು ವಿಶಾಲವೆಂಬಷ್ಟು ಅದನ್ನು ಕುರಿತು ಕೆಲಸಗಳಾಗಿವೆ. “ ಪಂಚತಂತ್ರ' ದ 
ಕರ್ತೃ ವಿಷ್ಣುಶರ್ಮನೆಂಬ ಬ್ರಾಹ್ಮಣ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಅದರೆ 


೨ ಕರ್ಣಾಟಕ ಪಂಚತಂತ್ರಂ 
ಅವನು ಯಾರು, ಎಲ್ಲಿದ್ದ, ಯಾವಾಗ ಇದ್ದ, ಏನಾಗಿದ್ದ ಎಂಬ ವಿವರವೆಲ್ಲವೂ 
ಕಾಲಗರ್ಭದಲ್ಲಿ ಅಡಗಿಹೋಗಿವೆ. 

೨. ಪಂಚತಂತ್ರದ ಪ್ರಪಂಚ 


“ಪಂಚತಂತ್ರ' ವು ಪ್ರಪಂಚಪ್ರವಾಸ ಮಾಡಿದ ಭಾಗ್ಯಶಾಲಿಯಾದ ಗ್ರಂಥ. 
ಇದರ ಇತಿಹಾಸವನ್ನು ಕೂಲಂಕಷವಾಗಿ ಕಂಡುಹಿಡಿದ ಮಹನೀಯ ಜರ್ಮನಿಯ 
ಪ್ರಾಚ್ಯತಜ್ಞನಾಗಿದ್ದ ಜೋನ್ಸ್‌ ಹರ್ಟೆಲ್‌ (3008765 Hertel). ಪ್ರಪಂಚದಲ್ಲಿ 
ದೊರೆಯುವ ಸುಮಾರು ೫೦-೬೦ ಭಾಷಾಂತರಗಳಲ್ಲಿ ಸುಮಾರು ಇನ್ನೂರಕ್ಕಿಂತ 
ಅಧಿಕ ರೂಪಾಂತರಗಳು ಸಿಗುತ್ತವೆ ಎಂಬ ಅದ್ಭುತವನ್ನು ಈತ ೧೯೧೪ರಲ್ಲಿ ಜಗತ್ತಿಗೆ 
ಸಾರಿದನು. ವಿಷ್ಣುಶರ್ಮನ ಪಂಚತಂತ್ರವು ವಿಶ್ವರೂಪ ತಾಳಿ ಹೇಗೆ ಪ್ರಪಂಚದ 
ಪಶ್ಚಿಮೋತ್ತರ ದೇಶಗಳಿಗೆ ಪ್ರಸಾರವಾಯಿತು ಎಂಬುದನ್ನು ಈತ ಗುರುತಿಸಿದ್ದಾನೆ. 
ಇತ್ತೀಚಿಗೆ ಫ್ರಾಂಕ್ಲಿನ್‌ ಎಡ್ಗರ್‌ಟನ್‌ (Franklin 0088108) ಎಂಬ ವಿದ್ವಾಂಸ 
Panchatanura Reconsuucted (ಪಂಚತಂತ್ರ ಪುನರ್ರಚಿತ) ಎಂಬ ಗ್ರಂಥದಲ್ಲಿ 
ಪಂಚತಂತ್ರದ ಇನ್ನೊಂದು ಪಾಠಸಂಪ್ರದಾಯವು ಭಾರತದಿಂದ ಪೂರ್ವದಕ್ಷಿಣ 
ದೇಶಗಳಿಗೆ ಹೋಯಿತು ಎಂಬುದನ್ನು ಸಾರಿದ್ದಾನೆ. 

ಮೂಲ ಪಂಚತಂತ್ರವು ಕ್ರಿ.ಶ.ದ ಅರಂಭದ ಶತಮಾನದಲ್ಲಿ ರಚಿತವಾಗಿದ್ದಿರ 
ಬೇಕು ಎಂದು ವಿದ್ವಾಂಸರು ಊಹಿಸಿರುತ್ತಾರೆ. ವಿಷ್ಣುಶರ್ಮನ ಪಂಚತಂತ್ರ 
ಪಶ್ಚಿಮದೇಶಗಳಿಗೆ ಹೋದ ಕತೆ ಸ್ವಾರಸ್ಯವಾಗಿದೆ. ಕ್ರಿ.ಶ. ೫೩೧ ರಿಂದ ೫೭೯ರವರೆಗೆ 
ಪರ್ಷಿಯಾದೇಶವನ್ನು ಆಳಿದ ದೊರೆ ಖುಸ್ರು ನೌ ಷೇರ್ವಾನ್‌ ಎಂಬುವನು 
ಸತ್ತವರನ್ನು ಬದುಕಿಸುವ ಮೂಲಿಕೆಯೊಂದು ಭಾರತದಲ್ಲಿದೆ ಎಂಬುದನ್ನು ಕೇಳಿದನು. 
ತನ್ನ ಆಸ್ಥಾನವೈದ್ಯನಾದ ಬುರ್ಜೆ 80/76 ಎಂಬವನೊಡನೆ ಆ ಮೂಲಿಕೆಯನ್ನು ತನಗೆ 
ತಂದುಕೊಡಬೇಕೆಂದು ಹೇಳಿ ಅವನನ್ನು ಭಾರತಕ್ಕೆ ಕಳುಹಿಸಿದನು. ಅವನು ಅದನ್ನು 
ಭಾರತದಲ್ಲೆಲ್ಲ ಹುಡುಕಿ ಅದು ಎಲ್ಲಿಯೂ ಸಿಕ್ಕದಿರಲು ಅನುಭವಿಯಾದ 
ವೃದ್ಧನೊಬ್ಬನು ಅವನೊಡನೆ ಹೀಗೆ ಹೇಳಿದನು. "ಅಂಥ ಮೂಲಿಕೆ ಯಾವುದೂ 
ಇರಲು ಸಾಧ್ಯವಿಲ್ಲ. ಮೂಢರನ್ನು ಬುದ್ಧಿವಂತರನ್ನಾಗಿ ಮಾಡಬಲ್ಲ "ಪಂಚತಂತ್ರ'ವೇ ಆ 
ಮೂಲಿಕೆ!' ಅದನ್ನು ಕೇಳಿದ ಬುರ್ಜೆ "ಪಂಚತಂತ್ರ' ದ ಪ್ರತಿಯೊಂದನ್ನು 
ಸಂಪಾದಿಸಿಕೊಂಡು ತನ್ನ ರಾಜಭಾಷೆಯಾದ ಪಹಲ್ಪಿಗೆ ಅನುವಾದಿಸಿ ತನ್ನ ದೊರೆಗೆ 
“ಇದು ಸತ್ತವರನ್ನೂ ಎತ್ತಬಲ್ಲ ಭಾರತದ ಮೂಲಿಕೆ' ಎಂದು ಅರ್ಪಿಸಿದನು. ರಾಜನು 
ಅದನ್ನು ತನ್ನ ಪಹಲ್ವಿಭಾಷೆಯಲ್ಲಿ "ಕರಟಕ-ದಮನಕ' ಎಂಬ ಹೆಸರಿನಿಂದ 
ಪ್ರಕಟಿಸಿದನಂತೆ. ಅದು ಈಗ ದೊರೆಯುವುದಿಲ್ಲ. ಅದನ್ನು ಆಧರಿಸಿದ 
ಅನುವಾದಗಳಿಂದ ನಮಗೆ ಈ ವಿಚಾರ ತಿಳಿದುಬರುತ್ತದೆ. 

ಈ ಕೃತಿ ಪಾಶ್ಚಾತ್ಯ ಜಗತ್ತಿನಲ್ಲಿ ಕ್ರಿ.ಶ. ೬ನೆಯ ಶತಮಾನದಿಂದ ೧೬ನೆಯ 
ಶತಮಾನದವರೆಗೆ ಅನೇಕ ಅನುವಾದಗಳಾಗಲು ಪ್ರೇರೇಪಿಸಿತು; ತುಂಬ ಪ್ರಭಾವವನ್ನು 





ಉಪೋದ್ಭಾತ ೩ 
ಬೀರಿತು. ಇವುಗಳಲ್ಲಿ ಪರ್ಷಿಯಾದೇಶದ ದೊರೆಯ ಆಸ್ಥಾನದಲ್ಲಿದ್ದ ಬಡ್‌ (Bud) 
ಎಂಬವನು “ಕರಟಕ-ದಮನಕ'ವನ್ನು ಕಾಲಿಲಾಗ್‌ ಮತ್ತು ದಮ್ನಾಗ್‌ (kalilag And 
Damnag) ಎಂಬ ಹೆಸರಿನಲ್ಲಿ ಸಿರಿಯಾಭಾಷೆಗೆ ಅನುವಾದಿಸಿದನು. ಇದರ 
ಭಾಷಾಂತರಗಳು ಜರ್ಮನ್‌ ಭಾಷೆಯಲ್ಲಿವೆ. ಇದು ಅನಂತರ ಎಂಟನೆಯ 
ಶತಮಾನದಲ್ಲಿ ಅರಬ್ಬೀ ಭಾಷೆಗೆ ಅನುವಾದವಾಯಿತು. ಅವುಗಳಲ್ಲಿ ಅಬ್ದುಲ್ಲ ಇಬನ್‌ 
ಅಲ್‌ ಮೊಖಾಫೆ (Abdullah Ibn Al Moqaaff) ಎಂಬವನ ಅನುವಾದವು 
ಮುಖ್ಯವಾದುದು. ಈತನ ಕೃತಿ ಪಾಶ್ಚಾತ್ಯ ಪ್ರಪಂಚದಲ್ಲೆಲ್ಲ ಪ್ರಸಾರವಾಯಿತು. ಇದು 
ಕ್ರಿಶ. ೧೮೧೬ ರಿಂದ ಇಂಗ್ಲಿಷ್‌, ಜರ್ಮನ್‌, ಫ್ರೆಂಚ್‌, ಡೇನಿಷ್‌, ರಷ್ಕನ್‌, 
ಇಟ್ಯಾಲಿಯನ್‌, ಸ್ಪ್ಯಾನಿಷ್‌, ಜೆಕ್‌ ಮೊದಲಾದ ಭಾಷೆಗಳಿಗೆ ಅನುವಾದಗೊಂಡಿತು. 
ಇದು ಹನ್ನೊಂದನೆಯ ಶತಮಾನದಲ್ಲೇ ಗ್ರೀಕ್‌ ಭಾಷೆಯಲ್ಲಿ ಬಂದು ಅದರಿಂದ 
ಲ್ಯಾಟಿನ್‌, ಸ್ಲಾವೋನಿಕ್‌, ಹೀಬ್ರೂ ಭಾಷೆಗಳಿಗೆ ಅನುವಾದಗೊಂಡಿತು. ಕ್ರಿ.ಶ. 
೧೫೭೦ರಲ್ಲಿ ಸರ್‌ ಥಾಮಸ್‌ ನಾಥ್‌ (Sir Thomas Nath) ಎಂಬುವನು "ಮೊರೇಲ್‌ 
ಫಿಲಾಸೋಫಿಯಾ ಆಫ್‌ ಡೋಣಿ” (Morale 88110500018 of Doni) ಎಂಬುದಾಗಿ 
ಇಂಗ್ಲಿಷ್‌ ಭಾಷೆಯಲ್ಲಿ ಮೊತ್ತ ಮೊದಲು ಪಂಚತಂತ್ರವನ್ನು ಅನುವಾದಿಸಿದನು. 

ಪಂಚತಂತ್ರದ ಇನ್ನೊಂದು ಶಾಖೆಯು ಪರ್ಷಿಯನ್‌ ಭಾಷೆಯಲ್ಲಿ “ಅನ್ಪಾರೆ 
ಸುಹೈಲಿ' ಎಂಬ ಹೆಸರಿನಿಂದ ಹದಿನೈದನೆಯ ಶತಮಾನದಲ್ಲಿ ಪ್ರಪಂಚ 
ಪ್ರಸಿದ್ಧವಾಯಿತು. ತಮಾಷೆಯೆಂದರೆ ಇದು ಮಧ್ಯವಿಷ್ಯದ ನೂರಾರು ಭಾಷೆಗಳಲ್ಲಿ 
ಅನುವಾದವಾಗಿ ಪಂಚತಂತ್ರದ ಮಾತೃಭೂಮಿಯಾದ ಭಾರತಕ್ಕೇ ಬಂದಿದೆ. "ಅನ್ವಾರೆ 
ಸುಹೈಲಿ' ಹದಿನಾರನೆಯ ಶತಮಾನದಲ್ಲಿ ಟರ್ಕಿಷ್‌ ಭಾಷೆಯಲ್ಲಿ "ಹುಮಾಯೂನ್‌ 
ನಾಮಾ' ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಇದೂ ಮತ್ತೆ ಯೂರೋಪಿಯನ್‌ 
ಭಾಷೆಗಳಿಗೆ ಅನುವಾದಗೊಂಡಿತು. ಅವುಗಳಲ್ಲಿ ಫ್ರೆಂಚ್‌ ಅನುವಾದ ಮುಖ್ಯಮುಯದು. 
"ಅನ್ಹಾರೆ. ಸುಹೈಲಿ'ಯ ಇನ್ನೊಂದು ಶಾಖೆ ಮಂಗೋಲಿಯನ್‌ ಭಾಷೆಗಳಿಗೆ 
ಹರಿದುಬಂತು. “ಹೀಗೆ ಪಂಚತಂತ್ರ ಪಹಲ್ವಿಯ ಭಾಷಾಂತರದಿಂದ ಸುಮಾರು 
ಹದಿಮೂರು ಶತಮಾನಗಳಲ್ಲಿ ದೇಶದೇಶಾಂತರಗಳಲ್ಲೆಲ್ಲ ಭಾಷಾಂತರ, 
ಮರುಭಾಷಾಂತರ, ಪ್ರತಿಭಾಷಾಂತರ ಗದ್ಯದಿಂದ ಪದ್ಯ, ಪದ್ಯದಿಂದ ಗದ್ಯ 
ರೂಪಾಂತರವನ್ನು ಹೊಂದಿ ಏಷ್ಯ ಮತ್ತು ಯೂರೋಪ್‌ಖಂಡದ ಬಹುಭಾಗವನ್ನಷ್ಟೇ 
ಅಲ್ಲದೆ ಆಫ್ರಿಕಾಖಂಡದ ಬಹುಭಾಗದಲ್ಲಿಯೂ ವಿವಿಧ ಹೆಸರುಗಳಿಂದಲೂ 
ರೂಪಗಳಿಂದಲೂ ಸಂಚಾರಮಾಡಿ ಪುನಃ ಭಾರತವನ್ನೇ ಪ್ರವೇಶಿಸಿರುವುದು ಬಹು 
ಸೋಜಿಗದ ಸಂಗತಿ”. ಇವಿಷ್ಟು ವಿಷ್ಣುಶರ್ಮನ ಪಂಚತಂತ್ರದ ಪ್ರವಾಸದ ಒಂದು 
ಸ್ಥೂಲ ಪರಿಚಯ. 

ಪಂಚತಂತ್ರದ ಇನ್ನೊಂದು ಸಂಪ್ರದಾಯ ವಸುಭಾಗಭಟ್ಟನಿಂದ 
ಆರಂಭವಾಯಿತೆಂದು ಆಗಲೇ ಪ್ರಸ್ತಾಪಿಸಲಾಗಿದೆ. ಇದು ಭಾರತದಿಂದ ದಕ್ಷಿಣ ಪೂರ್ವ 








೪ ಕರ್ಣಾಟಕ ಪಂಚತಂತ್ರಂ 
ದೇಶಗಳಿಗೆ ಪ್ರವಾಸಹೋಯಿತು. ಇದರ ಕನ್ನಡದ ಅವತಾರ ಕ್ರಿ.ಶ. ೧೦೩೧ರಲ್ಲಿ 
ದುರ್ಗಸಿಂಹನೆಂಬ ಬ್ರಾಹ್ಮಣನಿಂದ ಆಯಿತು. ಈ ವಸುಭಾಗಬಟ್ಟ ಯಾರು, 
ಏನು,ಎಲ್ಲಿದ್ದ, ಯಾವಾಗ ಇದ್ದ ಎಂಬ ವಿಚಾರವೂ ವಿಷ್ಣುಶರ್ಮನ ವಿಚಾರದ 
ಹಾಗೆಯೇ ಒಗಟಾಗಿದೆ. ವಸುಭಾಗಭಟ್ಟನು ಯಾವ ಭಾಷೆಯಲ್ಲಿ ಪಂಚತಂತ್ರವನ್ನು 
ಬರೆದ ಎಂಬುದೂ ಗೊತ್ತಿಲ್ಲ. ವಿಷ್ಣುಶರ್ಮನ ಹಾಗೆ ಇವನೂ ಸಂಸ್ಕೃತದಲ್ಲಿಯೇ 
ಬರೆದಿರಬಹುದೆಂದು ವಿದ್ವಾಂಸರು. ಊಹಿಸುತ್ತಾರೆ. ತಾನು ವಸುಭಾಗಭಟ್ಟನ 
ಪಂಚತಂತ್ರವನ್ನು ಆಧರಿಸಿ ಬರೆದೆನೆಂದು ದುರ್ಗಸಿಂಹನು ಹೀಗೆ ಹೇಳುತ್ತಾನೆ : 
ಪುಷ್ಪದಂತನೆಂಬ ಗಣಪ್ರಧಾನನು ಮಾನವಲೋಕದಲ್ಲಿ ಹುಟ್ಟಿ ಗುಣಾಢ್ಯನೆಂಬ 
ಸತ್ಯವಿಯಾಗಿ ಶಾಲಿವಾಹನನೆಂಬ ಚಕ್ರವರ್ತಿಯ ಕವಿಯಾಗಿದ್ದು ಹರನು ಗಿರಿಸುತೆಗೆ 
ಹೇಳಿದ ಕತೆಗಳನ್ನು ಪೈಶಾಚಿಕ ಭಾಷೆಯಲ್ಲಿ ಬೃಹತ್ಯಥೆಗಳನ್ನಾಗಿ ಮಾಡಿ ಹೇಳಲು 
ಅವುಗಳನ್ನು ವಸುಭಾಗಭಟ್ಟನು ಕೇಳಿ ಆ ಕಥಾಸಮುದ್ರದಲ್ಲಿ ಪಂಚರತ್ನವಾಗಿರುವ ಐದು 
ಕಥೆಗಳನ್ನು ಆಯ್ದು "ಪಂಚತಂತ್ರ' ಎಂದು ಹೆಸರಿಟ್ಟು ಸಮಸ್ತ ಜಗತ್ತಿನ 
ಜನೋಷಕಾರಕ್ಕಾಗಿ ಹೇಳಿದನು. ವಸುಧಾಧಿಪರಿಗೆ ಹಿತವೂ ಅಖಿಲ ವಿದ್ವಾಂಸರಿಂದ 
ಸ್ತುತ್ಕವೂ ಆದ ಅಂಥ ವಸುಭಾಗಭಟ್ಟನ ಕೃತಿಯನ್ನು ಹೊಸತಾಗಿ ಕನ್ನಡದಲ್ಲಿ 
ವಿರಚಿಸುತ್ತೇನೆ. 

ದುರ್ಗಸಿಂಹನ ಕನ್ನಡ ಪಂಚತಂತ್ರವನ್ನು ೧೮೯೮ರಲ್ಲಿ ಮೊತ್ತ ಮೊದಲು 
ಸಂಪಾದಿಸಿ ಪ್ರಕಟಿಸಿದ ಶ್ರೀ ಎಸ್‌.ಜಿ. ನರಸಿಂಹಾಚಾರ್ಯರೂ ಶ್ರೀ ಮ. ಆ. 
ರಾಮಾನುಜಯ್ಯಂಗಾರರೂ ತಮ್ಮ ಗ್ರಂಥದ ಪೀಠಿಕೆಯಲ್ಲಿ ಹೀಗೆ ಹೇಳಿದ್ದಾರೆ : "ಈ 
ಪಂಚತಂತ್ರಕ್ಕೂ ಪ್ರಕೃತದಲ್ಲಿ ಪ್ರಚಾರದಲ್ಲಿರುವ ವಿಷ್ಣುಶರ್ಮನ ಪಂಚತಂತ್ರಕ್ಕೂ ತಂತ್ರಗಳ 
ಹೆಸರುಗಳಲ್ಲಿಯೂ ಆಂತರಾಳಿಕ ಕಥಾಭಾಗಗಳಲ್ಲಿಯೂ ಉದ್ಭೃತವಾಗಿರುವ 
ಶ್ಲೋಕಗಳಲ್ಲಿಯೂ ಹಲವು ಭೇದಗಳಿವೆ. ಈ ಕವಿ ವಿಷ್ಣುಶರ್ಮನ ಪ್ರಸಿದ್ಧವಾದ 
ಪಂಚತಂತ್ರವನ್ನು ಬಿಟ್ಟು ವಸುಭಾಗನ ಪಂಚತಂತ್ರವನ್ನು ಕನ್ನಡಿಸುವುದಕ್ಕೆ ಕಾರಣವೇನೋ 
ತಿಳಿಯಲಿಲ್ಲ”. ಆ ಕಾಲದಲ್ಲಿ ವಸುಭಾಗಭಟ್ಟನ ಪಂಚತಂತ್ರದ ವಿಚಾರವಾಗಿ ಏನೂ 
ತಿಳಿಯದಿರುವುದೇ ಹೀಗೆ ಬರೆಯಲು ಕಾರಣ. ಅಲ್ಲಿಂದೀಚೆಗೆ ವಿದ್ವಾಂಸರ ಸಂಶೋಧನೆಗಳ 
ಫಲವಾಗಿ ವಸುಭಾಗಭಟ್ಟನ ಪಂಚತಂತ್ರದ ಸಂಪ್ರದಾಯವೇ ಬೇರೆ ಎಂದೂ ಅದು 
ಪೂರ್ವ ದಕ್ಷಿಣ ಪ್ರಪಂಚಕ್ಕೆ ವ್ಯಾಪಿಸಿತೆಂದೂ ತಿಳಿದುಬಂತು. 

ಜಾವಾದ್ವೀಪದಲ್ಲಿ ಇದು “ತಂತ್ರೀ' ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. 
ಲೇಯಾಸ್‌ ದೇಶದ ಪಂಚತಂತ್ರವನ್ನು “ತಂತೈ' ಎಂದು ಕರೆಯುತ್ತಾರೆ. ಥಾಯ್‌ 
ದೇಶದಲ್ಲಿ ಇದನ್ನು "ತಂತ್ರೆ' ಎಂದು ಕರೆಯಲಾಗಿದೆ. ಇಲ್ಲೆಲ್ಲ ಕಂಡುಬರುವ "ವಸುಫಖ' 
ಎಂಬ ಅರ್ಥವಾಗದ ಮಾತು ವಸುಭಾಗಭಟ್ಟನ ಹೆಸರೇ ಎಂಬುದನ್ನು 
ನಿರ್ಣಯಿಸಲಾಗಿದೆ. ಇವಲ್ಲದೆ ಜಪಾನೀ ಭಾಷೆಗೂ ಇದು ಅನುವಾದವಾಗಿ ಹೋಗಿದೆ. 
ಭಾರತದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವುದು ವಿಷ್ಣುಶರ್ಮನ ಪಂಚತಂತ್ರ. 
ವಸುಭಾಗಭಟ್ಟನ ಪಂಚತಂತ್ರದ ರೂಪಾಂತರಗಳು ಭಾರತದ ಪೂರ್ವದಕ್ಷಿಣ 





ಉಪೋದ್ಭಾತ ೫ 
ದೇಶಗಳಲ್ಲಿ ಕಂಡುಬರುವುದರಿಂದ ಅವನು ದಾಕ್ಷಿಣಾತ್ಯನಾಗಿದ್ದಿರಬಹುದು ಎಂದು 
ಊಹಿಸುತ್ತಾರೆ. 

ಕನ್ನಡ ನಾಡಿನಲ್ಲಿ ಪಂಚತಂತ್ರವನ್ನು ಕುರಿತು ಆಳವಾದ ಅಧ್ಯಯನವನ್ನು 
ಮಾಡಲು ತಮ್ಮ ಜೀವಮಾನವನ್ನೇ ಮುಡಿಪಿಟ್ಟವರು ಡಾ. ಎ. ವೆಂಕಟಸುಬ್ಬಯ್ಯ 
ನವರು. ಪಂಚತಂತ್ರದಲ್ಲಿರುವ ಕಥೆಗಳ ಸಂಖ್ಯೆಯನ್ನೂ ಅವುಗಳಲ್ಲಿರುವ ಪರಸ್ಪರ 
ಸಾಮ್ಯ ವೈಷಮ್ಯಗಳನ್ನೂ ಅಭ್ಯಾಸಿಸಿ ಅವರು ದುರ್ಗಸಿಂಹನ ಪಂಚತಂತ್ರದಲ್ಲಿ ಒಟ್ಟು 
೬೫ ಕಥೆಗಳಿವೆ ಎಂದು ನಿರ್ಧರಿಸಿದ್ದಾರೆ. ಥಾಯ್ಲೆಂಡಿನ ಪಂಚತಂತ್ರದಲ್ಲಿ ೩೬೦ 
ಕಥೆಗಳಿವೆಯಂತೆ. ಜಾವಾದೇಶದ ಪಂಚತಂತ್ರದಲ್ಲಿಯೂ ೩೬೦ ಕಥೆಗಳಿವೆಯಂತೆ. 
ವಿಷ್ಣುಶರ್ಮ, ದುರ್ಗಸಿಂಹರ ಪಂಚತಂತ್ರಗಳಲ್ಲಿ ಸುಮಾರು ೬೫ ಕಥೆಗಳಿರುವುದರಿಂದ 
ಮೂಲಪಂಚತಂತ್ರದಲ್ಲಿ ೬೦ ಕಥೆಗಳಿದ್ದಿರಬಹುದು ಎಂದು ವಿದ್ವಾಂಸರು 
ಊಹಿಸಿದ್ದಾರೆ. ದುರ್ಗಸಿಂಹನ ಪಂಚತಂತ್ರವು ವಸುಭಾಗಭಟ್ಟನ ಪಂಚತಂತ್ರದ 
ನೇರವಾದ ಅನುವಾದವಲ್ಲವೆಂಬುದು "ಪೊಸತಾಗಿರೆ' ಎಂಬ ಅವನ ಮಾತಿನಿಂದ 
ತಿಳಿಯುವುದು. 

೩. ದುರ್ಗಸಿಂಹನ ದೇಶ, ಕಾಲ, ವ್ಯಕ್ತಿವಿಚಾರ 


ದುರ್ಗಸಿಂಹನು ತನ್ನ ವಿಚಾರವನ್ನು ತನ್ನ ಕೃತಿಯಲ್ಲಿ ಕನ್ನಡದ ಆದಿಕವಿ ಪಂಪನ 
ಹಾಗೆ ವಿವರವಾಗಿ ನಿವೇದಿಸಿಕೊಂಡಿರುವುದರಿಂದ ಕವಿಚರಿತೆಯನ್ನು ತಿಳಿದುಕೊಳ್ಳಲು 
ಕಷ್ಟವಾಗುವುದಿಲ್ಲ. ಅವನು ತನ್ನ ಊರು ಕರ್ಣಾಟಕದ ಸಯ್ಯಡಿಯ ಅಗ್ರಹಾರವೆಂದು 
ಹೇಳಿದ್ದಾನೆ. "ಛಂದೋಂಬುಧಿ'ಯನ್ನು ಬರೆದ ನಾಗವರ್ಮನ ಊರೂ ಅದೇ ಆಗಿದೆ. 
ಅದು ಕಿಸುಕಾಡುನಾಡಿನಲ್ಲಿದೆ ಎಂದು ಅವನು ಹೇಳಿದ್ದಾನೆ. ಆ ಸಯ್ಯಡಿಯಲ್ಲಿ ತನ್ನ 
ಚಕ್ರವರ್ತಿಯ ಆಜ್ಞೆಯಂತೆ ಹರಿಹರಭವನಗಳನ್ನು ದುರ್ಗಸಿಂಹನು ಕಟ್ಟಿಸಿದನಂತೆ. ಸಯ್ಯಡಿ 
ಇಂದು ಧಾರವಾಡ ಜಿಲ್ಲೆಯ ರೋಣ ತಾಲ್ಲೂಕಿನಲ್ಲಿದೆ. 

ದುರ್ಗಸಿಂಹನ ಪದ್ಯಗಳು ಸೂಕ್ತಿ ಸುಧಾರ್ಣವದಲ್ಲಿ ದೊರಕುವುದರಿಂದ 
ದುರ್ಗಸಿಂಹನು ಕ್ರಿ.ಶ. ೧೧೩೯ರಿಂದ ಕ್ರಿ.ಶ. ೧೧೪೯ರ ವರೆಗೆ ಆಳಿದ ಚಾಲುಕ್ಕ 
ಜಗದೇಕಮಲ್ಲನಲ್ಲಿ ಸಂಧಿವಿಗ್ರಹಿಯಾಗಿದ್ದಿರಬೇಕೆಂದೂ ಅದರಿಂದ ಇವನ ಕಾಲವು ಕ್ರಿ.ಶ. 
ಸು. ೧೧೪೫ ಆಗಿದ್ದಿರಬೇಕೆಂದೂ ಕವಿಚರಿತೆಯ ಪ್ರಥಮ ಸಂಪುಟದಲ್ಲಿ ಶ್ರೀ ಆರ್‌. 
ನರಸಿಂಹಾಚಾರ್ಯರು ನಿರ್ಣಯಿಸಿದ್ದರು. ಈ ಅಭಿಪ್ರಾಯವನ್ನೇ ಶ್ರೀ ಎಸ್‌.ಜಿ. 
ನರಸಿಂಹಾಚಾರ್ಯರ ಆವೃತ್ತಿಯ ಪೀಠಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀ 
ರಾಜಪುರೋಹಿತರು ಒಂದನೆಯ ಜಗದೇಕಮಲ್ಲ ಜಯಸಿಂಹನ ಆಳ್ವಿಕೆಯ ಕಾಲದಲ್ಲಿ 
ಎಂದರೆ ಕ್ರಿ.ಶ. ೧೦೩೭-೧೦೪೨ರ ಅವಧಿಯಲ್ಲಿ ದುರ್ಗಸಿಂಹನು ತನ್ನ ಕೃತಿಯನ್ನು 
ರಚಿಸಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಡಾ. ರಂ. ಶ್ರೀ. ಮುಗಳಿಯವರು ಸು. 
ಕ್ರಿಶ. ೧೦೩೦ ಎನ್ನುತ್ತಾರೆ. ಕರ್ಣಾಟಕ ಕವಿಚರಿತೆಯ ೧೯೬೧ರ ಪರಿಶೋಧಿತ , 
ಮುದ್ರಣದಲ್ಲಿ ದುರ್ಗಸಿಂಹನ ಕಾಲವನ್ನು ಕ್ರಿ.ಶ. ಸು. ೧೦೨೫ ಎಂದು ಹೇಳಿದೆ. 





೬ ಕರ್ಣಾಟಕ ಹಂಚತಂತ್ರಂ 
ಪಂಚತಂತ್ರದ ಆರಾ ಪ್ರತಿಯಲ್ಲಿ ದೊರಕಿದ ಒಂದು ಪದ್ಕ ದುರ್ಗಸಿಂಹನ ಕಾಲ ನಿರ್ಣಯ 
ಮಾಡಲು ಸಹಕಾರಿಯಾಯಿತು. ಪದ್ಯ ಹೀಗಿದೆ : 

ಅತಿ ಸಂಪನ್ನತೆವೆತ್ತ ಸದ್ಭೃಹನಿವಾಸಸ್ಥಾನಮಾದ ಪ್ರಜಾ 

ಪತಿ ಸಂವತ್ಸರ ಚೈತ್ರಮಾಸಸಿತಪಕ್ಷ ದ್ವಾದಶೀ ತಾರಕಾ 

ಪತಿವಾರಂ ಬರೆ ಪಂಚತಂತ್ರಮೆಸೆದತ್ತೀ ಧಾತ್ರಿಯೊಳ್‌ ದುರ್ಗನಿ - 

ರ್ಮಿತಮುದ್ಯತ್‌ ಕವಿಶೇಖರ ಪ್ರಮದ ಲೀಲಾಪುಷ್ಟಿತಾಮ್ರದ್ರುಮಂ ॥! 

ಈ ಪದ್ಯವನ್ನು ಆಧರಿಸಿ ರಾಷ್ಟ್ರಕವಿ ಎಂ. ಗೋವಿಂದ ಪೈ ಅವರು ಜಯಸಿಂಹ 
ಜಗದೇಕಮಲ್ಲನ ಕಾಲ ಕ್ರಿ.ಶ. ೧೦೧೫-೧೦೪೨ ಎಂದೂ ಅವನಲ್ಲಿಯೇ ದುರ್ಗಸಿಂಹನು 
ಸಂಧಿವಿಗ್ರಹಿಯಾಗಿರಬೇಕೆಂದೂ, ಮೇಲಿನ ಪದ್ಯದಲ್ಲಿ ಹೇಳಿದ ಶಕಸಂವತ್ಸರ ೯೫೩ನೆಯ 
ಪ್ರಜಾಪತಿ ಸಂವತ್ಸರ ಚೈತ್ರಶುದ್ಧ೧೨ ಸೋಮವಾರವು ಕ್ರಿ.ಶ. ೧೦೩೧ನೆಯ ಮಾರ್ಚ್‌ 
ಎಂಟನೆಯ ತಾರೀಕು ಆಗುತ್ತದೆ ಎಂದೂ ನಿರ್ಣಯಿಸಿದ್ದಾರೆ. ಇದನ್ನು ದುರ್ಗಸಿಂಹನ 
ಕೃತಿರಚನೆಯ ಕಾಲ ಎಂದು ಒಪ್ಪಬಹುದು. 

ದುರ್ಗಸಿಂಹನು ತನ್ನ ಗ್ರಂಥದ ಆದಿಭಾಗದಲ್ಲಿ ಸುಮಾರು ೬೨ ಪದ್ಯಗಳಲ್ಲಿ 
ತನ್ನ ವಿಚಾರವನ್ನು ವಿವರವಾಗಿ ತಿಳಿಸಿದ್ದಾನೆ. ಅದು ಹೀಗಿದೆ : 

ಕರ್ಣಾಟಕದ ಕಿಸುಕಾಡುನಾಡಿನಲ್ಲಿ ಸಯ್ಯಡಿಯೆಂಬ ಅಗ್ರಹಾರದಲ್ಲಿ "ಸಕಲ 
ಧರ್ಮಕ್ಕೆಲ್ಲಂ ಕಯ್ಕಾಲ್‌ ಮೂಡಿದಂತೆ' ದುರ್ಗಸಿಂಹನೆಂಬ ಬ್ರಾಹ್ಮಣನಿದ್ದನು. ಆತನ 
ಹೆಂಡತಿ ರೇವಕಬ್ಬೆ. ಇವರ ಮಗ "ಮನ್ಹಾದಿ ಪು ಪುರಾಣ ಮುನಿಗಣ ಪ್ರಣೂತ ಶ್ರುತಿವಿಹಿತ 
ವಿಶುದ್ಧಮಾರ್ಗನುಂ ನಿತ್ಯ [ಹೋಮಾಧ್ಯಯನಾನೇಕ ಯಾಗಾವಚ್ಛತಸ್ನಾನ ಪವಿತ್ರಗಾತ್ರನುಂ, 
ಭಗವನ್ನಾರಾಯಣ ಚರಣಾಂಬುಜ ಸ್ಮರಣ ಪರಿಣತಾಂತಃಕರಣನುಂ, ತರ್ಕವ್ಯಾಕರಣ 
ಕಾವ್ಯ ನಾಟಕ ಭರತ ತ್ಲ್ಯಾಯ: ದೃಶೇಷ ವಿದ್ಯಾಸಮುದ್ರತರಣಗುಣ್ಣಕಪುಣಃ ನುಂ, 
ಧರಾಮರಾಗ್ರಗಣ್ಯನುಂ' ಆದ 'ದುರ್ಗಮಯ್ಯನಿದ್ದನು. ಅವನ ಮಗನಾದ “ದೇವದ್ವಿಜ 
ಗುರುಜನಪದಸೇವಾನಿರತ'ನಾದ ಈಶ್ವರಾರ್ಯನಿದ್ದನು. ಅವನ ಹೆಂಡತಿ ರೇವಾಂಬಿಕೆ, 
ಇವರಿಬ್ಬರ ಮಗ ಪ್ರಸ್ತುತ ಕವಿಯಾದ ದುರ್ಗಸಿಂಹ. ಈತನು ಬ್ರಾಹ್ಮಣ. ಕಮ್ಮೆಕುಲದವನು, 
ಗೌತಮಗೋತ್ರ ಸಂಭೂತನು. ಇವನ ಗುರು "ಮಹಾಯೋಗಿ'ಯಾದ ಶಂಕರಭಟ್ಟ. 
ಜಾಳುಕ್ಕರಾಜರಲ್ಲಿ "ಕಲಿಕಾಲಕರ್ಣಂ' "ನೃಪ ಚಕ್ರವರ್ತಿತಿಲಕಂ' "ಶ್ರೀಕೀರ್ತಿ ವಿದ್ಯಾ ಧರಂ” 
"ಸತ್ಯಾಶ್ರಯ ಕುಲತಿಲಕಂ' "ಚೋಳ ಕಾಲಾನಲಂ' ಎಂಬ ಬಿರುದುಗಳುಳ್ಳ ಜಗದೇಕಮಲ್ಲ 
ಜಯಸಿಂಹ ಎಂಬ ರಾಜನಲ್ಲಿ ಶ್ರೀ ಗಂಡಭೂರಿಶ್ರಯನೆಂಬ ಬಿರುದುಳ್ಳ ಸಿಂಹಸನ್ನಾಹ 
ನೆಂಬ ದಂಡನಾಯಕನಿದ್ದನು. ಅವನ ಪಾದಕಮಲಭೃಂಗನಾದ ಚಕ್ರವರ್ತಿದಂಡಾಧೀಶ, 
ಕೋದಂಡರಾಮಾಧಿಪ ಮೊದಲಾದ ಬಿರುದುಳ್ಳ ಕುಮಾರಸ್ವಾಮಿಯು ಕವಿಗೆ 
ಜಗದೇಕಮಲ್ಲನಲ್ಲಿ ಸಂಧಿವಿಗ್ರಹಿ ಪದವಿಯನ್ನು ಕೊಡಿಸಿದನು. ಇವನು ತನ್ನ ಚಕ್ರವರ್ತಿಯ 
ಆಜ್ಞೆಯಂತೆ ಸಯ್ಯಡಿಯಲ್ಲಿ "ಹರಿಹರಭವನ'ಗಳನ್ನು ಮಾಡಿಸಿದನಂತೆ. 

ಈತನು ಪೂರ್ವಕವಿಗಳಲ್ಲಿ ವಾಲ್ಮೀಕಿ, ವ್ಯಾಸರನ್ನೂ “ನಾಭೇಯಂ 
ಸುರಾಮಾತ್ಮನಿಂದ್ರನದೀನಂದನನುದ್ಧವಂ ಮನುವಿಶಾಲಕ್ಷೀಭದಂತಂ ಕುಬೇರನಜಾತ 








ಉಪೋದ್ಭಾತ ೭ 
ಪ್ರಿಯಪುತ್ರ' ಎಂಬ ನೀತಿಶಾಸ್ತ್ರ ಪ್ರವರ್ತಕರನ್ನೂ, ಚಂದ್ರಗುಪ್ಪನಿಗೆ ರಾಜ್ಯವನ್ನು 
ಸಂಪಾದಿಸಿಕೊಟ್ಟ ನೀತಿವಿದನಾದ ವಿಷ್ಣುಗುಪ್ತನನ್ನೂ, ಗುಣಾಢ್ಯ, ವರರುಚಿ, 
ಕಾಳಿದಾಸ, ಬಾಣ, ಮಯೂರ, ಧನಂಜಯ, "ವಾಮನಕುಮಾರನುದ್ದಟ ಭೀಮಂ 
ಭವಭೂತಿ ಭಾರವೀ ಭಟ್ಟಿ ವಚಪ್ರೀಮಾಘ ರಾಜಶೇಖರ ಕಾಮಂದಕರು', ದಂಡಿ 
ಮೊದಲಾದ ಸಂಸ್ಕೃತ ಕವಿಗಳನ್ನೂ ಸರಿಸಿರುವನು. ಕನ್ನಡದ ಕವಿಗಳಲ್ಲಿ ಶ್ರೀವಿಜಯ, 
ಕನ್ನಮಯ್ಯ, ಅಸಗ, ಮನಸಿಜ, ಚಂದ್ರ, ಪಂಪ, ಗಜಾಂಕುಶ, ಕವಿತಾವಿಲಾಸರನ್ನು 
ಸರಿಸಿದ್ದಾನೆ. ತನ್ನ ಗ್ರಂಥವನ್ನು "ಕವಿ ಗಮಕಿ ವಾದಿ ವಾಗಿಪ್ರವರ'ನಾದ ಶ್ರೀ ಮಾದಿರಾಜ 
ಮುನಿಪುಂಗವನು ತಿದ್ದಿದನೆಂದು ಹೇಳಿದ್ದಾನೆ. 

ದುರ್ಗಸಿಂಹನು ತನ್ನ ಗುಣಾವಳಿಗಳನ್ನು ಹೀಗೆ ಹೇಳಿಕೊಂಡಿದ್ದಾನೆ : ನಿರ್ದುಷ್ಟ 
ವಾದ ನಡತೆಗೆ ಉದಾಹರಣನು, ಪ್ರಕಾಶಮಾನವಾದ ಕೀರ್ತಿಗೆ ಆಧಾರ, ಸ್ಥಾಮಿ 
ಕಾರ್ಯಕ್ಕೆ ಹನುಮಂತ, ತನ್ನ ವಂಶಕ್ಕೆ ಅಲಂಕಾರರತ್ನ, ಸೈನ್ಯಸಮುದ್ರವನ್ನು 
ದಾಟುವುದರಲ್ಲಿ ಶೋಭಾಯಮಾನ, ಸಿದ್ಧ ಇಷ್ಟ ಶಿಷ್ಟರ ಸಮೂಹಕ್ಕೆ ದೋಣಿ ಎಂದು 
ದುರ್ಗಸಿಂಹನನ್ನು ವಿದ್ವಜ್ಞನರು ಹೊಗಳುವರು. ವಿನಯಕ್ಕೆ ಆಶ್ರಯನೂ ಉತ್ತಮನೂ 
ಸತ್ಕುಲಸಂಭವನೂ ಸ್ವಾಮಿಕಾರ್ಯಧುರೀಣನೂ ಮನುಧರ್ಮದ ಮಾರ್ಗದಲ್ಲಿರು 
ವವನೂ ಎಂದು ದುರ್ಗಸಿಂಹ ಪ್ರಸಿದ್ಧನಲ್ಲವೇ ! ಜ್ಞಾನಕ್ಕೆ ಆಶ್ರಯಸ್ಥಾನ, ಒಳ್ಳೆಯ 
ಗುಣಕ್ಕೆ ಕಣಿ, ಶುಚಿಗೆ ಆಧಾರ, ಜಾಣತನಕ್ಕೆ ದಿಣ್ಣೆ, ಒಳ್ಳೆಯ ಮಾತಿಗೆ ಒಡೆಯ, 
ಪರಾಕ್ರಮಕ್ಕೆ ಆಶ್ರಯ, ಸಾಮರ್ಥ್ಯಕ್ಕೆ ಆಟದ ಮನೆ, ಧರ್ಮಕ್ಕೆ ಗುರಿ, ವಿನಯಕ್ಕೆ 
ತವರುಮನೆ, ಸತ್ಯಕ್ಕೆ ಆಶ್ರಯಸ್ಥಾನ ಎಂದು ಬುದ್ಧಿಗೆ ಮೀರಿ ಪ್ರೀತಿಸಿ ದುರ್ಗಸಿಂಹನನ್ನು 
ಪ್ರಪಂಚವು ಹೊಗಳುವುದು. ಚಂಚಲಚಿತ್ತರನ್ನೂ ದುಷ್ಪರನ್ನೂ ಪಡೆದ ದೋಷಕ್ಕೆ 
ಪ್ರಾಯಶ್ಚಿತ್ತವೆಂಬಂತೆ ಸರ್ವವಿದ್ವಜ್ಜನಆಶ್ರಯನಾದ ದುರ್ಗಸಿಂಹನನ್ನು ವಿಧಿ ಪಡೆದನು! 
ವಿನಯಸಮುದ್ರ, ಶಿಷ್ಟಕಲ್ಪವೃಕ್ಷ, ಸತ್ಯವ್ರತ, ಬ್ರಾಹ್ಮಇವಂಶವೆಂಬ ಆಕಾಶಕ್ಕೆ ಸೂರ್ಯ, 
ವಾಗ್ದನಿತೆಯ ಮನೋರಮ, ಎಂದೆಷ್ಟೋ ರೀತಿಯಲ್ಲಿ ತನ್ನ ವಂಶದ ಕೀರ್ತಿಯೆಂಬ 
ಬಳ್ಳಿಗೆ ಮೋಡನೂ, ಶಿವಭಕ್ತನೂ, ವಿದ್ವಜ್ಜನ ಸಮೂಹಕ್ಕೆ ಆಶ್ರಯನೂ ಆದ 
ದುರ್ಗಸಿಂಹನನ್ನು ಪ್ರಪಂಚ ಬಣ್ಣಿಸುವುದಂತೆ. ಜಗತ್ತಿನಲ್ಲಿ ಸ್ವಾಮಿಹಿತದಲ್ಲಿ ಪ್ರಸಿದ್ಧನಾದ 
ಕರ್ಣನಿಗಿಂತ, ವಿಫ್ಲೇಶ್ವರನಿಗಿಂತ, ಹನುಮಂತನಿಗಿಂತ, ಗರುಡನಿಗಿಂತ ದುರ್ಗಸಿಂಹನು 
ಇಮ್ಮಡಿ, ಮುಮ್ಮಡಿ, ನಾಲಡಿ, ಐದುಮಡಿ ದೊಡ್ಡವನಂತೆ ! 

ಪರಮಾತ್ಮನು ಪರಮೇಶ್ವರ, ವಿಷ್ಣುವು ದೈವ, ಮಹಾಯೋಗಿಗಳಾದ 
ಶಂಕರಭಟ್ಟರು ಗುರುಗಳು,ಚೆನ್ನಾಗಿ ಪೋಷಿಸಿದವನು ಶ್ರೀ ಚೋಳಕಾಳಾನಲ ಎಂಬ 
ಬಿರುದುಳ್ಳ ರಾಜಶ್ರೇಷ್ಠನೂ, ಚಕ್ರವರ್ತಿತಿಲಕನೂ, ಚೆನ್ನಾಗಿ ಸೊಕ್ಕಿದ ವೈರಿಗಳೆಂಬ 
ಆನೆಗಳಿಗೆ ಸಿಂಹಸ್ವರೂಪನೂ ಆದ ಜಗದೇಕಮಲ್ಲ ಜಯಸಿಂಹನು ಒಡೆಯನು ಎಂದ 
ಮೇಲೆ ದುರ್ಗಸಿಂಹನ ದೊಡ್ಡತನವನ್ನು ಏನೆಂದು ವರ್ಣಿಸಲಿ ! 


ಮುಂದೆ ನೇರವಾಗಿ ತನ್ನ ಕೃತಿಯನ್ನು ಆರಂಭಿಸಲು ಪೀಠಿಕೆ ಹಾಕುತ್ತಾನೆ : 





ಆ ಕರ್ಣಾಟಕ ಪಂಚತಂತ್ರಂ 
ವಸುಭಾಗಭಟ್ಟ ಕೃತಿಯಂ 
ವಸುಧಾಧಿಪ ಹಿತಮನಖಿಲ ವಿಬುಧಸ್ತುತಮಂ 
ಪೊಸತಾಗಿರೆ ವಿರಚಿಸುವೆಂ 
ವಸುಮತಿಯೊಳ್‌ ಪಂಚತಂತ್ರಮಂ ಕನ್ನಡದಿಂ ॥ 


೪. ಪಂಚತಂತ್ರದ ಶೈಲಿ 
ಪಂಚತಂತ್ರವು ಗದ್ಯಭೂಯಿಷ್ಠವಾದ ಚಂಪೂರೂಪವಾಗಿದೆ. ಇದರಲ್ಲಿ 
,೧. ಭೇದಪ್ರಕರಣ ವರ್ಣನಂ 
. ಪರೀಕ್ಷಾ ವ್ಯಾವರ್ಣನಂ 
- ವಿಶ್ವಾಸ ಪ್ರಕರಣ ವರ್ಣನಂ 
. ವಂಚನಾ ಪ್ರಕರಣ ವರ್ಣನಂ 
, ಮಿತ್ರಕಾರ್ಯ ಪ್ರಕರಣಂ 

ಎಂಬ ಹೆಸರಿನ ಐದು ತಂತ್ರಗಳಿವೆ. ಪಂಚತಂತ್ರದ ಕಥೆಗಳು ಹುಟ್ಟಿದ 
ವಿಚಾರವನ್ನು ಈ ರೀತಿಯಾಗಿ ಹೇಳಿದ್ದಾನೆ : 

“ರಜತಗಿರಿಯಲ್ಲಿ ಪ್ರೀತಿಯಿಂದ ಗಿರಿಜಾಪತಿಯಾದ ಶಿವನೂ ಶಂಕರನೂ 
ಭಾಗೀರಥಿಯ ವಲ್ಲಭನೂ ದೇವದೇವನೂ ವರದನೂ ಸಮಸ್ತದೇವತೆಗಳ 
ರತ್ನಕಿರೀಟಗಳು ತಾಗಿದ ಪಾದಕಮಲವುಳ್ಳವನೂ ಆದ ಶಿವನು ಪ್ರಸಿದ್ಧವಾದ ಈ 
ಕಥೆಯನ್ನು ಹೇಳುವುದಕ್ಕಾಗಿ ಅರ್ಧನಾರೀಶ್ವರನಾಗಿದ್ದನು. ಒಂದ ದಿನ ಪರಮೇಶ್ವರನು 
ಮೇರುಪರ್ವತದ ಮೇಲೆ ಅತ್ಯಂತ ಸಂತೋಷದಿಂದ ಎಡದಲ್ಲಿ ಬ್ರಹ್ಮನೂ ಬಲದಲ್ಲಿ 
ವಿಷ್ಣುವೂ ಹಿಂದೆ ಮೂವತ್ತುಮೂರು ಕೋಟಿ ದೇವತೆಗಳೂ ಮುಂದೆ ನಂದೀಶ 
ವೀರಭದ್ರರೇ ಮೊದಲಾದ ಗಣಗಳ ಒಡೆಯರೂ ತೊಡೆಯ ಮೇಲೆ ಗೌರಿಯೂ 
ಜಡೆಯಲ್ಲಿ ಗಂಗೆಯೂ ಸಹಿತವಾಗಿ ಓಲಗಗೊಟ್ಟು ಕುಳಿತಿದ್ದನು. ಹಾಗಿದ್ದ 
ಪರಮೇಶ್ವರನಿಗೆ ಗೌರಿಯು ಕರಕಮಲಗಳನ್ನು ಮುಗಿದು ದೇವಾ, ನೀವು ನನಗೆ ಒಂದು 
ಅಪೂರ್ವವಾದ ಕಥೆಯನ್ನು ಹೇಳಬೇಕು ಎನ್ನಲು ಹರನು ಮುಗುಳ್ನಕ್ಕು ಪಾರ್ವತಿಗೆ 
ಅಪೂರ್ವವಾದ ಕಥೆಗಳನ್ನು ಹೇಳುತ್ತಿದ್ದವು. ಆಗ ಆ ಕಥಾಗೋಷ್ಠಿಯಲ್ಲಿ 
ಪುಷ್ಪದಂತನೆಂಬ ಗಣಪ್ರಧಾನನು ಇದ್ದು ಎಲ್ಲವನ್ನೂ ಕೇಳಿ ಆತನು ಏನೋ ಒಂದು 
ಕಾರಣದಿಂದ. ಮನುಷ್ಯಲೋಕದಲ್ಲಿ ಹುಟ್ಟಿ ಗುಣಾಢ್ಯನೆಂಬ ಸತ್ಯವಿಯಾಗಿ 
ಶಾಲಿವಾಹನನೆಂಬ ಚಕ್ರವರ್ತಿಯ ಕವಿಯಾಗಿದ್ದು ಹರನು ಗೌರಿಗೆ ಹೇಳಿದ ಕಥೆಗಳನ್ನು 
ಪೈಶಾಚಿಕ ಭಾಷೆಯಲ್ಲಿ ಬೃಹತ್ಯಥೆಗಳನ್ನಾಗಿ ಮಾಡಿ ಹೇಳಿದನು. ಅವುಗಳನ್ನು 
ವಸುಭಾಗಭಟ್ಟನು ಕೇಳಿ ಆ ಕಥಾಸಮುದ್ದದಲ್ಲಿ ಪಂಚರತ್ಸವಾದ ಐದುಕಥೆಗಳನ್ನು ಆರಿಸಿ 
ಪಂಚತಂತ್ರ ಎಂದು ಹೆಸರಿಟ್ಟು ಸಮಸ್ತ ಜನರ ಉಪಕಾರಕ್ಕಾಗಿ ಹೇಳಿದನು. ಅದರಿಂದ, 
ರಾಜರಿಗೆ ಹಿತಕರವೂ ಸಮಸ್ತ ಪಂಡಿತರಿಂದ ಪ್ರಶಂಸಿತವೂ ಆದ ವಸುಭಾಗಭಟ್ಟನ 
ಕೃತಿಯನ್ನು ಪ್ರಪಂಚದಲ್ಲಿ ಹೊಸತಾಗುವಂತೆ ಪಂಚತಂತ್ರವನ್ನು ಕನ್ನಡದಲ್ಲಿ 
ವಿರಚಿಸುವೆನು.” 


೫೪೫ 0 


ಉಪೋದ್ಭಾತ [a 
ಗ್ರಂಥದ ಆದಿಯಲ್ಲಿ ವಿಷ್ಣುವನ್ನು ಮೊತ್ತಮೊದಲು ಸ್ತುತಿಸಿ ಬಳಿಕ ಈಶ್ವರ, 
ಬ್ರಹ್ಮ ಸರಸ್ವತಿ, ಚಂದ್ರ, ಮನ್ಮಥ, ಸೂರ್ಯ, ಗಣಪತಿ, ದುರ್ಗೆ ಇವರನ್ನು ಅನುಕ್ರಮ 
ವಾಗಿ ಸ್ತುತಿಸಿದ್ದಾನೆ. ಪ್ರತಿಯೊಂದು ತಂತ್ರದ ಕೊನೆಯಲ್ಲೂ ಈ ಗದ್ಯಭಾಗವಿದೆ : 
“ಇದು ವಿನಮದಮರರಾಜಮೌಳಿಮಾಣಿಕ್ಯಮರೀಚಿಮಂಜರೀ ಪುಂಜರಂಜಿತ 
ಭಗವದ್ಭವಾನೀವಲ್ಲಭಚರಣಸರಸಿರುಹಷಟ್ಟರಣಂ ಶ್ರೀಮನ್ಮಹಾ ಸಂಧಿವಿಗ್ರಹಿ ದುರ್ಗಸಿಂಹ 
ವಿರಚಿತಮಪ್ಪ ಪಂಚತಂತ್ರದೊಳ್‌ ...... ಪ್ರಕರಣಂ ..... ತಂತ್ರಂ ಸಮಾಪ್ತಂ. 
೦ಥದ ಅಂತ್ಯದಲ್ಲಿ ಎರಡು ವೃತ್ತಗಳಲ್ಲಿ ತನ್ನ ಕಾವ್ಯದ ಫಲಶ್ರುತಿಯನ್ನು ಹೀಗೆ 
ಹೇಳಿದ್ದಾನೆ : 





ಪದವಬಕಿ ಕೊಳ್ಳೆ ಧಾತ್ರಿ ಪಿರಿದುಂ ಬೆಳಗುರ್ವರೆಯಂ ಧರಾಧಿಷರ್‌ 

ಮುದದೆ ಸಧರ್ಮದಿಂದೆ ಪರಿಪಾಲಿಸುತಿರ್ಕೆ ಸಮಸ್ತೆವೇದ ಶಾ- 

ಸ್ತೃದ ಎಧಿಯಿಂದಿಳಾಮರಜನಂ ಸುರಪೂಜೆಯನೊಲ್ಹು ಮಾಜಕ್ಕೆ ಸಂ- 

ಪದದೊಳನೂನರಕ್ಕೆ ಪರದರ್‌ ಸಲೆ ಧಾರ್ಮಿಕರಕ್ಕೆ ಪಾದಜರ್‌ ॥ 

ಎಪುಳಶ್ರೀಸುಖಮಕ್ಕೆ ಜೀವನಿವಹಕ್ಕೆಲ್ಲಂ ಕುಲಸ್ತ್ರೀಜನ - 

ಕ್ಕುಪಮಾತೀತಪತಿವ್ರತಾಗುಣದಿಂಜೊಪಕ್ಕೆ ವಾಗೇವಿ ಕೂ - 

ರ್ತು ಹಯೋಜಾಸನನಂತೆ ಮಾಲಕ್ಕಿ ಕಳೆಯೊಳ್‌ ವಿದ್ವಜ್ಜ್ಞನಾನೀಕಮಂ 

ನೃಹಗೋಬ್ರಾಹ್ಮಣಶಾಂತಿಯಕ್ಕೆ ನೆಗಳ್ಳೀ ಕಾವ್ಯಂ ಧರಾಚಕ್ರದೊಳ್‌ ॥ 

ಪಂಚತಂತ್ರದ ಕಥಾಮುಖವಾದ ನರಿಯ ಕಥೆಯೇ ಎಂಥವರ ಕುತೂಹಲ 
ವನ್ನೂ ಕೆರಳಿಸುವಂತಿದೆ. ಅದರಿಂದಲೇ ಆ ಮೂವರು ಮೂರ್ಪರಾಜಕುಮಾರರ 
ಮನಸ್ಸನ್ನು ಸೆರೆಹಿಡಿದು ವಸುಭಾಗಭಟ್ಟನು ಅವರನ್ನು ಪಳಗಿಸುವಂತಾದುದು. 
ಕತೆಗಳನ್ನು ಅಡಕಲು ಪಾತ್ರೆಗಳಂತೆ ಒಂದರೊಳಗೆ ಒಂದನ್ನಿಟ್ಟು ನಮ್ಮ ಕುತೂಹಲದ 
ರಸ ಎಂದೂ ಬತ್ತಿಹೋಗದಂತೆ ನೋಡಿಕೊಂಡಿರುವುದು ದುರ್ಗಸಿಂಹನ ಜಾಣೆ 
ಸಾಕ್ಷಿಯಾಗಿದೆ. 
ದುರ್ಗಸಿಂಹನ ಕೃತಿ ಚಂಪೂ ರೀತಿಯದಾದರೂ ಇಲ್ಲಿ ಗದ್ಯವೇ ಪ್ರಧಾನ 

ವಾದುದು. ಅವನ ಪದ್ಮಗಳಿಗಿಂತ ಗದ್ಯಭಾಗವೇ ಹೃದ್ಯವಾದುದು. ಅದರಿಂದ ಅವನ 
ಶೈಲಿಯನ್ನು ನಾವು ವಿವೇಚಿಸಬೇಕಾದಲ್ಲಿ ಅವನ ಗದ್ಯದ ಕಡೆಗೆ ವಿಶೇಷವಾಗಿ ದೃಷ್ಟಿ 
ಹರಿಸಬೇಕು. ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆಗಳಿಂದ ಅವನು 
ತನ್ನ ಕಥೆಗಳಲ್ಲಿ ಬರುವ ಪಾತ್ರಗಳು ಹೇಳುವ ಮಾತಿನ ಸಮರ್ಥನೆಗೆ ಶ್ಲೋಕಗಳನ್ನು 
ಮಂಡಿಸುತ್ತಾನೆ. ಎಂಥ ಮೋಸ ಮಾಡುವ ಕರಟಕ ದವನಕಗಳೇ ಈ ರೀತಿ 
ಶ್ಲೋಕಗಳನ್ನು ಉದ್ಧರಿಸಿ ಮಾತನಾಡುವುದು ಹೆಚ್ಚು. ಇದು ಒಂದು ರೀತಿಯ 
ಆಹಾಢಭೂತಿತನದ ವಿಡಂಬನೆಯೂ ಇರಬಹುದು ಎಂಬಂತೆ ಅವುಗಳನ್ನು ಓದುವಾಗ 
ಅನ್ನಿಸುವುದುಂಟು. ಈ ಶ್ಲೋಕಗಳು ಸಾರ್ವಕಾಲಿಕ ಸತ್ಯಧರ್ಮಗಳ ದೀಪಸ್ತಂಭಗಳಂತೆ 
ಈ ಗ್ರಂಥದಲ್ಲಿ ವಿರಾಜಿಸಿ ನಿಂತಿವೆ. ಬಹುಶಃ ಈ ಶ್ಲೋಕಗಳನ್ನು ತೆಗೆದುಹಾಕಿದರೆ 
ಪಂಚತಂತ್ರ ಕಾವ್ಯ ಶೋಭಿಸದು ; ಮಹತ್ತ್ವ ಬಾರದು. ಉದಾ : 


೧೦ 


ಗ 


೧೦. 


೧೨. 


೧೩. 


೧೪. 


ಕರ್ಣಾಟಕ ಪಂಚತಂತ್ರಂ 


ಸ್ವಭಾವಮನುವರ್ತಂತೇ ಪಾಂಡಿತ್ಯಂ ಕಿಂ ಕರಿಷ್ಯತಿ ॥ 

ಪ್ರಾಣಾಘಾತಾನ್ನಿವೃತ್ತಿಃ ಪರಧನಹರಣೇ ಸಂಯಮಃ ಸತ್ಯವಾಕ್ಕಂ 

ಕಾಲೇ ಶಕ್ತ್ಯಾಪ್ರದಾನಂ ಯುವತಿಜನಕಥಾ ಮೂಕಭಾವಃ ಪರೇಷಾಂ 

ತೃಷ್ಣಾ ಸ್ರೋತೋ ವಿಭಂಗೋ ಚ ಗುರುಷು ವಿನಯಃ ಸರ್ವಭೂತಾನುಕಂಪಾ 
ಸಾಮಾನ್ಯಂ ಸರ್ವಶಾಸ್ತ್ರೇಷ್ಟನುಪಹತವಿಧಿಶ್ರೇಯಸಾಮೇಷಪಂಥಾಃ Wu 
ಅಸಿನ್ನಹತ್ಯಂಡಕಟಾಹ ಮಧ್ಯೇ ಸೂರ್ಯಾಗ್ಗಿ ನಾ ರಾತ್ರಿ ದಿನೇಂಧನೇನ 

ಮಾಸರ್ತು ದರ್ವೀ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತಾ ॥ 
ಪಂಚಮೇಹನಿ ಷಷ್ಠೇರಾ ಶಾಕಂ ಪಚತಿ ಯೋ ಗೃಹೇ 

ಅನೃಣೋಹ್ಯಪರಪ್ರೇಷ್ಯಃ ಸ ರಾತ್ರಿಂಚರ ಮೋದತೇ ॥ 

ಏಕಾ ಭಾರ್ಯಾಃ ತ್ರಯಃ ಪುತ್ರಾಃ ದ್ವೌ ಹಲೌ ದಶಧೇನವಃ 

ಮಧ್ಯರಾಷ್ಟ್ರಂತು ಸುಕ್ಸೇತ್ರಂ ಅಸ್ತಿ ಚೇದತಿ ಸೇವ್ಯತೇ 1 

ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾ ಚೈವಾವಧಾರ್ಯತಾಂ 

ಆತ್ಮನಃ ಪ್ರತಿಕೂಲಾನಿ ಪರೇಷಾಂ ನ ಸಮಾಚರೇತ್‌ ॥ 

ಬ್ರಾಹ್ಮಣಾನ್ನವಮನ್ಯೇತ ನಾವಮನ್ಯೇತ ದೇವತಾಃ 

ಸರ್ವದೇವಮಯೋ ವಿಪ್ರೋ ನ ತದ್ದಚನಮನ್ಯಥಾ ॥ 

ಆಶಾಃ ಪೂರಯಿತುಂ ಗುಣಾನ್‌ ಪ್ರಕಟಿತುಂ ಮಾನೋನ್ನಶಿಂ ರಕ್ಷಿತುಂ 

ಕಾರ್ಯಂ ಸಾಧಯಿತುಂ ಖಲಾನ್‌ ಸ್ಫಲಯಿತುಂ ಲಕ್ಷ್ಮೀಂ ಸಮಾಸೇವಿತುಂ 
ಸ್ವಪ್ರಾಣೈಃ ಪರಿಕಲ್ಪಿತಾಂಜಲಿ ವಿಕ್ರೀಯ ದೇಹಸ್ಥಿತಿಂ ಸಂತೋ ಭೂಪತಿಮಾಶ್ರಯಂತಿ 
ನ ಪುನದೆ್ಯನ್ಯಾಯ ದುಃಖಾಯ ಚ ॥ 

ಉದ್ಯೋಗೀ ಪ್ರಾಪ್ಲಯಾದರ್ಥಂ ಯಶೋ ವಾ ಮೃತ್ಯುಮೇವ ವಾ 
ಮೃತ್ಯುಮೇವ ನಿರುದ್ಯೋಗೀ ನ ಯಸೋ ನಾರ್ಥಸಂಪದಃ ॥ 

ವರಮಗ್ನೌ್‌ ಪ್ರದೀಪ್ರೇತು ಪ್ರಾಣಾನಾಂ ಪರಿವರ್ಜನಂ ನ ಚಾರಿಜನಸಂಸರ್ಗೇ 
ಮುಹೂರ್ತಾಮಪಿ ಸೇವನಂ ॥ 

ಧರ್ಮಾರ್ಥಂ ಕ್ಷೀಣಕೋಶಸ್ಯ ಕೃಶತ್ವಮತಿಶೋಭತೇ ಸುರೈಃ ಪೀತಾವಶೇಷಸ್ಯ ರೇಖಾ 
ಹಿಮರುಚೇರಿವ ॥ 

ಉದಯೇ ಸವಿತಾ ರಕ್ತೋರಕ್ತಾಶ್ಚಾಸ್ತಯಯೇ ತಥಾ 

ಸಂಪತ್ತೌಚ ವಿಪತ್ತೌಚ ಮಹತಾಮೇಕರೂಪತಾ ॥ 

ಪೌಲಸ್ತ್ಯಃ ಕಥಮನ್ಯದಾರಹರಣೇ ದೋಷಂ ನ ವಿಜ್ಞಾತವಾನ್‌ 

ಕಾಕುತ್ನೇನ ಹೇಮಕಾಂತಿ ಹರಿಣಸ್ಕಾ ಸಂಭವೋ ಲಕ್ಷಿತಃ 

ಅಕ್ಷಾಣಾಂ ನ ಯುಧಿಷ್ಠಿರೇಣ ಎಷಣೊಮೋ ದೃಷ್ಟೋ ವಿಪಾಕಃ ಕಥಂ 
ಪ್ರತ್ಯಾಸನ್ನವಿಪತ್ತಿಮೂಢಮನಸಾಂ ಪ್ರಾಯೋ ಮತಿಃ ಕ್ಷೀಯತೇ ॥ 

ಸುಲಭಾಃ ಪುರುಷಾ ರಾಜನ್‌ ಸತತಂ ಪ್ರಿಯವಾದಿನಃ 

ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ ॥ 





ಉಪೋದ್ಭಾತ ೧೧ 

ಈ ಶ್ಲೋಕಗಳನ್ನು ದುರ್ಗಸಿಂಹನು ಎಲ್ಲಿಂದ ತೆಗೆದುಕೊಂಡನು ಎಂದು 
ಸ್ಪಷ್ಟವಾಗಿ ಹೇಳುವುದು ಕಷ್ಟ. ಸುಮಾರು ಅರ್ಧಾಂಶದಷ್ಟಕ್ಕೆ ಆಕರಗಳು ಸಿಗುತ್ತವೆ. 
ಉಳಿದವನ್ನು ಎಲ್ಲಿಂದ ಎತ್ತಿಕೊಂಡನೆಂಬುದಕ್ಕೆ ಸಂಶೋಧನೆಯ ಆವಶ್ಯಕತೆ ಇದೆ. 
ಇವನ್ನು ನೋಡುವಾಗ ಒಂದು ವಿಚಾರ ನೆನಪಿಗೆ ಬರುತ್ತದೆ. ನವ್ಯಪಂಥದ ಕಾವ್ಯ 
ಎಂದು ಹೇಳಲಾದ ಕಾವ್ಯರೀತಿಯಲ್ಲಿ ಉದ್ದ ಎತೆಗಳನ್ನು ಬಳಸುವುದಿದೆ. ಟಿ.ಎಸ್‌. 
ಎಲಿಯಟ್‌ ತನ್ನ ವೇಸ್ಟ್‌ಲ್ಯಾಂಡ್‌ ಕವನದಲ್ಲಿ 'Datta Dayadhvam Damyata 
Shantih Shantih Shantih’ ಎಂಬ ಸಾಲುಗಳನ್ನು ಪರಿಣಾಮಕಾರಿಯಾಗಿ 
ಬೃಹದಾರಣ್ಯಕ ಉಪನಿಷತ್ತಿನಿಂದ ತೆಗೆದು ಉದ್ದರಿಸಿದ್ದಾನೆ. ಈ ಉದ್ಧರಿಸುವ ಕ್ರಮ 
ನಮ್ಮ ಕವಿಗಳಿಗೇನೂ ಹೊಸತಲ್ಲ ಎಂಬುದನ್ನು ದುರ್ಗಸಿಂಹ, ಬಸವಣ್ಣ, 
ಶಿವಶರಣರು, ದಾಸರು, ಸರ್ವಜ್ಞರಂಥ ಕವಿಗಳ ಕೃತಿಗಳನ್ನು ಕಂಡರೆ ತಿಳಿಯುವುದು. 
ದುರ್ಗಸಿಂಹನು ತನ್ನ ಗ್ರಂಥದ ಉದ್ದಕ್ಕೂ ಇಂಥ ಉದ್ದ ಎತೆಗಳನ್ನು ಅತ್ಯಂತ 
ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದಾನೆ. 

ದುರ್ಗಸಿಂಹನು ತನ್ನ ಗ್ರಂಥದಲ್ಲಿ ಒಮ್ಮ ಬಳಸಿದ ಮಾತನ್ನು ಮತ್ತೊಮ್ಮೆ 
ಹಳಸುವ ಹಾಗೆ ಪ್ರಯೋಗಿಸಲಿಕ್ಕಿಲ್ಲ. ಶಿವಭೂತಿ ಕಥೆ, ನರಿಯ ಕಥೆ, ಕಪಿಯ 
ಕಥೆಗಳಲ್ಲಿ ಮುಖ್ಯವಾಗಿ ಈ ಅಂಶವನ್ನು ಓದುಗರು ಗಮನಿಸಬಹುದು. ಶಿವಭೂತಿಯ 
ಕಥೆಯಲ್ಲಿ ಹುಲಿ ಎಂಬುದಕ್ಕೆ ಶಾರ್ದೂಲ, ಪುಂಡರೀಕ, ವ್ಯಾಘ್ರ, ಚಮೂರ ಎಂಬ 
ಮಾತುಗಳನ್ನೂ, ನರಿಯ ಕಥೆಯಲ್ಲಿ ನರಿ ಎಂಬುದಕ್ಕೆ ಜಂಬುಕ, ಕ್ರೋಷ್ಟು, ಸೃಗಾಲ, 
ಬಳ್ಳು - ಎಂಬ ಮಾತುಗಳನ್ನೂ, ಕಪಿಯ ಕಥೆಯಲ್ಲಿ ಕಪಿ ಎಂಬುದಕ್ಕೆ, ಕೋಡಗು, 
ಮರ್ಕಟ, ಗೋಲಾಂಗೂಲ, ಬಲೀಮುಖ - ಎಂಬ ಮಾತುಗಳನ್ನು ಬಳಸಿರುವುದನ್ನೂ 
ನೋಡಬಹುದು. ಇದರಿಂದ ಕವಿಯ ಶಬ್ದಸಂಪತ್ತು ಅರ್ಥವಾಗುತ್ತದೆ. ಇದು 
ಪರೋಕ್ಷವಾಗಿ ಓದುಗರನ್ನು ಪಂಡಿತರನ್ನಾಗಿ ಮಾಡುತ್ತದೆ. ಇದೇ ರೀತಿ ಎಲ್ಲ 
ಕಥೆಗಳಲ್ಲೂ ಬರುವ ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟಗಳಿಗೆ ಅವುಗಳ ಪರ್ಯಾಯ 
ನಾಮಗಳನ್ನು ಬಳಸುವುದನ್ನು ಓದುಗರು ಗಮನಿಸಬೇಕು. 

ದುರ್ಗಸಿಂಹನ ಶೈಲಿಯ ಪ್ರಧಾನಗುಣ ವಿಡಂಬನ ವೀರತೆ (mock heroism). 
ಸಣ್ಣಮಾತಿನಲ್ಲಿ ಹೇಳಬಹುದಾದುದನ್ನು ದೊಡ್ಡ ಮಾತಿನಲ್ಲಿ ಸಂಸ್ಕೃತ ಭೂಯಿಷ್ಠ ಸಮಾಸ 
ಪುಂಜ ಪಿಂಜರಿತ ರೀತಿಯಲ್ಲಿ ಹೇಳಿ ಲೇವಡಿ ಮಾಡುತ್ತಾನೆ. ಸಣ್ಣ ಯಃಕಶ್ಲಿತ್‌ ಪ್ರಾಣಿಯೋ 
ಕೀಟವೋ ಪಕ್ಷಿಯೋ ಆ ಮಾತಿನ ಭಾರವನ್ನು ಹೊರಲಾರದಂತೆ ಗುಣವಿಶೇಷವನ್ನು 
ಅಡಕುತ್ತಾನೆ. ಪರೋಕ್ಷವಾಗಿ ಪ್ರಾಣಿ ಪಕ್ಷಿ ಕೀಟಗಳ ನೆಪದಿಂದ ಮನುಷ್ಯನ ಸಣ್ಣತನವನ್ನೋ, 
ನೀಚತನವನ್ನೋ, ಮೋಸ, ಸುಳ್ಳು, ಅನ್ಯಾಯವನ್ನೋ ಮನಸ್ಸು ಮುಟ್ಟುವಂತೆ ಎತ್ತಿ 
ಅಣಕುಮಾಡುತ್ತಾನೆ. ಇದು ಎಲ್ಲ ಪಂಚತಂತ್ರದ ಕಥೆಗಳಿಗೆ ಅನ್ವಯಿಸುತ್ತದಾದರೂ 
ದುರ್ಗಸಿಂಹನ ಶೈಲಿಯಲ್ಲಿ ಒಂದು ಪಟ್ಟು ಹೆಚ್ಚಾಗಿಯೇ ಇದೆ. "ಬ್ರಾಹ್ಮಣೋತ್ತಮನಪ್ಪ 
ನಾವೊಂದು ಪಾಪ ನಿವಾರಣಾರ್ಥವಾಗಿ ಗೋವಿನ ಜಠರಮಂ ಪೊಕ್ಕಿರ್ದೆವು' ಎಂದು 


೧೨ ಕರ್ಣಾಟಕ ಪಂಚೆತಂತ್ರಂ 
ಸತ್ತ ಎತ್ತಿನ ಹೊಟ್ಟೆಯೊಳಗಿಂದ ಹೊರಬರಲಾರದೆ ಒದ್ದಾಡುವ ನರಿ ಈ ಮಾತನ್ನು 
ಹೇಳುವಾಗ ನಾವು ನಗದಿರಲಾರೆವು. ಸಂಜೀವಕನೆಂಬ ಎತ್ತು "ಕಾಳಿಂದೀನದೀ 
ಕಚ್ಚದೊಳಾತ್ಮೇಚ್ಛೆಯಿಂ ನಲಿನಲಿದು ರುಚಿರಮರಕತಶ್ಯಾಮದೂರ್ವಾಂಕುರ ಗ್ರಾಸದೊಳಂ 
ಅತಿಸ್ವಚ್ಛಸ್ವಾದುಸಲಿಲಸಾನದೊಳಂ ಮೆಲ್ಲಮೆಲ್ಲನೆ ಪಥಪರಿಶ್ರಮಮನಾಖೆಸಿಕೊಂಡು ಕೆಲವು 
ದಿವಸಕ್ಕೆ ಬಾಲೇಂದುಶೇಖರ ಶಕ್ಷರಾಕಾರಮಂ ತಾಳ್ವಿ' ಭಯಂಕರವಾಗಿ ತೋರಿತು ಎಂಬಾಗ 
ಮುಂದೆ ಸಿಂಹವು ಅದರ ಗುಟುರನ್ನು ಕೇಳಿ ಗಾಬರಿಗೊಂಡುದೂ, ದವನಕನು ಅದರ 
ಹೆದರಿಕೆಯನ್ನು ದುರುಪಯೋಗ ಪಡಿಸಿಕೊಂಡುದೂ ಸಹಜವೆನ್ನಿಸುತ್ತದೆ. 
“ಪಿಂಗಳಕನತಿವಿಸ್ಮಯಂಬಟ್ಟು ಧಾತು ರಕ್ತಾಶೋಕಕಿಸಲಯವಿಭಾಸಿಭಾಸುರಸಟಾಕಲಾಪ 
ಮಲ್ಲಾಡೆ ತಲೆಯಂ ತೂಗಿ' ಎಂಬಲ್ಲಿ ಸಿಂಹದ ಮೂರ್ತಿ ಚಿತ್ರವತ್ತಾಗಿ ಕಣ್ಣೆದುರು ನಿಲ್ಲುತ್ತದೆ. 
"ನರಿಯೂ ಬಿಲವೂ' ಎಂಬ ಕಥೆಯಲ್ಲಿ ಹುಲಿ ಒಳಗಿರಬಹುದೆಂಬುದನ್ನು 
ಗೊತ್ತುಮಾಡಿಕೊಳ್ಳಲು ನರಿ ಮಾಡುವ ಉಪಾಯವೂ ವರ್ತಿಸುವ ರೀತಿಯೂ 
ಹೃದಯಂಗಮವಾಗಿದೆ : “ಬಿಲನೆ, ನೀನಿನಿತು ಕಾಲಂ ನಾಂ ಬರ್ಪಾಗಳಿದಿರ್ವಂದು 
ಸೇವೆಯಂ ಮಾಡುತಿರ್ದಯ್‌; *ಈಗಳದುಗೆಟ್ಟು ಕರೆದೊಡಂ ಮೊದಲಾಗಿ 
ಸರಂದೋಳಿದಪೆಯಿಲ್ಲ; ಪೆಆನೊರ್ವಂಗೆ ಕೂರ್ತೆಯಕ್ಕುಂ ಮೇಣ್‌ ಬಲ್ಲಿದನಿರ್ದ 
ನಕ್ಕುಮಲ್ಲದೊಡೀಗಳೇಕುಸಿರದಿರ್ದಪೆ? ಆದೊಡಮೇಂ, ನಿನ್ನ ಗುಣಕ್ಕಿನ್ನೊರ್ಮೆ 
ಕರೆವೆಂ, ಇನ್ನುಮುಸಿರದಿರ್ದೊಡೆ  ಪೆಅತೊಂದು ಬಿಲನನಜಸಿಕೊಳ್ಳೆಂ ಗೆ 
ಆಹಾರವಿಲ್ಲದ ನರಿಯನ್ನು ಕಾಗೆಯು “ಎಲೆ ಭಾವ! ಏಂ ಬಡವಾದಿರಿ?” ಎಂದು 
ಕೇಳುವುದು ತಮಾಷೆಯಾಗಿದೆ. ದವನಕನು ಸಂಜೀವಕನ ಹತ್ತಿರಕ್ಕೆ ಬಂದು 
ನಿಶ್ಚಯವಾಗಿಯೂ ಅದು ಎತ್ತಾಗಿರುವುದನ್ನು ಕಂಡಾಗ ಕವಿ ಹೀಗೆ ವರ್ಣಿಸಿದ್ದಾನೆ. “ನರಿ 
ಹರಿಯ ಮರುಳ್ತನಕ್ಕೆ ನಕ್ಕು ನಾನೀಯೆಟ್ರನೆಟ್ಟಂ ಕಂಡೆನೆಂದು ನಿಷ್ಕಪಟವೃತ್ತಿಯಂ 
ಕೂರ್ತು ನಮೃದಸಂಗೆ ವೇಟಕ್ಷಿನವ್ಪೊಡೆ ನಾನೇತರ್ಕಲ ಬಾರ್ತೆಯಾಗಲಜೆಯೆಂ.'' 
ಕವಿಯು ಇಲ್ಲಿ ರಾಜರಿಗೆ ಮಂಡೆ ಇಲ್ಲವೆಂದೂ, ಅವರ ಮೂರ್ಪತನವನ್ನು 
ದುರ್ಜನರು ದುರುಪಯೋಗಪಡಿಸಿಕೊಳ್ಳುವರೆಂದೂ ಎಷ್ಟು ಚೆನ್ನಾಗಿ ಗೇಲಿ 
ಮಾಡಿದ್ದಾನೆ ! ಆ ಮೃಗಧೂರ್ತನು ಅಲ್ಲಿಂದ ಹೊರಟು ಪಿಂಗಳಕನ ಆಸ್ಥಾನಕ್ಕೆ ಬಂದು 
“ವಿನಯವಿನಮಿತೋತ್ತಮಾಂಗನಾಗಿ ದವನಕಂ ಸಮುಚಿತಾಸನದೊಳ್‌ 
ಕುಳ್ಳಿರ್ದಿಂತೆಂದಂ” ಎಂಬಲ್ಲಿ ವಿನೀತವಾದ ಆ ಉತ್ತಮಾಂಗದಲ್ಲಿರುವ ಕಪಟವನ್ನು 
ಚೆನ್ನಾಗಿ ಧ್ವನಿಸಿದ್ದಾನೆ. ಹೀಗೆ ದವನಕನು ಇಲಿಯನ್ನು ಹುಲಿಯೆಂಬಂತೆ ಆ ಎತ್ತನ್ನು 
ವರ್ಣಿಸಿದಾಗ ಆ ಸಿಂಹಕ್ಕೆ ಆದ ಗಾಬರಿಯನ್ನು ಬಹಳ ಚೆನ್ನಾಗಿ ಮೂಡಿಸಿದ್ದಾನೆ : 
“ಹಿಂಗಳಕಂ ಭಗ್ಗಮನನಾಗಿ ಕಿಚೆದು ಬೇಗಂ ಪಂದೆಯಂ ಪಾವಡರ್ದಂತೆ 
ಮೇಗುಸಿರ್ವಿಟ್ಟು ಹಮ್ಮದಂಬೋಗಿ ಮುಮ್ಮನೆ ಬೆಮರ್ತು ತನ್ನಿಂ ತಾಂ ಚೇತರಿಸಿ 
ಕಾತರತೆಯಂ ಮಾಣು ದವನಕಂಗೆ ಪಿಂಗಳಕನಿಂತೆಂದಂ''. ದವನಕನು ಪಿಂಗಳಕನಿಗೆ 
ಹೆದರುವ ಕಾರಣವಿಲ್ಲವೆಂದು ಧೈರ್ಯವನ್ನು ತುಂಬಿದಾಗ ಅವನಿಗಾದ ಹರ್ಷ, 
ಅಭಯ, ಉತ್ಸಾಹಗಳ ಮಿಶ್ರಭಾವವನ್ನು ಇನ್ನಿಲ್ಲದ ರೀತಿಯಲ್ಲಿ ಕವಿ ಹೇಳಿದ್ದಾನೆ : 


ಉಪೋದ್ಯಾತ ೧೩ 
ಚಳದಳಕಂ ಹರ್ಷೊೋದ್ಧತ 
ಪುಳಕಂ ನಖಮುಖವಿದಾರಿತೋಗ್ರೇಭಶಿರಃ 
ಫಳಕಂ ಮೃಗತಿಳಕಂ ಪಿಂ 
ಗಳಕಂ ಪೋಗೆಂದು ಕಳುಪಿದಂ ದವನಕನಂ ॥ 
ದೇವಶರ್ಮನ ಕಥೆಯಲ್ಲಿ ಬರುವ ತಂತುವಾಯಿಕೆಯ ವೃತ್ತಾಂತದಲ್ಲಿ 
ತಂತುವಾಯನು ಬಯ್ಯುವ, “ನಿನ್ನ ಬೇಟದ ಮಿಂಡನಾವನವನಂ ಪೇಟ್‌ ಎಂಬ 
ಮಾತಿನಲ್ಲಿ ದೇಸಿಯ ಒಗರಿದೆ. ತಂತುವಾಯಿಕೆಯ ಕಪಟ ಪ್ರತಿಜ್ಞೆಯಲ್ಲೂ ಅದೇ 
ರುಚಿಯಿದೆ ;: “ಆನಂತಪ್ಪ ಒರ್ಬ ತಾಯ್ಗಂ ತಂದೆಗಂ ಪುಟ್ಟಿದೆನಾದೊಡೆ ನಾಂ 
ಪತಿವ್ರತೆಯಾದೊಡೆ, ಮನೆದೈವಂಗಳೆನಗೆ ಸನ್ನಿದಮಾದೊಡೆನ್ನ ಮೂಗು ಮುನ್ನಿನಂತಾಗಲೀ 
ಕಟ್ಟಿರ್ದ ಕಟ್ಟೆಲ್ಲಂ ಬಿಟ್ಟು ಪೋಗಲೆವೇಲ್ಕುಂ....” ಮುಂದೆ ಆ ತಂತುವಾಯನು ಹೆಣ್ಣಿನ 
ಮನಸ್ಸನ್ನು ತಿಳಿಯದೆ ಶರಣಾಗತನಾದನಂತೆ. ಇದರ ಈ ಕತೆಯ ಪರಾಕಾಷ್ಠೆ : 
ವನಜಾಕ್ಷಿ ! ದೋಷಿಯಲ್ಲದ 
ನಿನಗೆ ಕರಂ ಪೊಲ್ಲಗೆಯ್ದೆನೆಂದಿರದಾಸ್ಯಾಂ - 
ಗನೆಯ ಪದಕ್ಕೆಅಗಿದನೆ - 
ನ್ನನುಮಲೆಗುಮೆ ಧೂರ್ತೆಯಪ್ಪ ಕಾಂತೆಯ ಮನಮಂ ! 
ಶಿವಭೂತಿಯ ಕಥೆಯಲ್ಲಿ ಪುರಾಣಕೂಪದಲ್ಲಿ ಬಿದ್ದ ನಾಲ್ಕು ಪ್ರಾಣಿಗಳನ್ನು 
ಹೇಳುವಾಗ ಕಪಿಯನ್ನು ಕುರಿತು ಅದರ ಸ್ವಭಾವಕ್ಕನುಗುಣವಾಗಿ ರಸವತ್ತಾಗಿ ಬರೆದಿದ್ದಾನೆ: 
“ಅನ್ನೆಗಮೊಂದು ಚಪಲಕನೆಂಬ ಕಪಿ ನೀರ್ಗುಡಿಯಲೆಂದು ಬಾವಿಯಂ 
ಪುಗುತಂದು ತತ್ಕೂಪ ಸಮೀಪದೊಳ್‌ ನಿಂದು ಪೋಗಲಿಂಬಿಲ್ಲದೆ ತಡಿವಿಡಿದೆಳಲುತ್ತಿರ್ದ 
ಸರ್ಪನ ಬಾಲಮಂ ಬಳ್ಳಿಯೆಂದು ಬಗೆದು ಪಿಡಿದಿಚೆಯುತ್ತುಮಹಿಸಹಿತಂ ಬಿರ್ದುದು.” 
ಎರಡು ಗಿಣಿಗಳ ಕಥೆಯಲ್ಲಿ ಬರುವ ಮುನಿಯ ಆಶ್ರಮವನ್ನು ವರ್ಣಿಸುತ್ತ 
ವೃದ್ಧ ತಾಪಸರ ಕಯ್ಯನ್ನು ಹಿಡಿದುಕೊಂಡು ಗೋಲಾಂಗೂಲಗಳು ನಡೆಯಿಸುತ್ತಿದ್ದವು 
ಎನ್ನುತ್ತಾನೆ. ಇಲ್ಲಿ ಮನುಷ್ಯ ಮುದುಕನಾದಾಗ ಮಂಗನಿಗೆ ಸಮಾನ ಎಂಬುದನ್ನು 
ಒಳದನಿಯಿಂದ ಹೇಳಿ ನಕ್ಕಂತಿದೆ ! "ಕೃಷ್ಣೋರಗನನೊಳಕೊಂಡ ಒಳ್ಳೆಗಳ ಕಥೆ' ಯಲ್ಲಿ 
“ಪ್ರಜಾಪಾಲನೆಂಬರಸು ಲೀಲೋದ್ಯಾನವನದೊಳ್‌ ಜಲಕೇಳಿನಿಮಿತ್ತಂ 
ಕ್ರೀಡಾಸರೋವರವಂ ಮಾಡಿಸಿ ನೀರಂ ತೀವಿ ಮತ್ತಲ್ಲಿ ಜಲಕೇಳಿಯಾಡುವ 
ಗಾಡಿಕಾರ್ತಿಯರಂ ಕಾಡಲೆಂದೊಳ್ಳೆಗಳಂ ತಂದು ಬಿಡಿಸಿಯವರ್ಕೆ ಪಾಲನೆರದು 
ನಡೆಪತ್ತಿರ್ಪನ್ನೆಗಂ....' ಎಂಬಲ್ಲಿ ಅತೃಪ್ತ ಕಾಮದ ಕಾಮಿನಿಯರ ಚಿತ್ರವನ್ನು ಕೊಟ್ಟು 
ಹಾವನ್ನು ಲಿಂಗಸಂಕೇತಮಾಡಿ ಕವಿ ಅತ್ಯಂತ ಆಧುನಿಕ ಮನೋಭಾವದವನಾಗಿದ್ದಾನೆ. 
"ಒಟ್ಟೆಯುಂ ಕಾಗೆಯುಂ' ಎಂಬ ಕಥೆಯಲ್ಲಿ ಬರುವ ಒಂಟೆಯನ್ನು ಒಂದು 
ಕಾಗೆಯು ಸಿಂಹದ ಆಸ್ಥಾನಕ್ಕೆ ಕರೆದುತರುತ್ತದೆ. ಆಗ ಅದನ್ನು ನೋಡಿ ಸಿಂಹಕ್ಕೆ 
ಹೀಗೆನ್ನಿಸಿತಂತೆ: “ಅದಣ ವಿಕಟರೂಪಮಂ ಕಂಡು ಮದೋತ್ಕಟನುತ್ಕಟಹರ್ಷನಾಗಿ 
ನಮಗೊಂದು ವಿನೋದಪಾತ್ರಮಿದೊಂದಾದುದೆಂದು ಸಂತೋಷಂಬಟ್ಟು...”. ನಾಲ್ವರು 


ಲ 
ಧೂರ್ತರೂ ಬ್ರಾಹಣನು ಎತ್ತಿಕೊಂಡು ಹೋಗುತ್ತಿದ್ದ ಆಡನ್ನು ನಾಯಿಯೆಂದಾಗ ಆತ 





೧೪ ಕರ್ಣಾಟಕ ಪಂಚತಂತ್ರಂ 
ಒಮ್ಮೆ ಭ್ರಮೆಗೊಳ್ಳುವಂತಾದ ಸಂದರ್ಭವನ್ನು ಸೊಗಸಾಗಿ ಕವಿಯು ಹೇಳಿದ್ದಾನೆ : “ಭಟ್ಟಂಗೆ 
ಭ್ರಾಂತಿ ಪುಟ್ಟಿ ನಿಂದು ಪೆಗಲೊಳಿರ್ದ ಛಾಗಲಮಂ ಭೂಭಾಗದೊಳಿಟೆಪಿ, 

ಶ್ರವಣ ಶಿರಃ ಪುಚ್ಛಾಸ್ಕಾ - 

ದೃವಯವಮಂ ಮುಟ್ಟ ನೋಡಿ ನಾಯಲ್ಲದು ಭೂ - 

ಭುವನ ಪ್ರಸಿದ್ಧಮಜಮೆಂ - 

ದವಧಾರಿಸಿ ಹೊತ್ತುಕೊಂಡು ಪೋದಂ ಪಾರ್ವಂ ॥” 

"ಟಿಟ್ಟಿಭ ಮಿಥುನಗಳ ಕಥೆ'ಯಲ್ಲಿ ಬರುವ “ಎನ್ನ ಮಾತಂ ಕೇಳದೆ ಕಲಹಕ್ಕೆ 
ಕಚ್ಚೆಯಂ ಕಟ್ಟುವ ನಿನಗೆ ಕಚ್ಚಪ ಕಥೆಯಾಗದೆ ಪೋಗದು” ಎಂಬ ಮಾತಿನ ರೀತಿ 
ಸೊಗಸಾಗಿದೆ. "ಸೊಸೆಯ ಮಾತಂ ಕೇಳದತ್ತೆಯ ಕಥೆ'ಯಲ್ಲಿ ಅತಿಯಾಸೆಯಿಂದ ಬಂದ 
ಜೀವಂತ ಅತ್ತೆಯನ್ನು ಕಂಡು ರಕ್ಕಸಿಯರು, “ಸಗ್ಗಮಿದಿರಂ ಬಂದುದು 
ಬಿಲದೊಳಗಿರ್ದ ಇಲಿಯಂ ತೆಗೆವಂತೆ ಪೊಟಲೊಳಗಿರ್ದ ಕುಮತಿಯಂ ಕಾಲಂ 
ಪಿಡಿದು ತೆಗೆದು ಇರ್ಬಗಿ ಮಾಡಿ ಕೊಂದು ತಿಂದರ್‌”' ಎಂಬುದನ್ನು ಓದುವಾಗ ಕೆಟ್ಟ 
ಅತ್ತೆಯರ ಕಾಟವನ್ನನುಭವಿಸಿದ ಸಾಧುಸೊಸೆಯರಿಗೆ "ಹಾಗೇ ಆಗಬೇಕು' ಎಂಬಂತೆ 
ಬರೆದಿದ್ದಾನೆ. "ಯದ್ಭವಿಷ್ಯನೆಂಬ ಮತ್ಸದ ಕಥೆ'ಯಲ್ಲಿ ಪ್ರಾಣ ಉಳಿಸಿಕೊಳ್ಳಲು 
ಉಪಾಯ ಮಾಡಿದ ಮೀನಿನ ಚಿತ್ರ ಯಥಾವತ್ತಾಗಿದೆ. “ಮೀಂಗುಲಿಗರ್‌ ಬಲೆಯಂ 
ತೆಗೆದು ನೋಡಿ ಮುನ್ನಮೆ ಸತ್ತಂತಿರ್ದುತ್ವನ್ನಮತಿಯಂ ಕಂಡು ಬಲೆಯಿಂ ತೆಗೆದು 
ನೆಲದೊಳಿರಿಸುವುದುಮದುಮೊಳೆದು ಜಳದೊಳ್‌ ಮುಲುಂಗಿ ಪೋದುದು.” ಇಲ್ಲಿ 
ದುರ್ಗಸಿಂಹನು ಬ್ರಾಹ್ಮಣನಾದರೂ ಮೀನು ವರ್ತಿಸುವುದನ್ನು ಕಣ್ಣಾರೆ ಕಂಡು 
ಬರೆದಿದ್ದಾನೆ ಎನಿಸುತ್ತದೆ. "ಬಕನ ತತ್ತಿಯುಂ ಮುಂಗುರಿಯುಂ' ಎಂಬ ಕಥೆಯಲ್ಲಿ 
ಬರುವ ಬಕ ಕರ್ಕಟಕಗಳ ಸಂಭಾಷಣೆಯನ್ನು ಕೇಳಿರಿ: “ಬಕಂ ಕಲುಷಿತ 
ಚಿತ್ತನಾಗಿಯೇಗೆಯ್ಯಲುಮಜೆಯದೊಂದು ದಿವಸಂ ಸಮುದ್ರತೀರದೊಳ್‌ ನಿಂದು 
ಜಾನಿಸುತಿರ್ಪುದನೊಂದು ಕರ್ಕಟಕಂ ಕಂಡೇಂ ಭಾವಾ ! ನೀನಿಂದಾಹಾರ ಚಿಂತೆಯ 
ಮಾಣ್ದು ವೇಹಾರಂಗೆಯ್ವರಂತೆ ಕಣ್ಣಂ ತಿಣ್ಣಂ ಮುಚ್ಚಿಕೊಂಡಿರ್ಪ 
ಕಾರಣಮಾವುದು....” 

"ಸೋಮಶರ್ಮನ ತಂದೆಯ ಕಥೆ'ಯಲ್ಲಿ ಮುಂಗುಸಿಯು ಮಗುವನ್ನು ಸರ್ಪದ 
ಬಾಯಿಯಿಂದ ರಕ್ಷಿಸಿದ ವೃತ್ತಾಂತವನ್ನು ಹೇಳುವಾಗ ದುರ್ಗಸಿಂಹನ ಕಥನಕಲೆ 
ಉನ್ನತಿಯನ್ನು ಮುಟ್ಟುವುದು ಕಾಣಬಹುದು. ಇಲ್ಲಿ ಸರ್ಪದ ಭೀಕರತೆಯನ್ನೂ 
ಮುಂಗುಸಿಯ ಧೈರ್ಯವನ್ನೂ, » ಮಗುವಿನ ಮುಗ್ಧಶೆಯನ್ನೂ, ಬ್ರಾಹ್ಮಣನ 
ಅವಿವೇಕವನ್ನೂ ಒಟ್ಟೊಟ್ಟಿಗೆ ಚಿತ್ರಿಸಿ ಓದುಗರ ಹೃದಯ ಕರಗುವಂತೆ ಬರೆದಿದ್ದಾನೆ : 

ಸ್ಫುರಿತ ವಿಷಾವಿಲ ದಂಷ್ಟಾಂ 

ಕುರ ಸಂಕುಳೆ ಭೀಕರಾನನಂ ಸಾರ್ದತ್ತೊಂ 
ದುರಗಂ ಮೆಲ್ಲನೆ ಬಾಲಾ 

ಸ್ತರಣಾಂಕಿತಮಂ ಕೃತಾಂತ ಪಾಶಪ್ರತಿಮಂ 1! 





ಉಪೋದ್ಭಾತ ೧೫ 
ಅಂತು ಸಾರ್ತರ್ಪ ಭುಜಂಗನನಾ ಮುಂಗುರಿ ಕಂಡು ನಿಸರ್ಗವೈರಮಂ 
ನೆನೆದಿರದೆ ಸರ್ಪನಂ ಶತಖಂಡಂ ಮಾಡಿ ಕೊಂದು ತಿನುತ್ತಿರ್ಪದುಂ ಕಿಚೆದಾನುಂ 
ಬೇಗಕ್ಕೆ ಪಾರ್ವಂ ಬರ್ಪುದುಂ, ತನ್ನ ಸಾಹಸಮಂ ತನ್ನಾಳ್ಳಂಗೆ ತೋಲೆಂದು 
ರುಧಿರಾರುಣಿತಮಾದ ನಖಮುಖಮುಂ ಪಲ್ಗಳೊಳ್‌ ಪತ್ರಿರ್ಪ ಖಂಡಂಗಳ್ಳಿರಸು 
ಪರಿತಂದು ಕಾಲ ಮೇಲೆ ಪೊರಟ್ಟು ಚಾಟುಕಾರಂಗೆಯ್ದುದುಂ, ಪಾರ್ವಂ ಕಂಡೀ 
ಕಾವಲ್‌ ಕೂಸಂ ಕೊಂದುದಾಗಲೆವೇಬ್ಳುಮೆಂದು ವಿಚಾರವಿಕಳಂ ನಕುಲನ ಶಿರಮಂ 
ಬಿರಿಯೆ ಪೊಯ್ದು ಮಾಣದೆ ಪರಿತಂದು ನೋಡಿ ತೊಟ್ಟಿಲೊಳ್‌ ಸುಖನಿದ್ರಿತನುಮಕ್ಷತ 
ಶರೀರನುಮಾಗಿದ್ದ ಮಗನುಮನಾ ಕೆಲದೊಳ್‌ ಶತಖಂಡಮಾಗಿರ್ದ ಪಾವುಮಂ 
ಕಂಡು ಬಚೆಕ್ಕೆ ಪಾರ್ವಂ ಮುಂಗುರಿಯ ಮೇಲೆ ನೀರಂ ತಳಿದು ಬೀಸೆ 
ನಿರ್ಜೀವಮಾದುದಂ ಕಂಡು ಬಚೆಕ್ಕೆ ಪಾಪಕರ್ಮಂ ತಾಂ ಕೋಪವಶದಿಂ ಕೂಸಿನಂತೆ 
ನಡಪಿದ ನಕುಲನಂ ಪರೀಕ್ಷಿಸದೆ ಕೊಂದೆನೆಂದು ಶೋಕಂಗೆಯ್ಯುತ್ತುಮಿರ್ಪಿನಂ....” 
ಕಾಗೆಗಳ ರಾಜ ಮೇಘವರ್ಣನ ವರ್ಣನೆಯಲ್ಲಿ ಆಡಂಬರವಿದೆ, ಅಣಕವಿದೆ, 
ರಾಜರನ್ನು ನೋಡಿದ ವಿಡಂಬನ ದೃಷ್ಟಿಯಿದೆ : 
ಶಮಿತಾರಾತಿಪ್ರಭಾವಂ ಪರಿಜನಸಹಿತಂ ರಾಗದಿಂದಿರ್ಪನತ್ಕು 
ತ್ತಮಶುದ್ಧಾಮಾತ್ಕವರ್ಗಂ ವರಚರನಿಚಯಂ ಗುಪ್ತಮಂತ್ರಂ ಸುಮಿತ್ರೋ 
ದೃಮನುದ್ಯತ್ಕಾಕವೃಂದಾರಕಪತಿ ಪೆಸರಿಂ ಮೇಘವರ್ಣಂ ಪಯೋದಾ - 
ಗಮಶುಂಭನ್ನೇಘವರ್ಣಂ ಖಗಗಣಿಕಾವ್ರಾತ ಸಂಗೀತವರ್ಣಂ ॥ 

"ನಾರಾಯಣಭಟ್ಟನ  ಕಥೆ'ಯಲ್ಲಿ ಪತಿವ್ರತೆಯಂತೆ ತೋರಿಸುತ್ತಿದ್ದ 
ಹೆಂಡತಿಯೊಬ್ಬಳು ಹೇಗೆ ಪತಿತೆಯಾಗಿದ್ದಳು ಎಂಬುದನ್ನು ಸುಂದರವಾಗಿ 
ನಿರೂಪಿಸಿದ್ದಾನೆ. “ಎನ್ನ ಪೆಂಡತಿ ಪತಿವ್ರತೆ, ಪರಪುರುಷನ 
ಮುಖಾವಲೋಕನಂಗೆಯ್ಯಳದು ಕಾರಣದಿಂದೀ ಶಿಶು ಗಂಡುಗೂಸಪ್ಪದಣೆಂ 
ನೋಡಿದೊಡೆ ದೋಷಮೆಂದು ತನ್ನ ಮುಖಮಂ ಮುಚ್ಚಿಕೊಂಡು 
ಮೊಲೆಯೂಡಿದಪಳೆಂದು ಪೇಟ್ವುದುಂ..... ” ಅಂಥ ಪರಮ ಪತಿವ್ರತೆಯೆಂಬವಳು 
"ತನ್ನ ಮನೆಯ ಪಸುಗಾವ ಗೋವನಂ ಪಿಡಿದು ಸುರತ ಕ್ರೀಡೆ'ಯಾಡುವುದನ್ನು 
ತೋರಿಸಿ ಪತಿವ್ರತಾಗುಣದ ಆಷಾಢಭೂತಿತನವನ್ನು ಎತ್ತಿ ತೋರಿಸಿದಂತಿದೆ. 

"ಮೊಸಳೆಯಂ ಕಪಿ ವಂಚಿಸಿದ ಕಥೆ'ಯಲ್ಲಿ ಮೊಸಳೆಯ ಮೇಲೆ ಸವಾರಿ 
ಮಾಡಿದ ಕಪಿಯ ಸುಂದರ ಚಿತ್ರವನ್ನು ಕವಿ ಕೊಡುತ್ತಾನೆ : 

“ಅಂತಾ ವಾನರಂ ಕೇದಗೆಯನೇಟೆದ ಕೋಡಗದಂತೆ ಗೂಡುಗೊಂಡು ಪಲ್ಲಂ 
ಗಿಡಿಗಿಣೆದು ಮೆಲ್ಲನೆ ಮೊಸಳೆಗಂತರೀಪಮಿಲ್ಲಿಗಮಿನ್ನೆನಿತು ದೂರಮುಂಟೆಂಬುದುಂ...” 
"ನರಿಯ ಮಾತಂ ನಂಬಿ ಸತ್ತ ಬೆಳ್ಳತ್ತೆಯ ಕಥೆ'ಯಲ್ಲಿ ಕಾಮಪರವಶವಾದವರನ್ನು ಕತ್ತೆಗೆ 
ಹೋಲಿಸಿ ಅಣಕಿಸಿದ ಹಾಗೆ ಕಾಣುತ್ತದೆ. “ರಾಸಭೀವಿಲಾಸಿನಿಯರ್‌ ತಮಗೊವ್ಮ 
ಪುರುಷನಂ ತರವೇಬ್ಳುಮೆಂದೆನ್ನಂ ತುತಿಸುತ್ತಿರ್ದಪರ್‌; ನಿನಗಂ ಮನೋರಥ 
ಸಿದ್ಧಿಯಕ್ಕುಂ ಬೇಗಂ ಬಾಯೆನಲೊಡಂ” 


೧೬. ಕರ್ಣಾಟಕ ಪಂಚತಂತ್ರಂ 
ರಾಗಿಸಿ ರಾಸಭನಿರದತಿ 
ವೇಗದಿನಾ ನರಿಯ ಹಿಂದು ಹಿಂದನೆ ಬಂದಂ 
ಮೇಗಪ್ಪಪಾಯಮಂ ಕಡು 
ರಾಗಿಗಳೇಂ ಕಂಡರೊಳರೆ ಭೂಮಂಡಲದೊಳ್‌ ॥ 

ಅಂತು ಪೋಪುದುಮಾ ನರಿ ಹರಿಯಿರ್ದ ಗುಹಾದ್ವಾರಮಂ 
ಗರ್ದಭೆಯರೊಳಗಿರ್ದರ್‌ ಪುಗೆನಲೊಡಂ ಪುಗುವ ಕಟಕೆಯಂ ಕಂಡು ಸಿಂಹಂ 
ಜವಂಗುಂದಿದ ಕಾರಣದಿಂ ಲಂಘನಾಸಕ್ತನಾಗಿ ಲಂಘಿಸಲಾಜದೆ ರಭಸಂ 
ಗೆಯ್ದೆಯ್ತರ್ಪದುಂ ಕಟ್‌ ಬೆರ್ಚುತೋಡುತಿರ್ಪುದಂ ಕಂಡು ಸೃಗಾಲಂ ಕರಂ ಮುಳಿದು 
ಸಿಂಹನಲ್ಲಿಗೆ ಬಂದೇಂ ಗಡ ಕಟಕಿಯಂ ಮೊದಲಾಗಿ ಪಿಡಿಯಲಾರ್ತೆಯಿಲ್ಲ, ನೀನೆಂತು 
ಬರ್ದಪೆಯೆಂದು ನುಡಿಯೆ ಹರಿ ಕರಮೆ ಸಿದ್ಧಿಗಾಗಿ ಗುಹೆಯಂ ಪೊಕ್ಕುದಂ ಕೊಲ್ಹುದಾವ 
ಗಹನಮೆಂದನವಧಾನದಿಂ ಪಾಯ್ದ ಕಾರಣದಿಂ ತಪ್ಪಿದುದು, ಇನ್ನದಂ ಕೊಂಡು ಬಾ 
ಕೊಂಡಾಗಲೆ ಬಿಡಾಲನಿಲಿಯಂ ಕೊಲ್ವಂತಶ್ರಮದೊಳೆ ಕೊಂದಪೆನೆಂದೊಡೆ ಮತ್ತೆ ನರಿ 
ಪ೦ದಾ ಕಲಕಿಯಂ ಕಂಡೇಂ ಭಾವಾ ! ನೀಂ ಕಳ್ಳರಂ ಕಂಡ ಬೆಳ್ಳಾಳಂತೆ ಬೆದಚೆಯೆನಗಂ 
ಪೇಟದೆ ಪೆಆಗಂ ನೋಡದೋಡಿ ಬಂದೆಯದೇಂ ಕಾರಣಮೆನೆ ರಾಸಭನಿಂತೆಂದಂ. ಆ 
ಗುಹೆಯನಾಂ ಪುಗಲೊಡನೊಂದು ರೂಪು ಮೋಣಿದು ಪರಿತಂದು 
ಮೇಲ್ವಾಯಲೊಡಂ ಭಯಂಬಟ್ಟು 'ಬಂದೆನೆನೆ ಸೃಗಾಲನೆಂದಂ: ಗಾಳುಗಳಪ್ಪ 
ಗರ್ದಭೆಯರ್‌ ವಿರೋಧಿಕಾಮಿಗಳಪುದಳೆಂ ಕಾತರಿಸಿ ಮೇಲೆ ಮೇಲೆ ಬೀಟಲೊಡಂ 
ಬಂದೆ, ನಿನ್ನ ಗಂಡುತನದ ಪುರುಳಂ ಕಂಡೆನ್ನ ತಂಗಿಯರ್‌ ಕರುಳಂ ಪಿಡಿದು 
ನಗೆಯೊಳ್‌ ಪೊರಳುತ್ತಮಿರ್ದರ್‌, ನೀನಂಜಲ್ವೇಡ ಬಂದವಅಕೊಳ್‌ ಸುರತ 
ಸುಖವನನುಭವಿಸುತ್ತಿಮಿರ್ದಪೆ, ಬಾಯೆಂಬುದುಮಾ ಕಟ]್ತಿ ಮಿಟ್ರುವಿನ ಬೆನ್ನೊಳ್‌ 
ಪೋಪಂತೆ ನರಿಯ ಬೆನ್ನೊಳ್‌ ಪೋಗಿ, 

ಸುರತಸುಖಕಾಂಕ್ಟೆಯಿಂ ರಾ - 
ಗರಸಾಂಧಂ ರಾಸಭಂ ಮಹಾದಿಗುಹಾಭಂ - 
ತರಮಂ ಪೊಕ್ಕುದು ಮನ 
ಶರಪರವಶನಪ್ಪ ದೇಹಿ ಪುಗದೆಡೆಯುಂಟೇ !” 

ಈ ಭಾಗದಲ್ಲಿ ವಿಕೃತಕಾಮದ ಸಂಕೇತವಿದೆ. ಗುಹಾದ್ಹಾರವು ಸ್ತ್ರೀಲಿಂಗ 
ಸಂಕೇತ. ಅದು ವಿಕಾರಗೊಂಡಾಗ ಅದನ್ನು ಹೊಕ್ಕವನಿಗೆ ಮೃತ್ಯು ತಪ್ಪಿದ್ದಲ್ಲ ಎಂಬುದನ್ನು 
ಕವಿ ಇಲ್ಲಿ ದ್ವನಿಸಿದ್ದಾನೆ. ಕಾಮಿಗಳಿಗೂ ಕತ್ತೆಗಳಿಗೂ ಏನೂ ವೃತ್ಯಾಸವಿಲ್ಲ ಎಂಬುದನ್ನು 
ಕಲಾತಕ್ರವಾಗಿ ಕವಿ ನಿರೂಪಿಸಿದ್ದಾನೆ. ವಿಡಂಬನ ವೀರಶೈಲಿ (mock - heroic 
style) ಸ್ಪಷ್ಟ ರೂಪವನ್ನು "ಗೂಗೆಗಳ್‌ ತುಂಬಿರ್ದ 'ಸುಹೆಯಂ ಕಾಗೆಗಳ್‌ ಸುಟ್ಟ 
ಕಥೆ'ಯಲ್ಲಿ ಉದ್ದಕ್ಕೂ ಪರಿಭಾವಿಸಬಹುದು. ಕಾಗೆಗಳಿಗೂ ಗೂಗೆಗಳಿಗೂ ಮಸೆದ 
ಬದ್ಧವೈರವನ್ನು ನೆಪಮಾಡಿಕೊಂಡು ಸಮಸ್ತ ರಾಜತಂತ್ರವನ್ನು ಬೋಧಿಸಿದ ರೀತಿ 
ಅನುಪಮವಾದುದು. ಇಲ್ಲಿ ಕಥೆಯ ಹೂವಿನಲ್ಲಿ ಕವಿ ಶಿಕ್ಷಣದ ಪರಿಮಳವನ್ನಿಟ್ಟು 


ಉಪೋದ್ಭಾತ ೧೭ 
ನೀತಿಯ ಮಕರಂದವನ್ನು ಬಚ್ಚಿಟ್ಟಿದ್ದಾನೆ. ಹೀಗೆ ಕಥೆ, ಶಿಕ್ಷಣ, ನೀತಿಯ ತ್ರಿವೇಣಿ 
ಸಂಗಮವನ್ನು ಸಾಧಿಸಿದುದು ಪಂಚತಂತ್ರಕಾರನ ಅಗ್ಗಳಿಕೆ : 
“ಅಂತಾ ವಾಯಸಬಲಂ ಮಾಮಸಕಂ ಮಸಗಿ ಬಂದು ಕಾಳನೀಳೆಜಳೆಧರಂಗಳ್‌ 
ಕುಳಗಿರಿಯಂ ಮುತ್ತುವಂತರಿಮರ್ದನನ ಪುರವಾಗಿರ್ದಂಜನಗಿರಿಯಂ ಸುತ್ತಿಮುತ್ತಿ 
ತಂತಮ್ಮ ತಂದ ಪುಲ್ಲುಂ ಪುಳ್ಳಿಯುಂ ಮೊದಲಾದ ಕಸಂಗಳೆಲ್ಲಮಂ ಚಿರಂಜೀವಿ 
ತೋಚಿದ ಗಿರಿಗುಹಾದ್ದಾರಂಗಳೊಳೆಂ ತರುಕೋಟರಕುಟೀರಂಗಳೊಳಮಿಡಿದಿಡಿದು 
ತೀವಿ ಬಟೆಕ್ಕೆ ಕೊಳ್ಳಿಗಳನಲ್ಲಿಗಲ್ಲಿಗೆ ತಗುಳ್ಳುವುದುಂ ಶತಪತ್ರಮಿತ್ರಪುತ್ರಪತತ್ರಿಗೋತ್ರ 
ಪ್ರಧಾನಂಗೆ ಹುತವಹಸಖಂ ಸಹಾಯಮಾಗಿ ಸುಲೆಸುಲೆದು ತಗಳೆ ಬೀಸಲೊಡಂ...” 
ಹೀಗೆ ಗ್ರಂಥದ ಉದ್ದಕ್ಕೂ ದುರ್ಗಸಿಂಹನ ಅನ್ಯಾದೃಶ ಅಣಕುಶೈಲಿಯನ್ನು 
ಸಹೃದಯರು ಮನಗಾಣಬಹುದು. ತನ್ನ ಪಾತ್ರಗಳಿಗೆ ಹೆಸರಿಡುವಾಗಲೂ ಧ್ವನಿ 
ರಮೃತೆಯನ್ನೂ ಅನ್ವರ್ಥತೆಯನ್ನೂ ಮೆರೆದಿದ್ದಾನೆ : ಅನಾಗತಮತಿ, ಯದ್ಭವಿಷ್ಯ, 
ಉತ್ಪನ್ನಮತಿ ಎಂಬ ಮೀನುಗಳು, ಅರಿಮರ್ದನನೆಂಬ ಗೂಬೆಗಳ ರಾಜ, ಅತಿ ಲೌಲ್ಕ, 
ಕರಟಕ, ದವನಕ, ಜಾಂಬವಂತ, ಮಹಾಭೀರು, ಮೃಗಧೂರ್ತ, ಲಂಬಕರ್ಣ, 
ಉಪಾಯ ನಿಪುಣ ಎಂಬ ನರಿಗಳು, ಜಿಂಹಾಕ್ಷ, ಕ್ರೂರಾಕ್ಷ, ರಕ್ತಾಕ್ಷ ಎಂಬ ಗೂಬೆಗಳು, 
ಅದೀಪಿ, ಉದ್ದೀಪಿ, ಪ್ರದೀಪಿ, ಚಿರಂಜೀವಿ, ಲಘುಪತನಕ, ಸಂದೀಪಿ, ಮೇಘವರ್ಣ 
- ಎಂಬ ಕಾಗೆಗಳು, ಕಕುದ್ದಲ, ಕೃಷ್ಣವದನ, ನಾಳೀಜಂಘ, ಚಪಲಕ - ಎಂಬ 
ಕಪಿಗಳು, ಪಿಂಗಳಕ, ಮದೋತ್ಕಟ - ಎಂಬ ಸಿಂಹಗಳು, ಬಲುದಲೆಯ, 
ಹಿರಣ್ಯರೋಮ - ಎಂಬ ಇಲಿಗಳು, ಕ್ರಕಚ ಎಂಬ ಮೊಸಳೆ, ಜಲಪಾಲ ಎಂಬ ಕಪ್ಪೆ, 
ಮಂದಕ ಎಂಬ ಆಮೆ, ಚಂಡಪರಾಕ್ರಮ, ಮಧುರಾಲಾಪೆ ಎಂಬ ಟಿಟ್ಟಿಭ ಮಿಥುನ, 
ಧವಲಪಕ್ಷ, ಸುಮಿತ್ರ, ಸಕಟ, ವಿಕಟ- ಎಂಬ ಹಂಸಗಳು, ಸೂಚೀಮುಖ ಎಂಬ ಹಕ್ಕಿ 
- ಮೊದಲಾದವುಗಳು ದುರ್ಗಸಿಂಹನ ಪಂಚತಂತ್ರದ ಮರೆಯಲಾಗದ ಪಾತ್ರಗಳು. 
ಇವು ಮನುಷ್ಯನ ಸುಗುಣ ದುರ್ಗುಣಗಳನ್ನು ಹೊತ್ತು ಮನುಷ್ಯನನ್ನೇ ಅಣಕಿಸುತ್ತವೆ. 


ದುರ್ಗಸಿಂಹನು ಗ್ರಂಥದ ಉದ್ದಕ್ಕೂ ಕೆಲವು ಸಾರ್ವಕಾಲಿಕ ಸತ್ಯಗಳನ್ನು 
ಘೋಷಿಸಿದ್ದಾನೆ. ವಸುಭಾಗಭಟ್ಟನೆಂಬ ಬ್ರಾಹ್ಮಣನ ಬಾಯಿಯಿಂದ ತನ್ನನ್ನು 
ತಿರಸ್ಕರಿಸಿದ ಬ್ರಾಹ್ಮಣನನ್ನು ಜರೆಯಿಸಿದ್ದಾನೆ : 

ನಿತೋದನೋದಿಯುಂ ಮನ 

ವನಿತೆ ವಲಂ ಬುದ್ಧಿಯಕ್ಕುಮೆಂದು ಸಮಸ್ತಾ - 

ವನಿಯ ಜನಮೊನಕೆವಾಡ - 

ಪ್ದಿನೆಗಂ ಸಲೆ ನುಡಿದ ನುಡಿ ಯಥಾರ್ಥಂ ನಿನ್ನೊಳ್‌ ॥ 


ಸಂಜೀವಕನು ಪಿಂಗಳಕನಿಗೆ ಸಂಸಾರದ ಅನಿತ್ಯತೆಯನ್ನು ಸಾರಿದ ಈ ಪದ್ಯ 
ವೈರಾಗ್ಯದ ಉತ್ತಮ ಭಾವಗೀತದಂತಿದೆ : 





೧೮ ಕರ್ಣಾಟಕ ಪಂಚತಂತ್ರಂ 
ಅನಿಮಿಷಚಾಪದಂತೆ ಸಿರಿ ಶಾರದನೀರದ ಕಾಂತಿಯಂತೆ ಯೌ - 
ವನದೆಸಕಂ ತೃಣಾಗ್ರಗತ ವಾಃಕಣಿಕಾಗಣದಂತೆ ಸಂದ ಜೀ - 
ವನಮದಲೆಂ ಭವಪ್ರಭವ ಜೀವಿಗೆ ನಿರ್ಮಲಧರ್ಮಮಾರ್ಗದೊಳ್‌ 
ಮನಮೊಸೆದಾಗಳುಂ ನಡೆಯವೇಟುದು ವಿಶ್ವಮೃಗೇಂದ್ರವಲ್ಲಭಾ ॥ 

ತಂತುವಾಯನ ಕಥೆಯನ್ನೆಲ್ಲ ಕಣ್ಣಾರೆ ಕಂಡು ವೃದ್ಧ ತಾಪಸನು ಈ 
ತೀರ್ಮಾನಕ್ಕೆ ಬರುತ್ತಾನೆ ; ಅವನ ತೀರ್ಮಾನ ತಪ್ಪಲ್ಲ ಎಂದೆನ್ನಿಸುವುದು : 
ನಂಬಿಪರೆನ್ನರಪ್ಪರುಮನೇತೆಜದಿಂ ಸಲೆ ನಂಬೆ ಪಾಣ್ನೆಯರ್‌ 
ಡಂಬಿಪರಿಂತನೇಕವಿಧದಿಂದೆ ವಿಚಾರಿಸಿ ನೋಡೆ ಪೆಂಡಿರಂ 
ನಂಬಲೆಯಾಗ ನಂಬದಿರಲಾಗವರಿಲ್ಲದೆ ಬಾಟಲಾಗದೇ - 
ನೆಂಬುದಿದರ್ಕೆ ತಕ್ಕುದನೆ ಬಲ್ಲವನುಳ್ಳೊಡೆ ದೇವನಲ್ಲವೇ ॥ 


೫. ಉಪಸಂಹಾರ 

ದುರ್ಗಸಿಂಹನು ತನ್ನ ಕಥೆಯನ್ನು ಹೇಳುವ ರೀತಿಯಿಂದ ಓದುಗರ ಮನಸ್ಸನ್ನು 
ಒಲಿಸುತ್ತಾನೆ. ಅವನ ಶೈಲಿ ಅವನದೇ ; ಯಾರ ಅನುಕರಣೆಯೂ ಅಲ್ಲ. ಅವನಿಗಿಂತ 
ಹಿಂದೆ "ವಡ್ಡಾರಾಧನೆ' ಎಂಬ ಕಥಾ ಸಾಹಿತ್ಯ ಆಗಿ ಹೋಗಿದ್ದರೂ ಅದರ ಛಾಯೆಯೂ 
ಅವನ ಶೈಲಿಯ ಮೇಲೆ ಬಿದ್ದಿಲ್ಲ. ಅವನ ಅನಂತರ ನಯಸೇನ ಕತೆಗಾರನಾಗಿ 
ಬರುತ್ತಾನೆ. ಪಂಚತಂತ್ರವನ್ನಂತು ಅವನಷ್ಟು ಚೆನ್ನಾಗಿ ಹೇಳಿದ ಕನ್ನಡದ ಕವಿ 
ಬೇರೆಯಿಲ್ಲ. ಅದರಿಂದ ದುರ್ಗಸಿಂಹನು ಈ ದೃಷ್ಟಿಯಿಂದ ಏಕಮೇವಾದ್ವಿತೀಯ 
ನಾಗಿದ್ದಾನೆ. 

ದುರ್ಗಸಿಂಹನ ಬಗೆಗೆ ಇಷ್ಟು ವಿಚಾರವನ್ನು ಖಚಿತವಾಗಿ ಹೇಳಬಹುದು. 
೧. ಅವನು ಪಂಚತಂತ್ರವನ್ನು ಕನ್ನಡದಲ್ಲಿ ಹೇಳಿದ ಏಕಮೇವಾದ್ವಿತೀಯ ಕವಿ. 
೨. ಅವನು ಅದನ್ನು ಹೊಸತಾಗಿ ಹೇಳಿದ್ದಾನೆ. 
೩. ಕನ್ನಡದಲ್ಲಿ ನಾಗವರ್ಮನ ಕನ್ನಡ ಕಾದಂಬರಿಗೆ ಯಾವ ಸ್ಥಾನವಿದೆಯೋ 

ದುರ್ಗಸಿಂಹನ ಕನ್ನಡ ಪಂಚತಂತ್ರಕ್ಕೆ ಅದೇ ಸ್ಥಾನವಿದೆ. 
೪. ಅವನಿಗೆ ತನ್ನದೇ ಆದ ಶೈಲಿಯಿದೆ. 
೫. ಅವನ ಕಥಾಮಾರ್ಗವನ್ನು ನಯಸೇನನು ಮುಂದೆ ಅನುಸರಿಸುವಂತಾಯಿತು. 

ದುರ್ಗಸಿಂಹನಲ್ಲಿ ಕನ್ನಡದ ಜನಕ್ಕೆ ಸಂಸ್ಕೃತದ ಈ ಜನಪ್ರಿಯ ಕಥಾಸಾಹಿತ್ಯ 
ವನ್ನು ಸರಳವಾಗಿ ಪ್ರಿಯವಾಗಿ ಕನ್ನಡದ ಉಸಿರಿನಲ್ಲಿ ಹೇಳಬೇಕೆಂಬ ತೀವ್ರ ಉತ್ಸಾಹ 
ಕಾಣುತ್ತದೆ. ಅಲ್ಲಲ್ಲಿ ಬರುವ ಕನ್ನಡದ ನುಡಿಗಟ್ಟುಗ' ಗಾದೆಗಳೂ, ಕನ್ನಡ ಭಾಷೆಯ 
ಒಗರು ರುಚಿಯೂ ಇದನ್ನು ಸಾರುತ್ತವೆ. ಇದನ್ನು ಓದುವಾಗ ನಮಗೆ ಇದು ಬೇರೆ 
ಭಾಷೆಯ ಕೃತಿ ಎಂದೆನ್ನಿಸುವುದಿಲ್ಲ. ಇದು ಕನ್ನಡ ಭಾಷೆಯ ಪಂಚತಂತ್ರ, ಇಲ್ಲಿ ಬರುವ 
ಪ್ರಾಣಿ ಪಾತ್ರಗಳೂ, ಪಕ್ಷಿಗಳೂ ಇದೇ ಮಣ್ಣಿನವು ಎಂಬಂತೆ ವರ್ತಿಸುತ್ತವೆ, 
ಮಾತನಾಡುತ್ತವೆ. 











ಉಪೋದ್ಧಾತ 4 ೧೯ 
ದುರ್ಗಸಿಂಹನು ಒಂದೇ ಒಂದು ಕೃತಿಯನ್ನು ಬರೆದೂ ಹತ್ತಿರ ಹತ್ತಿರ ಸಾವಿರ 
ವರ್ಷಕಾಲ ಬದುಕಿ ಉಳಿದಿದ್ದಾನೆ - ತನ್ನ ಕೃತಿಯ ಮೂಲಕ. ಅನೇಕ ಕವಿಗಳು ಅನೇಕ 
ಕೃತಿಗಳನ್ನು ರಚಿಸಿಯೂ ಹೇಳಹೆಸರಿಲ್ಲದಂತಾಗಿದ್ದಾರೆ. ದುರ್ಗಸಿಂಹನ ಕೃತಿಯನ್ನು 
ಜನರೂ ಮೆಚ್ಚಿ ಪಂಡಿತರೂ ಮನ್ನಿಸಿದುದರಿಂದ ಇಷ್ಟು ಕಾಲ ಬದುಕಿ ಉಳಿಯಿತು. 
ಸಾವಿರ ಕಾಲ ಬಾಳಿದುದಕ್ಕೆ ಸಾವಿಲ್ಲ. "ನೆಗಟ್ಲೇ ಕಾವ್ಯಂ ಧರಾಚಕ್ರದೊಳ್‌' ಎಂಬ 
ಕವಿಯ ಆಸೆ ಫಲಿಸಿದೆ. ಅವನ ಕೃತಿ ಬೇರೆ ಬೇರೆ ಲೇಖಕರ ಮೂಲಕ ಸಂಗ್ರಹವಾಗಿ, 
ಕತೆಗಳ ಗೊಂಚಲಾಗಿ ಮರುಹುಟ್ಟು ಪಡೆದು ಕನ್ನಡದ ಕಥಾಪ್ರೇಮಿಗಳಲ್ಲಿ 
ನಿರಂತರವಾಗಿ ನೆಲಸುತ್ತ ಬಂದಿದೆ. ಈ ದೃಷ್ಟಿಯಿಂದಲೂ ಅದೊಂದು ಅಪೂರ್ವಗ್ರಂಥ. 
ಸಂಸ್ಕೃತ ಪಂಚತಂತ್ರದ ಒಂದು ಪರಂಪರೆಯನ್ನು ಕನ್ನಡಕ್ಕೆ ಮೊತ್ತಮೊದಲು ಸರಳ 
ಸುಂದರವಾಗಿ ಪರಿಚಯ ಮಾಡಿಕೊಟ್ಟ ಕೀರ್ತಿ ದುರ್ಗಸಿಂಹನಿಗೆ ಸಲ್ಲುತ್ತದೆ. 











ಕರ್ಣಾಟಕ ಪಂಚತಂತ್ರಂ 


ಪೀಠಿಕಾ ಪ್ರಕರಣಂ 
ಶ್ರೀವಧು ರಾಗದಿಂದಗಲದಾವನ ವಕ್ಷದೊಳಿರ್ಪಳಾವಗಂ 
ದೇವನಿಕಾಯಮೋಲಗಿಪುದಾವನ ನಾಭಿಸರೋಜದೊಳ್‌ ವಚ- 
ಶ್ರೀವರನುತ್ಸವಂಬೆರಸು ಪುಟ್ಟಿದನಾವನಶೇಷ ದೈತ್ಯವಿ- 
ದ್ರಾವಣನೀಗೆ ದುರ್ಗವಿಭುಗಚ್ಚುತನಚ್ಚುತಸೌಖ್ಯಕೋಟಯಂ ೧ 
ಅವತಂಸೀಕೃತಬಾಲಕ್ಕೆತಕಶಿಖಾಸಂದಿಗ್ಗಮುಗ್ಗಾಮೃತಾಂ- 
ಶುವಿಹಾಯಸರಿದಂಬುಚುಂಬಿತ ಜಟಾಜೂಟಾಂತರಂ ಮಾಡುಗು- 
ತೃವಮಂ ಭಾಳವಿಲೋಚನಪ್ರಭವಭಾಸ್ವಜ್ಞಾತ ವೇದಶ್ಶಿಖಾ- 
ನಿವಹಪ್ಪುಹ್ಪರತೀಶನಿಷ್ಟಸುಖಮಂ ದುರ್ಗಂಗೆ ದೀರ್ಫಾಯುಮಂ ೨ 
ತೋಯಜಗರ್ಭನಾದಿಮುನಿಮುಖ್ಯಮತಪ್ರಕಟೀಕೃತಾಖಳಾ- 
ಮ್ಹಾಯ ಪರಂಪರಾಯತನಶೇಷ ಜಗಜ್ಜನಕಂ ಸರಸ್ವತೀ 
ವ್ಯಾಯತಲೋಲಲೋಚನ ಮದಾಳಿನಿಪೀತಮುಖಾಬ್ದನೊಲ್ಲು ದೀ- 
ರ್ಫಾಯುಮನೀಗೆ ಶಿಷ್ಠನಿಧಿಗಭುದಿತಾರ್ಕಮಹಂ ಪಿತಾಮಹಂ ೩ 


ಮಾನಿತಪುಂಡರೀಕರುಚಿರಂ ವಿಲಸದ್ದರಗಂಡಮಂಡಳಂ 

ಶ್ರೀನಿಲಯಂ ಮಹಾಶ್ರುತಿಯುತಂ ದ್ವಿಜಸಂಕುಲಭಾಸಿತಾನನಂ 
ಕಾನನದಂತಸೇವ್ಯಗುಣಸಂಗತಮಾಗಿರದೆಂದು ದುರ್ಗಸಿಂ 
ಹಾನನಪದದೊಳ್‌ ನೆಲಸಿ ನಿಲ್ಲೆ ಸರಸ್ಪತಿ ಬಂದು ರಾಗದಿಂ ೪ 


೧. ಯಾರ ವಕ್ಷಃಸ್ಥಳದಲ್ಲಿ ಅಗಲದೆ ಲಕ್ಷಿಯು ನೆಲಸಿರುವಳೋ ಸದಾ ದೇವತೆಗಳ 
ಸಮೂಹವು ಯಾರನ್ನು ಓಲೈಸುತ್ತದೋ ಯಾರ ನಾಭೀಕಮಲದಲ್ಲಿ ಬ್ರಹ್ಮನು 
ಸಂತೋಷದಿಂದ ಹುಟ್ಟಿದನೋ ಯಾರು ಸಮಸ್ತ ದೈತ್ಯರನ್ನು ನಾಶಪಡಿಸಿದರೋ ಆ 
ಅಚ್ಯುತನು ದುರ್ಗವಿಭುವಿಗೆ ಅಕ್ಷಯ ಸುಖಕೋಟಿಯನ್ನು ಕೊಡಲಿ. ೨. ಎಳೆಯ 
ಕೇದಗೆಯನ್ನು ಆಭರಣವಾಗಿ ಮಾಡಿಕೊಂಡ ಶಿಖೆಯಿಂದ ಮುಚ್ಚಿದ ಮುಗ್ಧ ಚಂದ್ರನನ್ನುಳ್ಳ 
ಆಕಾಶಗಂಗೆಯ ನೀರಿನಿಂದ ಚುಂಬಿತವಾದ ಜಟಾಜೂಟವನ್ನುಳ್ಳ ಶಿವನು ಸುಖವನ್ನು 
ಮಾಡಲಿ. ಹಣೆಗಣ್ಣಿನಿಂದ ಹುಟ್ಟಿದ ಉಜ್ವಲವಾದ ಅಗ್ನಿಯ ಜ್ವಾಲೆಗಳಿಂದ ಕಾಮನನ್ನು 
ಸುಟ್ಟ ಆ ಈಶ್ವರನು ದುರ್ಗಸಿಂಹನಿಗೆ ಇಷ್ಟ ಸುಖವನ್ನೂ, ದೀರ್ಫಾಯುಸ್ಸನ್ನೂ 
ಉಂಟುಮಾಡಲಿ. ೩. ಪೂರ್ವಮುನಿಶ್ರೇಷ್ಠರಿಂದ ಪ್ರಕಟವಾದ ಸಮಸ್ತ 
ವೇದಪರಂಪರೆಯಿಂದ ಕೂಡಿದವನೂ ಸಮಸ್ತ ಲೋಕಗಳ ತಂದೆಯೂ ಸರಸ್ವತಿಯ 
ವಿಶಾಲವೂ ಚಂಚಲವೂ ಆದ ಕಣ್ಣೆಂಬ ಹೆಣ್ಣುಂಬಿಯಿಂದ ಆಸ್ವಾದಿಸಿದ 
ಮುಖಕಮಲವುಳ್ಳವನೂ ಶಿಷ್ಟರಿಗೆ ಹಬ್ಬವನ್ನುಂಟುಮಾಡುವವನೂ ಪಿತಾಮಹನೂ ಆದ 
ಬ್ರಹ್ಮನು ಪ್ರೀತಿಯಿಂದ ದೀರ್ಫಾಯಸ್ಸನ್ನು ನೀಡಲಿ. ೪. ಸುಂದರವಾದ ಕಮಲದಿಂದ 
ಮನೋಹರವಾಗಿಯೂ ಕಾಂತಿಯುತವಾದ ಕಪೋಲಮಂಡಲದಿಂದ ಕೂಡಿ 





೨೨ ಕರ್ಣಾಟಕ ಪಂಚತಂತ್ರಂ 
ಅತನುಶ್ರೀ ಜನಗೇಹಂ ಕುಮುದವನಸಖಂ ತಾರಕಾನೀಕ ಲಕ್ಷ್ಮ - 
ಪತಿಸದ್ವೊ ಮಂ ದ್ವಿ [ಪೇ]*ಂದ್ರಾಮಲದಶನನಿಭಚ್ಛಾಯನದ್ರೀಂದ್ರಪುತ್ರೀ- 
ಪತಿಚೂಡಾರತ್ನನೀಗಾಗಳುಮತಿಮುದಮಂ ರೋಹಿಣೀಜೀವಿತೇಶಂ 
ಶತಪತ್ರಾರಾತಿ ವಿಪ್ರಾನ್ಹಯಗಗನಶರಚ್ಚಾರುಚಂದಂಗೆ ಚಂದಂ ೫ 
ನನೆಯಂಬಿಂ ಹಿಮವನಹೀಧರತನೂಜಾಧೀಶನಂ ಗೆಲ್ಲ ವೀ- 
ರನಜೇಯಂ ಮಧುರೋಹಿಣೀ ಪ್ರಿಯಸಖಂ ಮೀನಧ್ವಜಂ ಕಾಮಿನೀ- 
ಜನಕೇಳೀಗುರು ಚಿತ್ತಜಂ ಸುರತಲೀಲಾನಾ [ಟ] *ಕಾ ಸೂತ್ರಧಾ- 
ರನುದಾರಂ ರತಿವಲ್ಲಭಂ ಕುಡುಗೆ ಮತ್ಸಾವ್ಯಕ್ಕೆ ಸೌಭಾಗಮಂ ೬ 
ಕಮಲಾನಂದಕರಂ ಸುರಪ್ರಕರ ಚೂಡಾಪೀಡ ಮಾಣಿಕ್ಕ ಜಾ- 

ಳ ಮರೀಚಿಪ್ರಚಯಾಂಚಿತಾಂಪ್ರಕಮಳಂ ತೈಲೋಕ್ಕನೇತ್ರಂ ತ್ರಿವೇ- 
ಪಮಯಂ ಧ್ವಸ್ತತಮಸ್ತಮಂ ಹೃತನಿಶಾಟೋಪನೊಲ್ಲೀಗೆ ಗೌ- 
ತಮಗೋತ್ರಾಂಬುಜಹಂಡ ಚಂಡಕಿರಣಂಗಾದಿತ್ಕನುತ್ಸಾಹಮಂ ೩ 


ತೇಜಸ್ವಿಯಾಗಿಯೂ ವೇದಸಂಪನ್ನನಾಗಿಯೂ ಬ್ರಾಹ್ಮಣಸಮೂಹದಿದ ಹೊಳೆಯುವ 
ದುರ್ಗಸಿಂಹನ ಮುಖಕಮಲವು ಕಾನನದಂತೆ ಅನುಸರಿಸಬಾರದ ಗುಣಗಳಿಂದ ಕೂಡಿರದೆ 
ಇದೆ ; ಅಂತಹ ಅವನ ಮುಖಕಮಲದಲ್ಲಿ ಸರಸ್ಪತಿ ಪ್ರೀತಿಯಿಂದ ಬಂದು ನೆಲಸಿರಲಿ. 
೫. ರತಿಗೆ ಜನಸ್ಪಳವಾಗಿರುವವನೂ ಕನ್ನೈದಿಲೆಗಳ ವನಕ್ಕೆ ಸಖನಾಗಿರುವವನೂ ನಕ್ಷತ್ರ 
ಸಮೂಹಕ್ಕೆ ಪತಿಯಾಗಿ ಬೆಳಗುವ ಆಕಾಶಮಂಡಲವುಳ್ಳವನೂ ಐರಾವತದ ದಂತದಂತೆ 
ಹೊಳೆಯುವವನೂ ಈಶ್ವರನ ಶಿರೋಭೂಷಣನೂ ರೋಹಿಣೀಪ್ರಿಯನೂ ಕಮಲಗಳ 
ವೈರಿಯೂ ಆಗಿರುವ ಚಂದ್ರನು ಬ್ರಾಹ್ಮಣವಂಶವೆಂಬ ಆಕಾಶಕ್ಕೆ ಶರಚ್ಚಂದ್ರನಂತೆ 
ಮನೋಹರನಾದ ದುರ್ಗಸಿಂಹನಿಗೆ ಅತಿಶಯವಾದ ಆನಂದವನ್ನು ನೀಡಲಿ. ೬. ಪುಷ್ಪ 
ಬಾಣಗಳಿಂದ ಪಾರ್ವತೀಪತಿಯನ್ನು ಗೆದ್ದ ವೀರನೂ, ಅಜೇಯನೂ ವಸಂತ ಚಂದ್ರರ 
ಪ್ರಿಯಸಖನೂ ಮೀನಕೇತನನೂ ಕಾಮಿನಿಯರ ಕಾಮಕೇಳಿಗೆ ಗುರುವೂ ಮನಸ್ಸಿನಲ್ಲಿ 
ಹುಟ್ಟಿದವನೂ ಸಂಭೋಗಕೇಳಿಯೆಂಬ ನಾಟಿಕೆಯ ಸೂತ್ರಧಾರಿಯೂ ಉದಾರನೂ ಆದ 
ಕಾಮನು ನನ್ನ ಕಾವ್ಯಕ್ಕೆ ಸೌಭಾಗ್ಯವನ್ನು ನೀಡಲಿ. ೭. ಕಮುಲಗಳಿಗೆ 
ಆನಂದವನ್ನುಂಟುಮಾಡುವವನೂ ದೇವತೆಗಳ ಸಮೂಹದ ಶಿರೋಭೂಷಣಗಳ ಮಾಣಿಕ್ಯ 
ಸಂದೋಹದ ಕಾಂತಿಯಿಂದ ಕೂಡಿದ ಪಾದಕಮಲವುಳ್ಳವನೂ ಮೂರು ಲೋಕಗಳಿಗೂ 
ಕಣ್ಣಾದವನೂ ಮೂರುವೇದಗಳಿಂದ ಕೂಡಿದವನೂ ಕತ್ತಲೆಯನ್ನು ನಾಶಪಡಿಸಿದವನೂ 
ರಾತ್ರಿಯ ಆಟೋಪವನ್ನು ಪರಿಹರಿಸಿದವನೂ ಆದ ಸೂರ್ಯನು ಗೌತಮಗೋತ್ರವೆಂಬ 
ಕಮಲ ಸಮೂಹಕ್ಕೆ ಸೂರ್ಯನಂತಿರುವ ದುರ್ಗಸಿಂಹನಿಗೆ ಉತ್ಸಾಹವನ್ನುಂಟುಮಾಡಲಿ. 


* ಎಲ್ಲ ಪ್ರತಿಗಳಲ್ಲೂ "ದ್ವಿಜೇಂದ್ರ' ಎಂದಿದೆ. "ದ್ವಿಜ' ಎಂದರೆ ಆನೆ ಎಂಬ ಅರ್ಥವಿಲ್ಲ. 
1 "ನಾಟಕ' ಎಂದು ಎಲ್ಲ ಪ್ರತಿಗಳಲ್ಲಿದೆ. "ನಾಟಕಾ' ಎಂಬ ಶಬ್ದ ಸಂಸ್ಕೃತದಲ್ಲಿ ಇಲ್ಲದಿರುವುದರಿಂದ 
ಇದು "ನಾಟಿಕಾ' ಎಂದಿರಬೇಕು ಹೋಲಿಸಿರಿ : ಜಗನ್ನಾಟಕ ಸೂತ್ರಧಾರಿ. 


ಪೀಠಿಕಾ ಪ್ರಕರಣಂ ೨೩ 
ಉಗ್ರಭುಜಂಗಭೂಷಣನಶೇಷ ಸುರಾಸುರಭಾಸುರೋರು ಚೂ- 
ಡಾಗ್ರಮಣಿ ಪ್ರಭಾಪಟಲ ಹಾಟಲಿತೋತ್ತಮ ಪಾದಪೀಠನ- 
ವ್ಯಗ್ರಮನಂ ವಿನಾಯಕನಿಭಾನನನುಗ್ರತನೂಭವಂ ಗಣ್ಯೆ- 
ಕಾಗ್ರಣಿ ಸಂಧಿವಿಗ್ರಹಿಗಣಾಗ್ರಣಿಗೀಗೆ ಎಶುದ್ಧ ಬುದ್ಧಿಯಂ ೮ 


ಎನಗನುರಕ್ತೆಯಾಗೆ ದಿಗಧೀಶ್ವರರಾನತರಾಗೆ ಮಾಡುವೆಂ 
ಮನಮೊಸೆದೀವೆನಗ್ರಮಹಿಷೀಪದಮಂ ನಿನಗೆಂದ ಪಾಣ್ಣನಂ 
ದನುಜನನುಗ್ರಖಡ್ಗಮುಖದಿಂದಿಟಿದೊತ್ತಿದ ದುರ್ಗೆ ದುರ್ಗಸಿಂ- 
ಹನನತುಳಪ್ರತಾಪಪರನಂ ಪರಿರಕ್ಷಿಸುತಿರ್ಕನಾರತಂ ೯ 


ಲೋಕಾಗಮಜ್ಜರಖಳ ಕ- 

ಳಾಕುಶಲರುಹೇತವಿದ್ದರನವದ್ಯಯಶ- 

ಶ್ಶಿ £ಕಾಂತಾದಯಿತರ್‌ ವಾ- 

ಲ್ವೀತಿ ವ್ಯಾಸಾದಿ ಕವಿಗಳೀಗೆಮಗಳೆವಂ ೧೦೫ 
ನೆಗಲ್ದ ಗುಣಾಢ್ಸನ ಮೃದುಮಧು- 

ರ ಗೆಭೀರತರ ಪ್ರಸನ್ನ ಕವಿತಾಗುಣಮಂ 

ಪೊಗಲಲ್ಕಜನುಂ ನೆಅ3ಯಂ 

ಜಗದೊಳಗಿನ್ನುಟೆದ ಜಡರದೇಂ ನೆಅ್‌ದಪರೊ ೧೧ 


ಆ. ಭಯಂಕರವಾದ ಸರ್ಪಗಳನ್ನು ಆಭರಣ ಮಾಡಿಕೊಂಡವನೂ ಸಮಸ್ತದೇವದಾನವರ 
ಪ್ರಕಾಶಮಾನವಾದ ಶ್ರೇಷ್ಠ ಶಿರೋಭೂಷಣಗಳ ಕಾಂತಿಸಮೂಹದಿಂದ ಕೆಂಪಾದ ಉತ್ತಮ 
ಪಾದಪೀಠವುಳ್ಳವನೂ ಸ್ಥಿರಚಿತ್ತನೂ ಗಜಮುಖನೂ ಶಿವನ ಮಗಮೂ ಗಣಗಳ 
ಅಧಿಪತಿಯೂ ಆದ ವಿನಾಯಕನು ಸಂಧಿವಿಗ್ರಹಿಗಳ ಸಮೂಹಕ್ಕೆ ಅಧಿಪತಿಯಾದ 
ದುರ್ಗಸಿಂಹನಿಗೆ ನಿರ್ಮಲ ಜ್ಞಾನವನ್ನು ನೀಡಲಿ. ೯. ನನಗೆ ಅನುರಕ್ತೆಯಾದರೆ ದಿಕ್ಪತಿಗಳನ್ನು 
ಶರಣಾಗತರನ್ನಾಗಿ ಮಾಡುವೆನು, ಮನಃಪೂರ್ವಕವಾಗಿ ರಾಣಿಪಟ್ಟವನ್ನು ಕಟ್ಟುವೆನು ಎಂದು 
ಹೇಳಿದ ದುಷ್ಪನಾದ ರಾಕ್ಷಸನನ್ನು ತನ್ನ ಖಡ್ಗಧಾರೆಯಿಂದ ಚುಚ್ಚಿ ಸಾಯಿಸಿದ ದುರ್ಗೆಯು 
ಅತುಲ ಪರಾಕ್ರಮಿಯಾದ ದುರ್ಗಸಿಂಹನನ್ನು ಸದಾ ರಕ್ಷಿಸುತ್ತಿರಲಿ. ೧೦. ಲೋಕದ 
ಶಾಸ್ತ್ರಜ್ಞರೂ, ಅಖಿಲ ಕಲಾಕುಶಲರೂ, ವಿದ್ಯಾವಂತರೂ ನಿರ್ದೋಷವಾದ ಯಶಸ್ಸೆಂಬ 
ಲಕ್ಷಿಗೆ ಪ್ರಿಯರಾದವರೂ ಆದ ವಾಲ್ಯೀಕಿ ವ್ಯಾಸಾದಿ ಕವಿಗಳು ನಮಗೆ ಅರಿವನ್ನು ನೀಡಲಿ.* 
೧೧. ಪ್ರಸಿದ್ಧನಾದ ಗುಣಾಢ್ಯನೆಂಬ ಕವಿಯ ಮೃದುಮಧುರತರ ಪ್ರಸನ್ನ ಕವಿತಾಗುಣವನ್ನು 
ಹೊಗಳಲು ಬ್ರಹ್ಮನೂ ಸಮರ್ಥನಾಗನು ; ಜಗತ್ತಿನಲ್ಲಿ ಇನ್ನು ಬೇರೆ ಜಡರು ಅದೇನು 


* ಮುಂದಿನ ಎರಡು ಪೂರ್ಣವಾಗದ ಪದ್ಯಗಳನ್ನು ಪ್ರಕ್ಷಿಪ್ತವೆಂದು ಬಿಡಲಾಗಿದೆ. 


೨೪ ಕರ್ಣಾಟಕ ಪಂಚತಂತ್ರಂ 

ವರವಾಗ್ವಿಲಾಸದಿಂದಂ 

ಸುರವಂದಿತೆಯೆನಿಪ ಗಂಗೆಯಂ ಮೆಚ್ಚಿಸಿ ಸೌಂ- 

ದರ ರತ್ನಕಟಕಮಂ ತಂ- 

ದರಾರೊ ವರರುಚಿವೊಲಾದಿಕವಿವರರಾರುಂ ೧೨ 
ಪರಮಕವೀಂದ್ರವೃಂದ ವಿನುತೋತ್ತಮವಾಣಿ ಸರಸ್ವತೀಸ್ವಯಂ- 
ವರವರನಬ್ಬಚೋಪಮನಪಾಸ್ತರಜಂ ನಿಜವಾಗ್ದಿಲಾಸಭಾ- 
ಸುರತರಚಂದ್ರಿಕಾದ್ಭುತಿನಿರಸ್ತ ಸಮಸ್ತಜಗತ್ತಮಂ ಕಳಾ 
ಪರಿಣತನೆಂದೊಡೇವೊಗಲಕ್ಷಿನುನ್ನುತಿಯಂ ಕವಿ ಕಾಳಿದಾಸನಾ ೧೩ 

ಕವಿರಾಜಶಿರಶ್ಕೇಖರ- 

ನವನೀಶ್ಚರ ಚಕ್ರವರ್ತಿ ಹರ್ಷ ನರೇಂದ್ರ 

ಪ್ರವರಂ ಕುಡೆ ಪಡೆದಂ ವ- 

ಶೃವಾಣಿ ಕವಿಚಕ್ರವರ್ತಿವೆಸರಂ ಬಾಣಂ ೧೪ 

ಸಕಲಸುರಾಧೀಶ್ವರ ಮ 

ಸ್ವಕಸ್ಮಿತಕ್ರಮನನರ್ಕನಂ ಮೆಚ್ಚಿಸಿದ 

ಸುಕವಿತ್ವವಿಳಾಸದಿನೇಂ 

ಸುಕವಿಯೊ ಕವಿಮುಖ್ಯರೊಳ್‌ ಮಯೂರ ಕವೀಂದ್ರಂ ೧೫ 

ಸೂರಿಕವಿರಾಜದರ್ಪ ವಿ- 

ದಾರಣಚತುರಂ ವಿನೀತನೆಂಬ ಗುಣದಿಂ 

ನಾರಾಯಣನಂತೆಸೆದಂ 

ನಾರಾಯಣನಖಿಳಭುವನವಂದಿತಚರಣಂ ೧೬ 


ಸಮರ್ಥರಾಗುವರೋ? ೧೨. ಶ್ರೇಷ್ಠವಾದ ವಾಗ್ವಿಲಾಸದಿಂದ ದೇವತೆಗಳಿಂದ 
ವಂದಿತೆಯಾದ ಗಂಗೆಯನ್ನು ಮೆಚ್ಚಿಸಿ ಸುಂದರ ರತ್ನಕಂಕಣವನ್ನು ವರರುಚಿಯಂತೆ ತಂದವರು 
ಆದಿಕವಿಗಳಲ್ಲಿ ಯಾರಿದ್ದಾರೆ ? ೧೩. ಪರಮಕವೀಂದ್ರವೃಂದದಿಂದ ಪ್ರಶಂಸಿತವಾದ 
ಉತ್ತಮ ವಾಗ್ವೈಭವವುಳ್ಳವನೂ ಸರಸ್ವತೀ ಸ್ವಯಂವರದಲ್ಲಿ ವರನಾದವನೂ, 
ಬ್ರಹಸಮಾನನೂ, ದೋಷರಹಿತನೂ ತನ್ನ ವಾಗ್ವಿಲಾಸವೆಂಬ ಪ್ರಕಾಶಮಾನವಾದ 
ಬೆಳದಿಂಗಳಿಂದ ಸಮಸ್ತ ಜಗತ್ತಿನ ಕತ್ತಲೆಯನ್ನು ಕಳೆದವನೂ ಕಳಾಪರಿಣತನೂ ಆದ 
ಕವಿ ಕಾಳಿದಾಸನ ಮಹತ್ವವನ್ನು ಏನೆಂದು ಹೊಗಳುವೆನು. ೧೪. ಕವಿರಾಜ 
ಶಿರಶ್ವೇಖರನೂ, ಅವನೀಶ್ವರರಿಗೆ ಚಕ್ರವರ್ತಿಯೂ ಆದ ಹರ್ಷನರೇಂದ್ರನು ಕೊಡಲು 
ಕವಿಚಕ್ರವರ್ತಿ ಎಂಬ ಹೆಸರನ್ನು ವಾಣಿಯನ್ನು ವಶಪಡಿಸಿಕೊಂಡ ಬಾಣನು ಪಡೆದನು. 
೧೫. ಸಮಸ್ತ ದೇವತೆಗಳ ಅಧಿಪತಿಯಾದ ಇಂದ್ರನ ಮಸ್ತಕದ ಮೇಲೆ ಪಾದವಿಟ್ಟ 
ಸೂರ್ಯನನ್ನು ಮೆಚ್ಚಿಸಿದ ಮಯೂರನೆಂಬ ಕವಿಂದ್ರನು ಸುಕವಿತ್ವ ವೈಭವದಲ್ಲಿ 
ಕವಿಮುಖ್ಯರಲ್ಲಿ ಸುಕವಿಯೆನಿಸಿದನು. ೧೬. ಪಂಡಿತರ ಹಾಗೂ ಕವಿರಾಜರ ದರ್ಪವನ್ನು 
ಸೀಳುವುದರಲ್ಲಿ ಚತುರನೂ ಗುಣದಲ್ಲಿ ವಿನೀತನೂ ಸಾಕ್ಷಾತ್‌ ಶ್ರೀಮನ್ನಾರಾಯಣನಂತೆ 
ಶೋಭಿಸುವವನೂ ಆದ ನಾರಾಯಣನೆಂಬ ಕವಿ ಸಮಸ್ತ ಜಗತ್ತಿನ ಜನರಿಂದ 


ಪೀಠಿಕಾ ಪ್ರಕರಣಂ ೨೫ 
ಅನುಪಮ ಕವಿವ್ರಜಂ ಜೀ- 
ಯೆನೆ ರಾಘವ ಪಾಂಡವೀಯಮಂ ಹೇಟ್ದು ಯಶೋ- 
ವನಿತಾಧೀಶ್ವರನಾದಂ 
ಧನಂಜಯಂ ವಾಗ್ವಧೂಪ್ರಿಯಂ ಕೇವಳನೇ ೧೭ 


ವಾಮನ ಭಲ್ಲಟ ಭಾಮಹ 
ಭೀಮಂ ಭವಭೂತಿ ಭಾಸ ಭಾರವಿ ಭಟ್ಟಿ 

ಶ್ರೀಮಾಘ ರಾಜಶೇಖರ 

ಕಾಮಂದಕರೆಸೆವ ಸೂಕ್ತಿಯಂ ಪೊಗಲದರಾರ್‌ ೧೮ 


ವಿಪುಲ ಕವಿತಾಗುಣಾಪಾ- 

ಸ್ತ ಪುರಾಣಕವೀಂದ್ರನೆನಿಷ ಮಹಿಮೆಯನಿಂದ್ರ 

ದ್ವಿಪದುಗ್ಗವಾರ್ಧಿ ಡಿಂಡೀ- 

ರ ಪಿಂಡಪಾಂಡುರಯಶಕ್ಕೆ ದಂಡಿಯೆ ನೋಂತಂ ೧೯ 


ಶ್ರೀವಿಜಯರ ಕವಿಮಾರ್ಗಂ 

ಭಾವಿಪ ಕವಿಜನದ ಮನಕೆ ಕನ್ನಡಿಯುಂ ಕೆ- 
ಯ್ಲೀವಿಗೆಯುಮಾದುವದಲೆಂ 

ಶ್ರೀ ವಿಜಯರ್‌ ದೇವರವರನೇವಣ್ಣಿಪ್ರದೋ ೨೦ 


ಪರಮಕವೀಶ್ಚರ ಚೇತೋ- 

ಹರಮೆಂಬನಮೆಸೆವ ಮಾಳವೀ ಮಾಧವಮಂ 

ವಿರಚಿಸಿದ ಕನ್ನಮಯ್ಯಂ- 

ಬರಮಾಗಂ ಸುಕವಿ ಬಗೆವೊಡಿನ್ನುಂ ಮುನ್ನಂ ೨೧ 


ವಂದಿತನಾದವನು. ೧೭. ಅಸಾಧಾರಣರಾದ ಕವಿಗಳ ಸಮೂಹವು ಹೊಗಳುತ್ತಿರಲು 
ರಾಘವಪಾಂಡವೀಯ ಎಂಬ ಕಾವ್ಯವನ್ನು ಹೇಳಿ ಯಶೋಲಕ್ಷಿಯನ್ನು ವರಿಸಿದವನೂ 
ವಾಗ್ದಧೂಪ್ರಿಯನೂ ಆದ ಧನಂಜಯಕವಿಯು ಸಾಮಾನ್ಯನೇ ! ೧೮. ವಾಮನ, ಭಲ್ಲಟ, 
ಭಾಮಹ, ಭೀಮ, ಭವಭೂತಿ, ಭಾಸ, ಭಾರವಿ, ಭಟ್ಟಿ, ಮಾಘ, ರಾಜಶೇಖರ, 
ಕಾಮಂದಕ - ಮೊದಲಾದ ಕವಿಗಳ ಶೋಭಿಸುವ ಸೂಕ್ತಿಗಳನ್ನು ಹೊಗಳದವರು ಯಾರು? 
೧೯. ವಿಪುಲವಾದ ಕವಿತಾಗುಣಗಳಿಂದ ಕೂಡಿದ ಪುರಾಣ ಕವಿಯೆನ್ನಿಸಿದ ಮಹಿಮೆಯನ್ನೂ 
ಐರಾವತ, ಕ್ಷೀರಸಾಗರದ ನೊರೆಯ ಹಿಂಡಿನ ಹಾಗೆ ಇರುವ ಧವಲ ಕೀರ್ತಿಯನ್ನೂ 
ದಂಡಿಯೇ ಸಾಧಿಸಿದನು. ೨೦. ಶ್ರೀವಿಜಯ ಎಂಬ ಕವಿಯ ಕವಿರಾಜಮಾರ್ಗ ಎಂಬ 
ಕೃತಿಯು ಪ್ರಸಿದ್ಧರಾದ ಕವಿಗಳ ಮನಸ್ಸಿಗೆ ಕನ್ನಡಿಯೂ ಕಯ್ದೀವಿಗೆಯೂ ಆದುದು. ಅದರಿಂದ 
ಶ್ರೀವಿಜಯದೇವರನ್ನು ಏನೆಂದು ಬಣ್ಣಿಸಲಿ. ೨೧. ಪರಮ ಕವೀಶ್ವರರಿಗೂ ಚೇತೋಹಾರಿ 
ಎಂಬಂತೆ ಶೋಭಿಸುವ ಮಾಳವೀಮಾಧವ ಎಂಬ ಕೃತಿಯನ್ನು ರಚಿಸಿದ ಕನ್ನಮಯ್ಯನವರೆಗೆ 


೨೬ ಕರ್ಣಾಟಕ ಪಂಚತಂತ್ರಂ 

ಪೊಸತೆನಿಪ ದೇಸಿಯಿಂ ನವ- 

ರಸವೊಸರಲ್ಕೊಳ್ಳುವೆತ್ತ ಮಾರ್ಗದಿನಿಳೆಗೇ- 

ನೆಸೆದುವೊ ಸುಕವಿಗಳೆನೆ ನೆಗ- 

ಬ್ವಿಸಗನ ಮನಸಿಜನ ಚಂದ್ರಭಟ್ಟನ ಕೃತಿಗಳ ೨೨೫ 

ಮಾರ್ಗದ್ವಯ ಪರಿಣತ ಕವಿ- 

ಮಾರ್ಗಮನೋಹಾರಿಯಾದುದೆಂದಖಳ ಬುಧರ್‌ 

ನಿರ್ಗರ್ವರಾಗಿ ಹಂಪನ ಸ 

ಗೀರ್ಗುಂಫದ ಪೆಂಪನಾಗಳುಂ ಬಣ್ಣಿಸುವರ್‌ ೨೩ 

ತ್ರಿಜಗನ್ನುತ ವಾಗ್ನಿಭವದಿ- 

ನಜಂಗೆ ನೂರ್ಮಡಿಯೆನಿಪ್ಪ ಹೆಂಪಂ ತಳೆದಂ 

ವಿಜಿತಾರಿ ದಂಡನಾಯಕ 

ಗಜಾಂಕುಶಂ ಕುಶಲವಾಂಛಿತಪ್ರಿಯಶೌರಂ ೨೪ 

ಅನತಿಶಯ ನೀತಿಮಾರ್ಗನ- 

ನನೂನ ಕವಿತಾವಿಲಾಸನಂ ಭೂತಳದೊಳ್‌ 

ಮನುಗಂ ವ್ಯಾಸಂಗಂ ಮಿಗಿ- 

ಲೆನಿಸಿದ ಕವಿತಾವಿಳಾಸನಂ ಪೊಗಬದರಾರ್‌ ೨೫ 

ಕವಿ ಗಮಕಿ ವಾದಿ ವಾಗ್ಮಿ 

ಪ್ರವರರ್‌ ಶ್ರೀಮಾದಿರಾಜ ಮುನಿಪುಂಗವರು- 

ತವದಿಂ ತಿರ್ದಿದರೆನೆ ಭೂ- 

ಭುವನದೊಳಿದನೆಲ್ಲು ಕೊಂಡುಕೊನೆಯದರೊಳರೇ ೨೬ 
ಸುಕವಿ ಇಂದೂ ಇಲ್ಲ, ಮುಂದೂ ಆಗಲಾರನು. ೨೨. ಹೊಸದಾದ ದೇಸಿಯಿಂದಲೂ 
ನವರಸಗಳು ಒಸರುವಂತೆ ಒಳಿತನ್ನು ಹೊಂದಿದ ಮಾರ್ಗದಿಂದ ಇಳೆಯಲ್ಲಿ ಸುಕವಿಗಳಾದ 
ಅಸಗ, ಮನಸಿಜ, ಚಂದ್ರಭಟ್ಟನ ಕೃತಿಗಳು ಶೋಭಿಸಿದವು.* ೨೩. ಕಾವ್ಯಮಾರ್ಗ 
ಗಳೆರಡರಲ್ಲೂ ಪರಿಣತನಾದವನು, ಕವಿ ಮಾರ್ಗ ಮನೋಹಾರಿಯಾದುದು ಎಂದು 
ಸಮಸ್ತ ಪಂಡಿತರು ತಮ್ಮಗರ್ವವನ್ನು ತೊರೆದು ಪಂಪನ ವಾಗ್ವೈಭವದ ಹಿರಿಮೆಯನ್ನು 
ಯಾವಾಗಲೂ ವರ್ಣಿಸುವರು. ೨೪. ಮೂರು ಲೋಕಗಳಿದ ಹೊಗಳಿಸಿಕೊಂಡವನೂ 
ವಾಗ್ವೈಭವದಲ್ಲಿ ಬ್ರಹನಿಗೆ ನೂರುಮಡಿ ಹಿರಿಮೆಯನ್ನು ಪಡೆದವನೂ ಶತ್ರುಗಳನ್ನು 
ಗೆದ್ದವನೂ ಆದ ದಂಡನಾಯಕ ಗಜಾಂಕುಶ ಎಂಬ ಕವಿ ಕುಶಲ ವಾಂಛಿತಪ್ರಿಯ 
ಶೌರ್ಯನಾಗಿದ್ದನು. ೨೫. ಶ್ರೇಷ್ಠವಾದ ನೀತಿಮಾರ್ಗನಿರತನೂ ಶ್ರೇಷ್ಠ ಕವಿತಾ 
ವೈಭವವುಳ್ಳವನೂ ಭೂಮಿಯಲ್ಲಿ ಮನುವಿಗೂ ವ್ಯಾಸನಿಗೂ ಮಿಗಿಲು ಎನ್ನಿಸಿದವನೂ 
ಆದ ಕವಿತಾವಿಳಾಸ ಎಂಬ ಕವಿಯನ್ನು ಹೊಗಳದವರು ಯಾರಿದ್ದಾರೆ? ೨೬. ಕವಿ 
ಗಮಕಿ ವಾದಿ ವಾಗಿಗಳಲ್ಲಿ ಶ್ರೇಷ್ಠರಾದ ಶ್ರೀ ಮಾದಿರಾಜ ಮುನಿಪೋತ್ತಮರು ಇದನ್ನು 
ಸಂತೋಷದಿಂದ ತಿದ್ದಿದವರು ಎನ್ನುವಾಗ ಪ್ರಪಂಚದಲ್ಲಿ ಈ ಕೃತಿಯನ್ನು ಎತ್ತಿಕೊಂಡು 


* ಮುಂದಿನ ಒಂದು ಕಂದಪದ್ಕ ಅಪೂರ್ಣವಾದುದರಿಂದ ಇಲ್ಲಿ ಬಿಡಲಾಗಿದೆ. 


ಪೀಠಿಕಾ ಪ್ರಕರಣಂ ೨೭ 
ಚತುರಂತಾಶೇಹಧಾತ್ರೀತಳ ಜನವಿನುತಂ ನೀತಿಶಾಸ್ತಾನುವಿದ್ಧಂ 
ಕತೆ ಹೇಬ್ಟಂ ಶಿಷ್ಟ ಚಿಂತಾಮಣಿ ಮನುಚರಿತಂ ದುರ್ಗನುದ್ದಾಮ ವಾಕ್ಟ್ರೀ- 
ಪತಿ ಕಯ್ಕೊಂಡಟ್ರೆಯಿಂ ಶೋಧಿಸಿ ಬರೆಸಿದಂ ಸಂದ ಗೋವಿಂದನೆಂದಂ- 
ದತಿಸೂಕ್ತಂ ಭಾವಿಪಂಗೀ ಕೃತಿ ಮಧುಮಧುರಳಾಪ ಸಂಪ್ರೀತಿಯಿಂದಂ ೨೭ 


ಧರೆಯಂ ದ್ವಾಹರದೊಳ್‌ ವದಾನ್ಯತಿಲಕಂ ಲೋಕೋತ್ತರಂ ಮುನ್ನೆ ಭಾ- 
ಸ್ಮರಪುತ್ರಂ ನಿಜದಾನದಿಂ ತಣಿಪದಂತೀರೇಟಹೀಭಾಗಮಂ 
ದೊರೆವೆತ್ತುತ್ತಮುಭೋಗದೊಳ್‌ ತಣಿಪಿದಂ ಭೂಪೋತ್ತಮಂ ಸಂದ ಭಾ- 
ಸೈರಪುತ್ರಂ ಕಲಿಕಾಲಕರ್ಣವೆಸರಂ ಭೂವಿಶ್ರುತಂ ಮಾಡಿದಂ ೨೮೫ 
ಸ್ವಸ್ತಿಶ್ರೀ ವನಿತಾ ಸ್ವಯಂವರವರಂ ಚಾಳುಕ್ಕ ರಾಜಾನ್ವಯ 
ಪ್ರಸ್ತುತ್ಕೋದಯ ಶೈಲಭಾನು ಎನತಾಶೇಷದ್ಧಿಷನಸ್ತಕ 
ನೃಸ್ತಾಂಘಿದ್ವಯನಬ್ಬಿವೇಷ್ಟಿತ ಮಹೀರಕ್ಷಾಕ್ಷಮೋತ್ತುಂಗ ಬಾ 
ಹುಸ್ತಂಭಂ ನೃಪಚಕ್ರವರ್ತಿತಿಲಕಂ ಶ್ರೀಕೀರ್ತಿ ವಿದ್ಧಾಧರಂ ೨೯ 

ಅಭಿನವ ಭಗದತ್ತಂ ನಿಖ 

ಳೆ ಭುವನ ಸಂಸ್ತೂಯಮಾನ ಚಾಳುಕ್ಕಕುಲ 

ಪ್ರಭವಂ ದಿಳೀಪನಾಭಾ 

ಗ ಭರತ ನಹುಪಾಂಬರೀಷ ನಿರ್ಮಲ ಚರಿತಂ ೩೦ 


ಹೊಗಳದವರುಂಟೇ ? ೨೭. ಸಮಸ್ತ ಧಾತ್ರಿತಳಜನವಿನುತವೂ ನೀತಿಶಾಸ್ತ್ರದಿಂದ 
ಕೂಡಿದುದೂ ಆದ ಕತೆಯನ್ನು ಶಿಷ್ಟ ಚಿಂತಾಮಣೆಯೂ ಮನುಚರಿತನೂ ಆದ 
ದುರ್ಗಸಿಂಹನು ಹೇಳಿದನು. ಉದ್ದಾಮವಾಕ್ಟೀಪತಿಯೆನಿಸಿದ ಪ್ರಸಿದ್ವಗೋವಿಂದನೆಂಬವನು 
ಇದನ್ನು ಪ್ರೀತಿಯಿಂದ ತೆಗೆದುಕೊಂಡು ಶೋಧಿಸಿ ಬರೆದನು ಎಂದ ಮೇಲೆ ಈ ಕೃತಿ 
ಪ್ರೀತಿಯಿಂದ ಭಾವಿಸುವವನಿಗೆ ಅತಿ ಸೂಕ್ತವೂ ಜೇನಿನಂತೆ ಮಧುರಾಲಾಪವೂ ಆಗಿದೆ. 
೨೮. ಭೂಮಿಯನ್ನು ದ್ವಾಪರಯುಗದಲ್ಲಿ ಮಾನ್ಯಶ್ರೇಷ್ಠನೂ ಭಾಸ್ಕರಪುತ್ರನೂ ಆದ ಕರ್ಣನು 
ಲೋಕೋತ್ತರವಾಗಿ ಮೊದಲು ತನ್ನ ದಾನಗಳಿಂದ ತೃಪ್ತಿಪಡಿಸಿದಂತೆ ಭೂಪೋತ್ರಮನಾದ 
ಜಗದೇಕಮಲ್ಲ ಜಯಸಿಂಹನು ಶ್ರೇಷ್ಠ ಭಾಸ್ಕರ ಪುತ್ರನಾಗಿ ಹದಿನಾಲ್ಕು ಲೋಕಗಳನ್ನು 
ಆಳುತ್ತ ಉತ್ತಮ ಭೋಗದಿಂದ ತಣಿಸುತ್ತ ತನ್ನ ಕಲಿಕಾಲ ಕರ್ಣ ಎಂಬ ಹೆಸರನ್ನು 
ಜಗತ್ತಸಿದ್ದವನ್ನಾಗಿ ಮಾಡಿದನು.* ೨೯. ಲಕ್ಷಿಯು ತಾನಾಗಿಯೇ ಸ್ವಯಂವರದಲ್ಲಿ 
ವರಿಸಿಕೊಂಡ ಪತಿಯೂ, ಚಾಳುಕ್ಕವಂಶವೆಂಬ ಪ್ರಸಿದ್ದವಾದ ಉದಯಪರ್ವತಕ್ಕೆ 
ಸೂರ್ಯನಂತಿರುವವನೂ, ಅಧೀನರಾದ ಶತ್ರುರಾಜರ ತಲೆಯ ಮೇಲೆ ಕಾಲಿಟ್ಟವನೂ 
ಸಮುದ್ರದಿಂದ ಆವೃತವಾದ ಭೂಮಂಡಲವನ್ನು ರಕ್ಷಿಸಲು ಸಮರ್ಥವಾದ ಉತ್ತುಂಗ 
ಬಾಹುಸ್ತಂಭವನ್ನುಳ್ಳವನೂ ಆದ ಚಕ್ರವರ್ತಿತಿಲಕನು ಶ್ರೀ ಕೀರ್ತಿ ವಿದ್ಯಾಧರನೆನಿಸಿದನು. 
೩೦. ಅಭಿನವ ಭಗದತ್ತನೂ ಸಮಸ್ತಲೋಕದಿಂದ ಪ್ರಶಂಸಿತವಾದ ಚಾಳುಕ್ಯಕುಲ 
ಸಂಭೂತನೂ ದಿಲೀಪ ನಾಭಾಗ ಭರತ ನಹುಷ ಅಂಬರೀಷ ಮೊದಲಾದವರ ನಿರ್ಮಲ 


* ಮುಂದಿನ ಪದ್ಯ ಅಪೂರ್ಣವಾಗಿದೆ ; ಆದ್ದರಿಂದ ಇಲ್ಲಿ ಬಿಡಲಾಗಿದೆ. 
್ಯಿ ಬ್ಲ 


೨೮ ಕರ್ಣಾಟಕ ಪಂಚತಂತ್ರಂ 
ಜಯಲಕ್ಷ್ಮಿ (ಪತಿ ಸತ್ಕಾ 
ಶ್ರಯನಪ್ರತಿಮಪ್ರತಾಪನಂಗಜರೂಪಂ 
ಜಯಸಿಂಹನೃಪಂ ಸತ್ಮಾ 
ಶ್ರೆಯಕುಲತಿಲಕಂ ಸಮಸ್ತಭುವನಾಧಾರಂ ೩೧ 
ದಿಗಿಭವ್ರಾತದೊಳಿಂದ್ರದಂತಿ ಸುರರೊಳ್‌ ಚಕ್ರಾಯುಧಂ ಚಕ್ರವ 
ರ್ತಿಗಳೊಳ್‌ ಶ್ರೀ ಜಗದೇಕಮಲ್ಲ ಮಹಿಪಂ ಶೈಲಂಗಳೊಳ್‌ ಮೇರು ಪ 
ನ್ನಗರೊಳ್‌ ವಾಸುಕಿ ದಂಡನಾಯಕರೊಳಂ ಶ್ರೀಗಂಡಭೂರಿಶ್ರವಂ 
ಮಿಗಿಲೆಂದಾರ್‌ ಪೊಗಲರ್‌ ಪಯೋನಿಧಿ ಪರಿತಾಶೇಷ ಭೂಭಾಗದೊಳ್‌ ೩೨ 


ಸಕಳೋರ್ವೀಶ್ವರ ದಂಡನಾಯಕ ವಿನೂತಾಂಘ)ದ್ದಯಂ ದಂಡನಾ 
ಯಕವೀರಾಗ್ರಣಿ ದಂಡನಾಯಕ ಚಮೂ ಚಕ್ರಾಯುಧಂ ದಂಡನಾ 

ಯಕ ತೇಜೋನಿಧಿ ದಂಡನಾಯಕ ನಿಕಾಯಾಧೀಶ್ವರಂ ದಂಡನಾ 

ಯಕ ಚೂಡಾಮಣಿಯೆಂದು ಬಣ್ಣಿಸದರಾರ್‌ ಶ್ರೀ ಸಿಂಹಸನ್ನಾಹನಂ ೩೩ 


ತಚ್ಚರಣ ಕಮಳ ಭೃಂಗಂ 

ಸಚ್ಚದಿತಂ ಶೌರೃವಾರ್ಧಿ ವಿಪ್ರಕುಲೋದ- 

ನ್ವಚ್ಛಂದ್ರನಹಗತಾರಿ ಕು 

ಭೃಚ್ಚಕಂ ಚಕ್ರವರ್ತಿ ದಂಡಾಧೀಶಂ ೩೪ 
ಧರಣೀಚಕ್ರದೊಳುಳ್ಳ ಪಾರ್ಥಿವರನಿರ್ಪತ್ರೊಂದು ಸೂಟ್‌ ಕೊಂದು ಭೀ 
ಕರಕೋಪಾನಳನಂ ತದೀಯ ಯುವತೀನೇತ್ರಾಂಬುಧಾರಾಪರಂ 
ಪರೆಯಿಂ ಮಲ್ಗೆಸಿ ಗೆಲ್ಬಮಂ ತಳೆದ ರಾಮಂಗಗ್ಗಳಂ ವಿಕ್ರಮಾ 
ಭರಣಂ ವಿಕ್ರಮದಿಂ ತ್ರಿವಿಕ್ರಮನಿಭಂ ಕೋದಂಡರಾಮಾಧಿಪಂ ೩೫ 


ಚರಿತವುಳ್ಳವನೂ ಆಗಿರುವನು. ೩೧. ಜಯಶ್ರೀಗೆ ಪತಿಯೂ, ಸತ್ಯಕ್ಕೆ ಆಶ್ರಯನೂ, 
ಅಸಾಧಾರಣ ಪ್ರತಾಪವುಳ್ಳವನೂ, ಮನ್ಮಹರೂಪನೂ, ಸತ್ಯಾಶ್ರಯ ಕುಲಕ್ಕೆ ಶ್ರೇಷ್ಠನೂ, 
ಸಮಸ್ತ ಜಗತ್ತಿನ ಆಧಾರ ಸ್ವರೂಪನೂ ಎಂದು ಜಯಸಿಂಹನ್ಭಪನು ಪ್ರಸಿದ್ಧವಾಗಿದ್ದವು. 
೩೨. ದಿಗ್ಗಂತಿಗಳಲ್ಲಿ ಐರಾವತ, ದೇವತೆಗಳಲ್ಲಿ ವಿಷ್ಣು ಚಕ್ರವರ್ತಿಗಳಲ್ಲಿ ಶ್ರೀ ಜಗದೇಕಮಲ್ಲ, 
ಶೈಲಗಳಲ್ಲಿ ಮೇರು, ಸರ್ಪಗಳಲ್ಲಿ ವಾಸುಕಿ, ದಂಡನಾಯಕರಲ್ಲಿ ಶ್ರೀಗಂಡ ಭೂರಿಶ್ರವರಿಗೆ 
ಮಿಗಿಲು ಎಂದು ಸಮುದ್ರಾಂಚಿತ ಭೂಭಾಗದಲ್ಲಿ ಅವನನ್ನು ಹೊಗಳದವರಾರು? ೩೩. 
ಸಮಸ್ತ ಚಕ್ರವರ್ತಿಗಳ ದಂಡನಾಯಕರಿಂದ ವಿನುತವಾದ ಪಾದಗಳಿರುವವನೂ, 
ದಂಡನಾಯಕ ವೀರಾಗ್ರಣಿಯೂ, ದಂಡನಾಯಕ ಸೈನ್ಯಕ್ಕೆ ವಿಷ್ಣುವಿನಂತಿರುವವನೂ, 
ದಂಡನಾಯಕರಲ್ಲಿ ತೇಜಸ್ವಿಯೂ, ದಂಡನಾಯಕ ಸಮೂಹಕ್ಕೆ ಅಧಿಪತಿಯೂ, 
ದಂಡನಾಯಕರಲ್ಲಿ ಶ್ರೇಷ್ಠನೂ ಎಂದು ಜಯಸಿಂಹನ್ಭಪನನ್ನು ವರ್ಣಿಸದವರಾರು? ೩೪. 
ಆ ಕ[ದಂ]ಬ ವಂಶಾಧೀಶನಾಗಿರುವ ಜಾಳುಕ್ಕರಾಜನು ಜಯಂತೀಪುರದಲ್ಲಿ ಪೃಥ್ವೀ 
ಸಾಮ್ರಾಜ್ಯವನ್ನು ಮಾಡುತ್ತಿರಲು ಸಚ್ಚರಿತನೂ ಶೌರ್ಯಸಮುದ್ರನೂ ವಿಪ್ರಕುಲಸಮುದ್ರಕ್ಕೆ 
ಚಂದ್ರನೂ ಶತ್ರುಗಳೆಂಬ ಪರ್ವತಗಳನ್ನು ನಿವಾರಿಸಿದವನೂ ಚಕ್ರವರ್ತಿಯ ದಂಡಾಧೀಶನೂ 
ಅವನ ಪಾದಕಮಲಗಳಲ್ಲಿ ಭೃಂಗನಾಗಿದ್ದನು. ೩೫. ಕೋದಂಡ ರಾಮಾಧಿಪನೆಂಬ ಹೆಸರುಳ್ಳ 
ಈ ಚಕ್ರವರ್ತಿಯು ಭೂಮಿಯಲ್ಲಿರುವ ಕ್ಷತ್ರಿಯರನ್ನೆಲ್ಲ ಇಪ್ಪತ್ತೊಂದು ಬಾರಿ ಕೊಂದು 


ಪೀಠಿಕಾ ಪ್ರಕರಣಂ ೨೯ 
ಚತುರಂಬುರಾಶಿವಲಯ 
ಕ್ಲಿತಿರಕ್ಷಣದಕ್ಸ ತೀಕ್ಷ್ಣ ಕೌಕ್ಟೇಯಕಮಂ 
ಡಿತಬಾಹುರಾಹು ಕಬಳೀ 
ಕೃತ ಚೋಳೀ ಮಾಳಿಕಾ ಮುಖೇಂದುವಿಳಾಸಂ ೩೬ 
ಬುಧ ವೈತಾಳಿಕ ಗಾಯಕಾರ್ಥಿನಟ ವೀಣಾವಾದ ಭೂದೇದ ಮಾ 
ಗಧವಂದಿಪ್ರಕರಾರ್ಥಿ ಕಲ್ಪಮಹಿಜಂ ದೋರ್ಗರ್ವದಿಂದಾಂತ ವೈ 
ರಿಧರಾಧೀಶ ಬಲಕ್ಕೆ ಗಾಂಡಿವಧರಂ ಗಂಗಾಧರಂ ತುಂಗಶ 
ಕ್ಷಿಧರಂ ವಜ್ರಧರಂ ಧರಾಧರಧರಂ ಶ್ರೀಕೀರ್ತಿವಿದ್ಯಾಧರಂ ೩೭ 
ಎನೆ ನೆಗಬ್ಬ ಕುಮಾರಸ್ವಾ 
ಮಿ ನಚ್ಚಿ ಮುದದಿಂದಮೀಯೆ ಪಡೆದಂ ಚಕ್ರೇ 
ಶನ ಸಂಧಿವಿಗ್ರಹಾಸ್ಪದ 
ಮನಾತ್ಮ ಸಾತ್ಮೃತ ನೃಪತಿವರ್ಗಂ ದುರ್ಗಂ ೩೮. 
ಆತನ ವಿಶುದ್ಧ ಗುಣಸಂ 
ಘಾತಾತ್ಮಜ ಜನ್ಮಭೂಮಿ ಕರ್ಣಾಟಕ ಧಾ 
ತ್ರೀತಿಲಕಮಖಳಜಗತೀ 
ಖ್ಯಾತಂ ಕಿಸುಕಾಡನಾಡು ಸೊಗಯಿಸಿ ತೋರ್ಕುಂ ೩೯ 
ಆ ನಾಡೊಳಗ್ರಹಾರಂ 
ಭೂನಾರೀ ಕುಚತಟಾಗ್ರಹಾರಂ ಎಪುಳ 
ಶ್ರೀನಿಳಯಮೆನಿಸಿ ಸಯ್ಯಡಿ 
ನಾನಾವಸ್ತೂತ್ಕರಾಕರಂ ಕರಮೆಸೆಗುಂ ೪೦ 


ಉಂಟಾದ ಭಯಂಕರಕೋಪಾಗ್ನಿಯನ್ನು ಆ ಕ್ಷತ್ರಿಯ ಸ್ತ್ರೀಯರ ಕಣ್ಣೀರ ಕೋಡಿಯಿಂದ 
ಕುಗ್ಗಿಸಿ ಜಯಶಾಲಿಯಾದ ಪರಶುರಾಮನಿಗಿಂತ ಶ್ರೇಷ್ಠನಾಗಿರುವನು; ಅಂಥ 
ವಿಕ್ರಮಾಭರಣನು ಪರಾಕ್ರಮದಲ್ಲಿ ತ್ರಿವಿಕ್ರಮನಿಗೆ ಸಮಾನನಾದವನು. ೩೬. ನಾಲ್ಕು 
ಸಮುದ್ರಗಳಿಂದ ಆವೃತವಾದ ಭೂಮಿಯ ಸಂರಕ್ಷಣೆಯಲ್ಲಿ ದಕ್ಷವಾದ ತೀಕ್ಷೊ್ಣ ಖಡ್ಗದಿಂದ 
ಶೋಭಿಸುವ ಕೈಯೆಂಬ ರಾಹುವಿನಿಂದ ಗ್ರಸ್ತವಾದ ಚೋಳಸ್ತ್ರೀಯರ ಮುಖಚಂದ್ರ 
ವೈಭವವನ್ನು ಹೊಂದಿದೆ. ೩೭. ಶ್ರೀಕೀರ್ತಿ ವಿದ್ಯಾಧರನು ಪಂಡಿತ, ವೈತಾಳಿಕ, ಗಾಯಕ, 
ಅರ್ಥಿ, ನಟ, ವೀಣಾವಾದಕ, ಬ್ರಾಹ್ಮಣ, ಮಾಗಧ, ವಂದಿ - ಮೊದಲಾದವರ 
ಸಮೂಹಕ್ಕೆ ಕಲ್ಪವೃಕ್ಷವಾಗಿರುವವನು. ಬಾಹುಗಳ ದರ್ಪದಿಂದ ಮೇಲೆ ಬಿದ್ದ ವೈರಿರಾಜರ 
ಬಲಕ್ಕೆ ಅರ್ಜುನನೂ, ಶಿವನೂ, ಸ್ಕಂದನೂ, ಇಂದ್ರನೂ, ಶ್ರೀಕೃಷ್ಣನೂ ಆಗಿದ್ದನು. ೩೮. 
ಎಂಬಂತೆ ಪ್ರಸಿದ್ಧನಾದ ಕುಮಾರಸ್ವಾಮಿಯು ನಂಬಿ ಸಂತೋಷದಿಂದ ಕೊಡಲು 
ಚಕ್ರವರ್ತಿಯಿಂದ ಸಂಧಿವಿಗ್ರಹಿ ಪದವಿಯನ್ನು ನೃಪತಿವರ್ಗದಿಂದ ಸತ್ಕೃತನಾದ 
ದುರ್ಗಸಿಂಹನು ಪಡೆದನು. ೩೯. ಆತನ ಪವಿತ್ರವಾದ ಗುಣಸಮೂಹಗಳಿಂದ ಕೂಡಿದ 
ಜನ್ಮಭೂಮಿಯು ಕರ್ಣಾಟಕ ಭೂಮಿಯಲ್ಲಿ ಶ್ರೇಷ್ಠವೂ ಸಮಸ್ತ ಜಗತ್ತಿನಲ್ಲಿ ಪ್ರಸಿದ್ಧವೂ 
ಆದ ಕಿಸುಕಾಡನಾಡು ಶೋಭಿಸಿ ತೋರುತ್ತಿತ್ತು. ೪೦. ಆ ನಾಡಿದ ಅಗ್ರಹಾರವು 
ಭೂಕಾಂತೆಯ ಸ್ತನತಟದ ಹಾರದ ತುದಿಯೂ ವಿಪುಲವಾದ ಸಂಪತ್ತಿನ ನಿಲಯವೂ 


೩೦ ಕರ್ಣಾಟಕ ಪಂಚತಂತ್ರಂ 
ಪರಮಾನಂದಮನೀವ ದೇವಭವನ ಶ್ರೀಲೀಲೆಯಿಂದಂ ಧರಾ 
ಮರರುತ್ಸಾಹದೆ ಮಾಡುತಿರ್ಪ ಮಖಸಂದೋಹಂಗಳಿಂದಂ ಮುನೀ 
ಶ್ವರರಿಂದಂ ನುತಸತ್ಯವಿಪ್ರವರ ವಿದ್ವದ್ಧೃಂದದಿಂದಂ ಮನೋ 
ಹರ ಸೌಂದರ್ಯವಿಭಾಸಿ ಸಯ್ಯಡಿ ಕರಂ ರಯ್ಕಂ ಮಹೀಭಾಗದೊಳ್‌ ೪೧ 


ವ॥ ಅಂತು ಸೊಗಯಿಸುವಗ್ರಹಾರದೊಳ್‌ ತರ್ಕ ವ್ಯಾಕರಣ ವಾತ್ಸ್ಯಾಯನಾದ್ಯಶೇಷ 
ವಿದ್ಯಾಪ್ರಕರಣನುಂ ಸಕಲಧರ್ಮಕ್ಕೆಲ್ಲಂ ಕಯ್ಕಾಲ್‌ ಮೂಡಿದಂತೆ ದುರ್ಗಸಿಂಹ ಬ್ರಾಹ್ಮಣನುಂಟು. 
ಆತನ ಪತ್ನಿ ರೇವಕಬ್ಬೆ ಗೌರೀದೇವಿಯೋಪಾದಿಯೊಳ್‌ ತನ್ನ ಪತಿಭಕ್ತಿಯಿಂದಿರಲ್‌ ಆ ದಂಪತಿಗಳ್ಗೆ 
ತಮ್ಮ ಕುಲಕ್ಕೆ ಪ್ರದೀಪನುಮಾಗಿ ಗೌತಮಕುಲದೊಳ್‌ ಸಮುದ್ರದೊಳ್‌ ಚಂದ್ರಂ ಪುಟ್ಟುವಂತೆ 
ಪುಟ್ಟ ಆ ಬ್ರಹ್ಮೋದಯದೊಳ್‌ ಮನ್ಹಾದಿಪುರಾಣ ಮುನಿಗಣ ಪ್ರಣೂತ ಶುುತಿವಿಹಿತ ವಿಶುದ್ಧ 
ಮಾರ್ಗನುಂ, ಪ್ರಣೂತಾತ್ಮೀಯ ಬಂಧುವರ್ಗನುಂ ನಿತ್ಯಹೋಮಾಧ್ಯಯನಾನೇಕ ಯಾಗಾವಭೃತಸ್ನಾನ 
ಪವಿತ್ರಗಾತ್ರನುಂ, ಸುಜನೈಕಮಿತ್ರನುಂ, ಸಕಲವೇದಾಧ್ಯಯನ ಮುಖರ ಪವಿತ್ರಾನನನುಂ, ಸಂತರ್ಪಿತಾತಿಥಿ 
ಪಿತೃದೇವತಾದ್ವಿಜನ್ಮಾನನುಂ, ಭಗವನ್ನಾರಾಯಣ ಚೆರಣಾಂಬುಜಸ್ಮರಣ ಪರಿಣತಾಂತಃಕರಣನುಂ, 
ನಿಜಗೋತ್ರಶತಪತ್ರಸಹಸ್ರಕಿರಣನುಂ, ತರ್ಕವಾಕರಣ ಕಾವೃನಾಟಕ ಭರತ ವಾತ್ಸಾ ಯನಾದಶೇಷ 
ವಿದ್ಧಾಸಮುದ್ರತರಣಗುಣೈಕಪುಣ್ಮನುಂ, ಧರಾಮರಾಗ್ರಗಣ್ಮನುಮಾಗಿ 


ಬಗೆಬಗೆಯ ವಸ್ತುಸಮೂಹಗಳಿಗೆ ಆಶ್ರಯಸ್ಥಾನವೂ ಆದ ಸಯ್ಯಡಿ ಅತಿಶಯವಾಗಿ 
ಶೋಭಿಸುತ್ತಿತ್ತು. ೪೧. ಪರಮಾನಂದವನ್ನುಂಟುಮಾಡುವ ದೇವಾಲಯಗಳ 
ವೈಭವದಿಂದಲೂ ಬ್ರಾಹ್ಮಣರು ಉತ್ಸಾಹದಿಂದ ಮಾಡುತ್ತಿದ್ದ ಯಜ್ಞಗಳಿಂದಲೂ 
ಮುನಿಶ್ರೇಷ್ಠರಿಂದಲೂ ಶ್ರೇಷ್ಠ ಸತ್ಯವಿಗಳಿಂದಲೂ ಶ್ರೇಷ್ಠ ವಿದ್ವದ್ವೃಂದದಿಂದಲೂ 
ಮನೋಹರವಾದ ಸೌಂದರ್ಯದಿಂದ ಶೋಭಿಸುವ ಸಯ್ಯಡಿ ಪ್ರಪಂಚದಲ್ಲಿ ರಮ್ಕವಾಗಿತ್ತು. 
ವ॥ ಹಾಗೆ ಸೊಗಯಿಸುವ ಅಗ್ರಹಾರದಲ್ಲಿ ತರ್ಕವ್ಮಾಕರಣ ವಾತ್ಸಾಯನಾದಿ ಸಮಸ್ತ 
ವಿದ್ಯಾಪ್ರಕರಣನೂ ಸರ್ವಧರ್ಮಗಳಿಗೆ ಕಯ್ಕಾಲು ಮೂಡಿದಂತೆ ಇರುವವನೂ ಆದ 
ದುರ್ಗಸಿಂಹನೆಂಬ ಬ್ರಾಹ್ಮಣನಿದ್ದನು. ಆತನ ಪತ್ನಿ ರೇವಕಬ್ಬೆ ಗೌರೀದೇವಿಯಂತೆ 
ಪತಿಭಕ್ತಿಯಿಂದಿರುತ್ತಿರಲು ಆ ದಂಪತಿಗಳಿಗೆ ತಮ್ಮಕುಲಪ್ರದೀಪಕನಾಗಿ ಗೌತಮಕುಲದಲ್ಲಿ 
ಸಮುದ್ರದಲ್ಲಿ ಚಂದ್ರನು ಹುಟ್ಟುವಂತೆ ಹುಟ್ಟಿ, ಅವನು ಮನ್ಹಾದಿ ಪುರಾಣ ಮುನಿಗಣಗಳಿಂದ 
ಪ್ರಶಂಸಿತನಾಗಿ ಶ್ರುತಿವಿಹಿತ ವಿಶುದ್ಧಮಾರ್ಗನೂ, ಆತ್ಮೀಯ ಬಂಧುವರ್ಗದಿಂದ 
ಪ್ರಶಂಸಿತನೂ ನಿತ್ಯವೂ ಹೋಮ ಅಧ್ಯಯನ ಅನೇಕ ಯಾಗಗಳನ್ನು ಮಾಡಿ 
ಅವಭೃತಸ್ಥಾನದಿಂದ ಪವಿತ್ರಗಾತ್ರನಾದವನೂ, ಸಜ್ಜನ ಮಿತ್ರನೂ, ಸಕಲವೇದಾಧ್ಯಯನ 
ಶಬ್ದದಿಂದ ಪವಿತ್ರಾನನನಾದವನೂ, ಅತಿಥಿ ಪಿತೃ ದೇವತೆ ಬ್ರಾಹ್ಮಣರನ್ನು 
ಸಂತೃಪ್ತಿಪಡಿಸಿದವನೂ, ಭಗವನ್ನಾರಾಯಣನ ಭಕ್ತನೂ ತನ್ನ ಕುಲವೆಂಬ ಕಮಲಕ್ಕೆ 
ಸೂರ್ಯನೂ, ತರ್ಕ ವ್ಯಾಕರಣ ಕಾವ್ಯ ನಾಟಕ ಭರತ ವಾತ್ಸ್ಯಾಯನಾದಿ ಸಮಸ್ತ 
ವಿದ್ಯಾಸಮುದ್ರವನ್ನು ಉತ್ತರಿಸಿದವನೂ, ಗುಣಗಳಿಂದ ಪುಣ್ಯನೂ, ಬ್ರಾಹ್ಮಣಶ್ರೇಷ್ಠನೂ 





ಪೀಠಿಕಾ ಪ್ರಕರಣಂ ೩೧ 
ಎನಯೈಕ ಜನಗೃಹಮಾ 
ಳ್ಪನದಾಸ್ಪದಮೊಳ್ಳಿನಾಲಮಾರ್ಪಿನ ಕಣಿಯೆಂ 
ದನುನಯದಿಂ ಕೂರ್ತು ಜಗ 
ಜ್ವನಜಾಲಂ ಪೊಗಲ ದುರ್ಗಮಯ್ಯಂ ನೆಗಬ್ಬಂ ೪೨ 
ಆ ವಿಪ್ರೋತ್ತಮನ ಮಗಂ 
ಭೂವಿಶ್ರುತನೀಶ್ಚರಾರ್ಯನೆಂಬೊಳ್ಳೆಸರಿಂ 
ದೇವದ್ವಿಜಗುರುಜನಪದ 
ಸೇವಾನಿರತಂ ಪರೋಪಕಾರಾಭಿರತಂ ೪೩ 


ಶರಣಾಗತರಂ ರಕ್ಷಿಸೆ 
ಪರೋಪಕಾರಾರ್ಥಮರ್ಥಮಂ ತವಿಸೆ ದಿಗಂ 

ತರಮಂ ನಿಮಿರ್ಚೆ ಜಸದಿಂ 

ಪುರುಷೋತ್ತಮನೀಶ್ವರಾರನಂ ತೋಚೆಸಿದಂ ೪೪ 
ಆತನ ಸತಿ ವಿಶದಗುಣ 

ವ್ರಾತಾನ್ವಿತೆ ಧರ್ಮಮೂರ್ತಿ ಪತಿಭಕ್ತಿಯೊಳಾ 

ಸೀತೆಗರುಂಧತಿಗೆ ಕುಭೃ 

ಜ್ಞಾತೆಗೆ ದೊರೆ ರೇವಕಬ್ಬೆಯೆಂಬಳ್‌ ಪೆಸರ್‌ ೪೫ 


ಆ ರೇವಾಂಬಿಕೆಗಂ ದ್ವಿಜೋತ್ತಮನೆನಲ್‌ ಸಂದೀಶ್ವರಾರಂಗಮು 
ರ್ವೀರಾಮಾಧಿಪವಲ್ಲಭಂ ಬುಧಜನಾನಂದಪ್ರದಂ ಸ್ಥಾನ್ಸಯ 
ಕ್ಷೀರೋದಾಮೃತರೋಚಿ ಪುಟ್ಟಿ ನೆಗಬ್ಬಂ ಶ್ರೀ ದುರ್ಗಸಿಂಹಂ ಗುಣಾ 

ಧಾರಂ ಧೀರನುದಾರಚಾರುಚರಿತಂ ವಿದ್ವಜ್ಜನೈಕಾಶ್ರಯಂ ೪೬ 


ಆಗಿ, ೪೨. ವಿನಯಕ್ಕೆ ಏಕಮಾತ್ರ ಆಶ್ರಯನು, ಪರಾಕ್ರಮದ ಆಸ್ಪದನು, ಒಳ್ಳೆಯತನಕ್ಕೆ 
ಆಧಾರನು, ಸಾಮರ್ಥ್ಯದ ಕಣಿ ಎಂದು ಪ್ರೀತಿಯಿಂದ ಜಗತ್ತಿನ ಜನಸಮೂಹವು 
ಹೊಗಳಲು ದುರ್ಗಮಯ್ಯನು ಪ್ರಸಿದ್ಧನಾದನು. ೪೩. ಆ ಬ್ರಾಹ್ಮಣಶ್ರೇಷ್ಠನ ಮಗ 
ಪ್ರಸಿದ್ಧನಾದ ಈಶ್ವರಾರ್ಯನೆಂಬ ಒಳ್ಳೆಯ ಹೆಸರಿನಿಂದ ದೇವಬ್ರಾಹ್ಮಣ ಗುರು ಜನಪದ 
ಸೇವಾನಿರತನಾಗಿಯೂ ಪರೋಪಕಾರಿಯೂ ಆಗಿದ್ದನು. ೪೪. ಶರಣಾಗತರನ್ನು ರಕ್ಷಿಸಲೂ 
ಪರೋಪಕಾರಕ್ಕಾಗಿ ಧನವನ್ನು ವ್ಯಯಿಸಲೂ ಯಶಸ್ಸಿನಿಂದ ದಿಗಂತಗಳಲ್ಲಿ ವ್ಯಾಪಿಸಲೂ 
ಪುರುಷೋತ್ತಮನು ಈಶ್ವರಾರ್ಯನನ್ನು ನೇಮಿಸಿದನು. ೪೫. ಆತನ ಸತಿಯು ಪರಿಶುದ್ಧ 
ಗುಣಸಮೂಹದಿಂದ ಕೂಡಿದವಳೂ ಧರ್ಮಮೂರ್ತಿಯೂ ಪತಿಭಕ್ತಿಯಲ್ಲಿ ಸೀತೆಗೂ 
ಅರುಂಧತಿಗೂ ಪಾರ್ವತಿಗೂ ಸಮಾನಳೂ ಆದ ರೇವಕಬ್ಬೆ ಎಂಬ ಹೆಸರಿನವಳಾಗಿದ್ದಳು. 
೪೬. ಆ ರೇವಾಂಬಿಕೆಗೂ ಬ್ರಾಹ್ಮಣೋತ್ತಮನಾಗಿ ಪ್ರಸಿದ್ಧನಾದ ಈಶ್ವರಾರ್ಯನಿಗೂ 
ಉರ್ವೀರಾಮಾಧಿಪವಲ್ಲಭನೂ ವಿದ್ವಜ್ಞನಆನಂದಪ್ರದನೂ ತನ್ನ ಕುಲವೆಂಬ ಕ್ಷೀರಸಾಗರಕ್ಕೆ 
ಚಂದ್ರನಾಗಿಯೂ ಗುಣಾಧಾರನೂ ಧೀರನೂ ಉದಾರನೂ ಸುಂದರಚರಿತನೂ 


೩೨ ಕರ್ಣಾಟಕ ಪಂಚತಂತ್ರಂ 
ಜನಕಂ ಕಮ್ಮೆಕುಲಪ್ರದೀಪನವನೀದೇವಾನ್ನಯಾಂಭೋಜಿನೀ 
ದಿನಪಂ ಗೌತಮಗೋತ್ರಮಂಡನನಿಳಾಲೋಕಸ್ತುತಂ ದಾನಿ ವಾ 
ಗ್ವನಿತಾಧೀಶ್ಚರನೂರ್ಜಿತಂ ಜನನಿ ಶುದ್ಧಾಚಾರೆ ಸದರ್ಮಮೂ 
ರ್ತಿನಿ ರೇವಾಂಬಿಕೆಯೆಂದೊಡಾರ್‌ ಪೊಗಲರೀ ದುರ್ಗಾನ್ಹ್ನಯ ಖ್ಯಾತಿಯಂ ೪೭ 


ಅಲಘುತರ ಪ್ರಗುಣ ದಶಾ 

ಕಲಿತಂ ಜ್ಯೋತಿರ್ವಿಶೇಷದಿಂ ಪರಹಿತಮಂ 

ವಿಲಸತ್ಕಾಂತಿ ಸುಪುತ್ರಃ 

ಕುಲದೀಪಕ (ಎನಿಸಿ ದುರ್ಗಸಿಂಹಂ) ನೆಗಬ್ಬಂ ೪೮ 


ಧರೆ ಬಣ್ಣಿಸೆ ಸಯ್ಯಡಿಯೊಳ್‌ 

ಪೊರೆದಾಳ್ತನ ಸಕಲ ಚಕ್ರವರ್ತಿಯ ಬೆಸದಿಂ 

ಹರಿಹರಭವನಂಗಳನ 

ಚ್ವರಿಯೆನೆ ಮಾಡಿಸಿದನೇಂ ಕೃತಾರ್ಥನೊ ಸಿಂಹಂ ರ್ಳ 


ಅನವದ್ಯಾಚರಣಕ್ಕುದಾಹರಣಮುದ್ಯತ್ಕೀರ್ತಿಗಾಭಾರಮಾ 

ಲ್ವನ ಕಾರ್ಯಕ್ಕೆ ಮರುತ್ತನೂಜನೆನಿಸಿರ್ದಾತ್ಮೀಯವಂಶಕ್ಕೆ ಮಂ 

ಡನರತ್ನಂ ಕಟಕಾರ್ಣವ ಪ್ರತರಣ ಪ್ರೋದ್ಧಾಸಿ ಸಿದ್ಧೇಷ್ಟ ಶಿ 

ಪೃನಿಕಾಯಕ್ಕೆ ವಹಿತ್ರಮೆಂದು ಪೊಗಲ್ಲುಂ ವಿದ್ವಜ್ಜನಂ ದುರ್ಗನಂ ೫೦ 


ಎದ್ವಜ್ಜನರಿಗೆ ಏಕಾಶ್ರಯನೂ ಆದ ಶ್ರೀ ದುರ್ಗಸಿಂಹನು ಹುಟ್ಟಿ ಪ್ರಸಿದ್ಧನಾದವನು. ೪೭. 
ತಂದೆಯು ಕಮೆಕ್ರುಲಪ್ರದೀಪನೂ ಬ್ರಾಹ್ಮಣವಂಶವೆಂಬ ಕಮಲಕ್ಕೆ ಸೂರ್ಯನೂ ಗೌತಮ 
ಗೋತ್ರಕ್ಕೆ ಅಲಂಕಾರನೂ ಪ್ರಪಂಚದ ಜನರಿಂದ ಸ್ತುತನೂ ದಾನಿಯೂ ವಾಕ್ಚಿ! €ಯುತನೂ 
ಪ್ರವರ್ಧಮಾನನೂ, ಜನನಿಯು ಶುದ್ಧಾಚಾರೆಯೂ ಸದ್ಯರ್ಮಗಳ ಸಾಕಾರೆಯೂ ಆದ 
ರೇವಾಂಬಿಕೆ ಆಗಿರಲು ದುರ್ಗಸಿಂಹನ ಕುಲಖ್ಯಾತಿಯನ್ನು ಹೊಗಳದವರು ಯಾರು ? 
೪೮. ಗುರುತರವಾದ ಹತ್ತು ಗುಣಗಳಿಂದ ಕೂಡಿದವನೂ ತೇಜಸ್ಸಿನಿಂದ ಪರೋಪಕಾರ 
ದಿಂದ ಪ್ರಕಾಶಮಾನನನೂ ಒಳ್ಳೆಯ ಮಗನೂ ಕುಲಪ್ರಕಾಶಕನೆಂದು ದುರ್ಗಸಿಂಹನು 
ಪ್ರಸಿದ್ಧವಾದನು. ೪೯. ಪ್ರಪಂಚವೇ ಬಣ್ಣಿಸಲು ಸಯ್ಯಡಿಯಲ್ಲಿ ಕಾಪಾಡಿ ಆಳಿದ ಸಕಲ 
ಚಕ್ರವರ್ತಿಯ ಅಜ್ಞೆಯಂತೆ ಹರಿಹರ ದೇವಾಲಯಗಳನ್ನು ಮಾಡಿಸಿದನು ; ದುರ್ಗಸಿಂಹನು 
ಎಂಥ ಕೃತಾರ್ಥ ! ೫೦. ನಿರ್ದಷ್ಟವಾದ ನಡತೆಗೆ ಉದಾಹರಣನು, ಪ್ರಕಾಶಮಾನವಾದ 
ಕೀರ್ತಿಗೆ ಆಧಾರ, ಸ್ವಾಮಿಕಾರ್ಯಕ್ಕೆ ಹನುಮಂತ, ತನ್ನ ವಂಶಕ್ಕೆ ಅಲಂಕಾರ ರತ್ನ, ಸೈನ್ಯ 
ಸಮುದ್ರವನ್ನು ದಾಟುವುದರಲ್ಲಿ ಶೋಭಾಯಮಾನ, ಸಿದ್ಧ ಇಷ್ಟ ಶಿಷ್ಟರ ಸಮೂಹಕ್ಕೆ 


ಪೀಠಿಕಾ ಪ್ರಕರಣಂ ೩೩ 
ವಿನಯಾಧೀನನಹೀನಂ 
ವಿನುತಕುಲೀನಂ ನಿಜೇಶಕಾರ್ಯಧುರೀಣಂ 
ಮನುವಿಹಿತ ಧರ್ಮಮಾರ್ಗಾ 
ಧ್ವನೀನನಿವನೆಂದು (ದುರ್ಗನೆನಿಸಿ) ದನಲ್ತೇ ೫೧ 
ಅಟೆವಿಂಗಾಗರಮೊಳ್ಳುಣಕ್ಕೆ ಕಣಿ ಶೌಚಕ್ಕಾಸ್ಪದಂ ಜಾಣನ 
ಕೈಅವಟ್ಟೊಳ್ಳುಡಿಗಾಣನಾಯತಿಗಡರ್ಪಾರ್ಪಿಂಗೆ ಲೀಲಾಗೃಹಂ 
ಗುಚೆ ಧರ್ಮಕ್ಕೆ ವಿನೀತವೃತ್ತಿಗೆ ತವರ್‌ ಸತ್ಯಕಧಿಷ್ಠಾನಮೆಂ 
ದಚಿತಂ ಕೈಮಿಗೆ ಕೂರ್ತು ಕೀರ್ತಿಸುವುದುದ್ದೀಮಂಡಲಂ ದುರ್ಗನಂ ೫೨ 
ನಿಶ್ಚಿತಮನರಲ್ಲದರಂ 
ದುಶ್ಚರಿತರನೆಯ್ದೆ ಪಡೆದ ದೋಷಕ್ಕಂ ಪ್ರಾ 
ಯಶ್ಚಿತ್ರಮೆಂದು ಸಕಲ ವಿ 
ಪಶ್ಚಿನ್ನಿಧಿಯೆನಿಷ ದುರ್ಗನಂ ಬಿದಿ ಪಡೆದಂ ೫೩ 
ವಿನಯಾಂಭೋನಿಧಿ ಶಿಷ್ಟಕಲ್ಪ ಮಹಿಜಂ ಸತ್ಯವ್ರತಂ ವಿಪ್ರವಂ 
ಶೆ ನಭೋಮಂಡನ ಚಂಡಭಾನು ಎಲಸದ್ವಾಕ್ಸಿ ೪ ಮನೋರಾಮನೆಂ- 
ದೆನಸುಂ ಧಾರಿಣಿ ಬಣ್ಣಿಕುಂ ನಿಜಯಶೋವಲ್ಲೀವೃತಾಂಭೋದಮಾ- 
ರ್ಗನನಾರಾಧಿತ ಭರ್ಗನಂ ಭೃತವಿಪಶ್ಚಿಶ್ಚರ್ಗನಂ ದುರ್ಗನಂ ೫೪ 
ಜಗದೊಳ್‌ ಪತಿಹಿತದೆಡೆಯೊಳ್‌ 
ನೆಗಟ್ಟೆನಜನಿನೇಕದಂತನಿಂ ಪವನಜನಿಂ 
ಖಗರಾಜನಿನೀ ದುರ್ಗಂ 
ದ್ವಿಗುಣಂ ತ್ರಿಗುಣಂ ಚತುರ್ಗುಣಂ ಪಂಚಗುಣಂ ೫೫ 


ದೋಣಿ ಎಂದು ದುರ್ಗಸಿಂಹನನ್ನು ವಿದ್ವಜ್ಜನರು ಹೊಗಳುವರು. ೫೧. ವಿನಯಕ್ಕೆ 
ಆಶ್ರಯನೂ ಉತ್ತಮನೂ ಸತ್ಕುಲಸಂಭವನೂ ಸ್ವಾಮಿಕಾರ್ಯಧುರೀಣನೂ ಮನುಧರ್ಮದ 
ಮಾರ್ಗದಲ್ಲಿರುವವನೂ ಎಂದು ದುರ್ಗಸಿಂಹ ಪ್ರಸಿದ್ಧನಲ್ಲವೇ ? ೫೨. ಜ್ಞಾನಕ್ಕೆ 
ಆಶ್ರಯಸ್ಥಾನ, ಒಳ್ಳೆಯ ಗುಣಕ್ಕೆ ಕಣಿ, ಶುಚಿಗೆ ಆಧಾರ, ಜಾಣತನಕ್ಕೆ ದಿಣ್ಣೆ, ಒಳ್ಳೆಯ 
ಮಾತಿಗೆ ಒಡೆಯ, ಪರಾಕ್ರಮಕ್ಕೆ ಆಶ್ರಯ, ಸಾಮರ್ಥ್ಯಕ್ಕೆ ಆಟದ ಮನೆ, ಧರ್ಮಕ್ಕೆ 
ಗುರಿ, ವಿನಯಕ್ಕೆ ತವರುಮನೆ, ಸತ್ಯಕ್ಕೆ ಆಶ್ರಯಸ್ಥಾನ, ಎಂದು ಬುದ್ಧಿಗೆ ಮೀರಿ ಪ್ರೀತಿಸಿ 
ದುರ್ಗಸಿಂಹನನ್ನು ಪ್ರಪಂಚವು ಹೊಗಳುವುದು. ೫೩. ಚಂಚಲಚಿತ್ತರನ್ನೂ ದುಷ್ಟರನ್ನೂ 
ಪಡೆದ ದೋಷಕ್ಕೆ ಪ್ರಾಯಶ್ಸಿತ್ರವೆಂಬಂತೆ ಸರ್ವ ವಿದ್ವಜ್ಞನ ಆಶ್ರಯನಾದ ದುರ್ಗಸಿಂಹನನ್ನು 
ವಿಧಿ ಪಡೆದನು! ೫೪. ವಿನಯ ಸಮುದ್ರ, ಶಿಷ್ಟ ಕಲ್ಪವೃಕ್ಷ, ಸತ್ಯವ್ರತ, ಬ್ರಾಹ್ಮಣ ವಂಶವೆಂಬ 
ಆಕಾಶಕ್ಕೆ ಅಲಂಕಾರಪ್ರಾಯನಾದ ಸೂರ್ಯ, ಶೋಭಿಸುವ ವಾಗ್ದನಿತೆಯ ಮನೋರಮ, 
ಎಂದೆಷ್ಟೋ ರೀತಿಯಲ್ಲಿ ತನ್ನ ವಂಶದ ಕೀರ್ತಿಯೆಂಬ ಬಳ್ಳಿಗೆ ಮೋಡನೂ, ಶಿವಭಕ್ತನೂ, 
ವಿದ್ವಜ್ಜನ ಸಮೂಹಕ್ಕೆ ಆಶ್ರಯನೂ ಆದ ದುರ್ಗಸಿಂಹನನ್ನು ಪ್ರಪಂಚ ವರ್ಣಿಸುವುದು. 
೫೫. ಜಗತ್ತಿನಲ್ಲಿ ಸ್ವಾಮಿಹಿತದಲ್ಲಿ ಪ್ರಸಿದ್ಧನಾದ ಕರ್ಣನಿಗಿಂತ, ವಿಘ್ಲೇಶ್ವರನಿಗಿಂತ, 
ಹನುಮಂತನಿಗಿಂತ, ಗರುಡನಿಗಿಂತ ದುರ್ಗಸಿಂಹನು ಇಮ್ಮಡಿ, ಮುಮ್ಮಡಿ, ನಾಲಡಿ, 


೩೪ ಕರ್ಣಾಟಕ ಪಂಚತಂತ್ರಂ 

ಪರಮಾತ್ಮ ಪರಮೇಶ್ವರಂ ಮುರಹರಂ ದೈವಂ ಮಹಾಯೋಗಿಗಳ್‌ 

ಗುರುಗಳ್‌ ಶಂಕರಭಟ್ಟರೈದೆ ಪೊರೆದಂ ಶ್ರೀಚೋಳಕಾಳಾನಲಂ 

ಧರಣೀಶಾಗ್ರಣಿ ಚಕ್ರವರ್ತಿತಿಲಕಂ ಪ್ರೋನತ್ರವೈರೀಭಕೇ- 

ಸರಿ ಸಿಂಗಂ ಪತಿಯೆಂದೊಡುನ್ನತಿಯನಿನ್ನೇವಣ್ಣಿಹೆಂ ದುರ್ಗನಾ ೫೬ 

ಪರಮಶ್ರೀಮನಹಾಸೌಂದರ ರಜತಗಿರೀಂದ್ರಾಗ್ರದೊಳ್‌ ರಾಗದಿಂದಂ 

ಗಿರಿಜಾಧೀಶಂ ಶಿವಂ ಶಂಕರನಮರನದೀವಲ್ಲಭಂ ದೇವದೇವಂ 

ವರದಂ ಸಂಸಿದ್ಯಮಾದೀ ಕಥೆಯನಟೆಪುವೊಂದಂದದಿಂದರ್ಧನಾರೀ- 

ಶ್ವರನಾಗಿರ್ದಂ ಸಮಸ್ತಾಮರ ಮಣಿಮಕುಟೋದ್ಭಷ್ಟಪಾದಾರವಿಂದಂ ೫೭ 

ವ॥। ಒಂದು ದಿವಸಂ ಪರಮೇಶ್ವರನುಂ ಮೇರುಪರ್ವತದ ಮೇಲೆ ಪಿರಿದುಂ ಸಂತೋಷದಿಂ 
ಎಡದಲ್ಲಿ ಬ್ರಹ್ಮುಂ ಬಲದಲ್ಲಿ ವಿಷ್ಣುವುಂ ಪಿಂದೆ ಮೂವತ್ತುಮೂಜುಕೋಟಿ ಜೇವತೆಗಳುಂ 
ಮುಂದೆ ನಂದಿನಾಥ ವೀರಭದ್ರಾದಿಗಣನಾಥಮಂ ತೊಡೆಯ ಮೇಲೆ ಗೌರಿಯುಂ ಜಡೆಯಲ್ಲಿ 
ಗಂಗೆಯುಂ ಸಹಿತಮಾಗಿಯೊಡ್ಡೋಲಗಂಗೊಟ್ಟು ಕುಳಿತಿರ್ದಂ ಅಂತಿರ್ದ ಪರಮೇಶ್ವರಂಗೆ 
ಗಿರಿರಾಜತನೂಜೆ ಕರಕಮಲಂಗಳಂ ಮುಗಿದು, ದೇವಾ, ನೀವೆನಗೊಂದಪೂರ್ವಮಪ್ಪ ಕಥೆಯಂ 
ಪೇಲಲ್ವೇಲ್ಬುದೆನೆ, ಹರಂ ದರಹಸಿತವದನಾರವಿಂದನಾಗಿ ಪಾರ್ವತಿಗಪೂರ್ವಮಪ್ಪ ಕಥೆಗಳಂ ಪೇಲುತ್ತಿರಲಾ 


ಐದುಮಡಿ ದೊಡ್ಡವನಾಗಿದ್ದಾನೆ. ೫೬. ಪರಮಾತ್ಮನು ಪರಮೇಶ್ವರ, ವಿಷ್ಣು ದೈವ, 
ಮಹಾಯೋಗಿಗಳಾದ ಶಂ ಕರಭಟ್ಟರು ಗುರುಗಳು, ಚೆನ್ನಾಗಿ ಪೋಷಿಸಿದವನು 
ಶ್ರೀಚೋಳಕಾಳಾನಲ ಎಂಬ ಬಿರುದುಳ್ಳ ರಾಜಶ್ರೇಷ್ಠನೂ, ಚಕ್ರವರ್ತಿ ತಿಲಕನೂ, ಚೆನ್ನಾಗಿ 
ಸೊಕ್ಕಿದ ವೈರಿಗಳೆಂಬ ಆನೆಗಳಿಗೆ ಸಿಂಹಸ್ವರೂಪನೂ ಆದ ಜಗದೇಕಮಲ್ಲ ಜಯಸಿಂಹನು 
ಒಡೆಯನು ಎಂದ ಮೇಲೆ ದುರ್ಗಸಿಂಹನ ದೊಡ್ಡತನವನ್ನು ಏನೆಂದು ವರ್ಣಿಸುವೆನು.* 
೫೭. ಮಹಾಸೌಂದರ್ಯದಿದ ಕೂಡಿದ ಬೆಳ್ಳಿಯ ಬೆಟ್ಟದ ಶಿಖರದಲ್ಲಿ ಪ್ರೀತಿಯಿಂದ 
ಗಿರಿಜಾಪತಿಯಾದ ಶಿವನೂ ಶಂಕರನೂ ಭಾಗೀರಥಿಯ ವಲ್ಲಭನೂ ದೇವದೇವನೂ 
ವರದನೂ ಸಮಸ್ತ ದೇವತೆಗಳ ರತ್ನಕಿರೀಟಗಳು ತಾಗಿದ ಪಾದಕಮಲವುಳ್ಳವನೂ ಆದ 
ಶಿವನು ಪ್ರಸಿದ್ಧವಾದ ಈ ಕಥೆಯನ್ನು ಹೇಳುವುದಕ್ಕಾಗಿ ಅರ್ಧನಾರೀಶ್ವರನಾಗಿದ್ದನು. ವಟ 
ಒಂದು ದಿವಸ ಪರಮೇಶ್ವರನು ಮೇರುಪರ್ವತದ ಮೇಲೆ ಅತ್ಯಂತ ಸಂತೋಷದಿಂದ 
ಎಡದಲ್ಲಿ ಬ್ರಹ್ಮನೂ ಬಲದಲ್ಲಿ ವಿಷ್ಣುವೂ ಹಿಂದೆ ಮೂವತ್ತು ಮೂರು ಕೋಟಿ ದೇವತೆಗಳೂ 
ಮುಂದೆ ನಂದೀಶ ವೀರಭದ್ರರೇ ಮೊದಲಾದ ಗಣಗಳ ಒಡೆಯರೂ ತೊಡೆಯ ಮೇಲೆ 
ಗೌರಿಯೂ ಜಡೆಯಲ್ಲಿ ಗಂಗೆಯೂ ಸಹಿತವಾಗಿ ಓಲಗಗೊಟ್ಟು ಕುಳಿತಿದ್ದನು. ಹಾಗಿದ್ದ 
ಪರಮೇಶ್ವರನಿಗೆ ಗೌರಿಯು ಕರಕಮಲಗಳನ್ನು ಮುಗಿದು, ದೇವಾ, ನೀವು ನನಗೆ ಒಂದು. 
ಅಪೂರ್ವವಾದ ಕಥೆಯನ್ನು ಹೇಳಬೇಕು ಎನ್ನಲು ಹರನು ಮುಗುಳ್ನಕ್ಕು ಪಾರ್ವತಿಗೆ 
ಅಪೂರ್ವವಾದ ಕಥೆಗಳನ್ನು ಹೇಳುತ್ತಿದ್ದನು. ಆಗ ಆ ಕಥಾಗೋಷ್ಠಿಯಲ್ಲಿ ಪುಷ್ಪದಂತನೆಂಬ 


* ಮುಂದಿನ ಕಂದ ಪದ್ಯವು ಆದರ ಮುಂದಿನ ಪದ್ಯಕ್ಕೆ ಅನ್ಹಯವಾಗದಿರುವುದರಿಂದ ಪ್ರಕ್ಷಿಪ್ತವೆಂದು 
ತೋರುತ್ತದೆ ; ಇಲ್ಲಿ ಅದನ್ನು ಕೈ ಬಿಡಲಾಗಿದೆ. 


ಪೀಠಿಕಾ ಪ್ರಕರಣಂ. ೩೫ 
ಕಥಾಗೋಷ್ಠಿಯೊಳ್‌ ಪುಷ್ಪದಂತನೆಂಬಂ ಗಣಪ್ರಧಾನನಿರ್ದೆಲ್ಲಮಂ ಕೇಳ್ದಾತನೇನಾನುಮೊಂದು ಕಾರಣದಿಂ 
ಮಾನವಲೋಕದೊಳ್‌ ಪುಟ್ಟ ಗುಣಾಢನೆಂಬ ಸತ್ಕವಿಯಾಗಿ ಶಾಲಿವಾಹನನೆಂಬ ಚಕ್ರವರ್ತಿಯ 
ಕವಿಯಾಗಿರ್ದು ಹರಂ ಗಿರಿಸುತೆಗೆ ಪೇಬ್ಗಾ ಕಥೆಗಳಂ ಹೈಶಾಚಕ ಭಾಷೆಯೊಳ್‌ ಬೃಹತ್ಯಥೆಗಳಂ 
ಮಾಡಿ ಪೇಬಕ್ಟೊಡದಂ ವಸುಭಾಗಭಟ್ಟಂ ಕೇಳ್ದಾ ಕಥಾಸಮುದ್ರದೊಳ್‌ ಪಂಚರತ್ನಮಪ್ಪೈದು 
ಕಥೆಗಳನಾಯ್ದುಕೊಂಡು ಪಂಚತಂತ್ರಮೆಂದು ಹೆಸರಿಟ್ಟು ಸಮಸ್ತಜಗಜನೋಪಕಾರಾರ್ಥಂ ಪೇಟ್ವನದಚಿಂ 
ವಸುಭಾಗಭಟ್ಟ ಕೃತಿಯಂ 
ವಸುಧಾಧಿಪಹಿತಮನಖಿಲ ವಿಬುಧಸ್ತುತಮಂ 
ಪೊಸತಾಗಿರೆ ವಿರಚಿಸುವೆಂ 
ವಸುಮತಿಯೊಳ್‌ ಪಂಚತಂತ್ರಮಂ ಕನ್ನಡದಿಂ ೫೮ 
ವ1! ಆ ಕಥಾಪ್ರಪಂಚಮೆಂತೆಂದೊಡೆ, ಅನೇಕ ಕರಿಮಕರ ತಿಮಿತಿಮಿಂಗಿಲ ಕುಲಕ್ಟೋಭ 
ಜನಿತಭಂಗುರತರತ್ತರಂಗಸಂಘಾತಸಂಗತಮಪ್ಪ ಜಲನಿಧಿವಳಯದಿಂ ಪರಿಕ್ಷಿಪ್ತಮಾಗಿ ಸೊಗಯಿಸುವ 
ಜಂಬೂದ್ವೀಪದ ಭಾರತವರ್ಷದ ಸಕಲಜಗತೀಜನಸ್ತುತ್ಯ ದಾಕ್ಷಿಣಾತ್ಯವೆಂಬ ಜನಪದಮುಂಟು. 
ಅಲ್ಲಿ 
ಮಹನೀಯಂ ಸುರಸದಹದ್ಮವನಷಂಡಂ ರಮ್ಯಹರ್ಮಾವಳೀ 


ಗೃಹರತ್ನದ್ಯುತಿಭಾಸಿತಂ ಫಲಭರಾಕ್ರಾಂತೋನ್ನತೋದ್ಯಾನ ಭೂ- 
ರುಹ ಸಂಕೀರ್ಣವಿರಾಜಿತಂ ಬಹುಳವಾಪೀಕೂಪ ಶೋಭಾವಹಂ 
ಮಹದಾನಂದಕರಂ ಕರಂ ಸೊಗಯಿಕುಂ ಸೌರೂಪ್ಯಮೆಂಬಾ ಪುರಂ ೫೯ 


ಗಣಪ್ರಧಾನನು ಇದ್ದು ಎಲ್ಲವನ್ನೂ ಕೇಳಿ ಆತನು ಏನೋ ಒಂದು ಕಾರಣದಿಂದ 
ಮನುಷ್ಯಲೋಕದಲ್ಲಿ ಹುಟ್ಟಿ ಗುಣಾಢ್ಯನೆಂಬ ಸತ್ಯವಿಯಾಗಿ ಶಾಲಿವಾಹನನೆಂಬ 
ಚಕ್ರವರ್ತಿಯ ಕವಿಯಾಗಿದ್ದು ಹರನು ಗೌರಿಗೆ ಹೇಳಿದ ಕಥೆಗಳನ್ನು ಪೈಶಾಚಕ ಭಾಷೆಯಲ್ಲಿ 
ಬೃಹತ್ಯಥೆಗಳನ್ನಾಗಿ ಮಾಡಿ ಹೇಳಿದನು. ಅವುಗಳನ್ನು ವಸುಭಾಗಭಟ್ಟನು ಕೇಳಿ ಆ 
ಕಥಾಸಮುದ್ರದಲ್ಲಿ ಪಂಚರತ್ನವಾದ ಐದು ಕಥೆಗಳನ್ನು ಆರಿಸಿ ಪಂಚತಂತ್ರ ಎಂದು ಹೆಸರಿಟ್ಟು 
ಸಮಸ್ತ ಜನರ ಉಪಕಾರಕ್ಕಾಗಿ ಹೇಳಿದನು. ಅದರಿಂದ, ೫೮. ರಾಜರಿಗೆ ಹಿತಕರವೂ, 
ಸಮಸ್ತಪಂಡಿತರಿಂದ ಪ್ರಶಂಸಿತವೂ ಆದ ವಸುಭಾಗಭಟ್ಟನ ಕೃತಿಯನ್ನು ಪ್ರಪಂಚದಲ್ಲಿ 
ಹೊಸದಾಗುವಂತೆ ಪಂಚತಂತ್ರವನ್ನು ಕನ್ನಡದಲ್ಲಿ ವಿರಚಿಸುವೆನು. ವ।। ಆ ಕಥಾಪ್ರಪಂಚ 
ಹೀಗಿದೆ : ಅನೇಕ ನೀರಾನೆ, ಮೊಸಳೆ, ತಿಮಿ, ತಿಮಿಂಗಿಲಗಳ ಸಮೂಹದ ಕ್ಲೋಭೆಯಿಂದ 
ಹುಟ್ಟಿದ ಮೇಲೆದ್ದು ಬೀಳುವ ತೆರೆಗಳ ಪರಂಪರೆಯಿಂದ ಕೂಡಿದ ಸಮುದ್ರಗಳಿಂದ 
ಆವೃತವಾಗಿ ಶೋಭಿಸುವ ಜಂಬೂದ್ವೀಪದ ಭಾರತವರ್ಷದ ಸರ್ವಜನರ ಪ್ರಶಂಸೆಗೆ 
ಗುರಿಯಾದ ದಾಕ್ಷಿಣಾತ್ಮ ಎಂಬ ಪ್ರದೇಶವಿದೆ. ಅಲ್ಲಿ, ೫೯. ದೊಡ್ಡ ದೊಡ್ಡ 
ದೇವಾಲಯಗಳಿಂದಲೂ ಸರೋವರಗಳಿಂದಲೂ ಮನೋಹರವಾದ ಸೌಧಸಮೂಹಗಳ 
ರತ್ನಕಾಂತಿಯ ಶೋಭೆಯಿಂದಲೂ ಫಲಭಾರದಿಂದ ಬಾಗಿರುವ ದೊಡ್ಡ ತೋಟಗಳಲ್ಲಿರುವ 
ವೃಕ್ಷರಾಜಿಗಳ ಸೊಬಗಿನಿಂದಲೂ, ಅನೇಕ ಕೆರೆಬಾವಿಗಳಿಂದ ಶೋಭಾಯಮಾನವೂ 
ಮಹಾನಂದಕರವೂ ಆದ ಸೌರೂಪ್ಯ ಎಂಬ ಪಟ್ಟಣವು ಅತಿಶಯವಾಗಿ ಶೋಭಿಸುತ್ತಿತ್ತು. 





೩೬ ಕರ್ಣಾಟಕ ಪಂಚತಂತ್ರಂ 
ಅದಅ ಮಣಿಭವನದೀಪ್ರಿಗ- 4 
ಳೊದವಿ ದಿವಂಬರೆಗಮಿಂದ್ರಚಾಪಶ್ರೀಯಂ 
ಪುದಿದೊಳಕೊಂಡಿರ್ಪುವಕಾ- 
ಲದೊಳಂ ಸೌಂದರವಿಚಿತ್ರವರ್ಣಯುತಂಗಳ್‌ ೬೦ 
ಅನುಪಮಮಪ್ಪ ವಿಭ್ರಮದೊಳೊಂದಿದ ಪುರ್ಬುಗಳೆಂಬ ಬಿಲ್ಲಳಿಂ 
ಘನಕುಚಮಂಡಳಾಗ್ರದಿನನೂನಲಸದ್ಭುಜಪಾಶದಿಂ ವಿಳೋ- 
ಚನ ಶರಜಾಳದಿಂ ಜಘನ ಚಕ್ರದಿನಲ್ಲಿಯ ಸೌಂದರೀಜನಂ 
ಮನಸಿಜಭೂಮಿಭೃಜ್ಯಯನಶಾಲೆಯ ಲೀಲೆಯಿನೊಪ್ಪಿ ತೋಜುಗುಂ ೬೧ 
ಎಸೆವ ಬಹುರತ್ನರಾಶಿಯ 
ಪಸರಂಗಳಿನದಅ ಬೀದಿಗಳ್‌ ಪಲವುಂ ರಂ- 
ಜಿಸಿ ತೋರ್ಕುಮಾವಗಂ ಕುಂ- 
ಭಸಂಭವಂ ಕುಡಿದ ಲವಣವಾರ್ಧಿಯ ತೆಅದಿಂ ೬೨ 
ಅದನಾಳ್ವಂ ಸಕಳಾವನೀಶ್ವರ ಕಿರೀಟಾನರ್ಥ್ಯರತ್ನಸ್ಥುರ- 
ತ್ನದಪದಂ ಗುಣಜನಸದನಸುಹೃತ್ಸೇನಾನಲಂ ಕಾಮಿನೀ 
ವದನಾಂಭೋಜ ದಿವಾಕರಂ ಪ್ರಕಟಿತಾಶೇಹಾರ್ಥ ಶಾಸ್ತ್ರಾಗಮಂ 
ಮದನಾಕಾರನುದಾರನಚ್ಚುತನಿಭಂ ವಿಶ್ವಾವನೀವಲ್ಲಭಂ ೬೩ 
ವಿಶದ ಯಶೋಲತಿಕಾವೃತ 
ದಶದಿಗ್ವಲಯಂ ಬುಧಾಶ್ರಯಂ ಸಕಳಕಳಾ- 
ಕುಶಲಂ ಪ್ರಭುಮಂತ್ರೋತ್ಸಾ- 
ಹೆಶಕ್ತಿಯುತನಮರಶಕ್ತಿಯೆಂಬಂ ಪೆಸರಿಂ ೬೪ 


೬೦. ಅದರ ರತ್ನಸೌಧಗಳ ಕಾಂತಿಗಳು ಹುಟ್ಟಿ ಸ್ವರ್ಗದವರೆಗೆ ಸುಂದರ ವಿಚಿತ್ರ 
ವರ್ಣಗಳಿಂದ ಕೂಡಿದ ಇಂದ್ರಚಾಪದ ಸೊಬಗನ್ನು ಅಕಾಲದಲ್ಲಿಯೂ ಹೊಂದಿದ್ದುವು. 
೬೧. ಅಸಾಧಾರಣವಾದ ಭ್ರಮೆಯನ್ನು ಉಂಟುಮಾಡುವ ಹುಬ್ಬುಗಳೆಂಬ 
ಬಿಲ್ಲುಗಳಿಂದಲೂ ಘನವಾದ ಸ್ತನಗಳೆಂಬ ಖಡ್ಗಗಳಿಂದಲೂ ನಿರ್ದುಷ್ಟವಾಗಿ ಹೊಳೆಯುವ 
ಭುಜಗಳೆಂಬ ಪಾಶದಿಂದಲೂ ಕಣ್ಣುಗಳೆಂಬ ಬಾಣಾವಳಿಗಳಿಂದಲೂ ಜಘನವೆಂಬ 
ಚಕ್ರದಿಂದಲೂ ಸುಂದರಿಯರು ಮನ್ಮಥರಾಜನ ಆಯುಧಶಾಲೆಯ ಲೀಲೆಯಿಂದ 
ಸೊಗಯಿಸಿ ತೋರಿದರು. ೬೨. ಅಗಸ್ತ್ಯನು ಕುಡಿದ ಸಮುದ್ರದಂತೆ ಶೋಭಿಸುವ 
ಬಹುರತ್ನರಾಶಿಯ ಹಸರಗಳಿಂದ ಅದರ ಹಲವು ಬೀದಿಗಳು ಯಾವಾಗಲೂ ಶೋಭಿಸಿ 
ತೋರುತ್ತಿದ್ದುವು. ೬೩. ಅದನ್ನಾಳುವವನು ಸಕಲ ರಾಜರ ಕಿರೀಟಗಳ ಅನರ್ಫ್ಥ್ಯ ರತ್ನಗಳಿಂದ 
ಹೊಳೆಯುವ ಪಾದಕಮಲವುಳ್ಳವನೂ, ಗುಣಗಳಿಗೆ ತವರುಮನೆಯೂ, ಶತ್ರುಸೇನೆಗೆ 
ಅಗ್ನಿಯಾಗಿರುವವನೂ, ಕಾಮಿನೀವದನ ಗಳೆಂಬ ಕಮಲಗಳಿಗೆ ಸೂರ್ಯನೂ, ಸಮಸ್ತ 
ರಾಜನೀತಿಯನ್ನು ತಿಳಿದವನೂ, ಮನ್ಮಹನಂತೆ ಮನೋಹರಾಕಾರನೂ, ಉದಾರನೂ, 
ವಿಷ್ಣುವಿಗೆ ಸಮಾನನೂ, ವಿಶ್ವದ ಭೂವಲ್ಲಭನೂ ಆಗಿದ್ದನು. ೬೪. ದಶದಿಕ್ಕುಗಳಲ್ಲಿಯೂ 
ಯಶಸ್ಸೆಂಬ ಬಳ್ಳಿಯು ಹಬ್ಬಿದವನೂ, ಪಂಡಿತರಿಗೆ ಆಶ್ರಯದಾತನೂ, 
ಸಕಲಕಲಾಕುಶಲನೂ, ರಾಜನೀತಿಸಾಮರ್ಥ್ಯವುಳ್ಳವನೂ ಆದ ಅಮರಶಕ್ತಿಯೆಂಬ 


ಪೀಠಿಕಾ ಪ್ರಕರಣಂ ೩೭ 

ವ॥! ಅಂತಾತನಜಾತಶತ್ರುವಿನಂತೆ ಧರೋಪಾರ್ಜಿತವಿತ್ತನುಂ ಯಕ್ಷೇಶ್ವರನಂತೆ ಧನರಕ್ಷಾ 
ಪ್ರವೀಣನುಂ ಏಕದಂತನಂತನವರತ ದಾನಶೂರನುಂ ಆಖಂಡಲನಂತೆ ಖಂಡಿತಾರಾತಿ ಭೂಭ್ಯತ್ಗಕ್ಷನುಂ, 
ಮಂದರಮಹೀಧರನಂತೆ ಕ್ಷಮಾಧರನುಂ, ನಾರಾಯಣನಂತೆ ಲಕ್ಷ್ಮೀಸಮಾಲಿಂಗಿತ ವಕ್ಷಃಸ್ಥಳನುಂ, 
ಪೆದಾಸನನಂತೆ ರಾಜಹಂಸೋಪಶೋಭಿತನುಂ, ವಾಸುಕಿಯಂತನೇಕಭೋಗಾನ್ವಿತನುಂ. ಚಂದ್ರಮನಂತೆ 
ಜನನಯನಾನಂದನುಂ ಆದಿತ್ಯನಂತೆ ಅಧಿಕಪ್ರತಾಪನುಮೆನಿಸಿ, ಸಕಲಗುಣಕ್ಕಾಶ್ರಯನುಂ, 
ವಂದಿಜನಾಶ್ರಯನುಂ, ಅದ್ದಿತೀಯ ಮಹಿಮಾತಿಶಯನುಂ, ಅಧಿಗತಸಿದ್ಧಿತ್ರಯನುಂ, ಉಪಾಯಚತುಪ್ಪಯ 
ಪ್ರಯೋಗಪ್ರವೀಣನುಂ, ವಿನಿರ್ಜಿತ ಪಂಚೇಂದ್ರಿಯ ಪ್ರಭಾವಕನುಂ, ಅನುಗತ ಹಾಡ್ಗುಣ್ಮನಯನನುಂ, 
ದೂರೀಕೃತ ಸಪ್ತವ್ಯಸನನುಂ, ಮನುಚರಿತಾಪ್ಟಕ ವರ್ಗವಿಧಾನನುಂ, ನವನಿಧಿಸಂಪೂರ್ಣನುಂ, ಪಾಲಿತ 
ದಶದಿಶಾಚಕ್ರನುಂ, ಏಕಾದಶರುದ್ರಾವತಾರನುಂ, ದ್ವಾದಶರಾಜಾರ್ಕಪ್ರಯುಕ್ತಗುಪ್ತಚರನುಂ, 
ಅವನಿಪರಿಪೂರ್ಣನುಮಾಗಿ ಸಕಲವಸುಂಧರಾವಳೆಯಮಂ ರತ್ನವಳಯಮಂ ತಾಳ್ವಂತೆ 
ನಿಜಭುಜಾಗ್ರದೊಳ್‌ ತಾಳು ನಿಂದಾತಂಗೆ, 


ಹೆಸರಿನಿಂದ ಇದ್ದನು. ವ॥ ಹಾಗೆ ಅವನು ಧರ್ಮರಾಯನಂತೆ ಧರ್ಮದಿಂದ ಸಂಪಾದಿಸಿದ 
ಐಶ್ವರ್ಯವುಳ್ಳವನೂ, ಕುಬೇರನಂತೆ ಧನರಕ್ಷಾ ಪ್ರವೀಣನೂ, ಗಣಪತಿಯಂತೆ ಸದಾ 
ದಾನಶೂರನೂ, ಇಂದ್ರನಂತೆ ಶತ್ರುಗಳಾದ ರಾಜರ (ಪರ್ವತಗಳ) ರೆಕ್ಕೆಗಳನ್ನು 
ಕತ್ತರಿಸಿದವನೂ, ಮಂದರ ಪರ್ವತದಂತೆ ಭೂಮಿಯನ್ನು ಧರಿಸಿದವನೂ, 
ನಾರಾಯಣನಂತೆ ಲಕ್ಷ್ಮಿಯಿಂದ ಆಲಿಂಗಿತವಾದ ವಕ್ಷಃಸ್ಥಳವುಳ್ಳವನೂ, ಬ್ರಹ್ಮನಂತೆ 
ರಾಜಹಂಸಗಳಿಂದ ಶೋಭಿತನೂ, ವಾಸುಕಿಯಂತೆ ಅನೇಕ ಸುಖಗಳನ್ನುಳ್ಳವನೂ, 
ಚಂದ್ರನಂತೆ ಜನರ ಕಣ್ಣುಗಳಿಗೆ ಆನಂದಕರನೂ, ಆದಿತ್ಯನಂತೆ ಮಹಾ ಪ್ರತಾಪಶಾಲಿಯೂ, 
ಸಕಲ ಗುಣಗಳಿಗೆ ಆಶ್ರಯಸ್ಥಾನನೂ, ಹೊಗಳುಭಟ್ಟರಿಗೆ ಆಶ್ರಯದಾತನೂ, ಅಸಾಧಾರಣ 
ಮಹಿಮೆಯಿಂದ ಕೂಡಿದವನೂ, ಅಣಿಮಾ, ಗರಿಮಾ, ಲಘಿಮಾ ಎಂಬ ಸಿದ್ಧಿಶ್ರಯಗಳನ್ನು 
ಬಲ್ಲವನೂ, ಸಾಮ ದಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳನ್ನು 
ಪ್ರಯೋಗಿಸುವುದರಲ್ಲಿ ಪ್ರವೀಣನೂ, ಪಂಚೇಂದ್ರಿಯಗಳನ್ನು ಗೆದ್ದವನೂ, ಸಂಧಿ, ವಿಗ್ರಹ, 
ಯಾನ, ಆಸನ, ಸಮಾಶ್ರಯ, ದ್ವೈಧೀಭಾವ ಎಂಬ ಷಡ್ಗುಣಗಳನ್ನು ಹೊಂದಿದವನೂ, 
ಮೃಗಯಾ, ದ್ಯೂತ, ಹಗಲು ನಿದ್ರೆ, ಹಾದರ, ಸುರಾಪಾನ, ನೃತ್ಯಸಂಗೀತ, ಚಾಡಿ 
ಎಂಬ ಸಪ್ತವ್ಯಸನಗಳನ್ನು ದೂರ ಮಾಡಿದವನೂ, ಕೃಷಿ, ವ್ಯಾಪಾರಾಭಿವೃದ್ಧಿ ದುರ್ಗರಚನೆ, 
ಸೇತು ನಿರ್ಮಾಣ, ಗ್ರಾಮಾರಣ್ಯ ರಕ್ಷಣೆ, ರತ್ನಶೋಧನೆ, ಗಜಾಶ್ವ ಶಾಲಾವ್ಯವಸ್ಥೆ, » ಕಪ್ಪ 
ವಸೂಲಿ - ಎಂಬ ಮನು ಹೇಳಿದ ಅಷ್ಟಕ ವರ್ಗವಿಧಾನವನ್ನು ಬಲ್ಲವನೂ, ಹಯ, 
ಗಜ, ರಥ, ದುರ್ಗ, ಭಂಡಾರ,.ಅಗ್ನಿ, ರತ್ನ, ಧ್ಯಾನ, ಪ್ರಮದಾ - ಎಂಬ ನವನಿಧಿಗಳಿಂದ 
ಸಂಪೂರ್ಣನೂ, ದಶದಿಕ್ಕುಗಳನ್ನು ಪಾಲಿಸುವವನೂ, ಏಕಾದಶ ರುದ್ರಾವತಾರನೂ, 
ದ್ವಾದಶಾರ್ಕರನ್ನು ಗುಪ್ತಚಾರರನ್ನಾಗಿ ಹೊಂದಿದವನೂ, ಸಂಪೂರ್ಣ ಭೂಮಿಯನ್ನು 
ಪಡೆದವನೂ, ಆಗಿ ಸಕಲ ಭೂವಲಯವನ್ನು ರತ್ನದ ಬಳೆಯನ್ನು ಧರಿಸುವಂತೆ ತನ್ನ 





೩೮ ಕರ್ಣಾಟಕ ಪಂಚತಂತ್ರಂ 
ಪ್ರಶಮಿತಗುಣರವಿನಯಕ- 
ರ್ಕಶಚಿತ್ತೋನತ್ರರಖಿಲವಿಷಯಕ್ರೀಡಾ- 
ವಶಗತಸುತರಾದರನೇ- 
ಕಶಕ್ತಿ ವಸುಶಕ್ತಿ ರುದ್ರಶಕ್ತಿಗಳೆಂಬರ್‌ ೬೫ 
ಒಂದು ದಿವಸಮಾ ಧರಾಧೀಶ್ವರನಾಸ್ಥಾನಭೂಮಿಯೊಳನಂತ ಸಾಮಂತ ಮಂತ್ರಿ 
ಪುರೋಹಿತಾಂತರ್ವಾಂಶಿಕ ಶ್ರೀಕರಣಸೇನಾನಾಯಕ ಸಂಧಿವಿಗ್ರಹಿ ಪ್ರಮುಖ ನಿಖಿಲ ಪರಿವಾರ 
ಪರಿವೃತನಾಗಿ, ಮಹಾವಿಭೂತಿಯಿಂದೊಡ್ಡೋಲಗಂಗೊಟ್ಟು ಮಹೀಪಾಲನಿರ್ಪುದುಮಾ ಪ್ರಸ್ತಾವದೊಳ 
ತ್ಕಂತ ಯೌವನಮದನವಿಕಾರವಿಕೃತವೇಷರುಂ, ನೀತಿಶಾಸ್ತ್ರ ಸದ್ಭಾವನಾ ಬಹಿರ್ಮುಖರುಂ, 
ವೃದ್ಧೋಪಸೇವಾಮೃತಾಸ್ಟಾದನಾತಿದೂರರುಂ, ದುರ್ವಿನೀತ ಧೂರ್ತ ಎಟ ವಿದೂಷಕ ಪ್ರಭೃತಿ 
ನಿಖಿಲಜನಗೋಷ್ಟೀನಿರತರುಂ, ವಿವೇಕವಿಕಳಮತಿಗಳುವಪ್ಪ ನಿಜತನೂಭವರ್‌ ಮೂವರುಮೋಲಗಕ್ಕೆ 
ಬರ್ಪುದಂ ಕಂಡು, ಅರಸಂ-ಈ ಕುಮಾರರಂ ಬಾಲಕಾಲದೊಳ್‌ ತೊಟ್ಟು ವಿದ್ಯಾಭ್ಯಾಸಂಗೆಯಿಸದೆ 
ಸ್ವೇಚ್ಛಾವಿಹಾರಿಗಳಂ ಮಾಡಿ ಕಿಡಿಸಿದೆಂ. ಇನ್ನುಮಿವಂದಿರನೀಯಂದದೊಳಿರಿಸಿದೆನಪ್ಪೊಡೆ ಅವಿನೀತರಾಗಿ 
ಪಗೆವರ್ಗೆ ವಶಗತರಪರದಲೆಂ. ಶುುತವಿನಯಸಂಪನ್ನರಂ ಮಾಡಲ್ಟೇಲ್ಲುದು ಎಂತುಂ 
ಸುಭಾಷತಮಿಂತೆಂಬುದಲ್ಲೆ : 
ಶ್ಲೋ! ಅವಿನಯಮಂತರಾನಭಿಜ್ಞಂ ವಶಮವಶಂ ಹಿ ನಯಂತಿ ವಿದ್ಧಿಷಃ 1 
ಶ್ರುತವಿನಯನಿಧಿಂ ಸಮಾಶ್ರಿತಂ ತಂ ತನುಮಪಿ ನೈತಿ ಪರಾಭವಃ ಕ್ವಚಿತ್‌ ೧ 


ಭುಜಾಗ್ರದಲ್ಲಿ ಧರಿಸಿ ನಿಂತ ಅವನಿಗೆ, ೬೫. ಗುಣವಿಹೀನರೂ, ಅವಿನೀತರೂ, 
ಕರ್ಕಶಚಿತ್ತರೂ, ಉನತ್ತರೂ, ಸಮಸ್ತ ಇಂದ್ರಿಯ ಕ್ರೀಡಾಸಕ್ತರೂ ಆದ ಅನೇಕಶಕ್ತಿ, 
ವಸುಶಕ್ತಿ, ರುದ್ರಶಕ್ತಿಗಳೆಂಬ ಗಂಡು ಮಕ್ಕಳಾದರು. ವ॥ ಒಂದು ದಿವಸ ಆ ಧರಾಧೀಶ್ವರನು 
ಆಸ್ಥಾನದಲ್ಲಿ ಅನೇಕ ಸಾಮಂತ ಮಂತ್ರಿ ಪುರೋಹಿತರಿಂದಲೂ, ವ್ಯಾಯಾಮ 
ಶಾಲಾಧ್ಯಕ್ಷರಿಂದಲೂ, ಗಣಕರಿಂದಲೂ, ಸೇನಾನಾಯುಕರಿಂದಲೂ, ಸಂಧಿ 
ವಿಗ್ರಹಿಗಳಿಂದಲೂ ಕೂಡಿದ ಸಮಸ್ತ ಪರಿವಾರ ಸಮೇತನಾಗಿ ಮಹಾವೈಭವದಿಂದ 
ಒಡ್ಡೋಲಗಗೊಟ್ಟಿದ್ದನು. ಆ ಸಂದರ್ಭದಲ್ಲಿ ಅತ್ಯಂತ ಯೌವನ ಮದವಿಕಾರವಿಕೃತವೇಷರೂ, 
ನೀತಿಶಾಸ್ತ್ರ ಸದ್ಭಾವನೆಗಳಿಗೆ ಹೊರತಾದವರೂ, ವೃದ್ಧಸೇವೆಯೆಂಬ ಅಮೃತಾಸ್ವಾದನಕ್ಕೆ 
ದೂರವಾದವರೂ, ಅವಿನೀತರೂ, ಧೂರ್ತವಿಟ, ವಿದೂಷಕರೇ ಮೊದಲಾದ ಸಾಮಾನ್ಯ 
ಜನರ ಗೋಷ್ಠಿಯಲ್ಲಿ ನಿರತರೂ, ವಿವೇಕಶೂನ್ಯರೂ ಆದ ತನ್ನ ಮಕ್ಕಳು ಮೂವರೂ 
ಓಲಗಕ್ಕೆ ಬರುವುದನ್ನು ಅರಸನು ಕಂಡು ಹೀಗೆಂದುಕೊಂಡನು : ಈ ಕುಮಾರರನ್ನು 
ಬಾಲ್ಯದಿಂದಲೂ ವಿದ್ಯಾಭ್ಯಾಸದಲ್ಲಿ ತೊಡಗಿಸದೆ ಸ್ವೇಚ್ಛಾವಿಹಾರಿಗಳನ್ನಾಗಿ ಮಾಡಿ 
ಕೆಡಿಸಿದೆನು. ಇನ್ನೂ ಇವರನ್ನು ಇದೇ ರೀತಿಯಲ್ಲಿ ಇರಿಸಿದಲ್ಲಿ ಅವಿನೀತರಾಗಿ ಶತ್ರುಗಳಿಗೆ 
ವಶರಾಗುವರು. ಅದರಿಂದ ಇವರನ್ನು ಶ್ರುತವಿನಯಸಂಪನ್ನರನ್ನಾಗಿ ಮಾಡಬೇಕು. ಹೇಗೂ 


ಪೀಠಿಕಾ ಪ್ರಕರಣಂ ೩೯ 
ಟೀ! ಅತ್ಯಂತ ದುರ್ವಿನೀತನಂ, ಅಂತರವಚೆಯದನಂ, ಇಂದ್ರಿಯವಶನಪ್ಪಾತನಂ ಶತ್ರುಗಳ್‌ 

ಕಿಡಿಸುವರ್‌. ಶ್ರುತವಿನಯಸಂಪನ್ನನಪ್ಪಾತಂಗೆತ್ತಲಾನುಂ ಬಡತನಮಾದೊಡಂ ಪರಾಭವ 

ಮನೆಯ್ದಲೆಯಂ. 

ನಯಶಾಸ್ತ್ರಕ್ರಮದಿಂ ವಿರೋಧಿನ್ಯಪರಂ ಗೆಲ್ವಾಳ್ವನೇಕಾಕಿಯಾ- 

ಗಿಯುಮುರ್ವೀತಳಮಂ ನರೇಂದ್ರತಿಲಕಂ ಶ್ರೀಚಂದ್ರಗುಪ್ಪಂ ನಿಜಾ- 

ನ್ವಯರಾಜ್ಯಕ್ರಮದೊಳ್‌ ಚತುರ್ಬಲಸಮೇತಂ ನಿಂದು ತನ್ನೊಂದು ದು- 

ರ್ನಯದಿಂದಂ ನೆಗಲಕ್ತಿಯ್ದೆ ಕೆಟ್ಟನಧಿಕಂ ದುರ್ಬುದ್ಧಿ ದುರ್ಯೋಧನಂ. ೬೬ 

ವ! ಅದಲೆನಿವರೊಳೊರ್ವನಂ ಮದೀಯ ಭುಜಬಲಾವಷ್ಟಂಭದಿಂದಂಭೋಧಿವರಂ 
ನಿಮಿರ್ದ ಸಕಲ ವಸುಂಧರಾವಳಯಮಂ ರಕ್ಷಿಸುವಂತು ಮಾಲಕ್ಬೊಡಿವರ್‌ ಶ್ರುತವಿಹೀನರ್‌, ಇವರಂ 
ಶ್ರುತವಿನಯಸಂಪನ್ನರಪ್ಪಂತು ಮಾಲಕಿನೆಂಬವನುಳ್ಳೊಡಾತನೇನಂ ಬೇದಿದೊಡಂ ಕುಡುವೆನೆಂದಾಸ್ಥಾನ 
ಸ್ಥಿತರಪ್ಪ ಪಂಡಿತರ್ಕಳೆಂ ನೋಲ್ದುದುಮವರೊಳೊರ್ಬಂ ಮುಕ್ತೋಷ್ಠನುಂ ನಿಕೃಷ್ಟನುಮಪ್ಪ ಭಟ್ಟನಿಂತೆಂದಂ: 
ನಿಮ್ಮೂ ಕುಮಾರರಪ್ಪೊಡೆ ಯೌವನಮದೋನತ್ವರುಂ ದುರ್ಮುಖರುಂ ಚೆಂಚಳೆಚಿತ್ತರುಮಾಗಿರ್ದಪುರಿವರಂ 
ನೀತಿವಿದರಪುತು ತಿಳಿಪುವಂದಂ ಮುದುಗುದುರೆಯಂ ತಿರ್ದುವಂತಕ್ಕುಮೆಂದು ಕಪ್ಪನಿಷ್ಠುವ ವಚನಂಗಳೆಂ 
ನುಡಿವುದುಮಾತನ ಮಾತಂ ಮಾರ್ಕೊಂಡು ಸಮಸ್ತಶಾಸ್ತ್ರವಿಚಾರಸಾರನುಂ ಚತುರುಪಧಾವಿಶುದ್ಧನುಂ, 
ಬುದ್ಧಿವೃದ್ಧನುಮನೇಕ ಶಿಷ್ಕವಿಖ್ಯಾತ ಕೀರ್ತಿಯುಂ ಭದ್ರಮೂರ್ತಿಯುವುಪ್ಪ ವಸುಭಾಗಭಟ್ಟನಿಂತೆಂದಂ: 


ಸುಭಾಷಿತವು ಹೀಗೆ ಹೇಳುವುದಲ್ಲವೇ: ಶ್ಲೋ! ಅತ್ಯಂತ ದುರ್ವಿನೀತನನ್ನೂ, 
ಭೇದಭಾವವನ್ನು ತಿಳಿಯದವನನ್ನೂ, ಇಂದ್ರಿಯ ಲೋಲುಪನನ್ನೂ ಶತ್ರುಗಳು ಕೆಡಿಸುವರು. 
ಶ್ರುತವಿನಯ ಸಂಪನ್ನನಾದವನಿಗೆ ಎಲ್ಲಿಂದಲೂ ಬಡತನವಾದರೂ ಪರಾಭವ 
ಸಂಭವಿಸುವುದಿಲ್ಲ. ಎಂಬ ಈ ನೀತಿಶಾಸ್ತ್ರವುಂಟು. ಅಲ್ಲದೆ, ೬೬. ನೀತಿಶಾಸ್ತ್ರಕ್ಕೆ 
ಅನುಸಾರವಾಗಿ ಶತ್ರುರಾಜರನ್ನು ಏಕಾಕಿಯಾಗಿಯೂ ಗೆದ್ದು ಭೂತಳವನ್ನು ಶ್ರೀ 
ಚಂದ್ರಗುಪ್ತನೆಂಬ ಚಕ್ರವರ್ತಿ ಆಳಿದನು. ತನ್ನ ಕುಲದ ರಾಜ್ಯಭಾರದಲ್ಲಿ ಚತುರಂಗಬಲ 
ಸಮೇತನಾಗಿದ್ದೂ ತನ್ನ ಒಂದು ದುರ್ನೀತಿಯಿಂದ ನಡೆದು ದುರ್ಬುದ್ಧಿಯ 
ದುರ್ಯೋಧನನು ಅಧಿಕವಾಗಿ ಕೆಟ್ಟನು. ವ॥ ಅದರಿಂದ ಇವರಲ್ಲಿ ಒಬ್ಬನನ್ನು ನನ್ನ 
ಭುಜಬಲ ಸಾಮರ್ಥ್ಯದಿಂದ ಸಮುದ್ರದವರೆಗೆ ವ್ಯಾಪಿಸಿದ ಸಕಲ ಭೂಮಂಡಲವನ್ನು 
ರಕ್ಷಿಸುವಂತೆ ಮಾಡೋಣ ಎಂದರೆ ಇವರು ವಿದ್ಯಾವಿಹೀನರು. ಇವರನ್ನು ವಿದ್ಯಾವಿನಯ 
ಸಂಪನ್ನರಾಗುವಂತೆ ಮಾಡುವೆನೆಂಬವನು ಇರುವುದಾದರೆ ಅವನು ಏನನ್ನು ಬೇಡಿದರೂ 
ಕೊಡುವೆನು, ಎಂದು ಆಸ್ಥಾನಸ್ಥಿತರಾದ ಪಂಡಿತರನ್ನು ನೋಡಲು ಅವರಲ್ಲಿ ಹರಕು 
ಬಾಯಿಯವನೂ, ನಿಕೃಷ್ಟನೂ ಆದ ಭಟ್ಟನೊಬ್ಬನು, “ನಿಮ್ಮ ಈ ಕುಮಾರರು ಯೌವನ 
ಮದೋನತ್ರರೂ, ದುರ್ಮುಖರೂ, ಚಂಚಲಚಿತ್ತರೂ ಆಗಿರುವರು. ಇವರನ್ನು 
ನೀತಿವಿದರನ್ನಾಗಿ ತಿದ್ದುವುದೂ ಮುದಿಗುದುರೆಯನ್ನು ತಿದ್ದುವುದೂ ಒಂದೇ” ಎಂದು 
ಕಷ್ಟನಿಷ್ಠುರವಾಗಿ ನುಡಿದನು. ಅವನನ್ನು ಎದುರಿಸಿ ಸಮಸ್ತಶಾಸ್ತ್ರ ವಿಚಾರಸಾರನೂ, ಧರ್ಮ, 
ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರುಪಧಾವಿಶುದ್ಧನೂ, ಬುದ್ಧಿವೃದ್ಧನೂ, ಅನೇಕ 
ಶಿಷ್ಯ ವಿಖ್ಯಾತ ಕೀರ್ತಿಯುಳ್ಳವನೂ, ಶುಭಾಕಾರನೂ ಆದ ವಸುಭಾಗಭಟ್ಟನು ಹೀಗೆಂದನು: 


೪೦ ಕರ್ಣಾಟಕ ಪಂಚತಂತ್ರಂ 
ಎನಿತೋದನೋದಿಯುಂ ಮನ- 
ದನಿತೆ ವಲಂ ಬುದ್ಧಿಯಕ್ಕುಮೆಂದು ಸಮಸ್ತಾ- 
ವನಿಯ ಜನಮೊನಕೆವಾಡ- 
ಪ್ಲಿನೆಗಂ ಸಲೆ ನುಡಿದ ನುಡಿ ಯಥಾರ್ಥಂ ನಿನ್ನೊಳ್‌ ೬೭ 
ಶ್ಲೋ!! ಸ್ವಭಾವಮನುವರ್ತಂತೇ ಪಾಂಡಿತ್ಯಂ 8೦ ಕರಿಷ್ಯತಿ 11೨11 
ಟೀ॥ ತನ್ನ ಪ್ರಕೃತಿ ಬಿಡದಿರಲ್‌ ಅೆಕೆಯೇನಂ ಮಾಡುವುದು? 
ಎಂಬ ಪುರಾಣವಾಕ್ಕಮೇಕೆ ಪುಸಿಯಕ್ಕುಮಲ್ಲದೆಯುಂ, 
ಶುಕಶಾರಿಕಾದಿ ಪಕ್ಷಿ- 
ಪ್ರಕರಂ ಮೊದಲಾಗಿ ಶಿಕ್ಷೆಯಂ ಕೈಕೊಳ್ಳುಂ 
ಪ್ರಕಟಂ ತಾನೆನೆ ಮಾನವ- 
ನಿಕರಂ ಕೈಕೊಳ್ಳದೆಂದು ನುಡಿವರೆ ಮರುಳೇ ೬೮ 
ವ! ಅದಣೆಂ ನಿನ್ನ ಪರಿಜ್ಞಾನದ ತೆಜನನಜಿಯಲಾದುದು ನೀಂ ಮಟ್ಟಮಿರೆಂದಾ ಭಟ್ಟನಂ 
ಮುಟ್ಟುಗಿಡೆ ನುಡಿದುಂ ಮಾಣದೆ ವಸುಭಾಗಭಟ್ಟಂ ವಿಭುಗಭಿಮುಖನಾಗಿ, 
ದೇವ ಭವದೀಯಸುತರಂ ಟ್‌ 
ಮೂವರುಮಂ ಜಡರನಾಜು ತಿಂಗಳ್ಲೆ ಜಯ- 
ಶ್ರೀವರ ಸಮಸ್ತ ನೃಷಎ- 
ದ್ಯಾವರರಪ್ಪಂತು ಮಾಡುವೆಂ ಪರಮಾರ್ಥಂ ೬೯ 
ವ॥। ಅಂತು ಮಾಡಲಾಅದಂದು ತಪಂಬಡುವೆನೆಂದು ವಸುಭಾಗಭಟ್ಟಂ ಪ್ರತಿಜ್ಞಾಪೂರ್ವಕಂ 
ನುಡಿಪುದುಮಮರಶಕ್ತಿ ಸಂತಸಂಬಟ್ಟು ಕುಮಾರರಂ ಸಮರ್ಪಿಸುವುದುಂ, ವಸುಭಾಗಭಟ್ಟನವರಂ 
ಕೈಕೊಂಡು ಶುಭದಿನ ಸುಮುಹೂರ್ತದೊಳ್‌ ವಿದ್ಯಾಗಮೋದ್ಯುಕ್ತರಂ ಮಾಲ್ದುದುಂ, ಅವಂದಿರ್‌ 


೬೭. ಎಷ್ಟು ವಿದ್ಯೆಯನ್ನು ಕಲಿತರೂ ಮನಸ್ಸಿನಷ್ಟೇ ತಾನೇ ಬುದ್ಧಿಯ ಸಿದ್ಧಿ ! ಎಂದು 
ಸಮಸ್ತ ಪ್ರಪಂಚದ ಜನರು ಒನಕಹಾಡಾಗಿ ನುಡಿದ ಸೂಕ್ತಿ ನಿನ್ನಲ್ಲಿ ಯಥಾರ್ಥವಾಗಿದೆ. 
ಶ್ಲೋ! ಸ್ವಭಾವವನ್ನು ಬಿಡದಿರಲು ತಿಳಿವಳಿಕೆಯಿಂದ ಏನು ಪ್ರಯೋಜನ ಎಂಬ 
ಪುರಾಣವಾಕ್ಯ ಏಕೆ ಸುಳ್ಳಾಗುವುದು 2 ಅಲ್ಲದೆ, ೬೮. ಶುಕಶಾರಿಕಾದಿ ಪಕ್ಷಿಗಳೂ ಶಿಕ್ಷಣವನ್ನು 
ಪಡೆಯುತ್ತವೆ ಎನ್ನುವಾಗ ಮನುಷ್ಯನು ಬುದ್ಧಿವಂತನಾಗಲಾರ ಎನ್ನುವುದು 
ಹುಚ್ಚುತನವಲ್ಲವೇ? ವಃ! ಅದರಿಂದ ನಿನ್ನ ಜ್ಞಾನದ ಮಟ್ಟವನ್ನು ತಿಳಿದಂತಾಯಿತು. 
ನೀನು ತೆಪ್ಪಗಿರು ಎಂದು ಆ ಭಟ್ಟನಿಗೆ ಗೌರವ ಕೆಡುವಂತೆ ಹೇಳಿಯೂ ಬಿಡದೆ ರಾಜನ 
ಕಡೆಗೆ ಮುಖಮಾಡಿ, ೬೯. ಸ್ವಾಮಿ, ನಿಮ್ಮಮೂವರೂ ಮಕ್ಕಳನ್ನು ಆರುತಿಂಗಳ ಕಾಲದಲ್ಲಿ 
ಜಯಶ್ರೀವರರನ್ನಾಗಿಯೂ ಸಮಸ್ತ ರಾಜವಿದ್ಯಾಪರಿಣತರನ್ನಾಗಿಯೂ ಮಾಡುವೆನು. ಇದು 
ಸತ್ಯ. ವ॥। ಹಾಗೆ ಮಾಡಲಾಗದಿದ್ದಲ್ಲಿ ತಪಸ್ಸಿಗೆ ಹೋಗುವೆ ಎಂದು ವಸುಭಾಗಭಟ್ಟನು 
ಪ್ರತಿಜ್ಞಾಪೂರ್ವಕವಾಗಿ ನುಡಿದನು. ಅಮರಶಕ್ತಿಯು ಸಂತೋಷಪಟ್ಟು ತನ್ನ ಕುಮಾರರನ್ನು 
ವಸುಭಾಗಭಟ್ಟನಿಗೆ ಸಮರ್ಪಿಸಿದನು. ವಸುಭಾಗಭಟ್ಟನು ಅವರನ್ನು ಸ್ವೀಕರಿಸಿ ಶುಭದಿನ 
ಶುಭಮುಹೂರ್ತದಲ್ಲಿ ವಿದ್ಯಾಶಾಸ್ತ್ರದಲ್ಲಿ ಉದ್ಭುಕ್ತರನ್ನಾಗಿ ಮಾಡಿದನು. ಅವರು ಮುನ್ನುಗ್ಗುವ 


ಪೀಠಿಕಾ ಪ್ರಕರಣಂ ೪೧ 
ಅತಿವರ್ತಿಯಪ್ಪ ಮತ್ತಗಜಮಂ ಕಂಬಕ್ಕೆ ತರ್ಪಂತೊತ್ತಂಬದಿಂ ಬಂದುಂ ಪಿಡಿವೆತ್ತ ಕಳ್ಳನಂತೆ 
ಸಿಡಿಮಿಡಿಗೊಳುತ್ತಿರ್ದುಂ, ಅಪಸ್ಮಾರಕಗ್ರಹಗೃಹೀತರಂತೆ ವಕ್ರಗ್ರೀವರಾಗಿಯಂ, ಉಗ್ರಗ್ರಹಂ ಸೋಂಕಿದಂತೆ 
ಮರುಳಾಗಿಯುಂ ನೆಳಗಿವುಡರಂತೆ ಕಿವುಂಡುಗೇಳ್ಭುಂ, ಪಿಸುಣಂ ಕೇಳ್ದ ಸತ್ತುರುಷನಂತೆ ಕೇಳ್ದುದನಲ್ಲಿಯೇ 
ಮಲಅಕಿದುಂ, ಸೂಕಳಾಶ್ವದಂತೆ ಶಿಕ್ಷೆಯನೆಂತುಂ ಕೈಕೊಳ್ಳದಿರೆ, ಚಿಂತಾಕ್ರಾಂತನಾಗಿ ಸ್ವಾಂತದೊಳ್‌ 
ವಿಚಾರಿಸಿಕೊಂಡು ಏನಂ ಮಾಲಸಿನೆಂದು ಸವ್ಪನೆ ಸುಗಿದು ಬೆಅಗಾಗಿರೆಯುಂ ಆ ಕುಮಾರರುಂ 
ತಮ್ಮೊಡನಾಡುವ ಧೂರ್ತ ಗೋವಳಕರಂ ಕೂಡಿಕೊಂಡು ಪಾಸದ ನಾಯ್ಗಳಂ ತರಿಸಿ ಬಲೆಗಳಂ 
ತಂದು ಬೇಂಟೆಗೆ ಪೋಗಲುದ್ದುಕ್ತರಪ್ಪು ದುಂ ಆ ವಸುಭಾಗಭಟ್ಟಂ ಆ ಕುಮಾರಕರ ಮನದಿಚ್ಛೆಯನಚಿದು 
ತಾನುಮವರೊಳೊರ್ವನಾಗಿ ನಾಯ್ಗಳಂ ಪಿಡಿದು ಪೊಅಮಡೆ ಆ ಕುಮಾರರ್‌ ಕಂಡು 
ಕರಮೊಳ್ಳಿತ್ತಾಯ್ತೆಂದು ಸಂತೋಷಂಬಟ್ಟು ಉಡಲ್ಕೊಟ್ಟು ವೀಳೆಯಮನಿತ್ತು ಸಂತುಪ್ಟಿಪಡಿಸಿ ಪೋಗುತ್ತಿರೆ. 
ವಸುಭಾಗಭಟ್ಟಂ ತನ್ನ ಮನದೊಳಗೆ ಈ ಕುಮಾರರ್ಗೆ ಹಾಸ್ಕರಸಮೊಸರ್ವಂತುವೊಂದು ಕತೆಯಂ 
ಪೇಟೆಯವರ ಮನೋಧರ್ಮಮಂ ನೋಡುವೆನೆಂದುಯಿಂತೆಂದಂ: ಕುವರರ್ಕಳಿರಾ, ನಾಮೆಲ್ಲಂ 
ಮುಂದಣ ವನಾಂತರಕ್ಕೆ ಪೋಪನ್ನಮೊಂದು ನರಿಯ ಕಥೆಯಂ ಪೇಲ್ಷಿನೆ? ಎಂದು ಬೆಸಗೊಳೆ ಆ 
ಕುವರುರುಂ ಪೇಟೆಮೆಂಬುದುಂ ವಸುಭಾಗಭಟ್ಟನಿಂತೆಂದಂ: 


೧. ನರಿಯ ಕತೆ 


ಸಿರಿವಾಸಿಯೆಂಬ ಪುರದೊಳ್‌ 

ಸಿರಿವಂತನೆಂಬರ್ನೊವ ಪಾದಜನಧಿಕಂ 

ಸೆರಚಾಪನೊಡನೆ ದೊರೆಯೆನೆ 

ಧರೆಯೊಳ್‌ ತಾಂ ಕರ್ವುವಿತ್ತಿ ಹಾಲಿಸುತಿರ್ದಂ ೭೦ 


ಮದ್ದಾನೆಯನ್ನು ಕಂಬಕ್ಕೆ ತರುವಂತೆ ಒತ್ತಾಯದಿಂದ ಬಂದೂ, ಕೋಳ ಹಾಕಿದ ಕಳ್ಳನಂತೆ 
ಸಿಡಿಮಿಡಿಗೊಳ್ಳುತ್ತಿದ್ದೂ, ಅಪಸಾಥ ಹಿಡಿದವರಂತೆ ಕುತ್ತಿಗೆ ಸೊಟ್ಟಗೆ ಮಾಡಿಕೊಂಡೂ, 
ಭಯಂಕರ ಭೂತ ಬಡಿದವರಂತೆ ಮರುಳರಾಗಿಯೂ, ಸಂಪೂರ್ಣ ಕಿವುಡರಂತೆ 
ಕೇಳದವರಂತೆ ಇದ್ದೂ, ಚಾಡಿಯನ್ನು ಕೇಳುವ ಸತ್ಪುರುಷನಂತೆ ಕೇಳಿದುದನ್ನು ಅಲ್ಲಿಯೇ 
ಮರೆತೂ, ಪಳಗಿಸದ ಕುದುರೆಯಂತೆ ಶಿಕ್ಷಣವನ್ನು ಏನು ಮಾಡಿದರೂ ಸ್ವೀಕರಿಸಲಿಲ್ಲ. 
ವಸುಭಾಗಭಟ್ಟನು ಚಿಂತಾಕ್ರಾಂತನಾಗಿ ಮನಸ್ಸಿನಲ್ಲಿ ವಿಚಾರಿಸಿಕೊಂಡು ಏನನ್ನು ಮಾಡುವೆನು 
ಎಂದು ತಟ್ಟನೆ ಹೆದರಿ ಬೆರಗಾದನು. ಆ ಕುಮಾರರೂ ತಮ್ಮೊಡನೆ ಆಡುವ 
ತುಂಟಗೋವಳರನ್ನು ಕೂಡಿಕೊಂಡು ಹಗ್ಗ ಕಟ್ಟಿದ ನಾಯಿಗಳನ್ನು ತರಿಸಿ ಬಲೆಗಳನ್ನು 
ತಂದು ಬೇಟೆಗೆ ಹೋಗಲು ಉದ್ಕುಕ್ತರಾದರು. ಆ ವಸುಭಾಗಭಟ್ಟನು ಆ ಕುಮಾರರ 
ಮನಸ್ಸಿನ ಇಂಗಿತವನ್ನು ತಿಳಿದು ತಾನೂ ಅವರಲ್ಲಿ ಒಬ್ಬನಾಗಿ ನಾಯಿಗಳನ್ನು ಹಿಡಿದು 
ಹೊರಡಲು ಆ ಕುಮಾರರು ಕಂಡು ಬಹಳ ಚೆನ್ನಾಯಿತು ಎಂದು ಸಂತೋಷಪಟ್ಟು 
ಉಡಲಿಕ್ಕೆ ಕೊಟ್ಟು ವೀಳ್ಯವನ್ನಿತ್ತು ಸಂತುಷ್ಟಿಪಡಿಸಿ ಹೋಗುತ್ತಿದ್ದರು. ವಸುಭಾಗಭಟ್ಟನು 
ತನ್ನ ಮನಸ್ಸಿನಲ್ಲಿ ಈ ಕುಮಾರರಿಗೆ ಹಾಸ್ಯರಸವು ಒಸರುವಂತೆ ಒಂದು ಕಥೆಯನ್ನು 
ಹೇಳಿ ಅವರ ಮನೋಧರ್ಮವನ್ನು ಪರೀಕ್ಷಿಸುವೆನು ಎಂದು ಹೀಗೆಂದನು : ಕುಮಾರರೇ, 
ನಾವೆಲ್ಲರೂ ಮುಂದಿನ ಬೇರೊಂದು ವನಕ್ಕೆ ಹೋಗುವಷ್ಟರಲ್ಲಿ ಒಂದ ನರಿಯ ಕಥೆಯನ್ನು 
ಹೇಳಲೇ ಎಂದು ಕೇಳಲು ಆ ಕುಮಾರರೂ ಹೇಳಿರಿ ಎನ್ನಲು ವಸುಭಾಗಭಟ್ಟನು 
ಹೀಗೆಂದನು: ೭೦. ಸಿರಿವಾಸಿಯೆಂಬ ಪುರದಲ್ಲಿ ಸಿರಿವಂತ ಎಂಬ ಮನನಿಗೆ 





೪೨ ಕರ್ಣಾಟಕ ಪಂಚತಂತ್ರಂ 

ವ॥! ಅಂತಾತಂ ಕರ್ವುವಿತ್ತಿ ಸುತ್ತಂ ಬೇಲಿಯಂ ಕಟ್ಟ ಪಾಲಿಸುತ್ತುಮಿರೆ ಕೆಲವಾನೊಂದು 
ದಿವಸಕ್ಕೆ ಕರ್ಪು ನೆಅಸಿದು ಗಿಣ್ಣೇಜುವುದುಂ ಮೃಗಧೂರ್ತನೆಂಬುದೊಂದು ನರಿಯದಂ ಕಂಡು 
ಸಮೀಪಕ್ಕೆವಂದು ಬೇಲಿಯಂ ಸುತ್ತಿವಂದು ನೋಡಿಯೊಂದೆಡೆಯೊಳೊಂದು ಕಳ್ಳದಾರಿಯಂ ಕಂಡು 
ನಿಚ್ಚೆನಚ್ಚಂ ಬಂದು ಕರ್ವೆಲ್ಲಮುಂ ತಿಂದು ಬೇಸಚಿಸುತ್ತಿರೆ ಆ ಶೂದ್ರಂ ನರಿಯ ಕಾಟಕ್ಕೆ ಬೇಸತ್ತುವೊಂದು 
ದಿವಸಮಾ ನರಿಯಂ ಕೊಲಲುಪಾಯಮಂ ಕಂಡುವೊಂದು ಮಾರಗಲದ ಬೇಲಿಯಂ ಕೆಟ್ಟು 
ಹೆರ್ಬಟೈಯಂ ಮಾಡಿ ತಾನುಮಾ ಬಟ್ಟೆಯೊಳ್‌ ಬಯ್ಗಿನೆ ಸಮಯದೊಳಮೊಂದು ಕಯೊಳ್‌ 
ಕೊಲ ಬುತ್ತಿಯಂ ಪಿಡಿದು ತಲೆಯಂ ಕೆದಲೆ ಕಣ್ಣಂ ಮುಚ್ಚಿ ಸತ್ತ ಪೆಣನಂತೆ ಬಿಟ್ಟೆರ್ಪುದುಂ ಆ 
ನರಿ ಬಂದು ಸಮೀಷದೊಳ್‌ ನಿಂದು ನೋಡಿ ತನ್ನ ಮನದೊಳ್‌ ಸಂಶಯಂ ಪುಟ್ಟ ಮತ್ತಂ 
ಕಿಲೆದಂತರಂ ತೊಲಗಿ ತನ್ನೊಳೆಯಿಂತೆಂದುದು : ನಾಂ ಕಾಣದ ಸಂಗ್ರಾಮರಂಗಮಿಲ್ಲ, ತೊಲಲದ 
ವಿಷಯಮಿಲ್ಲ ಪೋಗದ ಪೆರ್ಬಟೈೆಯಿಲ್ಲ. ಆವೆಡೆಯೊಳಂ ಇಂತಪ್ಪ ಸಾವಂ ಕಂಡುದಿಲ್ಲ. ಇವನೇಂ 
ಕಾರಣಮಿಂತು ಬಿಟ್ಟಿಪನೋ? ಎನ್ನಂ ಕೊಲಲೈಂದು ಕಷಟಮರಣಮಂ ತಾಳ್ಗಿರ್ನನೋ? ಮೇಣಿವಂ 
ಪೋಗುತ್ತುಂ ಬಟ್ಟೆಯೊಳ್‌ ಹಸಿದು ಬುತ್ತಿಯನುಣಲೈಂದು ಕುಳ್ಳಿರ್ದುಣುತ್ತುಂ ಗಂಟಲ್‌ಸಿಲ್ಲಿ 
ಸತ್ತನೋ? ಇದಂ ನಂಬಲ್‌ ಬಾರದು, ಪೆಣನಂ ಮುಟ್ಟಲುಂ ಬಾರದು, ಕರ್ಬನ ತೋಟಮಂ 
ಪುಗಲುಂ ಬಾರದು. ಇದಂ ಏಚಾರಿಸುವೊಡೆಯಿವಂ ಸತ್ತುದು ಪುಸಿ ದಿಟಮೆಂದು ಅತೆವೊಡೆ 


ಸಮಾನನಾಗಿದ್ದ ಒಬ್ಬ ಶೂದ್ರನು ಕಬ್ಬು ಬಿತ್ತಿ ಬೆಳೆಸುತ್ತಿದ್ದನು. ವ॥ ಹಾಗೆ ಅವನು ಕಬ್ಬು 
ಬಿತ್ತಿ ಬೇಲಿ ಕಟ್ಟಿ ಕಾಪಾಡುತ್ತಿರಲು ಕೆಲವು ದಿನ ಕಳೆಯಲು ಕಬ್ಬು ಬಲಿತು ಗಿಣ್ಣೇರಿದು: ದುವು. 

ಆ ಸಮಯದಲ್ಲಿ ಮೃಗಧೂರ್ತ ಎಂಬ ನರಿಯೊಂದು ಅಲ್ಲಿಗೆ ಬಂದು ಬೇಲಿಯನ್ನು 
ಸುತ್ತು ಹಾಕಿ ನೋಡಿತು. ಒಂದು ಕಡೆ ಒಳಕ್ಕೆ ಹೋಗಲು ಕಳ್ಳದಾರಿಯಿದ್ದುದನ್ನು ಕಂಡು 
ದಿನವೂ ಅಲ್ಲಿಂದ ಒಳನುಗ್ಗಿ ಕಬ್ಬನ್ನು ತಿಂದುಹಾಕತೊಡಗಿತು. ನರಿಯ ಕಾಟಕ್ಕೆ ಬೇಸತ್ತ 
ಶೂದ್ರನು ಆ ನರಿಯನ್ನು ಕೊಲ್ಲಲು ಒಂದು ಉಪಾಯವನ್ನು ಹೂಡಿದನು. ಒಂದು 
ಮಾರಗಲ ಬೇಲಿಯನ್ನು ಕಿತ್ತು ದಾರಿಯಾಗುವಂತೆ ಮಾಡಿ ತಾನು ಸಂಜೆಹೊತ್ತು ಒಂದು 
ಕೈಯಲ್ಲಿ ಅನ್ನದ ಬುತ್ತಿಯನ್ನೂ ಇನ್ನೊಂದು ಕೈಯಲ್ಲಿ ದಪ್ಪ ದೊಣ್ಣೆಯನ್ನೂ ಹಿಡಿದುಕೊಂಡು, 

ತಲೆ ಕೆದರಿಕೊಂಡು, ಕಣ್ಣು ಮುಚ್ಚಿ ಸತ್ತುಹೋದಂತೆ. ಬಿದ್ದುಕೊಂಡನು. ನರಿ ಬಂದಿತು. 

ಹತ್ತಿರಕ್ಕೆ ಬಂದು ನೋ! ಡಿದಾಗ ಅದರ ಮನಸ್ಸಿನಲ್ಲಿ ಸಂಶಯವಂಟಾಯಿತು. ಸ್ವಲ್ಪ ದೂರಕ್ಕೆ 
ಹೋಗಿ ತನ್ನಲ್ಲೇ ಹೇಳಿಕೊಂಡಿತು. "ನಾನು ನೋಡದ ಯುದ್ಧಭೂಮಿಯಿಲ್ಲ, ಅಡ್ಡಾಡದ 
ದೇಶವಿಲ್ಲ. ಎಲ್ಲಿಯೂ ಈ ಬಗೆಯ ಸಾವನ್ನು ನಾನು ನೋಡಿಲಿಲ್ಲವಲ್ಲ ! ಇವನು 
ಯಾವ ಕಾರಣದಿಂದ ಹೀಗೆ ಬಿದ್ದಿರಬಹುದು ? ನನ್ನನ್ನು ಕೊಲ್ಲಲೆಂದು ಕಪಟ ಮರಣ 
ಹೊಂದಿರಬಹುದೇ ! ಅಥವಾ ಈ ದಾರಿಯಾಗಿ ಹೋಗುತ್ತಾ ಹಸಿದು ಬುತ್ತಿಯುಣ್ಣುತ್ತಿರು 
ವಾಗ ಗಂಟಲಿಗೆ ಸಿಕ್ಕಿಕೊಂಡು ಸತ್ತಿರುವನೊ ? ಇದನ್ನು ಸುಮ್ಮನೆ ನಂಬಬಾರದು, 

ಹೆಣವನ್ನು ಮುಟ್ಟಬಾರದು, ಕಬ್ಬಿನ ತೋಟಕ್ಕೆ ಹೋಗುವಂತೆಯೂ ಇಲ್ಲ. ಇವನು 
ಸತ್ತಿರುವುದು ಹುಸಿಯೋ ದಿಟವೋ ಎಂದು ತಿಳಿಯಬೇಕಾದರೆ ಹೀಗೆ ಮಾಡುತ್ತೇನೆ. 
ಊರಿನ ಸಮೀಪಕ್ಕೆ ಹೋಗುವುದು, ನಿಜವಾಗಿಯೂ ಇವನು ಸತ್ತಿದ್ದರೆ ಅಲ್ಲಿ ಜನರು 
ಅಳುತ್ತಿರುತ್ತಾರೆ, ಇಲ್ಲವಾದರೆ ಸುಮನಿರುತ್ತಾರೆ' ಎಂದು ನಿಶ್ಚಯಿಸಿಕೊಂಡು ಊರ 





ಪೀಠಿಕಾ ಪ್ರಕರಣಂ. ೪೩ 
ಊರ ಸಮೀಪಕ್ಕೆ ಪೋದಂದು ಇವಂ ಸತ್ತ ಸಾವುಳ್ಳೊಡೆ ಊರೊಳಗೆ ಹಲುಬುತ್ತಮಲುತಿರ್ಕುಂ. 
ಅಲ್ಲದಾಗಳ್‌ ಸುಮನಿರ್ಕುಮೆಂದು ತನ್ನೊಳ್‌ ನಿಶ್ಚೈಸಿ ಊರ ಸಮೀಪಕ್ಕೆ ಪೋಗಿ ನಾಲ್ಕುಂ 
ಕಡೆಯನಾರೈದು ಆವ ಕಳಕಳಮಂ ಕೇಳದೆ ಮಗುಲಕಿವಂದು ಎನ್ನುಮಂ ಕೊಲಲ್ಲಿವಂ ಮಾಡಿದ 
ಮಾಯಮಿದೆಂದು ನಿಶ್ಚೈಸಿ ತನ್ನ ಬುದ್ಧಿಗೆ ತಾನೆ ಮೆಚ್ಚಿ ನಕ್ಕುಯಿಂತೆಂದುದು : 


ಶ್ಲೋ 1! ಆಶ್ವರೈಮರಣಂ ದೃಷ್ಟಂ ಹಸ್ತೇ ದಂಡಕಪಿಂಡಯೋಃ 
ಗ್ರಾಮೇ ಕಳಕಳಂ ನಾಸ್ತಿ ಯಃ ಪಲಾಯನ್‌ ಸ ಸಜೀವತಿ ॥ 


ಟೀ!! ಅಪೂರ್ವಮಪ್ಪ ಸಾವಂ ಕಂಡೆಂ. ಕಯ್ಕೊಳೆರಡರೊಳಂ ಕೂಟ ಬುತ್ತಿಯಂ ಡಾಣಿಯಂ 
ಪಿಡಿದುಕೊಂಡಿರ್ಪುದು. ಊರೊಳಗೆ ಆವ ಕಳಕಳಮುಮಿಲ್ಲ ಎಂದು ತನ್ನ ಬುದ್ಧಿಗೆ ತಾನೆ ಮೆಚ್ಚಿ 
ಓಡಿಪೋಗಿ ಬರ್ದುಂಕಿದತ್ತು. 


ಎಂಬುದೊಂದು ಕಥೆಯಂ ವಸುಭಾಗಭಟ್ಟಂ ಹೇಬ್ಬುದುಮದಂ ಕೇಳ್ದಾ ಕುಮಾರರಿಂ 
ತಪ್ಪ ಕಥೆಯನಿನ್ನೊಂದಂ ಹೇಚೆಮೆಂಬುದುಂ ; ಈ ಬಾಲಕರ್‌ ಕ್ರೀಡಾಶೀಲರಿವರನೀಯಂದದೊಳ್‌ 
ತಿಳುಪುವೆನೆಂದು, ಅಂತಪ್ಲೊಡೆ, ನೀವೀ ಕಥೆಯಂ ಮಗುಲ್‌ ಪೇಬಲ್‌ ಬಲ್ಲಿರಪ್ಪೊಡಿಂತಪ್ಪ ಕಥೆಗಳನನಂತಂ 
ಫೇಟ್ಟ್‌ನೆಂಬುದುಂ, ಅವರ್‌ ಕರಮೊಳ್ಳಿತ್ತಂತೆಗೆಯ್ದೆವೆಂದಾಗಳೆ ಪೋಗಿ ಮೂವರುಮಾ ಕಥೆಯನಿಂಬಾಗಿ 
ಸಂಭಾವಿಸಿ ಪೇಟ್ವುದುಂ ವಸುಭಾಗಭಟ್ಟನಭೀಷ್ಟಸಿದ್ಧಿಯಾದುದೆಂದತಿಸಂತೋಷಂಬಟ್ಟರ್ಥಶಾಸ್ತ್ರಾ 
ಭಿಪ್ರಾಯೋಪಾಯಂಗಳಪ್ಪುವೈದು ಕಥೆಗಳಂ ಪೇಟ್ದು ತಿಳಿಪಿ, ರಾಜಪುತ್ರರಂ ಸತ್ಪಾತ್ರರಂ ಮಾಡಿ, 
ತಾನುಂ ಸ್ಪಾರ್ಥಸಿದ್ಧಿಯೊಳ್‌ ಕೂಡಿದಂ, ಅವಾವುವೆಂದೊಡೆ, 


ಸಮೀಪಕ್ಕೆ ಹೋಗಿ ನಾಲ್ಕು ಕಡೆಯೂ ಚೆನ್ನಾಗಿ ಪರಿಶೀಲಿಸಿ ನೋಡಿತು. ಯಾರೂ 
ಅತ್ತು ಗಲಾಟೆ ಮಾಡುತ್ತಿರುವುದು ಕಾಣದೆ ಹಿಂದಕ್ಕೆ ಬಂದು ನನ್ನನ್ನು ಕೊಲ್ಲಲು ಇವನು 
ಮಾಡಿರುವ ಹೂಟ ಇದು ಎಂದು ತೀರ್ಮಾನಿಸಿಕೊಂಡು ತನ್ನ ಬುದ್ಧಿಶಕ್ತಿಗೆ ತಾನೇ 
ಮೆಚ್ಚಿ ಹೀಗೆಂದಿತು: ಶ್ಲೋ 1! "ಅಪೂರ್ವವಾದ ಸಾವನ್ನು ನೋಡಿದೆ, ಕೈಗಳಲ್ಲಿ ಕೂಳಿನ 
ಬುತ್ತಿ ಹಾಗೂ ದೊಣ್ಣೆಗಳನ್ನು ಹಿಡಿದುಕೊಂಡು ಸತ್ತ ಸಾವು ಕಂಡೆ, ಊರಲ್ಲಿ ಈ ಬಗೆಗೆ 
ಯಾವ ಕಳಕಳವೂ ಇಲ್ಲ' ಎಂದುಕೊಳ್ಳುತ್ತಾ ಓಡಿಹೋಗಿ ಬದುಕಿಕೊಂಡಿತು, ಎಂಬ 
ಒಂದು ಕಥೆಯನ್ನು ವಸುಭಾಗಭಟ್ಟನು ಹೇಳಲು ಅದನ್ನು ಕೇಳಿದ ಆ ಕುಮಾರರು ಇಂತಹ 
ಇನ್ನೊಂದು ಕಥೆಯನ್ನು ಹೇಳುವಂತೆ ವಸುಭಾಗಭಟ್ಟನನ್ನು ಒತ್ತಾಯಪಡಿಸಿದರು. ಈ 
ಬಾಲಕರು ಕ್ರೀಡಾಶೀಲರು, ಇವರಿಗೆ ಈ ರೀತಿಯಲ್ಲಿಯೇ ವಿದ್ಯಾಭ್ಯಾಸ ಮಾಡುತ್ತೇನೆ 
ಎಂದು ಬಗೆದು, ನೀವು ಈ ಕಥೆಯನ್ನು ಪುನಃ ಹೇಳಬಲ್ಲಿರಾದರೆ ಮಾತ್ರ ಇಂತಹ ', 
ಅನೇಕ ಕಥೆಗಳನ್ನು ಹೇಳುವೆ ಎಂದನು. ಒಳ್ಳೆಯದು ಎಂದು ಆ ಕುಮಾರರು ಆ ಕಥೆಯನ್ನು 
ಚೆನ್ನಾಗಿ ಸಂಭಾವಿಸಿ ಹೇಳಲು ವಸುಭಾಗಭಟ್ಟನು ತನ್ನ ಅಭೀಷ್ಟಸಿದ್ಧಿಯಾಯಿತು ಎಂದು 
ಸಂತೋಷಪಟ್ಟು ಅರ್ಥಶಾಸ್ತ್ರಾಭಿಪ್ರಾಯ ಉಪಾಯಗಳಾದ ಐದು ಕಥೆಗಳನ್ನು ತಿಳಿಸಿ 
ರಾಜಪುತ್ರರನ್ನು ಸತ್ಪಾತ್ರರನ್ನಾಗಿ ಮಾಡಿ ತಾನೂ ಸ್ಟಾರ್ಥಸಿದ್ಧಿಯನ್ನು ಪಡೆದನು. ಅವು 


೪೪ ಕರ್ಣಾಟಕ ಪಂಚತಂತ್ರಂ 


ಶ್ಲೋ|| ಭೇದಃ ಪರೀಕ್ಷಾ ವಿಶ್ವಾಸಃ ಚತುರ್ಥಂ ವಂಚನಂ ತಥಾ 
ಮಿತ್ರಕಾರ್ಯಂ ಚೆ ಪಂಚೈತೇ ಕಥಾಸ್ತಂತ್ರಾರ್ಥ ಸೆಂಜ್ಞಕಾಃ ॥1 


ಎಂಬುದು. ಎಂತೆಂದೊಡೆ, ಅನೇಕಪ್ರಕಾರ ಕಪಟೋಪಾಯಂಗಳಿಂದತಿಸ್ನೇಹಿತರೊಳ್‌ 
ಪೃಥಗ್ಧಾವಮಂ ಮಾಲ್ದುದೇ ಭೇದಮೆಂಬುದು, ಆವ ಕಾರ್ಯಮುಮಂ ವಿಚಾರಪೂರ್ಪಕಮಲ್ಲದೆ 
ನೆಗಟಲಾಗದೆಂಬುದನಲೆಪುವುದು ಪರೀಕ್ಷೆಯೆಂಬುದು, ಎಂತುಂ ನಂಬದರಂ ನಂಬುವಂತೆ 
ನುಡಿದೊಡಂಬಡಿಸಿಯೊಳಪೊಕ್ಕು ನೆಗಲ್ಟುದು ವಿಶ್ವಾಸಮೆಂಬುದು, ಪೆಜರ ಬಗೆಯಲೆದು ಸಂಧಾನಂ 
ಗೆಯ್ದು ವಂಚಿಸುವುದು ವಂಚನೆಯೆಂಬುದು, ಅನ್ಕರೆಲ್ಲರುಮನಶಿಸ್ನೇಹದಿಂ ತನ್ನವರಂ ಮಾಡಿಕೊಳ್ಳುದು 
ಮಿತ್ರಕಾರ್ಯಮೆಂಬುದು, ಇಂತು ಐದುತಂತ್ರಗಳ ಪ್ರಕಾರ, ಅದಜಕೊಳಂ ಮೊದಲ ತಂತ್ರಂ 
ಭೇದತಂತ್ರವೆಂಬುದು : ಅದೆಂತೆಂದೊಡೆ 


ಯಾವುವೆಂದರೆ, ಶ್ಲೋ!! ಭೇದ, ಪರೀಕ್ಷಾ, ವಿಶ್ವಾಸ, ವಂಚನೆ, ಮಿತ್ರಕಾರ್ಯ ಎಂಬ 
ಈ ಐದು ಕಥೆಗಳು ತಂತ್ರಾರ್ಥ ಸಂಜ್ಞಕಗಳಾಗಿವೆ. ಹೇಗೆಂದರೆ, ಅನೇಕ ರೀತಿಯ 
ಕಪಟೋಪಾಯಗಳಿಂದ ಅತಿಸ್ನೇಹಿತರಲ್ಲಿ ಒಡಕುಂಟಾಗುವಂತೆ ಮಾಡುವುದೇ 
ಭೇದವಾಗಿದೆ. ಯಾವ ಕಾರ್ಯವನ್ನಾದರೂ ವಿಚಾರಪೂರ್ವಕವಲ್ಲದೆ ಮಾಡಬಾರದು 
ಎಂಬುದನ್ನು ತಿಳಿಸುವುದು ಪರೀಕ್ಷೆಯಾಗಿದೆ. ಏನು ಮಾಡಿದರೂ ನಂಬದಿರುವವರನ್ನು 
ನಂಬುವಂತೆ ನುಡಿದು ಒಡಂಬಡಿಸಿ ಒಳಹೊಕ್ಕು ನಡೆಯುವುದು ವಿಶ್ವಾಸವಾಗಿದೆ. 
ಬೇರೆಯವರ ಹೃದಯವನ್ನು ತಿಳಿದು ಸಂಧಾನಮಾಡಿ ವಂಚಿಸುವುದು ವಂಚನೆಯಾಗಿದೆ. 
ಬೇರೆಯವರೆಲ್ಲರನ್ನೂ ಅತಿಸ್ನೇಹದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವುದು 
ಮಿತ್ರಕಾರ್ಯವಾಗಿದೆ. ಹೀಗೆ ಐದೂ ತಂತ್ರಗಳ ಪ್ರಕಾರ. ಅವುಗಳಲ್ಲಿ ಮೊದಲನೆಯ 
ತಂತ್ರವೇ ಭೇದತಂತ್ರವಾಗಿದೆ. ಅದು ಹೇಗೆಂದರೆ - 


ಭೇದ ಪ್ರಕರಣ* 


ಶ್ಲೋ!! ವರ್ಧಮಾನೋ ಮಹಾನ್‌ಸ್ನೇಹಃ ಪಂಚಾಸ್ಕವೈಷೆಯೋರ್ವನೇ 
ಪಿಶುನೇನಾತಿಲುಬ್ಛೇನ ಜಂಬುಕೇನ ವಿನಾಶಿತಃ 11೮11 


ಟೀ! ಹಿರಿದಪ್ಪ ಸ್ನೇಹಂ ಸಿಂಹಕ್ಕಂ ವೃಷಭಕ್ಕಂ ಕಾಂತಾರದೊಳಾಗಿರಲತ್ಮಂತ 
ಪಿಶುನನುಮತಿಲುಬ್ಬನುಮಪ್ಪ ನರಿಯಿಂದಂ ಕಿಡಿಸಲ್ಪಟ್ಟುದು. 


ಆ ಕಥಾಪ್ರಪಂಚಮೆಂತೆಂದೊಡೆ, 


ನಿರತಿಶಯ ವಸ್ತುಪೂರ್ಣಂ 
ಧರಾಂಗನಾವದನ ಮಂಡನ ಶ್ರೀಕಾಂತಂ 
ಮರುದಾಂದೋಳಿತ ನಂದನ 
ಪರಿವೃತಮುಜ್ಯಯಿನಿಯೆಂಬ ಪೊಲಲುಂಟದಣೊಳ್‌ ೭೦(ಅ) 
ಷರಮಾನಂದದೊಳಿರ್ಷಂ 
ನಿರುಪಮ ನಿಜಗುಣರೂಪ ವಿಭವ ಜಿತ ಕಂದರ್ಪಂ 
ಷರಿಹೃತ ಸಷ್ಟವ್ಯಸನಂ 
ನಿರಂತರೋಪಾಸ್ಕಮಾನಶಾಸ್ತ್ರವ್ಯಸನಂ ೭೧ 
ಮಾಲಿನಿ ॥ ಅನುಪಮ ನಯಯುಕ್ತಂ ಧರ್ಮಮಾರ್ಗಾನುರಕ್ತಂ 
ಮನುನಿಭ ಸುಚರಿತ್ರಂ ಪೋಷಿತಾಶೇಹಮಿತ್ರಂ 
ವಿನಯಗುಣನಿಧಾನಂ ವೈಶ್ಯವಂಶಪ್ರಧಾನಂ 
ಧನಧನದಸಮಾನಂ ವರ್ಧಮಾನಾಭಿಧಾನಂ ೭೨ 


ಶ್ಲೋ ॥ ಕಾಡಿನಲ್ಲಿ ಸಿಂಹಕ್ಕೂ ವೃಷಭಕ್ಕೂ ಹಿರಿದಾದ ಸ್ನೇಹ ಸಂಭವಿಸಿರಲು ಅತ್ಯಂತ 
ಚಾಡಿಕೋರನೂ ಅತಿಲುಬ್ಧನೂ ಆದ ನರಿಯಿಂದ ಅದು ಕೆಟ್ಟುಹೋಯಿತು. ಆ ಕಥಾ 
ಪ್ರಪಂಚ ಹೀಗಿದೆ : ೭೦.(ಅ) ಶ್ರೇಷ್ಠವಾದ ವಸ್ತುಗಳಿಂದ ಸಮೃದ್ಧವೂ, ಭೂದೇವಿಯ 
ಮುಖಾಭರಣದ ಕಾಂತಿಯಿಂದ ಕೂಡಿದುದೂ, ಗಾಳಿಯಿಂದ ಆಂದೋಲಿತವಾದ 
ನಂದನವನಗಳಿಂದ ಆವರಿಸಿದುದೂ ಆದ ಉಜ್ಜಯನಿ ಎಂಬ ಪಟ್ಟಣ ಉಂಟು. ಅದರಲ್ಲಿ, 
ಅಸಾಧಾರಣ ಗುಣರೂಪ ವೈಭವಗಳಿಂದ ಕೂಡಿದವನೂ, ಮನ್ಮಥನನ್ನು ಗೆದ್ದವನೂ, 
ಸಪ್ತವ್ಯಸಗಳನ್ನು ಪರಿಹರಿಸಿಕೊಂಡವನೂ, ಯಾವಾಗಲೂ ಶಾಸ್ತ್ರಗಳನ್ನು ಅಭ್ಯಾಸಮಾಡುವ 
ವ್ಯಸನವುಳ್ಳವನೂ, ಅಸಾಮಾನ್ಯ ನೀತಿಯಿಂದ ಕೂಡಿದವನೂ, ಧರ್ಮಮಾರ್ಗದಲ್ಲಿ 
ಆಸಕ್ತನೂ, ಮನುವಿಗೆ ಸದೃಶವಾದ ಒಳ್ಳೆಯ ಚರಿತೆಯುಳ್ಳವನೂ ಸಮಸ್ತಮಿತ್ರರನ್ನು 
ಪೋಷಿಸುವವನೂ, ವಿನಯಗುಣಕ್ಕೆ ಆಕರನೂ, ವೈಶ್ಯವಂಶಪ್ರಧಾನನೂ, ಐಶ್ವರ್ಯದಲ್ಲಿ 


ಸು 
ಕುಬೇರನಿಗೆ ಸಮಾನನೂ ಆದ ವರ್ಧಮಾನನೆಂಬ ಹೆಸರಿನವನು ಪರಮಾನಂದ 


* ಕವಿಯು "ಪೀಠಿಕಾಪ್ರಕರಣಂ' ಎಂದು ಪ್ರತ್ಯೇಕಿಸಿಲ್ಲ. ಇಲ್ಲಿ ಅಧನಯನಾನುಕೂಲಕ್ಕಾಗಿ ಹೀಗೆ 
ವಿಭಜಿಸಲಾಗಿದೆ. 





೪೬ ಕರ್ಣಾಟಕ ಪಂಚತಂತ್ರಂ 

ವ॥ ಅಂತಾತನತಿ ಪ್ರಬುದ್ಧಂ ಧನಕನಕಸಮೃದ್ಧಿಯೊಳ್‌ ನೆಆದಿಷ್ಟ ಕಾಮಭೋಗಂಗಳನನು 
ಭವಿಸುತ್ತುಂ ನ್ಯಾಯೋಪಾರ್ಜಿತಪಿತ್ತನುಂ ಧರ್ಮಾಪಾದಿತಚಿತ್ತನುಮಾಗಿ ಕೆಲವುಕಾಲಂ ಸುಖಸಂಕಥಾ 
ವಿನೋದದಿನಿರ್ದೊಂದು ದಿವಸಂ ಸುಕವಿಯಂತಪೂರ್ವಾರ್ಥಲಬ್ಬಿಗೆ ಚಿಂತೆಗೆಯ್ದು ತನ್ನೊಳಿಂತೆಂದು 
ಬಗೆದಂ: 


ಅಕ್ಕರ 1! ಪಡೆವೆನೆಂಬಂ ಪೊನ್ನನೆ ಪಡೆವುದು ಸರ್ವಪ್ರಕಾರದಿಂದಂ ಪಡೆಯೆ ಪೊನ್ನಂ 
ಪಡೆಯಲಾದುವಂತೊಂದುಪಾಯಂ ಹೆಜವು ಮಾತೇಂ ಚದುರುಮಾರ್ತೀವ ಪೆಂಪುಂ 
ನುಡಿಯ ಬಲ್ಮೆಯುಂ ಕಡುಗಲಿತನಮುಂ ಸೌಭಾಗೃಮುಮೊಂದಿದೊಳ್ಳುಮಾದುನ್ನತಿಯು 
ಮೊಡವೆಯಾದಂದು ತಮ್ಮಿಂ ತಾವಕ್ಕು ಕಿಡುವುವು ಧನಮಿಲ್ಲದಂದಿವೆಲ್ಲಂ ೭೩ 


ವ ಅದಲೆನರ್ಥೋಪಾರ್ಜನಮೇ ಸಕಲಗುಣೋಪಾರ್ಜನಕ್ಕೆ ಮುಖ್ಯಮಾಗಿರ್ಕುಂ ; 
ಉಪಾರ್ಜಿಸಿದ ಧನಮುಮಪಾಯರಹಿತಮಾಗಿ ಬೀಯಮಪ್ಪಂದು ಕೆಲವು ದಿವಸದಿಂ ಕ್ರಮ ಕ್ರಮದಿಂ 
ನಿಚ್ಚಮೆಚ್ಚುವಂಜನದಂತೆ ತವಿಲನೆಯ್ದುಗುಂ. ಮನುಷ್ಯಂ ಪುರುಷಾರ್ಥಸಿದ್ಧಿಯಂ ಮಾಡದಂದು, 
ಅಲಬ್ಧಲಾಭಂ ಲಬ್ಧ ಪರಿರಕ್ಷಣಂ ರಕ್ಸಿತವಿವರ್ಧನಂ ವರ್ಧಿತ ತೀರ್ಥಪ್ರತಿವಾದನಮೆಂಬ ಚತುರ್ವಿಧ 
ಪುರುಷಾರ್ಥವೃತ್ತಿಯಾಗ(ಗೈದೆಂದು ಪರದೇಶಂಚೋಗಲ್‌ ನಿಶ್ಚೈಸಿ ಮಧುರಾಪುರಕೃಪೂರ್ವಮಪ್ಪ 
ಸಾರಭಾಂಡಂಗಳಂ ತೀವಿಕೊಂಡು, ಯಾತ್ರೋದುಕ್ಷನಾಗಿ, 


ದಿಂದಿದ್ದನು. ಹೀಗೆ ಅವನು ಅತ್ಯಂತ ಪ್ರಬುದ್ಧನಾಗಿಯೂ, ಧನಕನಕಸಮೃದ್ಧಿಯಿಂದ 
ಕೂಡಿ ಸಮಸ್ತ ಸುಖಗಳನ್ನು ಅನುಭವಿಸುತ್ತಲೂ, ಧರ್ಮಾಸಕ್ತಚಿತ್ತನಾಗಿಯೂ ಕೆಲವು 
ಸಮಯ ಸುಖ ಸಂಕಥಾವಿನೋದದಿಂದ ಇದ್ದನು. ಒಂದು ದಿವಸ ಸುಕವಿಯಂತೆ ಅಪೂರ್ವ 
ಧನ ಸಂಪಾದನೆಗಾಗಿ ಚಿಂತಿಸಿ ತನ್ನಲ್ಲಿ ಹೀಗೆಂದು ಯೋಚಿಸಿದನು : ಪಡೆಯುವೆನೆಂಬವನು 
ಹೊನ್ನನ್ನೇ ಪಡೆಯಬೇಕು. ಸರ್ವಪ್ರಕಾರಗಳಿಂದಲೂ ಹೊನ್ನನ್ನು ಪಡೆಯಲಿಕ್ಕಾಗಿ ಅಷ್ಟೊಂದು 
ಉಪಾಯಗಳುಂಟಾದವು. ಹೆಚ್ಚು ಮಾತಿನಿಂದೇನು ? ಚಾತುರ್ಯವೂ, ಸಾಮರ್ಥ್ಯದಿಂದ 
ಕೊಡುವ ಹಿರಿಮೆಯೂ, ನುಡಿಯ ಬಲೈಯೂ ಕಡುಗಲಿತನವೂ ಸೌಭಾಗ್ಯವೂ, 
ಒಳ್ಳೆಯತನವೂ, ಉನ್ನತಿಯೂ ಕೂಡಿದ್ದರೆ ಇವೆಲ್ಲವೂ ಸಂಭವಿಸುವುವು; 
ಧನವೊಂದಿಲ್ಲದಿದ್ದಲ್ಲಿ ಇವೆಲ್ಲವೂ ನಾಶವಾಗುವುವು. ಅದರಿಂದ ಧನಸಂಪಾದನೆಯೇ ಸಕಲ 
ಗುಣಸಂಪಾದನೆಗೂ ಮುಖ್ಯವಾಗಿರುವುದು. ಸಂಪಾದಿಸಿದ ಹಣವು ಅಪಾಯವಿಲ್ಲದಂತೆ 
ವ್ಯಯವಾದಲ್ಲಿ ಕೆಲವು ದಿವಸಗಳಲ್ಲಿ ಕ್ರಮಕ್ರಮವಾಗಿ ನಿತ್ಯವೂ ಹಚ್ಚಿಕೊಳ್ಳುವ ಕಾಡಿಗೆಯಂತೆ 
ಖರ್ಚಾಗುವುದು. ಮನುಷ್ಯನು ಪುರುಷಾರ್ಥಸಿದ್ಧಿಯನ್ನು ಮಾಡದಿದ್ದಲ್ಲಿ ಪಡೆಯದುದನ್ನು 
ಪಡೆಯುವುದೂ, ಪಡೆದುದನ್ನು ರಕ್ಷಿಸಿಕೊಳ್ಳುವುದೂ, ರಕ್ಷಿಸಿದುದನ್ನು ವೃದ್ಧಿಪಡಿಸುವುದೂ, 
ವೃದ್ಧಿಪಡಿಸಿದುದನ್ನು ಸರಿಯಾಗಿ ವಿನಿಯೋಗಿಸುವುದೂ ಎಂಬ ಚತುರ್ವಿಧ 
ಪುರುಷಾರ್ಥವೃತ್ತಿಯಾಗದು ಎಂದು ಪರದೇಶಕ್ಕೆ ಹೋಗಲು ನಿಶ್ಚಯಿಸಿ ಮಧುರಾಪುರಕ್ಕೆ 
ಅಪೂರ್ವವಾದ ವಸ್ತುಸಮೂಹಗಳನ್ನು ತುಂಬಿಕೊಂಡು ಯಾತ್ರೋದ್ಯುಕ್ತನಾದನು. 


೧. ಗಿರ್ಪು (ಎನ್‌. ಅ). 


ಭೇದ ಪ್ರಕರಣಂ ೪೭ 

ಆ ವಿವಿಧ ಪ್ರಭೂತ ಭುವನಸ್ತುತ ಸಾರಸಮಸ್ತ ವಸ್ತುವಂ 

ತೀವಿದ ಬಂಡಿಯೊಳ್‌ ವಿಪುಳ ಸತ್ತ್ವ ಜವಂಗಳಿನೊಳ್ಳುವೆತ್ತ ಸಂ- 

ಜೀವಕ ನಂದಕಾಖ್ಯ ವೃಷಭಂಗಳನಿಂಬೆನೆ ಪೂಡಿ ಕೂರ್ತು ಮಿ- 

ತ್ರಾವಳಿ ತನ್ನೊಳೊಂದಿ ಬರೆ ತತ್ತುರದಿಂ ತಳರ್ದಂ ವಣಿಗ್ವರಂ ೭೪ 

ವ॥| ಅಂತಾ ವಣಿಗ್ದರಂ ತನ್ನ ಮನಕ್ಕೆ ಶಕುನಮಿಂಬಿಡೆ, ಬಂಧುಜನಂಗಳೊಡಂಬಡೆ, 
ಶುಭಮುಹೂರ್ತದೊಳ್‌ ಪೊಟಲಂ ಪೊಅಮಟ್ಟು ಅನೇಕ ಜನಪದನದನದೀಪುದೇಶಂಗಳಂ ಕಳಿದು, 
ನಾನಾದ್ರುಮಗುಲ್ಮಲತಾಪ್ರತಾನಸಂಭನ್ನಮುಂ ಬಹುಪ್ರಕಾರ ಕ್ರೂರಮೃಗಗಣವಿಸಂಕಟಮುಂ, 
ಅಭ್ರಂಕಹೋತ್ತುಂಗಶೃಂಗಸಂಗತಗಿರಿವರನಿತಂಬಸಂವಾಸಶಬರಶಿಬಿರಸಂಕೀರ್ಣಮುಮಪ್ಪುದೊಂದು 
ಮಹಾಟವಿಯನೆಯ್ಲಿವರ್ಪುದುಂ, ಅದಜಕೊಳತಿ ಕರ್ಕಶ ಶರ್ಕರಾಪ್ರಚುರಮುಂ ಅತಿಸ್ಕೂಲ ನಿಶಿತ 
ಪಾಷಾಣ ವಿಷಮಿತಮುಮತಿದುಸ್ತರ ಸ್ಥಾಣುನಿಚಯೋಪಸ್ಥಿತಮುಮಾಗಿರ್ದುದೊಂದು ದುರ್ಗಮ 
ಮಾರ್ಗದೊಳತೈಂತ ಶಕಟಭಾರಾಕ್ರಾಂತಿಯಿಂದೂರುಭಂಗಂಗೆಯ್ದು ನಿದಾಘಸಮಯ ಮಧ್ಯಂದಿನಪ್ರಾಪ್ತ 
ಸಪ್ತಸಪ್ತಿ ಪ್ರತಾಪ ವಿಹ್ವಲೀಭೂತ ಜೀವಕಂ ಸಂಜೀವಕಂ ನಿಲ್ದುದುಂ, ಅದಂ ಕಂಡು ವರ್ಧಮಾನಂ 
ಸ್ಪಾರ್ಥಸಮೇತಂ ದಯಾಹರೀತಚೀತಂ ಮೂಜುದಿವಸಮಲ್ಲಿ ಉಪ್ಪಯಣಂಗೆಯ್ವು ಎಂತುಂ ಸಂಜೀವಕಂ 
ಚೇತರಿಸುವುದಂ ಕಾಣದೆ, ನಾಲ್ದರ್‌ ಮನುಷ್ಯರನದರ್ಕೆ ಕಾಪುವೇಬ್ದು ಬಹುವಿಧಾಪಾಯಪ್ರಾಯಮಪ್ಪ 
ಮಹಾರಣ್ಯದಿಂ ತೊಲಗಿ ಪಯಣಂಬೋದಂ. ಇತ್ತಲಾ ಕಾಪಿನವರ್‌ ಅಲ್ಲಿಯ ವನಚರವ್ಯಾಘ್ರ 


೭೪. ಆ ವಿವಿಧ ದೊಡ್ಡ ದೊಡ್ಡ ಪ್ರಪಂಚ ಪ್ರಖ್ಯಾತವಾದ ಶ್ರೇಷ್ಠವಾದ ಸಮಸ್ತ ವಸ್ತುಗಳನ್ನು 
ತುಂಬಿದ ಬಂಡಿಗೆ ಬಹಳ ಶಕ್ತಿವೇಗಗಳಿಂದ ಒಳ್ಳೆಯದಾಗಿರುವ ಸಂಜೀವಕ ನಂದಕ 
ಎಂಬ ಹೆಸರಿನ ಎತ್ತುಗಳನ್ನು ಮನೋಹರವಾಗುವಂತೆ ಹೂಡಿ ಪ್ರೀತಿಯಿಂದ ಮಿತ್ರರ 
ಗುಂಪು ತನ್ನೊಡನೆ ಸೇರಿ ಬರಲು ಆ ಶ್ರೇಷ್ಠವ್ಯಾಪಾರಿ ಆ ಪಟ್ಟಣದಿಂದ ಹೊರಟನು. 
ವ॥ ಹಾಗೆ ಆ ಶ್ರೇಷ್ಠವ್ಕಾಪಾರಿ ತನ್ನ ಮನಸ್ಸಿಗೆ ಶಕುನ ಶುಭವೆಂದು ಕಾಣಲು ಬಂಧುಜನಗಳು 
ಒಡಂಬಡಿಸಲು ಶುಭಮುಹೂರ್ತದಲ್ಲಿ ನಗರದಿಂದ ಹೊರಟು ಅನೇಕ ಗ್ರಾಮ, 
ನದನದೀಪ್ರದೇಶಗಳನ್ನು ಕಳೆದನು. ಬಗೆಬಗೆಯ ಮರ ಪೊದೆ ಬಳ್ಳಿಗಳ ಗುಂಪಿನಿಂದ 
ಆವೃತವಾದುದೂ, ಬಹಳ ಬಗೆಯ ಕ್ರೂರಮೃಗಸಮೂಹದಿಂದ ಅಪಾಯಕಾರಿ 
ಯಾದುದೂ, ಮುಗಿಲುಮುಟ್ಟುವ ಎತ್ತರವಾದ ಶೃಂಗಗಳಿಂದ ಕೂಡಿದ ದೊಡ್ಡ ದೊಡ್ಡ 
ಬೆಟ್ಟಗಳ ತಪ್ಪಲುಗಳಲ್ಲಿ ವಾಸಮಾಡುವ ಶಬರರ ಶಿಬಿರಸಮೂಹಗಳಿಂದಲೂ ಕೂಡಿದ 
ಓಂದು ಮಹಾ ಅರಣ್ಯವನ್ನು ಸೇರಿದನು. ಅದರಲ್ಲಿ ಅತ್ಯಂತ ಮೊನಚಾದ ಮುಳ್ಳುಗಳಿಂ 

ತುಂಬಿ, ದೊಡ್ಡ ದೊಡ್ಡ ಹರಿತವಾದ ಬಂಡೆಗಳಿಂದ ಕಷ್ಟವಾದುದೂ, ದಾಟಲು ಕಷ್ಟವಾದ 
ಮುಂಡುಮರಗಳಿಂದ ಕೂಡಿದುದೂ ಆದ ಒಂದು ದುರ್ಗಮಮಾರ್ಗದಲ್ಲಿ ಗಾಡಿಯ 
ಮಹಾಭಾರದಿಂದ ತೊಡೆಮುರಿದು, ಬೇಸಿಗೆಯ ಸಮಯದ ಮಧ್ಯಾಹ್ನದ ಸೂರ್ಯನ 
ತಾಪಕ್ಕೆ ಬಸವಳಿದು ಸಂಜೀವಕನು ನಿಂತುಬಿಟ್ಟನು. ಅದನ್ನು ಕಂಡು ವರ್ಧಮಾನನು 
ತನ್ನ ವಸ್ತುಗಳೊಡನೆ ದಯೆಯಿಂದ ಕೂಡಿದ ಚೇತನವುಳ್ಳವನಾಗಿ ಮೂರುದಿನಗಳವರೆಗೆ 
ಅಲ್ಲಿ ನಿಂತು ಹೇಗೂ ಸಂಜೀವಕನು ಚೇತರಿಸುವುದನ್ನು ಕಾಣದೆ ನಾಲ್ವರು ಆಳುಗಳನ್ನು 
ಅದಕ್ಕೆ ರಕ್ಷಣೆಯಾಗಿಟ್ಟು ಬಹುವಿಧದ ಅಪಾಯಗಳಿಂದ ಕೂಡಿದ ಆ ಮಹಾರಣ್ಯದಿಂದ 





೪೮ ಕರ್ಣಾಟಕ ಪಂಚತಂತ್ರಂ 
ಮೃಗಗಣಜನಿತಭೀತಿಯಿಂ ನಿಲಲಣದೆ ಸ್ಟಾರ್ಥಹತಿಯನೆಯ್ದೆ ಬಂದು ಸಂಜೀವಕಂ ಸತ್ತುದೆಂದು 
ಪುಸಿದು ಪೇಲ್ದುದುಂ, ಸೆಟ್ಟಿ ಮನಃಕೃತಂಬಟ್ಟು ವಿಷಾದವಿಧುರಂ ಮಧುರೆಗಭಿಮುಖನಾಗಿ 
ಪಯಣಂಬೋದಂ ಅನ್ನೆಗಮಿತ್ತಲ್‌. 

ವಿಮಲಾಬ್ದಾಕರಶೀಕರೋತ್ಕರಯುಂತಂ ವಾನೇಯಗಂಧದ್ಧಿಪೇಂ- 

ದ್ರಮದಾಮೋದಿ ಕಿರಾತಯೋಷಿದಳಕಶ್ರೇಣೀನಟಂ ಮಾರುತಂ 

ಶ್ರಮಮಂ ಪಿಂಗಿಸೆ ಮಂದಮಂದಗತಿಯಿಂ ಸಂಜೀವಕಂ ಸಾರ್ದುದಾ 

ಯಮುನಾತೀರಮನುಜ್ಜಲಜ್ಜಲಕಣೌಘಾಸಾರವಿಸ್ತಾರಮಂ ೭೫ 


ಅಂತುಮೆತ್ತಾನುಮಾಪ್ಕಾಯಿತಶರೀರನಾಗಿ ಕಾಳಿಂದೀನದೀಕಚ್ಛದೊಳಾತ್ಮೇಚ್ಛೆಯಿಂ ನಲಿನಲಿದು 
ರುಚಿರಮರಕತ ಶ್ಯಾಮದೂರ್ವಾಂಕುರ ಗ್ರಾಸದೊಳು ಅತಿಸ್ವಚ್ಛ ಸ್ವಾದು ಸಲಿಲ ಪಾನದೊಳಂ 
ಮೆಲ್ಲಮೆಲ್ಲನೆ ಮೆಲ್ಮಾಡಿ ಪಥಪರಿಶ್ರಮಮನಾಲೆಸಿಕೊಂಡು ಕೆಲವು ದಿವಸಕ್ಕೆ ಬಾಲೇಂದುಶೇಖರ 
ಶಕ್ಟರಾಕಾರಮಂ ತಾಳ್ವಿ 

ಸ್ಫುರದಕ್ತೂಣ ವಿಷಾಣಕೋಟಿ ದಳಿತ ಪ್ರೋತ್ತುಂಗವಲ್ಮೀಕನು 

ಮ್ಹಠ ಗಂಭೀರ ಹೆಯೋದನಾದನತಿಪುಷ್ಠಾಂಗಂ ಬೃಹತ್ಯಂಧರಾಂ 

ತರನುದ್ದಾಮಬಳಂ ಮಹಾಗಹನದೊಳ್‌ ಸಂಜೀವಕಂ ಕೂಡೆ ಸಂ 

ಚರಿಸುತ್ತಿರ್ದುದನೂನಪೀನಕಕುದಂ ತನ್ನಿಚ್ಛೆಯಿಂ ನಿಚ್ಚಲುಂ ೭೬ 


ಪ್ರಯಾಣಮಾಡಿದನು. ಇತ್ತ ಆ ಕಾಪಿನ ಆಳುಗಳು ಅಲ್ಲಿಯ ಮಂಗ, ವ್ಯಾಘ್ರ, 
ಮೃಗಸಮೂಹದಿಂದ ಭಯಭೀತರಾಗಿ ಅಲ್ಲಿ ನಿಲ್ಲಲಾರದೆ ತಮ್ಮಒಡೆಯನಲ್ಲಿಗೆ ಬಂದು 
ಸಂಜೀವಕ ಸತ್ತಿತು ಎಂದು ಸುಳ್ಳುಹೇಳಿದರು. ಸೆಟ್ಟಿಯು ಮನಸ್ಸಿನಲ್ಲಿ ನೊಂದು 
ವಿಷಾದದಿಂದ ವಿಧುರನಾಗಿ ಮಧುರೆಯ ಕಡೆಗೆ ಪ್ರಯಾಣ ಮಾಡಿದನು. ಅಷ್ಟರಲ್ಲಿ ಇತ್ತ 
೭೫. ಪರಿಶುದ್ಧವಾದ ಸರೋವರದ ಶೈತ್ಯದಿಂದ ಕೂಡಿದುದೂ, ಕಾಡಿನ ಮದ್ದಾನೆಯ 
ಮದಗಂಧದಿಂದ ಆಮೋದವನ್ನುಂಟುಮಾಡುವುದೂ, ಕಿರಾತಯುವತಿಯರ ಮುಂಗುರುಳ 
ಮಾಲೆಯನ್ನು ಕುಣಿಸುವುದೂ ಆದ ಮಂದಮಾರುತವು ಶ್ರಮವನ್ನು ಪರಿಹರಿಸಲು 
ಮೆಲ್ಲಮೆಲ್ಲನೆ ಸಂಜೀವಕನು ಆ ಯಮುನಾತೀರದ ಪರಿಶುದ್ಧ ನೀರಿನ ವಿಸ್ತಾರದ ಕಡೆಗೆ 
ಸಮೀಪಿಸಿತು. ಹಾಗೆ ಹೇಗೋ ಶರೀರಸುಖವನ್ನು ಹೊಂದಿ ಯಮುನಾನದೀತೀರದಲ್ಲಿ 
ಸ್ವೇಚ್ಛೆಯಿಂದ ನಲಿನಲಿದು ಹೊಳೆ ಹೊಳೆಯುವ ಪಚ್ಚೆ ಬಣ್ಣದ ಹಸುರು ಎಳೆಗರಿಕೆಯ 
ಆಹಾರದಿಂದಲೂ ಸ್ವಚ್ಛವೂ ರುಚಿಕರವೂ ಆದ ನೀರನ್ನು ಕುಡಿದೂ ಮೆಲ್ಲಮೆಲ್ಲನೆ ಮೆಲುಕಾಡಿ 
ಮಾರ್ಗಾಯಾಸವನ್ನು ಪರಿಹರಿಸಿಕೊಂಡು ಕೆಲವು ದಿನಗಳಲ್ಲಿ ಚಂದ್ರಶೇಖರನ ನಂದಿಯ 
ಆಕಾರವನ್ನು ತಾಳಿ, ೭೬. ಪಳಪಳನೆ ಹೊಳೆಯುವುವೂ ಬಲಿಷ್ಠವೂ ಆದ ತನ್ನ 
ಕೊಂಬುಗಳಿಂದ ಎತ್ತರವಾದ ಹುತ್ತುಗಳನ್ನು ತಿವಿದು ಸೀಳುತ್ತಲೂ ಗಂಭೀರವಾದ ಗುಡುಗಿನ 
ಶಬ್ದವುಳ್ಳುದೂ ಚೆನ್ನಾಗಿ ಕೊಬ್ಬಿದ ಅಂಗವುಳ್ಳುದೂ, ದಪ್ಪವಾದ ಕುತ್ತಿಗೆಯುಳ್ಳುದೂ, 
ಉದ್ದಾಮ ಬಲಶಾಲಿಯೂ ಸುಂದರವಾದ ಎತ್ತರವಾದ ಹಿಣಿಲುಳ್ಳುದೂ ಆದ 
ಸಂಜೀವಕನು ಅ ಮಹಾರಣ್ಯದಲ್ಲಿ ಸ್ವೇಚ್ಛೆಯಾಗಿ ನಿತ್ಯವೂ ಸಂಚರಿಸುತ್ತಿತ್ತು. 


ಭೇದ ಪ್ರಕರಣಂ ೪೯ 

ಅಂತಿರ್ಪುದುಮಾ ವನಾಂತರದೊಳಪ್ರತಿಮಮಪ್ಪ ವಿಕ್ರಮಗುಣಮೇ ತನಗೆ ಸ್ವಾಮಿ 
ಸಂಪದಮಾಗಿಯುಂ ಗೂಢಲಕ್ಷಣ ಭಿನ್ನಪ್ರತಿಸಂಧಾನ ಸಂಧಿದೂಷಣ ಪರಚಿತ್ತಪರೀಕ್ಷಾ ಲಕ್ಷಣಮೆಂಬ 
ಮಂತ್ರಿಗುಣಗಳಿಂ ನೆರೆದ ಜಂಬುಕಂಗಳೇ ಮಂತ್ರಿಗಳಾಗಿಯುಂ ಮೃಗಗಣ ನಿಚಿತಮಪ್ಪ 
ಗಹನಾಂತರಾಳಮೇ ತನಗೆ ಜನಪದಮಾಗಿಯುಂ ಅತಿನಿಶಿತನಖಕುಲಿಶಮುಖವಿದಾರಿತ ಮದಾಂಧಗಂಧ 
ಸಿಂಧುರಂಗಳ ಕಳೇಬರಂಗಳೇ ತನಗೆ ಭಂಡಾರಮಾಗಿಯುಂ ಅಖಿಲಶಾರ್ದೂಲಂಗಳೇ 
ಮಿತ್ರಬಲಮಾಗಿಯುಂ ನಿಸರ್ಗ ದುರ್ಗಗಿರಿ ಗುಹಾಗಹ್ಹರಂಗಳೇ ದುರ್ಗಂಗಳಾಗಿಯುಂ ಅಖಿಳವೃಕ 
ವರಾಹ ಶ್ಚಾಪದಂಗಳೇ ಬಲಂಗಳಾಗಿಯುಂ ವಿಶಾಲಶಿಲಾತಲಂಗಳೇ ಸಿಂಹಾಸನಂಗಳಾಗಿಯುಂ ಅತಿ 
ಸಂಛನ್ನ ಬಹಳ ತರುಶಾಖಾನಿಚಯಚ್ಛಾಯೆಯೇ ಧವಳಚ್ಛತ್ರಮಾಗಿಯುಂ, ಇಂತು ಮೃಗಾಧಿರಾಜ 
ಪದವಿಯೊಳಾಧಿಪತ್ಕಮನಾತಸ್ವೀಕೃತಂ ಮಾಡಿ, 

ಭಂಗುರ ಭೀಷಣ ಭ್ರುಕುಟಿ ದಂಷ್ಠನುದಗ್ರದವಾನಲ ಪ್ರಭಾ 

ಭಂಗ ಪಿಶಂಗ ಕೇಸರಸಟಾವೃತ ರೌದ್ರಮುಖಂ ಮಧಾಂಧಮಾ 

ತಂಗಘಟಾವಿಘಟ್ಟನಪಟಷಕರೋರನಖಾಳಿ ನಾಮದಿಂ 

ಪಿಂಗಳಕಂ ಮೃಗೇಂದ್ರನೊಸೆದಿರ್ಪದತರ್ಕ ಷರಾಕ್ರಮಕ್ರಮಂ ೭೭ 

ಅಂತಿರ್ದೊಂದು ದೆವಸಮಾ ಮೃಗಾಧಿರಾಜನಜೇಯ ಸಾಮಜಘಟೆಯಂ ಬೆದಆ3 
ಬೆಂಕೊಂಡು ನಿಜನಿಶಿತನಖಕುಲಿಶಮುಖದಿಂ ಸೀಟು ಸೀಜುಂಬುಳಾಡಿ ಪರಿಗತಪರಿಶ್ರಮನಾಗಿ 
ಜಲಗ್ರಹಣಾಭಿಲಾಷೆಯಿಂ ಯಮುನಾತೀರದೊಳ್‌ ಬರುತಿರ್ದು 


ವ॥। ಹಾಗಿರಲು ಆ ವನಾಂತರದಲ್ಲಿ ಅಪ್ರತಿಮನಾದ ವಿಕ್ರಮಗುಣವೇ ತನಗೆ 
ಸ್ವಾಮಿಸಂಪದವಾಗಿಯೂ, ಗೂಢಲಕ್ಷಣ, ಭಿನ್ನಪ್ರತಿಸಂಧಾನ, ಸಂಧಿದೂಷಣ, ಪರಚಿತ್ತ 
ಪರೀಕ್ಬಾಲಕ್ಷಣ ಎಂಬ ಮಂತ್ರಿಗಿರಬೇಕಾದ ಗುಣಗಳಿಂದ ಕೂಡಿದ ನರಿಗಳೇ 
ಮಂತ್ರಿಗಳಾಗಿಯೂ ಮೃಗಸಮೂಹದಿಂದ ಕೂಡಿದ ಕಾಡಿನ ಅಂತರಾಳವೇ ತನಗೆ ಜನಪದ 
ವಾಗಿಯೂ ಅತ್ಯಂತ ಹರಿತವಾದ ಉಗುರುಗಳೆಂಬ ವಜ್ರಾಯುಧದ ಮುಖದಿಂದ ಸೀಳಿದ 
ಮದ್ದಾನೆಗಳ ಕಳೇಬರಗಳೇ ತನಗೆ ಭಂಡಾರವಾಗಿಯೂ ಅಖಿಲ ಶಾರ್ದೂಲಗಳೇ 
ಮಿತ್ರಬಲವಾಗಿಯೂ ಸಹಜವಾದ ದುರ್ಗಗಿರಿಗುಹಾಕಂದರಗಳೇ ದುರ್ಗಗಳಾಗಿಯೂ 
ಸಮಸ್ತ ತೋಳ ಕಾಡುಹಂದಿ ಹುಲಿಗಳೇ ಸೈನ್ಯಗಳಾಗಿಯೂ ವಿಶಾಲ ಶಿಲಾತಳಗಳೇ 
ಸಿಂಹಾಸನಗಳಾಗಿಯೂ ಚೆನ್ನಾಗಿ ಆವರಿಸಿದ ದಟ್ಟವಾದ ಮರಗಳ ಕೊಂಬೆಗಳ ನೆರಳೇ 
ಬೆಳ್ಗೊಡೆಯಾಗಿಯೂ, ಹೀಗೆ ಮೃಗಾಧಿರಾಜಪದವಿಯಲ್ಲಿ ಆಧಿಪತ್ಯವನ್ನು ತಾನಾಗಿ 
ಸ್ವೀಕರಿಸಿ, ೭೭. ಕೋಪದಿಂದ ಬಾಗಿರುವ ಭಯಂಕರವಾದ ಹುಬ್ಬುಗಳಿಂದ ಕೂಡಿದ 
ದಾಡೆಯುಳ್ಳುದೂ, ಅತಿಶಯವಾದ ಕಾಡುಗಿಚ್ಚಿನ ಕಾಂತಿಯನ್ನು ಮೀರಿಸುವ ಹಳದಿ 
ಕೆಂಪು ಮಿಶ್ರಿತವಾದ ಕೇಸರಗಳಿಂದ ಕೂಡಿದ ಭಯಂಕರ ಮುಖವುಳ್ಳದೂ, ಮದದಿಂದ 
ಕುರುಡಾದ ಆನೆಗಳ ಸಮೂಹವನ್ನು ಸೀಳುವ ಶಕ್ತಿಯುಳ್ಳ ಕಠೋರ ನಖಗಳನ್ನುಳ್ಳುದೂ 
ಆದ ಪಿಂಗಳಕನೆಂಬ ಹೆಸರಿನ ಮೃಗೇಂದ್ರನು ಮಾತಿಗೆ ಮೀರಿದ ಪರಾಕ್ರಮದಿಂದ 
ಕೂಡಿದ್ದಿತು. ವ! ಹಾಗೆ ಇದ್ದೊಂದು ದಿವಸ ಆ ಮೃಗಾಧಿರಾಜನು ಜಯಿಸಲಾರದ 
ಆನೆಯ ಸಮೂಹವನ್ನು ಬೆದರಿಸಿ ಬೆನ್ನಟ್ಟಿ ತನ್ನ ನಿಶಿತನಖ ಕುಲಿಶಮುಖದಿಂದ ಸೀಳಿ 
ಸೂಸಾಟವಾಡಿ ಪರಿಶ್ರಮವನ್ನು ಹೋಗಲಾಡಿಸಿಕೊಂಡು ನೀರು ಕುಡಿಯಬೇಕೆಂದು 


೫೦ ಕರ್ಣಾಟಕ ಪಂಚತಂತ್ರಂ 
ಘನನಿನದಕ್ಕನುರೂಪಮಿ 
ದೆನೆ ಸಂಜೀವಕನಳುರ್ಕೆಯಿಂ ಕೆಲೆಯ ಮಹಾ 
ಧ್ವನಿಯಂ ತೊಟ್ಟನೆ ಕೇಳ್ಪೊಡೆ. 
ಮನದೊಳ್‌ ಪುದಿದೊಂದು ಶಂಕೆ ನಿಲೆ ಮೃಗರಾಜಂ ೭೮ 


ಇದು ನಿರ್ಫಾತಮೊ ಮೇಣ್‌ ನೆಲಂ ಮೊಲಗಿತೋ ಮೇಣ್‌ ಘೋರನಿರ್ಫೋಷಮು 
ಣೈದುದೆಂಬಂತೆ ಸಿಡಿಲ್‌ ಸಿಡಿಲ್ದೆಆಗಿತೋ ಪೇಟೆಂತಿದೇನೆಂದು ಚ 

ತ್ರದೊಳಾವರ್ತಿಸಿ ನೋಡೆ ವಿಸ್ಮಯಮಮದೊಂದಾಗಿರ್ಪಿನಂ ನೀರ್ಗೆ ಪೋ 

ಗದೆ ತೃಷ್ಠಾತುರನಾಗಿಯುಂ, ಮಗುಟ್ಲುದಾ ಸಿಂಹಂ ಭಯಬ್ರಾಂತಿಯಿಂ ೭೯ 


ಅಂತತಿಕ್ಷುಭಿತಹೃದಯನಾಗಿ ತೊಟ್ಟನೆ ಮಗುಲಕ್ಷಿಲ್ಲಿಯುಂ ನಿಲ್ಲದತಿ ವಿಸ್ತೀರ್ಣಶಾಖಾ 
ಸಂಕೀರ್ಣವಪ್ಪುದೊಂದು ವಟವಿಟಪಿಯ ಕೆಳಗೆ ತರುಣ ಹರಿಣ ವೃಕ ವರಾಹ ಯಕ್ಷತರಕ್ಷು 
ಪ್ರಮುಖ ನಿಖಲ ಮೃಗಗಣ ಪರಿವೃತನುಮಾಗಿಯಾಕಾರಸಂವರಣೆಯನುಂಟುಮಾಡಿಕೊಂಡಿರ್ಪುದುಂ, 


ಆ ಪ್ರಸ್ತಾವದೊಳ್‌ ಕರಟಕನುಂ ದವನಕನುಮೆಂಬೆರಡು ನರಿಗಳ್‌ ಆ ಸಿಂಹಕ್ಕನ್ಹಯಾಗತರುಂ 
ಹಿತರುಂ ಬುದ್ಧಿವೃದ್ಧರುಮಪ್ಪ ಮಂತ್ರಿಸೂನುಗಳಪುದಲೆಂ ಪಿಂಗಳಕನಿರವಂ ಕಂಡು ದಮನಕಂ 
ಕರಟಕಂಗೆಂಗುಂ: ನಮರಸನೀಗಳ್‌ ತೃಹಾರ್ತನಾಗಿ ಜಗುನೆಗೆ ಪೋಗುತ್ತುಮಾಕಸಿಕಂ ಮಗುಲಕಿ 
ಬಂದು ಅಪಮಾನಂಬಟ್ಟ ಉಪಧಾವಿಶುದ್ಧನಪ್ಪ ಮಂತ್ರಿಯಂತಾಕಾರ ಸಂವರಣೆಯನುಂಟು 
ಮಾಡಿಕೊಂಡಿರ್ಪುದಾವ ಕಾರಣಮಾರಯ್ದಂ ಬನ್ನಿಮೆಂಬುದುಂ. 


ಯಮುನಾತೀರದಲ್ಲಿ ಬರುತ್ತಿದ್ದಿತು. ೭೮. ಗುಡುಗಿನ ಆರ್ಭಟಕ್ಕೆ ಸಮಾನವೆಂಬಂತೆ 
ಕೆಲೆದ ಸಂಜೀವಕನ ದನಿಯನ್ನು ಕೇಳಿ ಆ ಸಿಂಹಕ್ಕೆ ಮನಸ್ಸಿನಲ್ಲಿ ಒಂದು ಸಂದೇಹ 
ಸೇರಿಕೊಂಡಿತು. ೭೯. ಇದು ಸಿಡಿಲೆರಗಿದ ಶಬ್ದವೋ, ನೆಲವು ಮೊಳಗಿತೋ ಘೋರ 
ನಿರ್ಫೋಷವನ್ನು ಹೊಮಿತ್ರೆಂಬಂತೆ ಸಿಡಿಲು ಸಿಡಿದು ಎರಗಿತೋ ಹೇಳು ಇದೇನು 
ಎಂದು ಮನಸ್ಸಿನಲ್ಲಿ ಪುನಃ ಪುನಃ ವಿಚಾರಿಸಲು ವಿಸ್ಮಯವೆಲ್ಲ ಒಂದಾಗಿರಲು 
ಬಾಯಾರಿಕೆಯಾಗಿದ್ದರೂ ನೀರಿಗೆ ಹೋಗದೆ ಆ ಸಿಂಹವು ಭಯಭ್ರಾಂತಿಯಿಂದ 
ಹಿಂದಿರುಗಿತು. ವ॥ ಹಾಗೆ ಅತ್ಯಂತ ಹೃದಯಕ್ಟೋಭೆಯಿಂದ ಕೂಡಲೇ ಹಿಂದಿರುಗಿ 
ಎಲ್ಲಿಯೂ ನಿಲ್ಲದೆ ಅತಿವಿಸ್ತೀರ್ಣವಾದ ಕೊಂಬೆಗಳಿಂದ ದಟ್ಟವಾದ ಒಂದು ವಟವೃಕ್ಷದ 
ಕೆಳಗೆ ತರುಣ ಹರಿಣ, ತೋಳ, ಕಾಡುಹಂದಿ, ಕರಡಿ, ಹುಲಿ ಮೊದಲಾದ ನಿಖಲ 
ಮೃಗಸಮೂಹದಿಂದ ಪರಿವೃತನಾಗಿ ಆಕಾರವನ್ನು ಮರೆಮಾಡಿಕೊಂಡಿದ್ದಿತು. ಆ 
ಸಂದರ್ಭದಲ್ಲಿ ಕರಟಕ ದಮನಕ ಎಂಬ ಎರಡು ನರಿಗಳು ಆ ಸಿಂಹಕ್ಕೆ ಅನ್ವಯಾಗತರೂ, 
ಹಿತರೂ, ಬುದ್ಧಿವೃದ್ಧರೂ ಆದ ಮಂತ್ರಿಪುತ್ರರಾದುದರಿಂದ ಪಿಂಗಳಕನನ್ನು ನೋಡಿ 
ದಮನಕನು ಕರಟಕನಿಗೆ ಹೀಗೆ ಹೇಳಿತು : ನಮ್ಮ ಅರಸನು ಈಗ ತೃಷಾರ್ತನಾಗಿ ಯಮುನೆಗೆ 
ಹೋಗುತ್ತ ಆಕಸಿಕ್ರವಾಗಿ ಹಿಂದಿರುಗಿ ಬಂದು ಅಪಮಾನಕ್ಕೀಡಾದ ಉಪಧಾವಿಶುದ್ಧನಾದ 
ಮಂತ್ರಿಯಂತೆ ಆಕಾರವನ್ನು ಮರೆಯಾಗಿಟ್ಟುಕೊಂಡಿರುವುದಕ್ಕೆ ಕಾರಣವೇನು ಎಂದು 


ಭೇದ ಪ್ರಕರಣಂ ೫೧ 

ಕರಟಕನೆಂಗುಂ : ನಾವಪ್ಪೊಡೆ ಪಟಿಕಿಯರ ಮಕ್ಕಳುಮಾಪ್ತರುಮೆಂಬನಿತೆಯಲ್ಲದೆ ಆವ 
ಕಾರ್ಯಕ್ಕುಮಲ್ಲಂ. ನಮೃರಸನೀಗಳ್‌ ಕರಂ ವಿರಸನುಮಪಮಾನಿತನುಮಾಗಿರ್ದಪಂ. ಈಯವಸರದೊಳ್‌ 
ನಾಂ ಸ್ವಾಮಿಹಿತಮಹತ್ತಮಂ ಕೈಕೊಂಡು ನುಡಿಸುವುದು ನಯಮಲ್ಲಂ. ಈತನೇ 
ತರ್ಕಿಚ್ಛೆಸಿದನೆಂಬುದನಜೆಯಲ್‌ ಬಾರದು. ಈತನಿರವಂ ಕಂಡೀಯಭಿನವಪ್ರಧಾನರುಂ 
ಪೊಸಹಸಾಯ್ತರುಂ ತಾವೇನಂ ನುಡಿವರ್‌ ನಾವದಂ ಕೇಳುತ್ತಮಿರ್ಪುದೆ ಸಾಲ್ಗುಂ. ಈಗಳೇನಾನುಮೊಂದು 
ನುಡಿದೆವಪ್ಪೊಡೆ, ದುಷ್ಪಪರಿವಾರವೇಷ್ಟಿತನಪ್ಪರಸಂ ನಮಗೇನಂ ಬಗೆವನೆಂಬುದನೆಂತಳಿವೆವು. ಅದಚಿಂ 
ನಾಮುಸಿರದಿರ್ದಪುದೇ ಕಜ್ಜಂ. ಅದಲ್ಲದೆಯುಂ ನಮ್ಮಂತಾಪ್ಪ್ತರಂ ಹಿತರಂ ಬುದ್ಧಿವಂತರುಮನ 
ವಿಶ್ವಾಸಂಗೆಯ್ವು ಅನಾಪ್ತರುಮನಹಿತರುಮನವಿನೀತರುಮಂ ವಿಶ್ವಾಸಂಗೆಯ್ದು ಪ್ರಧಾನರಂ ಮಾಡಿ 
ನಡಪಿದ ಮೂಢಸಿಂಹಕ್ಕೆ ಏಗೆಯ್ದುಂ ಕಾರ್ಯಹಾನಿಯಾಗದೆ ಪೋಗದು ಅದೆಂತೆನೆ : 

ಶ್ಲೋ 1! ಅಭ್ಯಂತರಗತಾ ಬಾಹ್ಮಾ ಬಾಹ್ಮಾಶ್ನಾಭೈಂತರಂ ಗತಾಃ 
ಯೈರ್ನರಾ ನಿಧನಂ ಯಾಂತಿ ಯಥಾ ರಾಜಾ ಕಚದ್ರುಮಃ 18೫1 

ಟೀ ಅರಸುಗಳ್‌ ಒಳಗೆ ನಡೆವವರಂ ಹೊಲಗಿಕ್ಕಲಾಗದು ಹೊರಗೆ 
ನಡೆವವರನೊಳಗಿಕ್ಕಲಾಗದು. ಅಹಗೆ ಮಾಡಿದವಂ ಕಿಡುವಂ. ಅದು ಎಹಗೆಂದೊಡೆ, 
ಕಚದ್ರುಮದೆಂಬರಸಿನಹಗೆ ಎನೆ, ದವನಕನದೆಂತೆನೆ, ಕರಟಕಂ ಹೇಟ್ಗುಂ 


೨. ಕಚದ್ರುಮನ ಕಥೆ 


ಮಹಾದ್ರುಮನೆಂಬರಸಂಗೆ ಕಚದ್ರುಮನೆಂಬ ಮಗಂ ಪುಟ್ಟಿ ಬಾಲಕಾಲದಿಂ ತೊಟ್ಟು 
ವೃದ್ಧೋಪಾಸ್ತಿಯಂ ಬಿಟ್ಟು, ಸಪ್ಪವಸನವಶಗತನಾಗಿಯುಂ, ಖಲಜನಸಂಗತನುಮಾಗಿಯುಂ 
ವಿಚಾರಿಸೋಣ, ಬನ್ನಿರಿ ಎನ್ನಲು ಕರಟಕನೆಂದನು : ನಾವಾದರೋ ಹಳೆಯರ ಮಕ್ಕಳೂ 
ಆಪ್ತರೂ ಅಲ್ಲದೆ ಯಾವ ಕಾರ್ಯಕ್ಕೂ ಅಲ್ಲ. ನಮ್ಮ ಅರಸನು ಈಗ ಸ್ವಲ್ಪ ವಿರಸನೂ 
ಅಪಮಾನಿತನೂ ಆಗಿರುವನು. ಈ ಸಂದರ್ಭದಲ್ಲಿ ನಾವು ಸ್ವಾಮಿಹಿತಮಹತ್ವ್ವವನ್ನು 
ಕೈಕೊಂಡು ನುಡಿಯುವುದು ನೀತಿಯಲ್ಲ. ಈತನು ಏನನ್ನು ಇಚ್ಛಿಸುತ್ತಿದ್ದಾನೆಂಬುದನ್ನು 
ಅವನು ತಿಳಿಯುವುದು ಸರಿಯಲ್ಲ. ಈತನ ಅವಸ್ಥೆಯನ್ನು ಕಂಡು ಈ ಹೊಸ ಮಂತ್ರಿಗಳೂ, 
ಹೊಸ ಅಧಿಕಾರಿಗಳೂ ಏನು ಹೇಳುವರೋ ಅದನ್ನು ಕೇಳುತ್ತಿರುವುದೇ ಸಾಕು. ಈಗ 
ಏನಾದರೊಂದನ್ನು ನುಡಿದೆವೆಂದರೆ ದುಷ್ಟಪರಿವಾರಗಳಿಂದ ಆವೃತನಾದ ಅರಸನು ನಮನ್ನು 
ಹೇಗೆ ತಿಳಿಯುವನೆಂದು ಅರಿಯುವುದು ಹೇಗೆ ? ಅದರಿಂದ ನಾವು ಮೌನವಾಗಿರುವುದೇ 
ಲೇಸು. ಅಲ್ಲದೆ ನಮ್ಮಂತಹ ಆಪ್ತರೂ, ಹಿತರೂ, ಬುದ್ಧಿವಂತರೂ ಆಗಿರುವವರನ್ನು 
ನಂಬದೆ, ಅನಾಪ್ತರೂ, ಅಹಿತರೂ, ಅವಿನೀತರೂ ಆದವರನ್ನು ನಂಬಿ ಪ್ರಧಾನರನ್ನಾಗಿ 
ಮಾಡಿ ನಡೆಯಿಸಿದ ಮೂಢ ಸಿಂಹಕ್ಕೆ ಏನು ಮಾಡಿದರೂ ಕಾರ್ಯಹಾನಿಯಾಗದೆ 
ಹೋಗದು. ಶ್ಲೋ ॥ ಹೇಗೆಂದರೆ, ಅರಸರು ಒಳಗಿರುವವರನ್ನು ಹೊರಗೆ ಹಾಕಬಾರದು. 
ಹೊರಗಿರುವವರನ್ನು ಒಳಕ್ಕೆ ಸೇರಿಸಕೂಡದು. ಹಾಗೆ ಮಾಡಿದವನು ಕಚದ್ರುಮನೆಂಬ 
ಅರಸನಂತೆ ಕೆಡುವನು, ಎಂದು ಹೇಳಲು ದವನಕನು ಅದು ಹೇಗೆ ಎನ್ನಲು ಕರಟಕನು 
ಹೇಳತೊಡಗಿದನು : ವ! ಮಹಾದ್ರುಮನೆಂಬ ಅರಸನಿಗೆ ಕಚದ್ರುಮನೆಂಬ ಮಗನು 
ಹುಟ್ಟಿ ಬಾಲ್ಯದಿಂದ ವೃದ್ಧೋಪಾಸ್ತಿಯನ್ನು ಬಿಟ್ಟು, ಸಪ್ತವ್ಯಸನವಶಗತನಾಗಿ, ಖಳಜನ 


೫೨ ಕರ್ಣಾಟಕ ಪಂಚತಂತ್ರಂ 
ನಡೆಯುತ್ತಮಿರೆ ಕೆಲವುಕಾಲದಿನಾತನ ತಂದೆ ಮಹಾದ್ರುಮಂ ದೀರ್ಫ್ಥನಿದ್ರಿತನುಮಪ್ಪುದುಂ, ಕಚೆದ್ರುಮಂ 
ರಾಜ್ಯಪದವಿಯೊಳ್‌ ನಿಂದಂ ಆತಂ ನೀತಿಬಾಹ್ಮನಪ್ಪುದಚೆಂ ಪೂರ್ವಾಪರವಿಚಾರಎಕಳನಾಗಿ, 
ಹಿತಪುರೋಹಿತಮಂತ್ರಿ ಮಹಾಸಾಮಂತಾಂತರ್ವಂಶಿಕ ಮಹಾಪುಧಾನ ಶ್ರೀಕರಣ ಸೇನಾನಾಯಕಾದ್ಯನೇಕರ 
ವೃತ್ತಿಪ್ರಪತ್ತಿಗಳಂ ಕಳೆದುಕೊಂಡು, ತನ್ನೊಡನಾಡಿಗಳಪ್ಪ ಭಂಡಮಂಡಲಿಯನೆ ಪ್ರಧಾನಸಾಮಂತಾದಿ 
ಶಿಷ್ಟರ್ಕಳಂ ಮಾಡಿ, ತಾಂ ಪಿತೃವಿತಮದೋನತ್ತನಾಗಿ, ಧರ್ಮದೊಳ್‌ ಬಹಿರ್ಮುಖನುಂ 
ಅರ್ಥದೊಳನ್ಮಾಯೋಪಾರ್ಜಿತಾರ್ಥನುಂ, ಕಾಮದೊಳತಿಕಾಮಿಯಂಂ, ಮೋಕ್ಸದೊಳ್‌ 
ನಿರಪೇಕ್ಷಕನುಮಾಗಿ, ರಾಮಾದ್ಮನೇಕ ರಾಜದತ್ತಿಗಳೆಪನೇಕ ಭೂದೇವ ಭೋಗಾಗ್ರಹಾರಂಗಳನಾಗ್ರಹ 
ದಿಂದಟೆದು, ಕರಭರಕ್ಷಮಮಪ್ಪ ನಾಡಂ ಬೇಡರಂತೆ ಪರಿಪರಿದು ನಿರವಶೇಷದಿಂ ಕಿಡಿಸಿಯುಂ, 
ಶಿಷ್ಟರ್ಗನಿಷ್ಟಮಂ ಮಾಡಿಯುಂ, ದುಷ್ಠಕಷ್ಟರ್ಗಿಷ್ಠಮಂ ಮಾಡಿಯುಂ, ಕುಳವರ್ಗತಳವರ್ಗಮುಮಂ 
ಪತಿಯ ನಿಯೋಗಿಗಳುಮಂ, ನಾನಾದೇಶಿಗಳುಮಪ್ಪ ವೃವಹಾರಿಗಳುಮಂ ನೆವಮಿಟ್ಟು ಕವರ್ದುಕೊಂಡು 
ಸಮಸ್ತವಸ್ತುವಾಹನಂಗಳಂ ತನ್ನೊಡನಾಡಿಗಳಪ್ಪ ಭಂಡಮಂಡಲಿಗೆ ಸೂಜಕಿಗೊಟ್ಟು, ಇಂತು 
ಸಪ್ರಾಂಗದೊಳೇಕಾಂಗಮುಟೆಯೆ; ಕಚದ್ರುಮನ ರಾಜ್ಯಂ ಕಳಕುಳಮಾಗಿರ್ದುದನಾತನ ದಾಯಾದಂ 
ಸಿಂಹಬಳನಚೆದು ಮೇಲೆತ್ತಿ ಬರೆ; ಮೂಲಭೃತ್ಕ ಸುಹೃತ್ಸೇನಾಟವಿಕರೆಲ್ಲರುಂ ಮುನ್ನಮೇ 
ಭೀತರುಮಹಮಾನಿತರುಮಪ್ಪುದಚಿಂದುಪೇಕ್ಷಿತರುಂ ಆತನ ಭಂಡಮಂಡಲಿಯೊಳ್‌ ಕೆಲರೋಡಿಯುಂ 
ಕೆಲರಹಿತರೊಳ್‌ ಕೂಡಿಯುಂ ಇಂತೆಲ್ಲಂ ಯಥಾಯಥಮಾಗೆ: ಕಚದ್ರುಮಂ ನಿರ್ಬುದ್ಧಿಯೊರ್ವನೆ 
ಕರುಮಾಡದೊಳ್‌ ಶ್ವೇತಕಪೋತನಂತಿರ್ದು ಶತುಸಂಗ್ರಹಣಕ್ಕೊಳಗಾದಂ. ಇಂತೀ 
ಪಿಂಗಳಕನೇಗೆಯ್ದುಮಾಗದಿರಂ ಏನೊಂದು ಕಾರ್ಕಮುಮಂ ನಾಂ ಪೋಗಿರ್ದು ನೋಡುತಿರ್ಪುದೆ 


ಸಂಗತನಾಗಿರಲು ಕೆಲವು ಕಾಲದ ಮೇಲೆ ತಂದೆ ಮಹಾದ್ರುಮನು ತೀರಿಹೋದನು. 
ಆಗ ಕಚದ್ರುಮನು ರಾಜಪದವಿಯನ್ನು ಸ್ವೀಕರಿಸಿದನು. ಆತನು ನೀತಿಬಾಹಿರನಾದುದರಿಂದ 
ಪೂರ್ವಾಪರವಿಚಾರಹೀನನಾಗಿ ಹಿತಪುರೋಹಿತ ಮಂತ್ರಿ ಸಾಮಂತರನ್ನು ಕಳೆದುಕೊಂಡು 
ತನ್ನ ಒಡನಾಡಿಗಳಾಗಿದ್ದ ಭಂಡಮಂಡಲಿಯನ್ನೇ ಪ್ರಧಾನ ಸಾಮಂತಾದಿ ಶಿಷ್ಟರನ್ನಾಗಿ 
ಮಾಡಿ ತಾನು ಪಿತೃ ವಿತ್ತ ಮದೋನತ್ತನಾಗಿ ಧರ್ಮದಲ್ಲಿ ಬಹಿರ್ಮುಖನೂ, ಅರ್ಥದಲ್ಲಿ 
ಅನ್ಯಾಯೋಪಾರ್ಜಿತನೂ, ಕಾಮದಲ್ಲಿ ಅತಿಕಾಮಿಯೂ, ಮೋಕ್ಷದಲ್ಲಿ ನಿರಪೇಕ್ಷನೂ 
ಆಗಿ ರಾಮಾದಿ ಅನೇಕ ರಾಜದತ್ತಿಗಳಾದ ಅನೇಕ ಬ್ರಾಹ್ಮಣರ ಭೋಗಾಗ್ರಹಾರಗಳನ್ನು 
ನಾಶಮಾಡಿ ಹೊರಲಾರದಷ್ಟು ತೆರಿಗೆಯನ್ನುಳ್ಳ ನಾಡನ್ನು ಬೇಡರಂತೆ ಹರಿಹರಿದು 
ಸಂಪೂರ್ಣವಾಗಿ ನಾಶಮಾಡಿಯೂ , ಶಿಷ್ಟರಿಗೆ ಅನಿಷ್ಟವನ್ನು ಮಾಡಿಯೂ ದುಷ್ಟರಿಗೂ, 
ಕೇಡಿಗರಿಗೂ ಒಳ್ಳೆಯದನ್ನು ಮಾಡಿಯೂ, ಕುಳವರ್ಗ ತಳವರ್ಗವನ್ನೂ, ಹಳೆಯ 
ನಿಯೋಗಿಗಳನ್ನೂ ನಾನಾದೇಶದಲ್ಲಿ ವ್ಯವಹಾರ ಮಾಡುವವರನ್ನೂ ನೆವ ಹೇಳಿ 
ಬಲಾತ್ಕಾರದಿಂದ ತೆಗೆದುಕೊಂಡು, ಸಮಸ್ತ ವಸ್ತುವಾಹನಗಳನ್ನು ತನ್ನ ಒಡನಾಡಿಗಳಾದ 
ಭಂಡಮಂಡಲಿಗೆ ಸೂರೆಗೊಟ್ಟು ಹೀಗೆ ಸಪ್ತಾಂಗಗಳಲ್ಲಿ ಏಕಾಂಗ ಉಳಿಯಿತು. 
ಕಚದ್ರುಮನ ರಾಜ್ಯವು ಅಸ್ತವ್ಯಸ್ತವಾಗಿರುವುದನ್ನು ಆತನ ದಾಯಾದಿಯಾದ ಸಿಂಹಬಲನು 
ತಿಳಿದು ಆಕ್ರಮಿಸಲು ಮೂಲ ಭೃತ್ಯ ಮಿತ್ರ ಸೇನಾಟವಿಕರೆಲ್ಲರೂ ಮೊದಲೇ ಭೀತರೂ 
ಅಪಮಾನಿತರೂ ಆದುದರಿಂದ ತಿರಸ್ಕೃತರೂ ಆತನ ಭಂಡಮಂಡಲಿಯಲ್ಲಿ ಕೆಲವರು 
ಓಡಿಯೂ, ಕೆಲವರು ಅಹಿತರೊಡನೆ ಕೂಡಿಯೂ ಹೀಗೆ ಎಲ್ಲರೂ ಅಲ್ಲಲ್ಲಿಯಾಗಲು 
ಕಚದ್ರುಮನು ಬುದ್ಧಿಹೀನನಾಗಿ ಏಕಾಂಗಿಯಾಗಿ ಉಪ್ಪರಿಗೆಯಲ್ಲಿ ಬೆಳ್ಳಕ್ಕಿಯಂತೆ ಶತ್ರುವಿಗೆ 


ಭೇದ ಪ್ರಕರಣಂ ೫೩ 
ಸಾಲ್ಗುಂ, ನಾವೀ ರಾಜಕಾರ್ಯದೊಳ್‌ ತೊಡರ್ದು ಪರ್ಕಾಲೋಚನಾ ಪರಿವೃತ್ತಿಯೊಳೇನಪ್ಪುದು? 
ಎಂತುಂ ಅವ್ಕಾಹಾರವೃತ್ತಿ ಯಾವುದುಂ ಪೊಲ್ಲದು; ಎಂತೆನೆ, 
ಶ್ಲೋ! ಅವ್ಯಾಪಾರೇಷು ವ್ಯಾಹಾರಂ ಯೋ ನರಃ ಕರ್ತುಮಿಚ್ಛತಿ 
ಸ ಏವ ನಿಧನಂ ಯಾತಿ ಕೀಲೋತ್ಸಾಟೀವ ವಾನರಃ Un 

ಟೀ॥! ವ್ಯಾಹಾರಿಸುವುದಕ್ಕೆ ಯೋಗ್ಯವಲ್ಲದಂತಪ್ಪ ಠಾವಿನೊಳ್‌ ಆವನೊರ್ವಂ 
ವ್ಯವಹರಿಸಲಿಚ್ಛೆಸಿಹಂ, ಆತಂ ಕೀಲನುರ್ಚಿದ ಕೋಡಗನಂತೆ ಕೇಡನೈದುವಂ ಎಂಬ ಕಥೆಯಂತಕ್ಕು 
ಮೆನೆ, ದವನಕನಾ ಕಥೆಯೆಂತೆನೆ, ಕರಟಕಂ ಹೇಟ್ಗಂ : 


೩. ಕೀಲನುರ್ಚಿದ ಕೋಡಗನ ಕಥೆ 


ಗಿರಿನಗರಮೆಂಬ ಪೊಟಲೊಳ್‌ 

ಧರೆಗಧಿನಾಥಂ ಸುಶರ್ಮನೆಂಬಂ ಲೋಕೋ- 

ತ್ತರಮಾಗೆ ದೇವತಾಮಂ- 

ದಿರಮಂ ಮಾಡಿಸುತುಮಿರ್ಪಿನಂ ಕೆಲವುದಿನಂ ಆಂ 


ವ॥ ಒಂದು ದಿವಸಂ ಮಧ್ಯಾಹ್ನಸಮಯಮಷ್ಪನ್ನೆಗಂ ಭರಂಬಟ್ಟು ಕೆಲಸಂಗೈದಲ್ಲಿಯ 
ಬಿನ್ನಣಿಗರುಂ ಕರ್ಮಕಾರರುಂ ತಮ್ಮ ತಮ್ಮ ಮನೆಗುಣಲ್ಲೋಪುದುಂ; ಅದಅ ಕೆಲದ ನಂದನ 
ವನದೊಳ್‌ ವರ್ತಿಸುತಿರ್ಹ ಮರ್ಕಟಯೂಥಂ ಯಥಾಸ್ವೇಚ್ಛೆಯಿಂದತ್ತಮಿತ್ತಮೆತ್ತಂ ಪರಿಪರಿದು, 
ದೇಗುಲದ ಶಿಖರಮನಡರ್ದೇಲೆ ಒಟ್ಟರ್ದಿಟ್ಟಗೆಯಂ ಕೆದಜೆಯುಂ, ಸೇರಿರ್ದ ತಿದಿಗಳಂ ಸೀಟ್ದುಂ, 
ಇದ್ದಿಲ ರಾಸಿಯಂ ಸೂಸಿಯುಂ, ನಿಸರ್ಗಚಹಳಸ್ಥಭಾವದಿಂದಾಡುತಿರ್ದು ಅವರೊಳಗತ್ತಾಸನ್ನ ಕಾಲಮೃತ್ತು 


ವಶಗತನಾದನು. ಹೀಗೆಯೇ ಈ ಪಿಂಗಳಕನೂ ಏನುಮಾಡಿದರೂ ಆಗದಿರನು. ಯಾವ 
ಕಾರ್ಯವನ್ನೂ ನಾವು ಹೊರಗಿದ್ದು ನೋಡುತ್ತಿರುವುದೇ ಸಾಕು. ನಾವು ಈ 
ರಾಜಕಾರ್ಯದಲ್ಲಿ ಸಿಲುಕಿ ಪರ್ಯಾಲೋಚನೆ ಮಾಡುವ ಸ್ಥಿತಿಯಲ್ಲಿ ಏನಾಗುವುದು ? 
ಹೇಗೂ ವ್ಯವಹರಿಸುವುದಕ್ಕೆ ಅಯೋಗ್ಯವಾದ ಯಾವುದೂ ನೀಚವಾದುದು. ಶ್ಲೋ॥ 
ಹೇಗೆಂದರೆ ವ್ಯವಹಾರಕ್ಕೆ ಯೋಗ್ಯವಲ್ಲದಂತಹ ಸ್ಥಳದಲ್ಲಿ ಯಾರು ವ್ಯವಹರಿಸುವುದಕ್ಕೆ 
ಇಚ್ಛಿಸುವನೋ ಅವನು ಕೀಲನ್ನು ಎಳೆದ ಕೋಡಗನಂತೆ ಕಾಲವಶನಾಗುವನು ಎಂಬ 
ಕಥೆಯಂತೆ ಆಗುವುದು ಎನ್ನಲು ದವನಕನು ಆ ಕಥೆ ಏನು ಎನ್ನಲು ಕರಟಕನು ಹೇಳಿತು: 
ಆ೦. ಗಿರಿನಗರ ಎಂಬ ಪಟ್ಟಣದಲ್ಲಿ ಸುಶರ್ಮನೆಂಬ ಅರಸನು ಲೋಕೋತ್ತರವಾದ 
ದೇವಾಲಯವನ್ನು ಕಟ್ಟಿಸುತ್ತಿರಲು ಒಂದು ದಿವಸ ಮಧ್ಯಾಹ್ನ ಸಮಯದಲ್ಲಿ ಅವಸರ 
ಅವಸರವಾಗಿ ಕೆಲಸವನ್ನು ಮಾಡಿ ಅಲ್ಲಿಯ ವಿಜ್ಞಾನಿಗಳೂ, ಕಮ್ಮಾರರೂ ತಮ್ಮ ತಮ್ಮ 
ಮನೆಗೆ ಉಣ್ಣಲು ಹೋದರು. ಅದರ ಸಮೀಪದ ನಂದನವನದಲ್ಲಿ ತಿರುಗಾಡುತ್ತಿದ್ದ 
ಮಂಗಗಳ ಗುಂಪೊಂದು ಸ್ವೇಚ್ಛೆಯಿಂದ ಅತ್ತಿತ್ತ ಎತ್ತಲೂ ಅಡ್ಡಾಡುತ್ತ ದೇಗುಲದ ಶಿಖರವನ್ನು 
ಏರಿ ರಾಶಿ ಹಾಕಿದ ಇಟ್ಟಿಗೆಯನ್ನು ಕೆದರಿ, ಸೇರಿಸಿದ್ದ ತಿದಿಗಳನ್ನು ಸೀಳಿಹಾಕಿ, ಇದ್ದಿಲ 
ರಾಶಿಯನ್ನು ಸೂಸಿ, ಸಹಜವಾದ ಚಪಲಸ್ವಭಾವದಿಂದ ಆಡುತ್ತಿದ್ದವು. ಅವುಗಳಲ್ಲಿ 
ಮೃತ್ಯುವಿಗೆ ತುತ್ತುಗುವುದಕ್ಕೆ ಕಾಲ ಹತ್ತಿರವಾದ ಒಂದು ದೊಡ್ಡ ಬಾಲದ ಕಪಿ ಬಂದು 


೫೪ ಕರ್ಣಾಟಕ ಪಂಚತಂತ್ರಂ 
ವಶಗತನಪ್ಪುದೊಂದು ಗೋಲಾಂಗೂಲಂ ಬಂದು ಕರಗಸಿಗರೊಂದು ಭಾಗಂಬರಂ ಸೀಲ್ದು ನೂಲ 
ತಲೆಯೊಳ್‌ ಕೀಲಂ ಬೆಟ್ಟಿರ್ದ ಮರನಂ ಕಂಡಜಟ ಮೇಲೆ ಕುಳ್ಳಿರ್ಬು, ಮುನ್ನಂ ಸೀಲುತಿರ್ದುಟೆದ 
ಹಲಗೆಗಳೆರಡುಮನೆಡಗಲಸಿರ್ದು ಬೆಟ್ಟರ್ದು ತಜೆಯದ ಕೀಲನಿಕೆನ್ಸಗಳಿಂದಂ ಪಿಡಿದು, ಆರ್ಪ 
ಭರದಿಂದಲ್ಲಾಡಿ ಕೀಟ್ದುದುಮಾ ಪ: ಳೆರಡುಂ ಸೊಟ್ಟಗೆ ದೇಶವನೌಂಕುವುದುಂ, ಆ 
ಬಲೀಮುಖಂ ಕಾಲಮುಖಮನೆಯ್ದಿತ್ತು 





ಅದು ಕಾರಣದಿಂದದಅಂದಮಹ್ಪುದು. ಉದರಭರಣಮಾತ್ರಮಪ್ಪಂತೆ ರಾಜಾನುಸೇವ 
ನಂಗೆಯ್ಬಿರ್ಹೆವು ಎನೆ, ದವನಕನಿಂತೆಂದಂ : 
ಶ್ಲೋ! ಸಹೃದಾಮುಪಕಾರ ಕಾರಣಾತ್‌ ದ್ವಿಜತಾಮಪೃಭಕಾರಕಾರಣಾತ್‌ 
ನೃಪಸಂಶಯ ಇಷ್ಠತೇ ಬುಧೈಃ ಜಠರಂ ಕೋ ಸ ಬಿಭರ್ತಿ ಕೇವಲಮ್‌॥1!1 
ಟೀ!! ಮಿತ್ರರ್ಗುಪಕಾರಮಂ ಮಾಲ್ದುದೇ ಕಾರಣಮಾಗಿ ನೃಷಸೇವೆಯಂ ಮಾಡಲ್ಟೇಬ್ಯುಮೆಂದು 
ಏದ್ಹಾಂಸರ್‌ ಪೇಬ್ಬರ್‌ ತನ್ನೊಡಲಂ ಪೊರೆಯಲಫೆಯದವನಾರುಮಿಲ್ಲಂ ಎಂಬೀ ಪುರಾತನವಾಕ್ಯಮುಂಟು 
ಅದಲಿಂ ನಾವಪೊಡೆ, ಮೃಗಾಧಿರಾಜಂಗನ್ಹಯಾಗತರುಂ ಹಿತರುಮಪ್ಪ ನಮಗಿನಿತು ಕುಡದಿರ್ದೊಡಂ, 
ಶ್ಲೋ ಪ್ರಭುರ್ಗುಣ ವಿಹೀನೋಪಿ ಏಪತ್ತೌ ನ ಪರಿತ್ಯಚೀತ್‌ tight 
ಟೀ! ಗುಣಮಿಲ್ಲದವನಾದೊಡೆಯುಂ ಒಡೆಯನಂ ಆಪತ್ತಿನಲ್ಲಿ ಬಿಡಲಾಗದು ಎಂಬ 


ನೀತಿವಾಕ್ಕಮುಂಟದಲೆಂದಾಳ್ಪಂ ಎಂತು ನಿರ್ಗುಣನಾದೊಡಂ ಗುಣವಂತನಪ್ಪ ಭೃತ್ಮನಾಳ್ಗನೆಡರಂ 
ಕಡೆಗಣಿಸಿರ್ಪುದೊಪ್ಪದು ಅಲ್ಲದೆಯುಂ ನಮ್ಮರಸನೀಗಳ್‌ ಭಯಾತುರನುಂ, ಕಾರ್ಯಾತುರನುಮಾಗಿರ್ದಪಂ; 


ಕರಗಸಿಗರು ಒಂದು ಭಾಗದವರೆಗೆ ಸೀಳಿ ನೂಲಿನ ತಲೆಯಲ್ಲಿ ಕೀಲನ್ನು ನಾಟಿದ್ದ ಮರವನ್ನು 
ಕಂಡು ಅದರ ಮೇಲೆ ಕುಳಿತುಕೊಂಡು, ಮೊದಲೇ ಸೀಳುತ್ತಿದ್ದು ಉಳಿದ ಹಲಗೆಗಳೆರಡನ್ನು 
ಬೇರೆಬೇರೆಯಾಗಿ ಮಾಡಲು ಹೊಡೆದಿದ್ದ ಕತ್ತರಿಸದ ಕೀಲನ್ನು ಎರಡೂ ಕೈಗಳಿಂದಲೂ 
ಹಿಡಿದು ಸಾಧ್ಯವಾದಷ್ಟು ಬಲವಾಗಿ ಅಲ್ಲಾಡಿಸಿ ಕಿತ್ತಿತು. ಆ ಹಲಗೆಗಳೆರಡೂ ತಟಕ್ಕನೆ 
ಮರ್ಮಪ್ರದೇಶವನ್ನು ಒತ್ತಲು ಆ ಕಪಿಯು ಮೃತ್ಯುವಿಗೆ ತುತ್ತಾಯಿತು. ಆ ಕಾರಣದಿಂದ 
ಅದರಂತೆಯೇ ಆಗುತ್ತದೆ, ಹೊಟ್ಟೆಪಾಡಿಗೆಂಬಂತೆ ರಾಜನ ಸೇವೆಯನ್ನು ಮಾಡುತ್ತಿರೋಣ 
ಎನ್ನಲು, ದವನಕನು ಹೀಗೆಂದಿತು : ಶ್ಲೋ!! ಮಿತ್ರರಿಗೆ ಉಪಕಾರವನ್ನೂ ಶತ್ರುಗಳಿಗೆ 
ಅಪಕಾರವನ್ನೂ ಮಾಡುವುದಕ್ಕಾಗಿ ನೃಪಸೇವೆಯನ್ನು ಮಾಡಬೇಕೆಂದು ವಿದ್ವಾಂಸರು 
ಹೇಳುವರು. ತನ್ನ ಹೊಟ್ಟೆಹೊರೆದುಕೊಳ್ಳಲು ತಿಳಿದವನು ಯಾರೂ ಇಲ್ಲ ಎಂಬ 
ಪುರಾತನವಾಕ್ಕವಿದೆ. ಅದರಿಂದ ಮೃಗಾಧಿರಾಜನಿಗೆ ಅನ್ವಯಾಗತರೂ, ಹಿತರೂ ಆದ 
ನಮಗೆ ಏನನ್ನೂ ಕೊಡದಿದ್ದರೂ, ಶ್ಲೋ!! ಗುಣಹೀನನಾಗಿದ್ದರೂ ಒಡೆಯನನ್ನು ಆಪತ್ತಿನಲ್ಲಿ 
ಕೈಬಿಡಬಾರದು ಎಂಬ ನೀತಿವಾಕ್ಕವುಂಟು. ಅದರಿಂದ ನಮ್ಮೊಡಯ ಎಂಥ 
ನಿರ್ಗುಣನಾದವನಾದರೂ ಗುಣವಂತನಾದ ಭೃತ್ಯನು ಒಡೆಯನ ಎಡರನ್ನು ಕಡೆಗಣಿಸುವುದು 
ತರವಲ್ಲ, ಅಲ್ಲದೆ ನಮ್ಮಅರಸನು ಈಗ ಭಯಾತುರನೂ ಕಾರ್ಯಾತುರನೂ ಆಗಿರುತ್ತಾ 
ಗುಪ್ತಕಾರ್ಯವನ್ನು ಆಪ್ತ ವರ್ಗಕ್ಕಲ್ಪದೆ ಉಳಿದವರಿಗೆ ಹೇಳುವವನಲ್ಲ. ಅದರಿಂದ ಅರಸನ 


ಭೇದ ಪ್ರಕರಣಂ ೫೫ 
ಗುಪ್ಪಕಾರೃಮನಾಪ್ಪುನರ್ಗಕ್ಕೆಲ್ಲದುಟ್‌ದರ್ಗಿಪುವನಲ್ಲಂ; ಅದಚೆಂದರಸನನೆಯ್ದಿ ಕಾರ್ಯದೊಳಗನಳಿವಮೆನೆ, 
ಕರಟಕನಿಂತೆಂದಂ : ಅರಸಂ ಭೀತನಾದುದನೇ ತೆಅದಿಂದಲೆದೆಯೆನೆ, ದವನಕನಿಂತೆಂದಂ : 
ಶ್ಲೋ!! ಉದೀರಿತೋರ್ಥಃ ಪಶುನಾಪಿಗೃಹೃತೇ ಹಯಾಶ್ಚನಾಗಾಶ್ಚವಹಂತಿ ಚೋದಿತಾಃ 
ಅನುಕ್ತಮಪ್ಯೂಹತಿ ಪಂಡಿತೋಜನಃ ಪರೇಂಗಿತಜ್ಞಾನಫಲಾಹಿ ಬುದ್ಧಯಃ 1೯1 


ಟೀ! ನುಡಿಯಲ್ಪಟ್ಟ ಪ್ರಯೋಜನಮಂ ಪಶುವಾದೊಡಮಜಿವುದು; ಕುದುರೆಗಳುಂ ಆನೆಗಳುಂ 
ನೂಂಕಲೌಂಕಲುಂ ನಡೆವುವು; ವಿವೇಕಿಗಳಪ್ಪವರ್ಕಳ್‌ ಹೇಲದಿರ್ದರುಮಲೆವರ್‌; ಪೆಅರ 
ಅಂತರ್ಗತಮನಲಿವುದೇ ಬುದ್ಧಿಗೆ ಫಲಂ, ಎಂಬುದಚಿಂದೀತನಿರ್ದಿರವೇ ಭೀತನಾದುದನಳಿಪಿದಪುದು; 
ಈಯವಸರದೊಳೊಳಪೊಕ್ಕು ತಿಳಿದು, ಅರಸನ ಮನದೊಳೊದವಿದ ಭಯಮಂ 
ಕಳೆಯಲ್‌ವೇಲ್ಳುಮಂತೆ ನಾವಾಪ್ತರುಂ ಹಿತವರುಮಖ್ಟೆವೆನೆ, ಕರಟಕನಿಂತೆಂದಂ : 


ಸುರತಾಸಕ್ತನನನ್ಮಕಾರ್ಯಪರನಂ ನಿದ್ರಾಳುವಂ ಕೋಪಭೀ- 

ಕರನಂ ವಾದಿತ ನೃತ್ಯ ಗೀತ ಮಧುರಾಳಾಪೇಷ್ಟ ಗೋಷ್ಟೀಮನೋ- 

ಹರನಂ ಕುಕ್ಕುಟ ಮಲ್ಲಮೇಷ ಮಹಿಷೇಭ ದ್ವಂದ್ವಯುದ್ಧಕ್ರಿಯಾ- 

ಪರನಂ ಭೂಪನನೆಯ್ದಿ ಬಿನ್ನವಿಸಬೇಡೇನಾದೊಡಂ ಸೇವಕಂ ೮೧. 


ಅರಿನೃಪರುತ್ಸವಮಂ ಕೇ- 

ಳ್ಲಿರೆಯುಂ ಸೆಂಡಾಡುತಿರೆಯುಮಾನೆಯನೇಜು- 

ತ್ತಿರೆಯುಂ ಮಂತಣದೊಳ್‌ ಕು- 

ಳ್ಳಿರೆಯುಂ ಬಿನ್ನವಿಸಲಾಗದೆಂತುಂ ಭೃತ್ಯಂ ೮೨ 


ಬಳಿಗೆ ಹೋಗಿ ಕಾರ್ಯದ ಅಂತರಂಗವನ್ನು ಅರಿಯೋಣ. ಅದಕ್ಕೆ, ಅರಸನು 
ಭೀತನಾಗಿರುವನು ಎಂದು ನೀನು ಹೇಗೆ ತಿಳಿದೆ ಎಂದು ಕರಟಕನು ಕೇಳಲು ದವನಕನು 
ಹೀಗೆಂದಿತು : ಶ್ಲೋ! ಹೇಳಿದ ಅರ್ಥವನ್ನು ಪಶುವಾದರೂ ಅರಿಯಬಲ್ಲುದು. 
ಕುದುರೆಗಳೂ, ಆನೆಗಳೂ ನೂಕಲು, ಅವುಕಲು ನಡೆಯುವುವು. ವಿವೇಕಿಗಳಾದವರು 
ಹೇಳದಿದ್ದರೂ ತಿಳಿಯಬಲ್ಲರು. ಪರರ ಇಂಗಿತವನ್ನು ಅರಿಯುವುದೇ ಬುದ್ಧಿಯ ಫಲ. 
ಈತನಿದ್ದ ರೀತಿಯೇ ಭೀತನಾಗಿರುವುದನ್ನು ತಿಳಿಸುವುದು. ಈ ಸಂದರ್ಭದಲ್ಲಿ ಒಳಹೊಕ್ಕು 
ತಿಳಿದು ಅರಸನ ಮನಸ್ಸಿನಲ್ಲಿ ಸಂಭವಿಸಿದ ಭಯವನ್ನು ನಿವಾರಿಸಬೇಕು. ಅದಕ್ಕೆ ಕರಟಕ 
ಹೀಗೆಂದಿತು : ೮೧. ಕಾಮಾಸಕ್ತನೂ ಅನ್ಯಕಾರ್ಯಪರನೂ ನಿದ್ರಾಳುವೂ ಕೋಪ 
ಭಯಂಕರನೂ ವಾದ್ಯ ನೃತ್ಯ ಗೀತ ಮಧುರಾಳಾಪಗಳಲ್ಲಿ ಇಷ್ಟಗೋಷ್ಠಿಮನೋಹರನೂ 
ಕೋಳಿ, ಮಲ್ಲ, ಕುರಿ, ಕೋಣ, ಆನೆಗಳ ದಧ್ವಂದ್ವಯುದ್ಧದಲ್ಲಿ ತತ್ಪರನಾದವನೂ ಆದ 
ರಾಜನನ್ನು ಸೇವಕನಾದವನು ಏನಾದರೂ ಕೇಳಿಕೊಳ್ಳಬಾರದು. ೮೨. ಶತ್ರುರಾಜರ 
ಉತ್ಸವವನ್ನು ಕೇಳಿದಾಗಲೂ ಚೆಂಡಾಡುತ್ತಿರುವಾಗಲೂ ಆನೆಯನ್ನು ಏರುತ್ತಿರುವಾಗಲೂ 
ಮಂತ್ರಾಲೋಜನೆಯಲ್ಲಿ ಕುಳಿತುಕೊಳ್ಳುವಾಗಲೂ ಭೃತ್ಯನಾದವನು ಏನಾದರೂ 


೫೬ A ಕರ್ಣಾಟಕ ಪಂಚತಂತ್ರಂ 
ಭೀತನನಲಸಿದನಂ ಕಾ- 
ರ್ಯಾತುರನಂ ಪಸಿದನಂ ತೃಷಾಪೀಡಿತನಂ 
ದ್ಯೂತಮೃಗವ್ಯಸನ ಜನೋ- 
ಪೇತನನಟೆದಟೆದು ಬಿನ್ನವಿಪ್ಪಂ ಗಾಂಪಂ ೮೩ 
ವ! ಇಂತೀ ಸೇವಾಧರ್ಮಮಂ ನಾವಚಿದುಮಜಿಯದರಂತೆ ಪೊಕ್ಕು ನುಡಿವುದು ತಕ್ಕುದಲ್ಲಿನೆ, 
ದವನಕನಿಂತೆಂದಂ : ನೀನೆಂದಂತೆ ನೀತಿವಿದನಪ್ಪರಸನನೇ ತೆಅದಿಂ ಸೇವಿಸುವುದೇ ನೀತಿಯಪ್ಪುದು; 
ಅವಿನೀತನುಂ, ಅಪ್ರತಿಷ್ಠನುಂ, ಸ್ವಪರಾಂತಸ್ಥದಿದನುಮಲ್ಲದರಸನನಲಿದಿಂ ಬಟೆಕ್ಕೆ ಸಮೀಪಕ್ಕೆ ಪೋಗಿ 
ದುರಭಿಮಾನದಿಂ ನುಡಿವುದು ತಕ್ಕುದಲ್ಲಂ ಅದೆಂತೆನೆ ; 


ಶ್ಲೋ!! ಆಸನ್ನಮೇವ ನೃಪತಿರ್ಭಜತೇ ಮನುಷ್ಠಂ ವಿದ್ಯಾವಿಹೀನಮಕುಲೀನಮಪಂಡಿತಂ ವಾ 
ಪ್ರಾಯೇಣ ಭೂಮಿಪತಯಃ ಪ್ರಮದಾಲತಾಶ್ಚಯಃ ಹಾರ್ಶ್ವತೋ ವಸತಿ ತಂ 
ಪರಿವೇಷ್ಟಯಂತಿ ॥೧೦॥! 


ಟೀ॥! ಅರಸುಗಳ್‌ ತಮ್ಮ ಪೊರೆಯೊಳಿರ್ದೋಲೈಸುವ ಮನುಜಂ ವಿದ್ಯೆಯಿಲ್ಲದವನಾದೊಡಂ. 
ಅಕುಲೀನನಾದೊಡಂ ಅಯೋಗ್ಯನಾದೊಡಂ ಸ್ಟೀಕರಿಸುವರ್‌ ಸ್ತ್ರೀಯರ್ಕಳ್‌ ಆವನೊರ್ವಂ 
ಕೆಲದೊಳಿರ್ದಹನವನನೇ ಪಿಡಿವರ್‌. ಲತೆಗಳ್‌ ಸಮೀಪದಲಾವ ಮರನಿರ್ದಪುದದನೇ ಪಿಡಿವುವು 
ಎಂಬ ಪುರಾತನನೀತಿಗಳೊಳವೆಂಬುದುಂ, ಕರಟಕನಿಂತೆಂದಂ : 

ವಾಕ್ಕಂ ॥ ಬುದ್ಧೇ ಫಲಮನಾಗ್ರಹಃ 

ಟೀ॥ ಬುದ್ಧಿಗೆ ಫಲವು ಆಗ್ರಹವಿಲ್ಲದಿರುವುದು ಎಂಬ ನೀತಿಯಿಂದೆನ್ನ ಆಗ್ರಹಮಂ 
ಮಾಣ್ಣೆಂ; ನಿನ್ನ ದುರಾಗ್ರಹದಿಂದೇನಾನುಮೊಂದು ದುರ್ಣಯಮಾಗದಿರದು; ಅದುಮಂ ಕಾಣಲಕ್ಕುಂ, 
ನಿನಗಿದುವೇ ಕರ್ತವ್ಯವಪ್ಪೊಡೆ ಪೋಗೆಂಬುದುಂ, ದವನಕಂ ಬಂದು, ಮಹಾಪ್ರತೀಹಾರನಪ್ಪ 


ವಿಜ್ಞಾಪಿಸಿಕೊಳ್ಳಲಾಗದು. ೮೩. ಭೀತನೂ ಅಲಸಿಯೂ ಕಾರ್ಯಾತುರನೂ ಹಸಿದವನೂ 
ತೃಷಾಪೀಡಿತನೂ ದ್ಯೂತ ಬೇಟೆಯ ಜನರಿಂದ ಕೂಡಿದವನೂ ಆದವನನ್ನು 
ವಿಜ್ಞಾಫಿಸಿಕೊಳ್ಳುವವನು ದಡ್ಡನು. ವ॥ ಹೀಗೆ ಈ ಸೇವಾಧರ್ಮವನ್ನು ನಾವು ತಿಳಿದೂ 
ತಿಳಿಯದವರಂತೆ ಹೊಕ್ಕು ನುಡಿಯುವುದು ತಕ್ಕುದಲ್ಲ ಎನ್ನಲು ದವನಕನು ಹೀಗೆಂದನು: 
ನೀನು ಹೇಳಿದಂತೆ ನೀತಿಜ್ಞನಾದ ಅರಸನನ್ನು ಹೇಗಾದರೂ ಸೇವಿಸುವುದೇ 
ನೀತಿಯೆನಿಸುವುದು. ಅವಿನೀತನೂ, ಅಪ್ರತಿಷ್ಠನೂ, ತನ್ನನ್ನೂ ಇತರರನ್ನು ತಿಳಿಯಲಾರದ. 
ಅರಸನನ್ನು ತಿಳಿದ ಮೇಲೆ ಸಮೀಪಕ್ಕೆ ಹೋಗಿ ದುರಭಿಮಾನದಿಂದ ನುಡಿಯುವುದು 
ಯೋಗ್ಯವಲ್ಲ. ಅದು ಹೇಗೆಂದರೆ, ಶ್ಲೋ!! ಅರಸರು ತಮ್ಮಹತ್ತಿರದಲ್ಲಿ ಇದ್ದು ಓಲೈಸುವ 
ಮನುಜನು ವಿದ್ಯೆಯಿಲ್ಲದವನಾದರೂ ಕುಲೀನನಲ್ಲದಿದ್ದರೂ, ಅಯೋಗ್ಯನಾದರೂ 
ಸ್ವೀಕರಿಸುವರು. ಸ್ತ್ರೀಯರು ಯಾವನಾದರೂ ಪಕ್ಕದಲ್ಲಿರುವವನನ್ನೇ ಹಿಡಿದುಕೊಳ್ಳುವರು. 
ಲತೆಗಳು ಸಮೀಪದಲ್ಲಿ ಯಾವ ಮರ ಇರುವುದೋ ಅದನ್ನೇ ಅಪ್ಪುವುವು ಎಂಬ 
ಪುರಾತನನೀತಿಗಳಿವೆ ಎನ್ನಲು ಕರಟಕನು ಹೀಗೆಂದಿತು : ಶ್ಲೋ!! ಆಗ್ರಹವಿಲ್ಲದಿರುವುದೇ 
ಬುದ್ಧಿಗೆ ಫಲ ಎಂಬ ನೀತಿಯಿಂದ ನನ್ನ ಆಗ್ರಹವನ್ನು ಬಿಟ್ಟೆನು. ನಿನ್ನ ಕೆಟ್ಟ ಹಟದಿಂದ 
ಏನಾದರೊಂದು ದುರ್ನೀತಿಯಾಗದೆ ಇರದು ; ಅದನ್ನೂ ಕಾಣಬಹುದು. ನಿನಗೆ ಇದೇ 
ಕರ್ತವ್ಯವಾದರೆ ಹೋಗು ಎಂದಿತು. ದವನಕನು ಬಂದು ಮಹಾಪ್ರತೀಹಾರನಾದ 


ಭೇದ ಪ್ರಕರಣಂ ೫೩ 
ಸುಭದ್ರನೆಂಬುದೊಂದು ವನಮಹಿಷನ ಸಾರೆವಂದು, ಅರಸನವಸರಮಾವುದೆಂದೊಂಡೆ, ಅರಸನೆನಸುಂ 
ವಿರಸನಾಗಿರ್ದಹಂ ನಿಲ್ಲೆಂಬುದುಂ; ಕಟ್ಟದಿರೊಳ್‌ ನಿಂದನಂ ಪಿಂಗಳಕಂ ಕಂಡು, ಅರಸುಗಳ್‌ 
ತಮಗೆನಿತುಂ ಸಮಚಿತ್ರಮಿಲ್ಲದಿರ್ದೊಡಂ ಸಮುಖಕ್ಕೆ ಬಂದ ಪ್ರಾಣಿಮಾತ್ರಕ್ಕೆ ಪರಾಜ್ಮುಖರಾಗಲಾಗದು, 
ದಾಕ್ಷಿಣಂ ಬೇಟ್ಕುಮೆಂಬ ನೀತಿಯುಂಟು, ಈಃತನನ್ನಯಾಗತನುಮಾಪ್ಪನುಂ ತಾರಸಹಾಯನು 
ಮಾಗಿರ್ಪಂ; ಈಯವಸರದೊಳೀತನಂ ಬರಿಸಿ ಎನ್ನ ಮನೋಗತಕಾರೈಮಂ ಹೇಲಲ್ವೇಟ್ಕುಮೆಂಬುದಂ 
ಬಗೆದು, ಬರವೇಲಕಂಬುದುಂ, ವಿನೀತವೇಷಂ ಮೆಲ್ಲಮೆಲ್ಲನಾಸ್ಕಾನಮಂ ಪೊಕ್ಕು, 
ಮೃಗಾಧಿರಾಜನನೆಯ್ದೆವಂದು, ಸಾಷ್ಟಾಂಗಮೆಆಗಿ ಪೊಡೆವಟ್ಟೊಡೆ ಇತ್ತ ಬಾಯೆಂಬುದುಂ 
ಮಹಾಪ್ರಸಾದಮೆಂದು ಯಥೋಚಿತಪ್ರದೇಶದಳ್‌ ಕುಳ್ಳಿರ್ದ ದವನಕನ ಮೊಗಮಂ 
ಪಿಂಗಳಕನಾದರಂಬೆರಸು ನೀಡುಂ ಭಾವಿಸಿ ನೋಡಿ, 


ಏಂ ಗಳ ದವನಕ ಪಲವು ದಿ- 

ನಂಗಳ್‌ ಕಂಡಲೆಯೆವೆಯ್ದೆ ಬಾರದುದುಂ ಕ- 

ಜಂಗಳನಜೆಪದುದಂ ಸಚಿ- 

ಪಂಗಂ ಕೂರ್ಪಂಗಮುಂದುಮಿವು ಗುಣದೊಳಗೇ ಅಳ 


ಎಂದಿನ ಮಾಟ್ಬ ಮನ್ನಣೆಯನೇಂ ಮಲ್‌ದಿರ್ದೆನೊ ನಿನ್ನ ಪೇಟ್ಗುದೊಂ- 
ದಂದಮನೊಲ್ಲದನ್ನಿಗರ ಪೇಟ್ಟುದುಗೆಯ್ದೆನೊ ಮೂಲವೃತ್ತಿಯಿಂ- 

ದೊಂದಿ ನಿರಂತರಂ ನಡೆವ ಸಾಮ್ಮವನಾಂ ಪೆಅರ್ಗಿತ್ತನೋ ಮನಂ 
ನೊಂದವೊಲೆನ್ನ ಕಾರ್ಯಮನುಪೇಕ್ಷಿಸಿ ಮಾಣ್ದುದಿದಾವ ಕಾರಣಂ ೮೫ 


ಸುಭದ್ರನೆಂಬ ಕಾಡುಕೋಣನ ಹತ್ತಿರ ಬಂದು ಅರಸನ ಸಂದರ್ಭವೇನು ಎನ್ನಲು ಅರಸನು 
ಏಕೋ ವಿರಸನಾಗಿದ್ದಾನೆ, ನಿಲ್ಲು ಎಂದಿತು. ಎದುರು ನಿಂದವನನ್ನು ಪಿಂಗಳಕನು ಕಂಡು 
ಅರಸರು ತಮಗೆ ಎಷ್ಟು ಸಮಾಧಾನವಿಲ್ಲದಿದ್ದರೂ ಎದುರಿಗೆ ಬಂದ ಪ್ರಾಣಿ ಮಾತ್ರಕ್ಕೆ 
ಪರಾಜುಖರಾಗಬಾರದು ; ದಾಕ್ಷಿಣ್ಯ ಬೇಕು ಎಂಬ ನೀತಿಯುಂಟು ; ಈತನು 
ಅವ್ವಯಾಗತನೂ, ಆಪ್ತನೂ, ಕಾರ್ಯಸಹಾಯನೂ ಆಗಿರುವನು. ಈ ಸಂದರ್ಭದಲ್ಲಿ 
ಈತನನ್ನು ಬರಿಸಿಕೊಂಡು ನನ್ನ ಮನೋಗತ ಕಾರ್ಯವನ್ನು ಹೇಳಬೇಕು ಎಂದು ಯೋಚಿಸಿ, 
ಬರಹೇಳು ಎನ್ನಲು, ವಿನೀತ ವೇಷನು ಮೆಲ್ಲಮೆಲ್ಲನೆ ಆಸ್ಥಾನವನ್ನು ಪ್ರವೇಶಿಸಿ 
ಮೃಗಾಧಿರಾಜನನ್ನು ಸಮೀಪಿಸಿ ಸಾಷ್ಟಾಂಗ ನಮಸ್ಕರಿಸಲು ಇತ್ತ ಬಾ ಎನ್ನಲು 
ಮಹಾಪ್ರಸಾದ ಎಂದು ಯಥೋಚಿತಪ್ರದೇಶದಲ್ಲಿ ಕುಳಿತುಕೊಂಡ ದವನಕನ ಮುಖವನ್ನು 
ಪಿಂಗಳಕನು ಆದರದಿಂದ ದೀರ್ಫಾಲೋಚಿಸಿ ನೋಡಿ ಹೀಗೆಂದಿತು: ೮೪. ಏನಯ್ಯಾ 
ದವನಕ! ಅನೇಕ ದಿನಗಳಿಂದ ಕಾಣಲಿಕ್ಕಿಲ್ಲವಲ್ಲ. ನೀನು ಬಾರದುದೂ ಕಾರ್ಯಗಳನ್ನು 
ತಿಳಿಸದಿರುವುದೂ ಸಚಿವರಿಗೂ ಮಿತ್ರರಿಗೂ ಭೂಷಣವೇ ? ೮೫. ನಿನಗೆ ಯಾವಾಗಲೂ 
ಸಲ್ಲಬೇಕಾದ ಮನ್ನಣೆಯಲ್ಲಿ ಏನಾದರೂ ಕೊರತೆಯಾಯಿತೇ ? ನೀನು ಹೇಳಿದುದನ್ನು 
ಮಾಡದೆ ಬೇರೆಯವರೆಂದಂತೆ ನಡೆದುಕೊಂಡೆನೇ ? ನಿನಗೆ ಕೊಡಬೇಕಾದ ಕಾರ್ಯವನ್ನು 
ಬೇರೆಯವರಿಗೆ ಒಪ್ಪಿಸಿದೆನೇ ಮನಸ್ಸು ನೊಂದವರಂತೆ ನಿನ್ನ ಕಾರ್ಯವನ್ನು 








೫೮ p ಕರ್ಣಾಟಕ ಪಂಚತಂತ್ರಂ 

ವ॥। ಎಂಬುದುಂ, ದವನಕಂ, ಈತಂ ಕಾರ್ಯಾತುರನಪ್ಪುದು ತಪ್ಪದು ಎನ್ನಂ ಕರಂ ಮನ್ನಿಸಿ 
ಮಾತಾಡಿದಪಂ; ಎನಗಂ ಮನೋರಥ ಸಿದ್ಧಿಯಾಗೆ ಬಗೆದೋರ್ಪುದು; ಅದಲೆಂದೀತನ ಬುದ್ಧಿಯಂ 
ನಿಶ್ಚಯಮಾಗಳಿದು ಬಲಿಕದರ್ಕೆ ತಕ್ಕುದಂ ನೆಗಲ್ಟಿನೆಂಬುದಂ ಮನದೊಳ್‌ ಬಗೆದು ಪಿಂಗಳಕಂಗಿಂತೆಂದಂ; 
ದೇವರ ಶ್ರೀಪಾದಸೇವಕರೊಳ್‌ ನಾನಾವ ದೊರೆ? ಅರಸುಗೆಯ್ದಾತಂಗೆಂತಪ್ಪನುಂ ಬಾಲಕ್ಕಿಯಾಗದನಿಲ್ಲಂ 
ಅದೆಂತೆನೆ : 

ಶ್ಲೋ! ದಂತಸ್ಕ ನಿರ್ಧರ್ಷಣ ಕೇನ ರಾಜನ್‌ ಕರ್ಣಸ್ಯ ಕಂಡೂಯಕೇನ ವಾಪಿ 
ತೃಣೇನ ಕಾರ್ಕಂ ಭವತೀಶ್ವರಾಣಾಂ ಕಿಮಂಗವಾಕ್ನಾಣಿಮತಾ ನರೇಣ॥!೧೧॥ 

ಟೀ! ಪಲ್ಲಂ ಸುಲಿವೊಡಂ ಕಿವಿ ತೀಂಬೊಡೆ ತುಚೆಸುವೊಡಂ ಪುಲ್ಲಿಂದೆನಿತುಂ 
ಪ್ರಯೋಜನಮುಂಟು. ಕೈಕಾಲ್‌ ನಡೆನುಡಿಯುಳ್ಳ ಮನುಷ್ಯನಿಂದೆಂತುಂ ಕಾರೈಮುಂಟು ಎಂಬ 
ರಾಜನೀತಿಯನಲೆವಿರಪ್ಲುದಲೆಂ ಎನ್ನನಾದೊಡಂ ಮನ್ನಿಸವೇಬ್ದುದು. "ವೃಂದಂ ನರೇಂದ್ರಾಯತೇ' 
ಎಂಬ ನೀತಿಯಂತೆ ಪಟಿಸಿಯರ ಮಕ್ಕಳನೆಂತುಂ ಪೊರೆಯಲೆವೇಟ್ಮುಂ. ಏತದರ್ಥಮಾಗಿ ದೇವರ್‌ 
ವಯೆವೆರಸು ಬೆಸಸಿದರ್‌. ಎಮ್ಮಂತಪ್ಪ ಪ್ರಾಣಿಮಾತ್ರಗಳಿಲ್ಲದೊಡೆ ಅಪ್ರತಿಮಪರಾಕ್ರಮನಪ್ಪ ನಿಮಗೆ 
ತೀರದ ಕಜ್ಜಮಾವುದಾನುಮಿಲ್ವ ಇನಿತುದಿವಸಮೆಯ್ದೆ ಬಾರದುದೆಲ್ಲಂ ನೀಮೆನ್ನನೆನ್ನವನೆನ್ನದ ಕಾರಣದಿಂ, 
ದೊರದೊಳಿರ್ದು ನಿಮಭ್ಮುದಯದೊಳ್‌ ಸುಖಂಬಾಲ್ಪನ್ನಯಾಗತನಪ್ಪುದಲೆಂ ನಿಮ್ಮ ಸಿರಿಯಂ 
ಕಣ್ತೀವಿ ನೋಡಿಯುಂ ನಿಮಗಪ್ಪ ಯೋಗಕ್ಟೇಮಂಗಳನಾರೈದುಂ ಸುಖದೊಳಿರ್ಪೆಂ. ಇಂದು ನಿಮ್ಮ 
ಮನಸ್ಸಿನೊಳಿನಿಸಾನುಂ ಶಂಕೆವೆರಸಿದ ಚಿಂತೆಯಂ ಕಂಡು ಇದಜ ಕಾರಣಮಂ ನಿಮ್ಮಡಿಯಂ 


ಉಪೇಕ್ಷಿಸಿರಲು ಕಾರಣವೇನು ? ಎನ್ನಲು ವ॥। ದವನಕನು ಈತ ಕಾರ್ಯಾತುರ 
ನಾಗಿರುವುದು ಸುಳ್ಳಲ್ಲ. ನನ್ನನ್ನು ಚೆನ್ನಾಗಿ ಮನ್ನಿಸಿ ಮಾತಾಡಿಸುತ್ತಿದ್ದಾನೆ. ನನಗೂ ಮನೋರಥ 
ಸಿದ್ಧಿಯಾಗುವಂತೆ ತೋರುವುದು. ಅದರಿಂದ ಇವನ ಬುದ್ಧಿಯನ್ನು ನಿಶ್ಚಯಪಡಿಸಿಕೊಂಡು 
ಬಳಿಕ ಅದಕ್ಕೆ ತಕ್ಕುದಾದುದನ್ನು ಮಾಡುವೆ ಎಂದು ಆಲೋಚಿಸಿ ಪಿಂಗಳಕನಿಗೆ ಹೀಗೆಂದಿತು 
: ದೇವರ ಶ್ರೀಪಾದಸೇವಕರಲ್ಲಿ ನಾನು ಯಾವ ಮಹಾ ? ರಾಜ್ಯವಾಳುವವನಿಗೆ ಎಂಥವನೂ 
ಪ್ರಯೋಜನವಾಗದವನಿಲ್ಲ. ಹೇಗೆಂದರೆ, ಶ್ಲೋ!! ಹಲ್ಲನ್ನು ಉಜ್ಜಲೂ, ಕಿವಿಯನ್ನು 
ತುರಿಸಲೂ ಹುಲ್ಲಿಂದಲೂ ಪ್ರಯೋಜನವುಂಟು. ಕೈಕಾಲು ನಡೆನುಡಿಯಳ್ಳ ಮನುಷ್ಯನಿಂದ 
ಆಗದ ಕಾರ್ಯವುಂಟೇ ಎಂಬ ರಾಜನೀತಿಯನ್ನು ಅರಿತವರಾದುದರಿಂದ ನನ್ನನ್ನಾದರೂ 
ಮನ್ನಿಸಬೇಕು "ವೃಂದಂ ನರೇಂದ್ರಾಯತೇ' - ಗುಂಪು ರಾಜನನ್ನಾಗಿಸುತ್ತದೆ - ಎಂಬ 
ನೀತಿಯಂತೆ ವೃದ್ಧ. ಮಂತ್ರಿಗಳ ಮಕ್ಕಳನ್ನು ಹೇಗಿದ್ದರೂ ಕಾಪಾಡಲೇ ಬೇಕು. ನಮ್ಮಂತಹ 
ಪ್ರಾಣಿಮಾತ್ರಗಳಿಲ್ಲದಿದ್ದರೆ ಅಪ್ರತಿಮ ಪರಾಕ್ರಮಿಗಳಾದ ನಿಮಗೆ ಅಸಾಧ್ಯವಾದ ಕಾರ್ಯ 
ಯಾವುದೂ ಇಲ್ಲ. ಇಷ್ಟುದಿನ ಬಾರದಿರುವುದೆಲ್ಲ ನೀವು ನನ್ನನ್ನು ನನ್ನವನು ಎಂದು 
ಹೇಳದುದರಿಂದ ಅಷ್ಟೇ, ನಾನು ದೂರದಲ್ಲಿದ್ದು ನಿಮ್ಮದಯದಿಂದ ಅನ್ವಯಾಗತನಾಗಿ 
ರುವುದರಿಂದ ನಿಮ್ಮಸಂಪತ್ತನ್ನು ಕಣ್ತುಂಬ ನೋಡಿ, ನಿಮ್ಮಯೋಗಕ್ಷೇಮವನ್ನು ವಿಚಾರಿಸುತ್ತ 
ಸುಖದಿಂದಿದ್ದೆ. ಇಂದು ನಿಮ್ಮಮನಸ್ಸಿನಲ್ಲಿ ಸ್ವಲ್ಪ ಸಂದೇಹಗ್ರಸ್ತವಾದ ಚಿಂತೆಯನ್ನು ಕಂಡು 
ಇದರ ಕಾರಣವನ್ನು ನಿಮ್ಮಿಂದ ಕೇಳಿ ತಿಳಿದುಕೊಂಡು ಅನಂತರ ಅದಕ್ಕೆ ತಕ್ಕ 


ಭೇದ ಪ್ರಕರಣಂ ೫೯ 
ಚೆಸಗೊಂಡು ತಿಳಿದು ಬಲಿಕ್ಕಿದರ್ಕೆ ತಕ್ಕ ಬುದ್ಧಿ ಪ್ರತೀಕಾರಮಂ ಮಾಡಲುಂ ನಿಮ್ಮ ಸಂತೋಷದೊಳ್‌ 
ಕೊಡಲುಮೆಂದು ಬಂದೆಂ. ಎನಗಿನಿಸಾನುಂ ಏಕಾಂತಮಂ ದೇವರ್‌ ದಯೆಗೆಯ್ವುದೆಂದೆನಲ್‌; 
ಮೃಗಾಧಿರಾಜಂ ಶ್ವಾಪದಯೂಧಮಂ ಪೋಗಲ್‌ವೇಬ್ದುದುಂ, ದವನಕನಿಂತೆಂದಂ : 


ನೀರನುಣಲೈ ಪೋಗಿ ಯಮುನಾನದಿಗೊರ್ಜಿಯೆ ಬೆರ್ಚಿದಂತೆ ನಿ- 
ಷ್ಯಾರಣಮೇಕೆ ನೀಂ ಮಗುದ್ದು ನಿನ್ನೊಳೆ ಚಿಂತಿಸುತಿರ್ದೆ ಪೇಟಿದಂ 
ಪಾರದೆ ಬೇಅದೊಂದುಮನನೂನ ಮದಾವಿಲ ಕುಂಭಿ ಕುಂಭ ನಿ- 
ರ್ದಾರಣ ಬಾರುಣಾಯತ ನಖಪ್ರಕರೋದ್ಧತ ದಂಷೃಭೂಷಣಾ ೮೫. 


ವ! ಎಂಬುದುಂ, ಪಿಂಗಳಕನತಿವಿಸ್ಮಯಂಬಟ್ಟು, ಧಾತುರಕ್ತಾಶೋಕ ಕಿಸಲಯವಿಭಾಸಿಭಾಸುರ 
ಸೆಟಾಕಲಾಪಮಲ್ಲಾಡೆ ತಲೆಯಂ ತೂಗಿ ಪರೇಂಗಿತಜ್ಞಾನಮೀತಂಗುಳ್ಳುದಾರ್ಗಮಿಲ್ಲ ಈಗಳಿನ್ನ 
ಮನದೊಳೊದವಿದ ಮಹಾಭಯಮಪ್ಪ ಕಜ್ಜಕ್ಕೆ ಪ್ರತೀಕಾರಮನೇಕಾಕಿಯಾಗಿ ಚಿಂತಿಸಲ್ವಾರದು. 
ಎಂತುಂ "ಸೆಹಾಯಾನಂತ್ರನಿಶ್ಚೆಯಃ' ಎಂಬ ವಾಕ್ಯಾರ್ಥಮುಂಟು. ಈತನುಂ ಸೆಹಾಯಗುಣಸೆಂಪನ್ನ 
ಭೃತ್ಯಗುಣಸಂಪೂರ್ಣನುಮಪ್ಪುದಚಿಂ. 


ಶ್ಲೋ! ಸ್ವಾಮಿನಿ ಗುಣಾಂತರಜ್ಞೇ ಗುಣವತಿ ಭೃತ್ಯೇನುಕೂಲಿನಿ ಕಳತ್ರೇ 
ಮಿತ್ರೇಚಾವ್ಯಭಿಚಾರಿಣಿ ನಿವೇದ್ಕ ದುಃಖಂ ಸುಖೀ ಭವತಿ ೧೨11 


ಟೀ॥! ಗುಣಂಗಳೆವ ಒಡೆಯನಲ್ಲಿ ಗುಣವಂತನಪ್ಪ ಭೃತ್ಯನಲ್ಲಿ ಅನುಕೂಲೆಯಪ್ಪ ಸ್ತ್ರೀಯಲ್ಲಿ 
ತಪ್ಪದಿಹ ಮಿತನಲ್ಲಿ ತನ್ನ ದುಃಖವನಟೆಪಿ ಸುಖಯಾಗಿಹುದು ಎಂಬುದು ಈತಂಗಜಿಷದ ಕಜ್ಜಮುಂ 
ವೈದ್ಯಂಗಜ'ಪದ ಕುತ್ತಮುಂ ತೀರಲಲೆಯದೆಂದು ನಿಷ್ಕಪಟಚಿತ್ತಂ ಮೃಗಾಧಿರಾಜಂ ಕಪಟಪಟುವಪ್ಪ 
ದವನಕಂಗಿಂತೆಂದಂ : 


ಬುದ್ಧಿಪ್ರತಿಕಾರವನ್ನು ಮಾಡಲೂ, ನಿಮ್ಮಸಂತೋಷದಲ್ಲಿ ಕೂಡಲೂ ಮನಸ್ಸಾಗಿ ಬಂದೆ, 
ನನಗೆ ಸ್ವಲ್ಪ ಏಕಾಂತವನ್ನು ದೇವರು ದಯಪಾಲಿಸಬೇಕು, ಎನ್ನಲು ಮೃಗಾಧಿರಾಜನು 
ಮೃಗಸಮೂಹವನ್ನು ಅಲ್ಲಿಂದ ಹೋಗಹೇಳಲು ದವನಕನು ಹೀಗೆಂದನು : ೮೫. 
ಅನೂನ ಮದಾವಿಲಕುಂಭಿಕುಂಭನಿರ್ದಾರಣದಾರುಣಾಯತನಖಪ್ರಕರೋದ್ಧತದಂಷ್ರ 
ಭೂಷಣಾ! ನೀರು ಕುಡಿಯಬೇಕೆಂದು ಯಮುನಾನದಿಗೆ ಹೋಗಿ ಒಮ್ಮೆಯೇ 
ಹೆದರಿದವನಂತೆ ನಿಷ್ಕಾರಣವಾಗಿ ನೀನೇಕೆ ಚಿಂತಿಸುತ್ತಿರುವೆ, ಎನ್ನಲು ವ॥! ಪಿಂಗಳಕನು 
ಅತ್ಯಂತ ವಿಸಿತನಾಗಿ ಧಾತುರಕ್ತ ಶೋಕ ಕಿಸಲಯ ವಿಭಾಸಿ ಭಾಸುರ ಸಟಾಕಲಾಪವು 
ಅಲ್ಲಾಡುವಂತೆ ತಲೆಯನ್ನು ತೂಗಿ, ಇವನಿಗಿರುವ ಪರೇಂಗಿತಜ್ಞಾನ ಯಾರಿಗೂ ಇಲ್ಲ 
ಎಂದು ಮೆಚ್ಚಿಕೊಂಡನು. ಶ್ಲೋ!! ಗುಣಗಳನ್ನು ತಿಳಿಯಬಲ್ಲ ಒಡೆಯನಲ್ಲಿಯೂ, 
ಗುಣವಂತನಾದ ಸೇವಕನಲ್ಲಿಯೂ, ಅನುಕೂಲೆಯಾದ ಹೆಂಡತಿಯಲ್ಲಿಯೂ, ತಪ್ಪದ 
ಮಿತ್ರನಲ್ಲಿಯೂ ತನ್ನ ದುಃಖವನ್ನು ತಿಳಿಸಿ ಸುಖಿಯಾಗಿರಬೇಕು. ಇವನಿಗೆ ತಿಳಿಸದ 
ಕಾರ್ಯವು ವೈದ್ಯನಿಗೆ ಹೇಳದ ರೋಗದಂತಾಗುವುದು ಎಂದು ನಿಷ್ಠಪಟಚಿತ್ರನಾದ 





೬೦ ಕರ್ಣಾಟಕ ಪಂಚತಂತ್ರಂ 

ನೋಡೆ ನವಜಲದ ರವದೊಳ್‌ 

ಕೂಡಿದುದಂತಪ್ಪುದೊಂದು ಶಬ್ದಂ ಕಿವಿಯೊಳ್‌- 

ತೀಡೆ ಕರಮುಗಿದು ಮನಮ- 

ಲ್ಲಾಡೆ ಭಯಂಗೊಂಡು ಪೋಗಲೊಲ್ಲದೆ ಮಗುಲಕಿಂ ೮೬. 

ಆವುದದೆಂದೊಡೆ ರೌದ್ರಾ- 

ರಾವಂ ತಾನೊರ್ಮೆಗೊರ್ಮೆಗೀ ಬನವನಿತುಂ 

ತೀವುವಿನಂ ಪೊಣ್ಣಿದಪುದು 

ಭಾವಿಸಿ ನೀಂ ಕೇಳ ಕೇಳಲಪ್ಪುದದಿನ್ನುಂ ೮೭ 
ಎನೆ, ದವನಕನೇಕಾಗ್ರಮನನಾಗಿ ಕಿಚಿದು ಬೇಗಮದನಾಲಿಸಿ ಕೇಳ್ಗೆನಗಮಿನಿಸಾನುಂ ಭಯಂಕರರವಂ 
ಕೇಳಲಾದಪುದೆಂಬುದುಂ, ಪಿಂಗಳಕನಿಂತೆಂದಂ; ಈ ಬನಮಪೂರ್ವಸತ್ತಾವಿಷ್ಟಮಾದುದಿನ್ನಿಲ್ಲಿ ನಿಲ್ಲದೆ 
ಪೋಪುದೇ ಕಜ್ಜಮೆಂದಳ್ಳಿ ನುಡಿಯೆ, ದವನಕನಿಂತೆಂದಂ : § 

ಭೇರಿಮೃದಂಗ ಘಂಟಾ- 

ನೀರದ ಸಂಖಾದಿಜನಿತ ಶಬ್ದಮನೇಕಾ- 

ಕಾರಂ ಕೂಡುಗುಮೆಯ್ದೆ ಎ- 

ಚಾರಿಸಿದನಂತೆ ಕೇಳ್ದು ನೀಂ ಬೆರ್ಚುವುದೇ ೮೮. 

ವ! ಅದುಕಾರಣದಿಂ ನೀವಿದೇನೆಂದಾರಯ್ಯದೆಯುಂ ಅಜಿಯದೆಯುಂ ಮುನ್ನಮೆ ಪಶುವಿನಂತೆ. 
ದೆಸೆದೆಸೆಗೆ ಬೆರ್ಚುವುದುಂ ಪಿತೃಪರ್ಯಾಗತಮಪ್ಪ ಬನಮಂ ಪತ್ತುವಿಡುವುದುಂ ತಕ್ಕುದಲ್ಪೆನೆ; 
ಮೃಗಾಧಿರಾಜನಿಂತೆಂದಂ : ಈ ಮಹಾಗಂಭೀರ ಘೋರ ನಿರ್ಫೋಷಮಂ ನೀಂ ಶಬ್ದ ಮಾತ್ರಮೆಂದೇಕೆ 
ನಿರಾಕರಿಸುವೆ? ಎಚಾರಿಸುವಾಗಳಾ ಮಹಾಶಬ್ಬಕ್ಕೆ ತಕ್ಕಂತುಟೇ ದೇಹಮಕ್ಕುಂ, ಆ ದೇಹಕ್ಕೆ ತಕ್ಕ 


ಮೃಗಾಧಿರಾಜನು ಕಪಟಪಟುವಾದ ದವನಕನಿಗೆ ಹೀಗೆಂದನು : ೮೬. ಗುಡುಗಿನ 
ಆರ್ಭಟದಂತೆ ಕೇಳಿಬಂದ ಶಬ್ದವೊಂದು ಕಿವಿಯಲ್ಲಿ ಬಡಿಯಲು ಬೆದರಿ ಮುಂದರಿಯ 
ಲಾರದೆ ಹಿಂದಿರುಗಿದೆ, ೮೭. ಆ ರೌದ್ರ ಶಬ್ದ ಆಗೋಮ್ಮೆ ಈಗೊಮ್ಮೆ ಈ ವನವನ್ನೆಲ್ಲ 
ತುಂಬುವಂತೆ ಕೇಳಿಬರುವುದು. ಅದನ್ನು ನೀನೂ ಇನ್ನೂ ಕೇಳಬಹುದು. ವ॥। ದವನಕನು 
ಏಕಾಗ್ರಮನಸ್ಸಿನಿಂದ ಸ್ವಲ್ಪ ಹೊತ್ತಿನಲ್ಲಿಯೇ ಅದನ್ನು ಆಲಿಸಿ ಕೇಳಿ, "ನನಗೂ ಭಯಂಕರವಾದ 
ಶಬ್ದ ಕೇಳಿಬರುವುದು' ಎಂದನು. ಅದಕ್ಕೆ ಪಿಂಗಳಕನು, “ಈ ವನವು ಅಪೂರ್ವವಾದ 
ಪ್ರಾಣಿಯನ್ನೊಳಗೊಂಡಿದೆ. ಇನ್ನು ಇಲ್ಲಿ ನಿಲ್ಲದೆ ಬೇರೆಕಡೆಗೆ ಹೋಗುವುದೇ ಲೇಸು' 
ಎನ್ನಲು ದವನಕನು ಹೀಗೆಂದನು : ೮೮. ಭೇರಿ, ಮೃದಂಗ, ಘಂಟೆ, ಗುಡುಗು, ಶಂಖ 
- ಇವುಗಳ ಸ್ವರಗಳು ಈ ರೀತಿಯಲ್ಲಿ ಕೇಳಿಸುವುದುಂಟು. ಇದನ್ನು ವಿಚಾರಿಸದೆ ನೀನು 
ಹೆದರುವುದೇ ? ವ॥ ಅದರಿಂದ ನೀನು ಇದು ಏನು ಎಂದು ವಿಚಾರಿಸುವ ಮೊದಲೇ 
ಪಶುವಿನಂತೆ ದಿಕ್ಕುದಿಕ್ಕಿಗೆ ಹೆದರುವುದೂ ವಂಶಾನುಗತವಾಗಿ ಬಂದ ವನವನ್ನು ಬಿಡುವುದೂ 
ತಕ್ಕುದಲ್ಲ ಎನ್ನಲು ಪಿಂಗಳಕನು ಹೀಗೆಂದನು : ಈ ಮಹಾಗಂಭೀರ ಘೋರನಿರ್ಫೋಷ 
ವನ್ನು ನೀನು ಶಬ್ದ ಮಾತ್ರವೆಂದು ಏಕೆ ನಿರಾಕರಿಸುವೆ ? ವಿಚಾರಿಸಿ ನೋಡಿದರೆ ಆ 
ಮಹಾಶಬ್ದಕ್ಕೆ ತಕ್ಕುದಾದ ದೇಹವಿದ್ದೀತು; ಆ ದೇಹಕ್ಕೆ ತಕ್ಕ ಸಾಮರ್ಥ್ಯವಿದ್ದೀತು; ಆ 


ಭೇದ ಪ್ರಕರಣಂ ೬೧ 
ಸತ್ತಂ ಸಮನಿಸುಗುಂ, ಆ ಸತ್ತಕ್ಕೆ ತಕ್ಕ ದರ್ಹಂ ದೊರೆಕೊಳ್ಳುಂ, ಆ ದರ್ಪಕ್ಕೆ ತಕ್ಕ ಕಲಿತನಮಾಗದಿರದು, 
ಅಂತಪ್ಪ ನಿಚ್ಛಟಗಲಿ ಕಲಹಮನೇ ಬಯಸಿ ತನಗೆ ಅಧಿಕನನಅಸುವಂ. ಅದಲೆನಿಂತಪ್ಪತುಲಬಲ 
ಪರಾಶ್ರಮ ಎಕ್ರಮದೊಳೆನಗಧಿಕನುಂ ಸಮಾನಬಲನುಮಲ್ಲದೆ ಹೀನನಾಗಲಟೆಯನಪ್ಪುದನಲೆದು, 
ನಿನ್ನ ಪೇಲ್ತ ಕಜ್ಜದ ಬಲಮಂ ಸಾಧಾರಣಂ ಮಾಲಕ್ತಿನ್ನ ಬಲಮಂ ನಚ್ಚಿ ನಿಂದು, 
ವಿಗ್ರಹಮನೊಡರ್ಚಿದೆನಪ್ಪೊಡೆ, ಇರ್ವರುಂ ಸಮಾನಬಲರಾದಂದು "ಮಹಿಷಾಶ್ಚಮಾಮೇಳನೇ ಸಹ 
ವಿನಶ್ಯತಿ' ಎಂಬುದಕ್ಕುಂ, ಅಧಿಕಬಲನಾದೊಡೆ "ಹಸ್ತಿನಾ ಹದಾತಿಯುದ್ಧಮಿವ ಬಲವದ್ಧಿಗ್ರಹಃ' 
ಎಂಬ ನೀತಿಯಂತಕ್ಕುಂ ಎಂದುಮದಲೆನಿಂತಪುುದನಲೆದು ಪೂರ್ವಪುರುಷರಿಂದಾದ ಮಹಾಟವಿಯಂ 
ಬಿಡಲಾಗದೆಂದು ನೇತಿವಿರುದ್ಧಂಗಳಪ್ಪ ಮಾತುಗಳಂ ನುಡಿದೆಯಾದೊಡೆಯಿಂತೀಯವಸರಕ್ಕೆ 
ತಕ್ಕುದೊಂದು ಕಥೆಯುಂಟೆಂಬುದಂ, ದವನಕನದೆಂತೆನೆ, ಪಿಂಗಳಕಂ ಹೇಟ್ಗುಂ : 


೪. ನರಿಯುಂ ಬಿಲನುಂ 


ಕಪಟಪ್ರಪಂಚ ಪರಿಣತ- 
ನುಪಾಯನಿಪುಣಾಭಿಧಾನ ಜಂಬುಕನುದ್ಯ- 
ದ್ವಿಪುಳತರಮಪ್ಪ ಗಿರಿವರ- 
ದುಪಕಂಠದ ಬಿಲದೊಳಿರ್ಪುದತಿಮುದದಿಂದಂ ೮೯ 
ವ ಆ ಜಂಬುಕನೊಂದು ದಿವಸಮಾಹಾರವಿಹಾರಕ್ಕೆ ಪೋಪುದುಮದಜ ಬಿಲಕ್ಕೊಂದು 
ಪುಲಿ ಬಂದು ಪೊಕ್ಕಿರ್ದುದನ್ನೆಗಂ ಕಿಚೆದಾನುಂ ಬೇಗದೊಳಾ ನರಿ ಬಂದು ಬಾಗಿಲೊಳ್‌ ನಿಂದು 
ಪುಲಿಯ ಹಜ್ಜೆಯುಮಂ ಸೊಪ್ಪಾದ ಬಿಲನುಮಂ ಕಂಡು, ಇದೆತ್ತಾನುಮೊಂದಪಾಯಮಾಗದೆ 


ಸಾಮರ್ಥ್ಯಕ್ಕೆ ತಕ್ಕ ದರ್ಪವೂ ಸೇರಿದ್ದೀತು; ದರ್ಪಕ್ಕೆ ತಕ್ಕ ಪರಾಕ್ರಮವೂ ಕೂಡಿದ್ದಿರಬೇಕು. 
ಅಂತಹ ನಿಶ್ಚಲ ಪರಾಕ್ರಮಿಯೂ ಕಲಹವನ್ನೇ ಬಯಸಿ ತನಗಿಂತ ಅಧಿಕನಾದವನನ್ನು 
ಅರಸುವನು. ಅದರಿಂದ ಅತುಲಬಲ ಪರಾಕ್ರಮದಲ್ಲಿ ನನಗೆ ಅಧಿಕನೂ ಸಮಾನಬಲನೂ 
ಆಗಿರುವನೇ ಹೊರತು ಹೀನಬಲನಲ್ಲ. ಅವನೊಡನೆ ನಾನು ಯುದ್ಧ ಮಾಡಿದೆನಾದರೆ 
ಇಬ್ಬರೂ ಸಮಾನಬಲರಾಗಿದ್ದರೆ "ಮಹಿಷಾಶ್ವ ಮಾಮೇಳನೇ ಸಹ ವಿನಶ್ಯತಿ” - 
ಮಹಿಷಾಶ್ವಗಳಿಗೆ ಯುದ್ಧವಾದರೆ ಎರಡೂ ಒಮ್ಮೆಲೇ ಸಾಯುವುವು - ಎಂಬಂತೆ 
ಆಗುವುದು. ಅಧಿಕಬಲನಾದರೆ, "ಹಸ್ತಿನಾ ಪದಾತಿಯುದ್ಧಮಿವ ಬಲವದ್ದಿಗ್ರಹಃ' - 
ಆನೆಯೊಡನೆ ಕಾಣಳಿನ ಕಾಳಗದಂತೆ - ಎಂಬ ನೀತಿಯಂತಾಗುವುದು. ಅದರಿಂದ 
ಪೂರ್ವಪುರುಷರಿಂದ ಮಹಾಟವಿಯನ್ನು ಬಿಡಬಾರದು ನೀತಿವಿರುದ್ಧವಾದ ಮಾತುಗಳನ್ನು 
ನುಡಿವೆಯಾದರೆ ಅದಕ್ಕೆ ತಕ್ಕ ಒಂದು ಕಥೆಯುಂಟು. ದವನಕನು ಅದೇನೆಂದು ಕೇಳಲು 
ಪಿಂಗಳಕನು ಹೇಳತೊಡಗುವನು : ೮೯. ಕಪಟಪ್ರಪಂಚಪರಿಣತನಾದ ಉಪಾಯನಿಪುಣ 
ಎಂಬ ಅಭಿದಾನದ ಒಂದು ಜಂಬುಕನು ಒಂದು ಪರ್ವತದ ತಪ್ಪಲಿನ ಬಿಲದಲ್ಲಿ ಅತ್ಯಂತ 
ಸಂತೋಷದಿಂದ ಮನೆ ಮಾಡಿಕೊಂಡಿತ್ತು. ಆ ಜಂಬುಕನು ಒಂದು ದಿನ ಆಹಾರವಿಹಾರಕ್ಕೆ 
ಹೋಗಲು ಅದರ ಬಿಲಕ್ಕೆ ಒಂದು ಹುಲಿ ಬಂದು ಹೊಕ್ಕಿತು. ಸ್ವಲ್ಪ ಹೊತ್ತಿನಲ್ಲೇ ಆ ನರಿ 
ಬಂದು ಬಾಗಿಲಲ್ಲಿ ನಿಂತು ಹುಲಿಯ ಹೆಜ್ಜೆಗಳನ್ನೂ ಹಾಳಾದ ಬಿಲವನ್ನೂ ಕಂಡು, ಇದು 


೬೨ ಕರ್ಣಾಟಕ ಪಂಚತಂತ್ರಂ 
ಪೋಗದೆಂದು ಶಂಕಿಸಿ, ಕಿತೆದೆಡೆಯಂ ಪೆಅಮೆಟ್ಟಿ ಬಂದು ನಿಂದು, ಈ ಚೋದ್ಯಮನುಪಾಯದೊಳೇ 
ನೋಡುವೆನೆಂದು, ಬಲನಂ ಪೆಸರ್ಗೊಂಡು ಪಲವುಂ ಸೂಟ ಕರೆಯಲ್‌, ಆ ಬಲಂ 
ನುಡಿಯದಿರ್ಪುದುಂ, ಬಿಲನೆ ನೀನಿನಿತು ಕಾಲಂ ನಾಂ ಬರ್ಪ್ಹಾಗಳಿದಿರ್ವಂದು ಸೇವೆಯಂ 
ಮಾಡುತ್ತಿರ್ದಯ್‌ ಈಗಳದುಗೆಟ್ಟು ಕರೆದೊಡಂ ಮೊದಲಾಗಿ ಸರಂದೋಜಿದಷೆಯಿಲ್ಲ ಹೆಜನೋರ್ವಂಗೆ 
ಕೂರ್ತೆಯಕ್ಕುಂ, ಮೇಣ್‌ ಬಲ್ಲಿದನಿರ್ದನಕ್ಕುಮಲ್ಲದೊಡೀಗಳೇಕುಸಿರದಿರ್ದಪೆ? ಆದೊಡಮೇಂ, 
ನಿನ್ನ ಗುಣಕ್ಕಿನ್ನೊರ್ಮೆ ಕರೆವೆಂ ಇನ್ನುಮುಸಿರದಿರ್ದೊಡೆ ಪೆಅತೊಂದು ಬಿಲನನಅಸಿಕೊಳ್ಳಿಂ, 
ಸರಂದೋಜಿದೆಯಪ್ಪೊಡೆ ನಿನ್ನಲ್ಲಿಗೆ ಬರ್ಪೆನೆಂದು ಮತ್ತಂ ಬಲನಂ ಕರೆವುದುಂ, ಪುಲಿ ಇದೆಲ್ಲಮಂ 
ಕೇಳ್ವು ಬಿಲನೆನಗೆ ಭಯಸ್ಕನಾಗಿ ಸರಂದೋಜಲಣದಿರ್ದುದಾಗಲ್ವೇಟ್ಕುಮಿನ್ನಾನಾದೊಡಂ ಸರಂದೋಜಿ 
ನರಿಯಂ ಬರಿಸಿ ತಿಂಬೆನೆಂಬಲೆವಗೆಯಂ ಬೇಡರಂತೆ ಬಗೆದು ಹೂಂಕಾರಂಗೆಯ್ದುದುಂ, ಆ 
ಧ್ವನಿಯಂ ನರಿ ಕೇಳ್ದು ತನ್ನ ಬುದ್ಧಿಗೆ ತಾನೆ ಮೆಚ್ಚಿ, 

ಶ್ಲೋ!! ಆನಾಗತಂ ಯಃ ಕುರುತೇ ಸ ಶೋಭತೇ ನ ಶೋಭತೇ ಯೋ ನ 'ರೋತ್ಸನಾಗತಂ 

ವನೇ ವಸನ್ನತ್ರ ಜರಾಮುಪಾಗತೋ ಬಲಸ್ಕವಾಚೋ ನ ಕದಾಚನಶ್ರುತಾಃ 11೧೩! 


ಟೀ॥॥ ಆವನೊರ್ಬಂ ಮೇಲಪ್ಪ ಕಜ್ಜವನಚಿದು ಮಾಡದಿರ್ದಪನವನನೊಪ್ಪಲೆಯೆಂ. 
ನಾನೀ ದನದುರ್ಗದೊಳಿರ್ದು ವಾರ್ಧಿಕವನೆಯ್ಲಿದೆಂ, ಬಲದ ನುಡಿಯನೆಂದುಂ ಕೇಳ್ದುದಿಲ್ಲ. ಎಂದಿಂತು 
ಪಲಕಾಲಮೀ ವನದೊಳಿರ್ದುಂ ಈ ವನದೊಳಾಡಿಯುಂ ಬಲ್ಲೆಂ, ಬಿಲಂ ನುಡಿವುದಂ ಗಿಡಂಗಳ್‌ 
ನಡೆವುದಂ ನಾನೆಂದುಂ ಕಂಡುಂ ಕೇಳ್ಪುಮಲೆಯೆನೆಂದು ಆ ನರಿ ಬಗೆಯೊಳ್‌ ಪಿರಿಯನಪ್ಪುದಲೆಂ 
ತನ್ನ ಬುದ್ಧಿಗೆ ತಾನೆ ಮೆಚ್ಚಿ ಆಯೆಡೆಯಂ ಬಿಟ್ಟೋಡಿ ಬರ್ದುಂಕಿತು. 


ಏನೋ ಅಪಾಯವಲ್ಲದೆ ಇರದು ಎಂದು ಮನಸ್ಸಿನಲ್ಲಿ ಸಂದೇಹಿಸಿತು. ಸ್ವಲ್ಪ ಹಿಂದಕ್ಕೆ 
ಸರಿದು ಈ ಚೋದ್ಯವನ್ನು ಉಪಾಯದಿಂದಲೇ ನೋಡುವೆನೆಂದು ಬಿಲವನ್ನು ಹೆಸರಿಟ್ಟು 
ಹಲವುಬಾರಿ ಕರೆಯಲು ಆ ಬಿಲವು ಮರುಮಾತು ಕೊಡಲಿಲ್ಲ. “ಬಿಲನೆ, ನೀನಿಷ್ಟು 
ಕಾಲ ನಾನು ಬರುವಾಗ ಇದಿರುಗೊಂಡು ಸೇವಿಸುತ್ತಿದ್ದೆ. ಈಗ ಅದನ್ನು ಬಿಟ್ಟು ಕರೆದರೂ 
ಮಾತಾಡುವುದಿಲ್ಲ ; ಬೇರೊಬ್ಬನನ್ನು ಪ್ರೀತಿಸಿರಬೇಕು! ಅಲ್ಲದೆ ಅವನು 
ಬುದ್ಧಿವಂತನಿರಬೇಕು. ಅಲ್ಲದಿದ್ದಲ್ಲಿ ಈಗ ಏಕೆ ಮಾತನಾಡದೆ ಇರುವೆ! ಆದರೇನು, ನಿನ್ನ 
ಗುಣಕ್ಕಾಗಿ ಇನ್ನೊಮ್ಮೆ ಕರೆಯುವೆ, ಇನ್ನೂ ಮಾತಾಡದಿದ್ದಲ್ಲಿ ಬೇರೊಂದು ಬಿಲವನ್ನು 
ಅರಸಿಕೊಳ್ಳುವೆ ; ಮಾತಾಡಿದರೆ ನಿನ್ನ ಬಿಲಕ್ಕೇ ಬರುವೆ ಎಂದು ಮತ್ತೊಮ್ಮೆ ಬಿಲವನ್ನು 
ಕರೆಯತೊಡಗಿತು. ಹುಲಿಯು ಇದನ್ನೆಲ್ಲ ಕೇಳಿ, ಬಿಲವು ನನಗೆ ಹೆದರಿ ಮಾತಾಡದೆ 
ಸುಮನಿದ್ದಿರಬೇಕು ; ಇನ್ನು ನಾನಾದರೂ ಮಾತಾಡಿ ನರಿಯನ್ನು ಬರುವಂತೆ ಮಾಡಿ 
ತಿಂದುಬಿಡುವೆ ಎಂದು ಹೀನಾಪೇಕ್ಷೆಯಿಂದ ದಡ್ಡರಂತೆ ಯೋಚಿಸಿ ಹೂಂಕರಿಸಲು ಆ 
ಧ್ವನಿಯನ್ನು ನರಿಯು ಕೇಳಿ ತನ್ನ ಬುದ್ಧಿಗೆ ತಾನೇ ಮೆಚ್ಚಿಕೊಂಡಿತು. ಶ್ಲೋ!! ಯಾವನು 
ಮೇಲಾದ ಕಾರ್ಯವನ್ನು ಅರಿತೂ ಮಾಡದಿರುವನೋ ಅವನನ್ನು ನಂಬುವುದು ಕಷ್ಟ. 
ನಾನು ಈ ವನದುರ್ಗದಲ್ಲಿದ್ದು ವಾರ್ಧಕ್ಯವನ್ನು ಹೊಂದಿದೆ ; ಬಿಲದ ನುಡಿಯನ್ನು ಎಂದೂ 
ಕೇಳಿಲ್ಲ. ಹೀಗೆ ಹಲವುಕಾಲ ಈ ವನದಲ್ಲಿದ್ದೂ ಈ ವನದಲ್ಲಿ ಆಡಿಯೂ ಬಲ್ಲೆ ಬಿಲ 
ನುಡಿಯುವುದನ್ನೂ, ಗಿಡಗಳು ನಡೆಯುವುದನ್ನೂ ನಾನು ಎಂದೂ ಕಂಡು ಕೇಳಿಯೂ 
ಅರಿಯೆನು. ಎಂದು ಆ ನರಿ ಮನಸ್ಸಿನಲ್ಲಿ ಹಿರಿಯನಾದುದರಿಂದ ತನ್ನ ಬುದ್ಧಿಗೆ ತಾನೇ 


ಭೇದ ಪ್ರಕರಣಂ ೬೩ 
ಅಂತುಮಲ್ಲದೆಯುಂ “ಆತಾರ್ಹಂ ಪೃಥಿವೀಂ ತೃಜೇತ್‌', ತನ್ನ ನಿಮಿತ್ತಮಾಗಿ ಭೂಮಿಯಂ 
ಬಿಡುವುದೆಂಬ ನೀತಿಶಾಸ್ತ್ರಮುಂಟು. “ತಾನುಳ್ಳೊಡೆ ಮೂರುಲೋಕಮುಂಟು' ಎಂಬ ನಾಣ್ಣುಡಿಯುಂಟು. 
ಆತರಕ್ಷಣಮೇ ಪರಮಪುರುಷಾರ್ಥಮೆಂಬ ಸೆ ಸರ್ವಜನಸಮತಮಂ ಕೇಳ್ದುಂ ಕಂಡುಮಟಿದುಮಿಂತಪ್ಪ 
ಸ್ಥಾನದೊಳೆಂತಿರ್ಪಮೆನೆ, ದವನಕನಿಂತೆಂದಂ : ಇನಿತುವರಂ ದೇವರ ಮನದೊಳತಿಭಯಮುಳ್ಳೊಡಿದು 
ವಿಸ್ಮಯಮಪ್ಪುದಾದೊಡಂ ನಿಮಗಿನಿತು ಭಯಂ ಮಾಡಿದಂಗೆ ನೀಂ ಪೇಲ್ತ ಗುಣಂಗಳೊಳ 
ವಿಲೆಂಬುದುಮಂ ಅವನೊರ್ವನೋ ಚತುರ್ಬಲಸಮೇತನೋ ಎಂಬುದುಮನಾರಯ್ದು ನಿಶ್ಚಯಂ 
ಶತ್ರು ಬಲವಂತನಾದುದನಲಿದಿಂ ಬಟೆಕ್ಕಂ ಅದರ್ಕೆ ತಕ್ಕುದಂ ನೆಗೆಲಕ್ತಿನೆಂದು ಪಲವುಮುಪಾಯದಿಂ 
ತಿಳಿಪಿ ನಿಲಿಸಿ, 
ಶ್ಲೋ ॥ ಕ್ಷೀಣೇ ಕೋಶೇ ಪ್ರಜಾನಾಶೇ ಶತ್ರೌ ನಿಕಟವರ್ತಿನಿ 
ನ ಸ್ಥಾತವಂ ನ ಯೋದ್ಧವೃಂ ತದ್ದೇಶಂ ಚ ಪರಿತ್ಯಜೇತ್‌ Hoot 
ಟೀ॥! ಭಂಡಾರಂ ಸವೆದೆಡೆ ಪ್ರಜೆ ಕೆಟ್ಟೆಡೆ ಹಗೆ ಸಮೀಪವಾದೆಡೆಯಲ್ಲಿರಲಾಗದು, ಯುದ್ಧಂ 
ಮಾಡಲಾಗದು, ಆ ದೇಶಮಂ ಬಿಟ್ಟು ಪೋಪುದು ಎಂಬುದನೆದು ಈ ನಯಂಗಳೊಳೆಗೆ ನಿನಗೆ 
ಶತ್ರುಸಂಕಟಮೆಂಬ ಶಂಕೆಯಿಲ್ಲದೆ ಸಹ್ತಾಂಗದೊಳೇಕಾಂಗಮಪ್ಪುದುಂ ವಿಕಳಮಾದುದಿಲ್ಲ 
ಸಾಮಾದ್ಕುಹಾಯಂಗಳಿಂ ಶತ್ರುಗಳಂ ವಶಂ ಮಾಡಲಾರದೆ ಅಪಸರಣಮೇ ಶರಣಮಾಗಿರ್ದುದುವಂ 
ಪ್ರಯೋಗಿಸದೆ ಶಬ್ದಶ್ರವಣಮಾತಕ್ಕೆ ಭಯಂಗೊಂಡೋಡಿದಿರಪ್ಪೊಡೆ. 
ಶ್ಲೋ ॥ ಪೂರ್ವಮೇವ ಮಯಾಜ್ಞಾತಂ ಪೂರ್ವಮೇತದ್ದಿವೇಚಿತಂ 
ಅನುಪ್ರವಿಶ್ಶ ವಿಜ್ಞಾತಂ ಯಾವದ್ದಾರು ಚ ಚರ್ಮ ಚ 1೧೫1! 


ಮೆಚ್ಚಿ ಆ ಎಡೆಯನ್ನು ಬಿಟ್ಟು ಓಡಿ ಬದುಕಿಕೊಂಡಿತು. ಅಲ್ಲದೆ "ಆತ್ಮಾರ್ಹಂ ಪೃಥಿವೀಂ 
ತ್ಯಜೇತ್‌' - ತನಗಾಗಿ ಭೂಮಿಯನ್ನು ಬಿಡಬೇಕು - ಎಂಬ ನೀತಿಶಾಸ್ತ್ರವಿದೆ. “ತಾನುಂಟೋ 
ಮೂರು ಲೋಕವುಂಟು' ಎಂಬ ನಾಣ್ಣುಡಿಯೂ ಇದೆ. ಆತ್ಮರಕ್ಷಣೆಯೇ ಪರಮಪುರುಷಾರ್ಥ 
ಎಂಬ ಸರ್ವಜನಸಮತವನ್ನು ಕೇಳಿಯೂ ಕಂಡೂ ಅರಿತೂ ಇಂಥ ಅಪಾಯಕರವಾದ 
ಸ್ಥಳದಲ್ಲಿ ಹೇಗಿರಬಲ್ಲೆನು ? ಅದಕ್ಕೆ ದವನಕನು ಹೀಗೆಂದನು: ನಿಮಗೆ ಇಷ್ಟೊಂದು 
ಭಯವನ್ನುಂಟುಮಾಡಿದವನಲ್ಲಿ ನೀವು ಹೇಳಿದ ಗುಣಗಳು ಇವೆಯೋ, ಇಲ್ಲವೋ 
ಎಂಬುದನ್ನೂ ಅವನೊಬ್ಬನೇ ಚತುರ್ಬಲಸಮೇತನೋ ಎಂಬುದನ್ನೂ ವಿಜಾರಿಸಿ 
ನಿಶ್ಚಯವಾಗಿಯೂ ಶತ್ರುವು ಅಧಿಕ ಬಲನೆಂದು ತಿಳಿದ ಮೇಲೆ ಅದಕ್ಕೆ ತಕ್ಕುದಾದುದನ್ನು 
ಮಾಡುವೆ, ಎಂದು ಹಲವು ಉಪಾಯದಿಂದ ತಿಳಿಸಿ ನಿಲ್ಲಿಸಿದನು. ಶ್ಲೋ! ಭಂಡಾರ 
»-ಬರಿದಾದರೆ, ಪ್ರಜೆಗಳು ನಾಶವಾದರೆ, ಹಗೆಗಳು ಸಮೀಪದಲ್ಲಿದ್ದರೆ ಆ ದೇಶದಲ್ಲಿರಬಾರದು; 
ಅಂಥಲ್ಲಿ ಯುದ್ಧ ಮಾಡಬಾರದು, ಆ ದೇಶವನ್ನು ಬಿಟ್ಟುಹೋಗಬೇಕು ಎಂಬುದನ್ನು 
ತಿಳಿದು ಈ ನೀತಿಗಳಲ್ಲಿ ನಿನಗೆ ಶತ್ರುಸಂಕಟ ಎಂಬ ಶಂಕೆಯಿಲ್ಲದೆ ಸಪ್ರಾಂಗಗಳಲ್ಲಿ ಒಂದು 
ಅಂಗವೂ ಕೊರತೆಯಿಲ್ಲ. ಸಾಮಾದಿ ಉಪಾಯಗಳಿಂದ ಶತ್ರುಗಳನ್ನು ವಶಪಡಿಸಿಕೊಳ್ಳ 
ಲಾರದೆ ಓಡಿಹೋಗುವುದೇ ಶರಣಾಗಿರುವುದು. ಅದನ್ನೂ ಪ್ರಯೋಗಿಸದೆ ಶಬ್ದ ಶ್ರವಣ 
ಮಾತ್ರಕ್ಕೆ ಭಯಗೊಂಡು ಓಡಿದರೆ ಶ್ಲೋ! ಮೊದಲೊಮ್ಮೆ ಇದು ನನಗೆ ಅನುಭವಕ್ಕೆ 
ಬಂದಿತು. ಮೊದಲೊಮ್ಮೆ ನನಗೆ ಈ ಅವಸ್ಥೆಯ ಅರಿವಾಗಿತ್ತು ; ಅದು ಮರ ಮತ್ತು 





೬೪ ಕರ್ಣಾಟಕ ಪಂಚತಂತ್ರಂ 


ಟೀ!! ಮುನ್ನಮಿದೆನ್ನಿಂದಟಿಯಲ್ಲಟ್ಟಿತು, ಮುನ್ನಮೆನಗೀಯವಸ್ಥೆಯೊಳಗೆ ಹೊಕ್ಕಜೆಯಲ್ಪಟ್ಟತು, 
ಮರನುಂ, ತೊವಲುಂ ಎಂಬುದು-ಎಂಬ ಕಥೆಯಂತಕ್ಕುಮೆನೆ, ಪಿಂಗಳಕನದೆಂತೆನೆ, ದವನಕಂ 
ಪೇಲ್ಗುಂ : 


೫. ನರಿಯೂ ಭೇರಿಯೂ 


ಮದಗಜಸಂಕುಳದಿಂ ಶ್ಚಾ- 

ಪದದಿಂದಂ ಗಿರಿಗುಹಾಳಿಯಿಂದಧಿಕ ಭಯ- 

ಪ್ರದಮೆನಿಹ ಘೋರಕಾಂತಾ- 

ರದೊಳೆ ಮಹಾಭೀರುವೆಂಬ ಜಂಬುಕನಿರ್ಕುಂ ೯೦ 


ಆ ಜಂಬುಕನೊಂದು ದಿವಸಂ ಆಹಾರ ವಿಹಾರಕಾಂಕ್ಷೆಯಿಂದಡವಿಯೆಲ್ಲಮಂ ತೊಟಲ್ಲೂ 
ಎಲ್ಲಿಯುಮೇನುಮಂ ಪಡೆಯದೆ ತನಗೆ ಸಹಾಯನಪ್ಪುದೊಂದು ವಾಯಸನಿರ್ದಲ್ಲಿಗೆ ಬರ್ಪುದು 
ಮಾ ವಾಯಸಂ ಇದಿರ್ವಂದು, ಎಲೆ ಭಾವ, ಏಂ ಬಡವಾದಿರೆನೆ ಪಲವು ದಿವಸಮಾಹಾರಂಬಡೆಯದೆ 
ಬಡವಾಗಿ ನಿನ್ನಲ್ಲಿ ಆಸೆಪಟ್ಟು ಬಂದೆನೆಂಬುದುಂ, ಇದಾವ ಗಹನಮೀಗಳಾಂ ಪೋಗಿ ಬರ್ಪನ್ನೆವರ 
ಮಿಲ್ಲಿಯೇ ನಿಲ್ಲಿಮೆಂದು ವಾಯುವೇಗದಿಂ ವಾಯಸಂ ಪೋಗಿ ಬಂದು, ಈ ತೋರ್ಷ ನದಿಯ 
ತೀರದೊಳ್‌ ಚತುರ್ಬಲಯುತರಿರ್ವರರಸುಗಳ್‌ ಕಾದಿದಲ್ಲಿ ಪೆಣಮಯಮಾಗಿರ್ದರಣ್ಯಭೂಮಿಯಂ 
ಕಂಡೆಂ, ನಿನ್ನೊಡಲ ಬಡತನಂ ಕಿಡುವಿನಮಾಹಾರಕ್ಕೆಡೆಯಾದುದಲ್ಲಿಗೆ ಪೋಗೆಂದು ಪೇಟ್ವುದುಮಾ 
ನರಿ ಪರಿದು ಸಮರರಂಗಭೂಮಿಯನೆಯ್ದಿ ಅನೇಕ ಶಬಾಳೋಕನಜಾತಹರ್ಷನಾಗಿರ್ಪುದುಂ, ಕಿಜೆದಾನುಂ 
ಬೇಗಕ್ಕೆ ಭೋಂಕನೆ ಪೊಣ್ಣಿದ ಭಯಂಕರದ್ದಾನಮಂ ಕೇಳ್ಳೆಲ್ಲಿಯುಂ ನಿಲಲಣದೆ ಓಡಿಬರ್ಪುದುಂ, 


ಅದರ ರೆಂಬೆಯೆಂಬುದು ಮತ್ತೆ ಅರಿವಾಯಿತು - ಆ ಕಥೆಯಂತೆ ಆದೀತು ಎನ್ನಲು, 
ಪಿಂಗಳಕನು ಅದೇನು ಎನ್ನಲು, ದವನಕನು ಹೇಳುವನು. ೯೦. ಮದ್ದಾನೆಗಳ 
ಸಮೂಹದಿಂದಲೂ ಪ್ರಾಣಿಗಳಿಂದಲೂ ಗಿರಿಗುಹೆಗಳಿಂದಲೂ ಅತ್ಯಂತ ಭಯಂಕರವಾದ 
ಘೋರ ಕಾಂತಾರದಲ್ಲಿ ಮಹಾಭೀರು ಎಂಬ ಹೆಸರಿನ ಜಂಬುಕವಿತ್ತು. ವ! ಆ ಜಂಬುಕಮ 
ಒಂದು ದಿನ ಆಹಾರ ವಿಹಾರಕಾಂಕ್ಷೆಯಿಂದ ಅಡವಿಯನ್ನೆಲ್ಲ ತೊಳಲಿ ಎಲ್ಲಿಯೂ ಏನನ್ನೂ 
ಪಡೆಯದೆ ತನ್ನ ಸ್ನೇಹಿತನಾದ ಒಂದು ವಾಯಸದ ಬಳಿಗೆ ಹೋಯಿತು. ಆ ಕಾಗೆ 
ಎದುರುಗೊಂಡು, “ಎಲೆ ಭಾವ ! ಏಕೆ ಬಡವಾಗಿದ್ದೀರಿ' ಎನ್ನಲು ಹಲವು ದಿನಗಳಿಂದ 
ಆಹಾರ ಪಡೆಯದೆ ನಿನ್ನಲ್ಲಿಗೆ ಆಸೆಪಟ್ಟು ಬಂದೆ ಎಂದಿತು. ಇದೆಂಥ ಮಹಾಕಾರ್ಯ! 
ಈಗ ನಾನು ಹೋಗಿ ಹಿಂದಿರುಗುವವರೆಗೆ ನೀವು ಇಲ್ಲಿಯೇ ನಿಲ್ಲಿರಿ ಎಂದು 
ವಾಯುವೇಗದಿಂದ ವಾಯಸವು ಹೋಗಿ ಮರಳಿತು. ಇಲ್ಲಿಗೆ ಕಾಣಿಸುತ್ತಿರುವ 
ನದೀತೀರದಲ್ಲಿ ಚತುರ್ಬಲಯುತರಾದ ಇಬ್ಬರು ರಾಜರು ಹೋರಾಡಿ ಹೆಣಮಯ 
ವಾಗಿರುವ ರಣಭೂಮಿಯನ್ನು ಕಂಡೆನು. ನಿನ್ನ ಒಡಲ ಬಡತನ ಕಳೆಯುವಷ್ಟು 
ಆಹಾರವುಂಟು ; ಅಲ್ಲಿಗೆ ನಡೆ ಎಂದು ಆ ವಾಯಸವು ಹೇಳಿತು. ಆ ನರಿ ಹೋ 

ಸಮರಭೂಮಿಯನ್ನು ಸೇರಿ ಅನೇಕ ಶವಗಳನ್ನು ನೋಡಿದುದರಿಂದ ಉಂಟಾದ 
ಹರ್ಷದಿಂದ ತುಂಬಿತ್ತು. ಸ್ವಲ್ಪ ಸಮಯದಲ್ಲಿ ಅನಿರೀಕ್ಷಿತವಾಗಿ ಹೊಮ್ಮಿದ 
ಭಯಂಕರಧ್ದಾನವನ್ನು ಕೇಳಿ ಎಲ್ಲಿಯೂ ನಿಲ್ಲದೆ ಓಡಿಬರಲು ಲಂಬಕರ್ಣ ಎಂಬ ಹೆಸರಿನ 


ಭೇದ ಪ್ರಕರಣಂ ೬೫ 
ಲಂಬಕರ್ಣನೆಂಬುದೊಂದು ಜಂಬುಕಂ ಕಂಡಿದೇನೆಲೆ ಭಾವಾ! ನೀನೇತರ್ಕೆ ಭಯಾತುರನಾಗಿ 
ಬರ್ಪೆ, ಎನೆ, ಕೊಳುಗುಳಂ ನಿರ್ಮಾನುಷ್ಠಗೋಚರಮೆಂದು ಬಗೆದು ಪೋಷನ್ನೆಗಂ, ನೆಲಂ 
ಮೊಲಿಗಿದಂತಪ್ಪುದೊಂದು ಭಯಂಕರಧ್ವಾನಮಾಗಲದಂ ಕೇಳ್ಟೋಡಿ ಬಂದೆನೆಂಬುದುಂ, ಆ 
ಜಂಬುಕನೆಂದುದು; ಆ ಧ್ವಾನಮಾವುದೆಂದುದುಚೆಯದೆ ದೂರಭೀರುವಾಗಿ ವೋಗಲ್ವೇಡ, 
ಆಯೆಡೆಯನೆನಗೆ ತೋಜು ಬಾ, ಎಂದೊಡಂಗೊಂಡು ಬಂದು ನೋಡುವನ್ನೆಗಂ, ಶಿಖರಿ 
ಶಿಖರಾನುಕಾರಿಯಪ್ಪುದೊಂದು ಭೇರಿ ಸಮೀರಣಪೇರಿತ ಭೂರುಹಶಾಖಾಗ್ರಹತಿಯಿಂದತಿ 
ಪ್ರಘೋಷಂಗೆಯ್ದು ತದಾಹತಿಯಿಲ್ಲದಾಗಳ್‌ ನಿಶ್ಶಬ್ಹಮಾಗಿಯುಂ ಇರ್ಕುಮದಂ ಕಂಡಾ ಜಂಬುಕಂ 
ಮನುಷ್ಯಸಂಚಾರಮಿಲ್ಲದುದಂ ನಿಶ್ಚಯಮಾಗಚೆದಾರಯ್ದು ಬಲವಂದು ನಿಂದು ನೋಡಿ 
ಮತ್ತಲ್ಲಿಯೇನಾನುಮಿರ್ಕುಮೆಂದು ಶಂಕೆಯಿಂ ಭೇರಿಯ ಕಣ್ಣಂ ವಿದಾರಿಸಿಯದಳಕೊಳೇನುಮಂ 
ಕಾಣದೆ ಲಂಬಕರ್ಣಂ ಆ ನರಿ ದೂರಭೀರುವಾದುದರ್ಕೆ ಹಾಸ್ಕಂಗೆಯ್ದುದು ಅದು ಕಾರಣದಿಂ 
ನೀಂ ಶಬ್ದಮಾತ್ರಕ್ಕೆ ಬೆರ್ಚದೊಡಿಂತಪ್ಪ ನಗೆಗೆಡೆಯಪ್ಪಿರದಚಿಂ ದೇವರೆನ್ನನಟ್ಟಿಯಾರಯ್ದ ಬಟೆಕ್ಕದರ್ಕೆ 
ತಕ್ಕುದಂ ನೆಗಬ್ಬುದೆಂಬುದಂ, ಪಿಂಗಳಕಂ ನಿನ್ನ ಮನದೊಳಿದುವೆ ಕಜ್ಜಮಪ್ಪೊಡೆ ಪೋಗೆಂದು 
ಮತ್ತಮಿಂತೆಂದಂ : ಈ ಬೆಸನಪ್ಪೊಡೆ ದೂತರ್ಗೆ ಭಟ್ಟರ್ಗೆ ಪರಿಗರ್ಗಲ್ಲದೆ ನೀಂ ಮಾಡಲ್ಪಕ್ಕುದಲ್ಪ 
ಇಂತಪ್ಪ ವಿಷಮಾನ್ವೇಷಣಕ್ಕೆಂತಟ್ಟುವೆನೆನೆ, ದವನಕಂ, ದೇವರ್‌ ಬೆಸಸಿದಂತರಸುಗಳುಂ ತಮ್ಮಾಜ್ಞೆ 


ಒಂದು ಜಂಬುಕನು ಕಂಡು ಇದೇನು ಎಲೆ ಭಾವಾ ! ನೀನು ಏಕೆ ಭಯಾತುರನಾಗಿ 
ಓಡಿಬರುತ್ತಿರುವೆ ಎಂದು ಕೇಳಿತು. ಅದಕ್ಕೆ ಮಹಾಭೀರುವು ಕೊಳುಗುಳವು 
ಮನುಷ್ಯರಹಿತವೆಂದು ಭಾವಿಸಿ ಹೋದರೆ ನೆಲ ಮೊಳಗಿದಂತಹ ಒಂದು ಭಯಂಕರ 
ಧ್ವಾನವಾಗಲು ಅದನ್ನು ಕೇಳಿ ಓಡಿಬಂದೆ ಎಂದಿತು. ಅದಕ್ಕೆ ಆ ಜಂಬುಕನು ಹೀಗೆಂದಿತು; 
ಆ ಶಬ್ದವು ಏನೆಂಬುದನ್ನು ತಿಳಿಯದೆ ದೂರಭೀರುವಾಗಿ ಹೋಗಬೇಡ ; ಆ ಪ್ರದೇಶವನ್ನು 
ನನಗೆ ತೋರಿಸು, ಬಾ ಎಂದು ಆ ನರಿಯನ್ನು ಒಡಗೊಂಡು ಬಂದು ನೋಡಿತು. 
ಪರ್ವತದ ಶಿಖರವನ್ನು ಅನುಕರಿಸುವಂಥ ಒಂದು ಭೇರಿ ಗಾಳಿಯಿಂದ ಪ್ರೇರಿತವಾದ 
ಮರದ ಕೊಂಬೆಯ ಹೊಡೆತದಿಂದ ಅತಿಘೋಷವನ್ನು ಮಾಡಿ, ಹಾಗೆ ಗಾಳಿಯಿಲ್ಲದಾಗ 
ನಿಶ್ಶಬ್ದವಾಗಿರುವುದನ್ನು ಆ ನರಿ ಕಂಡಿತು. ಮನುಷ್ಯಸಂಚಾರ ಇಲ್ಲದಿರುವುದನ್ನು 
ನಿಶ್ಚಯಮಾಡಿಕೊಂಡು ವಿಚಾರಿಸಿ ಆ ಭೇರಿಯನ್ನು ಸುತ್ತಿ ಮತ್ತೆ ಅದರಲ್ಲಿ ಏನಾದರೂ 
ಇದ್ದೀತೆಂದು ಸಂದೇಹದಿಂದ ಭೇರಿಯ ಕಣ್ಣನ್ನು ಹರಿದು ನೋಡಿ ಏನನ್ನೂ ಕಾಣದೆ 
ಲಂಬಕರ್ಣನು ಆ ನರಿ ಧೂರಭೀರುವಾದುದಕ್ಕೆ ಪರಿಹಾಸಮಾಡಿತು. ಆದ್ದರಿಂದ ನೀವು 
ಶಬ್ದ ಮಾತ್ರಕ್ಕೆ ಹೆದರಿದರೆ ಇಂತಹ ಪರಿಹಾಸಕ್ಕೆ ಒಳಗಾಗುವಿರಿ. ದೇವರು ನನ್ನನ್ನು 
ಅಲ್ಲಿಗೆ ಅಟ್ಟಿ ಬಳಿಕ ಅದಕ್ಕೆ ತಕ್ಕುದನ್ನು ಕೈಕೊಳ್ಳಬಹುದು ಎಂದಿತು. ಅದಕ್ಕೆ ಪಿಂಗಳಕನು, 
ನಿನ್ನ ಮನಸ್ಸಿನಲ್ಲಿ ಇದೇ ಉಪಾಯ ಸರಿ ಎಂದು ಕಂಡರೆ ಹೋಗಿ ಬಾ ಎಂದು ಹೀಗೆಂದಿತು: 
ಈ ಕಾರ್ಯವನ್ನು ದೂತರೂ, ಭಟ್ಟರೂ, ಪರಿಜನರೂ ಮಾಡಬೇಕಾದುದಲ್ಲದೆ ನೀನು 

ಡುವುದು ಉಚಿತವಲ್ಲ : ಇಂಥ ವಿಷಮಾನ್ವೇಷಣಕ್ಕೆ ನಿನ್ನನ್ನು ಹೇಗೆ ಅಟ್ಟಲಿ? ಅದಕ್ಕೆ 
ದವನಕ ಹೇಳಿತು : ದೇವರು ಹೇಳಿದಂತೆ ಅರಸರು ತಮ್ಮ ಆಜ್ಞೆ ನೆರವೇರುವಲ್ಲಿಯೂ, 


೬೬ ಕರ್ಣಾಟಕ ಪಂಚತಂತ್ರಂ 
ಸಲ್ವಲ್ಲಿಗಲ್ಲದೆ ಮೇಣ್‌ ಮಿತ್ರರಲ್ಲಿಗಲ್ಲದೆ ಶತ್ರುಗಳಲ್ಲಿಗೆ ಮುನ್ನಮೆ ಪ್ರಧಾನರುಮಂ 
ಪಸಾಯ್ತರುಮನಟ್ಟಲಾಗದೆಂಬ ರಾಜನೀತಿಯನಳೆವಿರಾಗಿಯುಂ ಪೋದೆಡೆಯೊಳೇನಾನುಮಪಾಯ 
ಮಕ್ಕುಮೆಂಬ ಶಂಕೆಯಿಂದೆನಗೆ ಕಾರುಣ್ಮಂಗೆಯ್ದಿರಾಗಿಯುಂ ಬೆಸಸಿದಿರ್‌. ಈಯೆಡೆಗೆ 
ಮಹಾಪ್ರಸಾದಮಾದೊಡಂ ದೇವರ್ಗಿಂತಪ್ಪತಿ ಕುತೂಹಲಂ ಪುಟ್ಟಿದೀಯೆಡೆಯೊಳೀ ಬೆಸನಲ್ರು, 
ಮತ್ತಾವ ಬೆಸಕ್ಕಮಾವ ತೆಅದೊಳಾನೆ ಸಾಲ್ವೆನೆಂದು ನುಡಿಯೆ, ಪಿಂಗಳಕಂ ಸಂತಸಂಬಟ್ಟಿಂತೆಂದಂ : 
ಶ್ಲೋ ॥ ಅಪ್ರಾಜ್ಲೇನ ಚೆ ಕಾತರೇಣ ಚೆ ಗುಣಸ್ಸಾ ತ್‌ ಸಾನುರಾಗೇಣ ಕಃ 
ಪ್ರಜ್ಞಾ ವಿಕ್ರಮಶಾಲಿನೋಪಿ ಹಿಭವೇತ್‌ ಕಿಂ ಭಕ್ತಹೀನಾತ್ಸಲಂ 
ಪ್ರಜ್ಞಾ ವಿಕ್ರಮ ಭಕ್ತಯಃ ಸಮುದಿತಾ ಯೇಷಾಂ ಗುಣಾ ಭೂತಯೇ 
ತೇ ಭೃತ್ಯಾನೃಷತೇಃ ಕಳತ್ರಮಿತರೇ ಸುಪತ್ಸುಚಾಪತ್ಸುಚೆ lol 
ಟೀ॥! ಬುದ್ಧಿಹೀನನುಂ ಕಾತುರನುಮಾಗಿರ್ಪವಂ ಸ್ನೇಹಿತನುಮಾದುದಚಿಂದಾವ ಲೇಸುಂಟು. 
ಬುದ್ಧಿ ಪರಾಕ್ರಮಗಳಿಂದೊಳ್ಳುವೆತ್ತವನಾದೊಡಂ ಭಕ್ತಿಯಿಲ್ಲದವನೇತರ್ಕಂ ಬಾರ್ತೆಯಿಲ್ಲಂ. 
'ಬುದ್ಧಿಪರಾಕ್ರಮಭಕ್ತಿಗಳ್‌ ಆರ್ಕೆಲಬರ್ಗೊಳವಾ ಭೃತ್ಯರರಸುಗಳ್ಗೆ ಹೆಂಡಿರ್ಮಕ್ಕಳೋಹಾದಿಯಲ್ಲಿ 
ಸಂಪತ್ತಾದೊಡಂ ವಿಪತ್ತಾದೊಡಂ ಬಡರ್‌, ಎಂದು ಪೂರ್ವಾಚಾರ್ಕರ್‌ ಹೇಟ್ದ ಸದ್ಭ್ಯತ್ಯರ ಲಕ್ಷಣಂಗಳ್‌ 
ನಿನಗೆ ಕ್ಷೇಮಮುಂ ಎನಗೆ ತೇಜಮುಮೆಂತಕ್ಕುಮಂತೆ ಮಾಡೆಂದು, ಬೇಗಂ ಪೋಗೆಂಬುದುಂ 
ದವನಕಂ ಪೋದಂ, ಅನ್ನೆಗಮಿತ್ತಂ ಪಿಂಗಳಕನಾತ್ಮಗತದೊಳಿಂತೆಂದಂ : 
ಅವಮಾನಿತನಪ್ಪುದಚಿಂ 
ದವನಕನೆತ್ತಾನುಮೆನಗವಕ್ರಿಯೆಯನೊಡ- 
ರ್ಚುವನೊ ಮನವಳಜೆಯದಾದನಿಂ- 
ತವಿವೇಕಿಯೆನಾಗಿ ಪೋಗಲಟ್ಟದೆನವನಂ Heol 
ಮಿತ್ರರಲ್ಲಿಯೂ ಮೊದಲೇ ಪ್ರಧಾನರನ್ನು ಕಳುಹಿಸಬೇಕಲ್ಲದೆ ಶತ್ರುಗಳಲ್ಲಿಗೆ ಅಟ್ಟಬಾರದು 
ಎಂದು ರಾಜನೀತಿಯನ್ನು ಅರಿತವರಾಗಿದ್ದೀರಿ. ಹೋದಕಡೆಯಲ್ಲಿ ಏನಾದರೂ ಅಪಾಯ 
ಸಂಭವಿಸೀತು ಎಂಬ ಸಂದೇಹದಿಂದ ನನಗೆ ದಯೆ ತೋರಿಸಿದಿರಿ ಎಂದು ಹೇಳಿದಿರಿ. 
ಇಂಥ ಸಂದರ್ಭದಲ್ಲಿ ನಿಮಗೆ ಹೋಗಬೇಕೆಂಬ ಬಯಕೆ ಅತೀವವಾಗಿದ್ದರೂ ದೇವರಿಗೆ 
ಇಂಥ ಅತಿಕುತೂಹಲ ಹುಟ್ಟಿದ ಸ್ಥಳಕ್ಕೆ ಈ ಕಾರ್ಯ ಅನುಚಿತ, ಇನ್ನು ಯಾವ 
ಕಾರ್ಯಕ್ಕಾದರೂ ಯಾವ ರೀತಿಯಲ್ಲೂನಾನೇ ಸಾಕಾಗುತ್ತೇನೆ. ಪಿಂಗಳಕನಿಗೆ ದವನಕನ 
ಮಾತನ್ನು ಕೇಳಿ ಸಂತೋಷವಾಗಿ ಹೀಗೆಂದಿತು : ಶ್ಲೋ! ಬುದ್ಧಿಹೀನನೂ, ಕಾತರನೂ 
ಆಗಿರುವವನು ಸ್ನೇಹಿತನಾಗುವುದರಿಂದ ಯಾವ ಲೇಸುಂಟು ? ಬುದ್ಧಿ ಪರಾಕ್ರಮ 
ಸದ್ಗುಣಗಳಿಂದ ಕೂಡಿದವನಾದರೂ ಭಕ್ತಿಯಿಲ್ಲದವನು ಯಾವ ಕೆಲಸಕ್ಕೂ ಬಾರನು. 
ಬುದ್ಧಿ ಪರಾಕ್ರಮ ಭಕ್ತಿಗಳು ಯಾರಲ್ಲಿ ಉಂಟೋ ಆ ಬೃತ್ಮರು ಅರಸರನ್ನು ಹೆಂಡತಿ 
ಮಕ್ಕಳಂತೆ ಸಂಪತ್ತಿನಲ್ಲೂ, ವಿಪತ್ತಿನಲ್ಲೂ ಕೈಬಿಡಲಾರರು. ಪೂರ್ವಾಚಾರ್ಯರು ಹೇಳಿದ 
ಸದ್ಭೃತ್ಯರ ಲಕ್ಷಣಗಳು ವಿನ್ನಲ್ಲಿ ಚೆನ್ನಾಗಿವೆ. ಇನ್ನು ನಿನಗೆ ನಾನು ಏನೆಂದು ಉಪದೇಶಿಸಲಿ, 
ನಿನಗೆ ತೇಜಸ್ಸು ನನಗೆ ಶ್ರೇಯಸ್ಸು ಉಂಟಾಗುವಂತೆ ನಡೆದುಕೋ, ಬೇಗ ಹೋಗಿ ಬಾ! 
ದವನಕನು ಹೋದನು. ಇತ್ತ ಪಿಂಗಳಕನು ತನ್ನ ಮನಸ್ಸಿನಲ್ಲಿಯೇ ಹೀಗೆಂದುಕೊಂಡನು: 
೯೧. ಅವಮಾನಿತನಾದುದರಿಂದ ದವನಕನು ಎಲ್ಲಿಯಾದರೂ ನನಗೆ ಅಹಿತವನ್ನು 
ಎಣಿಸಿಯಾನೋ ಏನೋ ! ಅವನ ಇಂಗಿತವನ್ನು ಅರಿಯದೆ ನಾನು ಹೀಗೆ ಅವಿವೇಕಿಯಾಗಿ 





ಭೇದ ಪ್ರಕರಣಂ ೬೭ 
ಅಂತು ಕ್ರುದ್ರ ಲುಬ್ಬಭೀತಾವಮಾನಿತರಪ್ಪರನೆಂತುಂ ವಿಶ್ವಾಸಿಸಲ್‌ ಬಾರದೆಂದರ್ಥಶಾಸ್ತ್ರಾಭಿ 
ಪ್ರಾಯಮುಂಟು. ದವನಕನಂ ಪಟಕಿಯ ಮಗನೆಂಬಿನಿತಲ್ಲದೆ ಇನಿತು ದೆವಸಮವಮಾನಿತನಾಗಿ 
ರ್ದನಪ್ಪುದಲೆಂ ತನ್ನ ಪಟಮೆಯಂ ಮಿದು ಪಗೆವಂ ಬಲ್ಲಿದನಪ್ಪೊಡೆ ಅವನೊಳ್‌ ಕೂಡಿ 
ಮೇಲೆದಂದೊಡತಿಭರಮಕ್ಕುಂ. ಅವನೇನಂ ಮಾಡಿದಪನೆಂಬುದನರಿಯಲ್‌ಬಾರದುದರಿಂದೀ ಸ್ಥಾನಮಂ 
ಬಿಟ್ಟು ಹೆಣತೊಂದು ದುರ್ಗಸ್ಥಾನದೊಳಿರ್ದು ನೋಚಿಕಿನೆಂದಾತಗತಂಗೆಯ್ದು ಮತ್ತಂ ಸತ್ತಾವಲಂಬನಾಗಿ, 
ಶ್ಲೋ! ಆಹಾರ ನಿದ್ರಾಭಯ ಮೈಥುನಂಚ ಸಾಮಾನ್ಯಮೇತತ್ನಶುಭಿರ್ನರಾಣಾಂ 
ಜ್ಞಾನಂ ನರಾಣಾಮಧಿಕೋ ವಿಶೇಷಃ ಜ್ಞಾನೇನಹೀನಃ ಹಶುಭಿಸ್ಸಮಾನಃ॥೧೭11 
ಟೀ॥1 ಭೋಜನ, ನಿದ್ರೆ, ಭೀತಿ, ಸ್ತ್ರೀಸಂಗಮೆಂಬೀ ನಾಲ್ಕುಂ ಪಶುಗಳ್ಗಂ ಮನುಜರ್ಗಂ 
ಸರಿ. ಜ್ಞಾನಮೇ ಮನುಷ್ಕರೊಳಧಿಕಂ, ಜ್ಞಾನಮಿಲ್ಲದದಂ ಪಶುವಿನ ಸಮಾನಂ ಎಂಬ ನಿಸರ್ಗ 
ಗುಣದೊಳಾದ ಭಯಂ ದೇಶಕಾಲ ವಿಕಳತೆಯಿಂದೆನಗಂ ಮನೋಭಂಗಮನೆ ಮಾಡಿದಪ್ಪುದು. 
ಸುಸ್ವಾಮಿಗಂ ವಿಶ್ವಾಸಿಯಪ್ಪ ಪಚಕಿಯರುಮಾಪ್ತರುಮೆಂದುಂ ತಪ್ಪುವರಲ್ಲೆಂಬುದು ಸಮಸ್ತ ನೀತಿಶಾಸ್ತ್ರ 
ಪರಾನುಮತದೊಳಮನುಭವದೊಳಂ ಪ್ರತ್ಯಕ್ಷಮುಂ ಪ್ರಮಾಣಮುಮಾಗಿರ್ಪುದು, ಆಪ್ತನನಾಪ್ತನೆಂದು 
ಹಿತನನಹಿತನೆಂದುಮವಿಚಾರದಿಂ ಸಂದೆಗಂಬಡುವಂಗೆಂದುಂ ಸುಖಮಾಗಲಚಿಯದು. ದವನಕನಪ್ಪೂಡೆ 
ಉಪಧಾವಿಶುದ್ಧನಪ್ಪ ಮಂತ್ರಿಪುತ್ರಂ, ಎನಗೆಂದುಂ ತಪ್ಪುವನಲೆಂದು ನಿಶ್ಚಿಂತಮನನಾಗಿರ್ಪುದುಮಿತ್ತಲ್‌ 
ಪ್ಲಕ್ಸ ಕದಂಬ ನಿಂಬ ಪನಸಾರ್ಜುನ ತಾಲ ಲವಂಗ ಲುಂಗ ರು- 
ದ್ರಾಕ್ಷ ತುರುಷ್ಕಮುಷ್ಕ ನಿಚುಳಾಮ್ರ ಕರಂಜ ವಟಾದನೇಕ ವ್ಯ- 
ಕ್ಷಕ್ಷುಪವೀರುಧೌಹಧಪರೀತ ಸಮುನ್ನತ ಕೂಟ ಕೋಟ ರೌ 
ಪ್ರಕ್ಷಿತಿ ಭೃದ್ಧುಹಾಗಹನಮಂ ಕಳಿದಾ ಮೃಗಧೂರ್ತನೆಯ್ದಿದಂ ೯೨ 


ಅವನನ್ನು ಕಳುಹಿಸಿಕೊಟ್ಟೆನು. ವಟ ಕ್ರುದ್ಧರೂ, ಲುಬ್ಬರೂ, ಭೀತರೂ, ಅವಮಾನಿತರೂ 
ಆದವರಲ್ಲಿ ಏನಾದರೂ ವಿಶ್ವಾಸವನ್ನು ಇಡಬಾರದು ಎಂದು ಅರ್ಥಶಾಸ್ತ್ರದ 
ಅಭಿಪ್ರಾಯವಿದೆ. ದವನಕನು ಹಳೆಯ ಮಂತ್ರಿಯ ಮಗ ಎಂಬುದಲ್ಲದೆ ಇಷ್ಟುದಿನಗಳವರೆಗೆ 
ಅವಮಾನಿತನಾಗಿದ್ದವನು. ಅವನೇನು ಮಾಡುತ್ತಾನೋ ಎಂದು ನಂಬುವುದು ಕಷ್ಟ. 
ಅದರಿಂದ ಈ ಸ್ಥಾನವನ್ನು ಬಿಟ್ಟು ಬೇರೊಂದು ದುರ್ಗಸ್ಥಾನದಲ್ಲಿದ್ದು ನೋಡುವೆನು ಎಂದು 
ಆತ್ಮಗತವಾಗಿ ಅಂದುಕೊಂಡು ಪುನಃ ಸತ್ತಾ ವಲಂಬನಾದನು. ಶ್ಲೋ! ಭೋಜನ, ನಿದ್ದೆ, 
ಭೀತಿ, ಸ್ತ್ರೀಸಂಗ ಎಂಬ ಈ ನಾಲ್ಕು ಪಶುಗಳಿಗೂ, ಮನುಷ್ಯರಿಗೂ ಸಮಾನವಾದ 
ವಿಷಯಗಳು; ಜ್ಞಾನವೇ ಮನುಷ್ಯರಲ್ಲಿ ಶ್ರೇಷ್ಠವಾದುದು. ಜ್ಞಾನವಿಲ್ಲದವ ಪಶುವಿಗೆ ಸಮಾನ. 
ಈ ರೀತಿಯ ನೈಸರ್ಗಿಕವಾದ ಭಯ ದೇಶಕಾಲವಿಕಳತೆಯಿಂದ ನನಗೂ 
ಮನೋಭಂಗವನ್ನುಂಟುಮಾಡುವುದು. ಸುಸ್ವಾಮಿಗೆ ವಿಶ್ವಾಸಿಯಾದ ವೃದ್ಧಜನರೂ ಆಪ್ತರೂ 
ಎಂದೂ ತಪ್ಪುವುದಿಲ್ಲ ಎಂದು ನೀತಿಶಾಸ್ತದಲ್ಲಿಯೂ ಅನುಭವದಲ್ಲಿಯೂ ಪ್ರತ್ಯಕ್ಷವೂ 
ಪ್ರಮಾಣವೂ ಆದ ವಿಚಾರ. ಆಪ್ತನನ್ನು ಅನಾಪ್ರನೆಂದೂ ಹಿತನನ್ನು ಅಹಿತನೆಂದೂ 
ಅವಿಚಾರದಿಂದ ಸಂದೇಹಪಡುವವನಿಗೆ ಎಂದೆಂದೂ ಸುಖವಾಗದು. ದವನಕನು 
ಉಪಧಾವಿಶುದ್ಧನಾದ ಮುಂತ್ರಿಪುತ್ರ. ನನಗೆಂದೂ ತಪ್ಪುವವನಲ್ಲ ಎಂದು 
ನಿಶ್ಚಿಂತಮನನಾಗಿದ್ದನು. ೯೨. ಇತ್ತ, ಬಸರಿ, ಕಡವೆ, ಬೇವು, ಹಲಸು, ಮತ್ತಿ, ತಾಳೆ, 
ಲವಂಗ, ಲುಂಗ, ರುದ್ರಾಕ್ಷ, ಸಾಂಬ್ರಾಣಿ, ಮುಷ್ಕ, ತೊರಗಣಿಗಿಲೆ, ಮಾವು, ಹನಗಲು, 


ಅಶ 


೬೮ ಕರ್ಣಾಟಕ ಪಂಚತಂತ್ರಂ 
ವಃ! ಅಂತೆಯ್ವಿ. 
ಪಾವೃಡದಭ್ರಮೇಘಪಟಲಾಂತರಿತೇಂದುವಿಭಾಸಿಯುಂ ಸುರಾ- 
ಜೀವಜಃ ಕದಂಬವನ ಕೈರವಚಾರು ಕಳಿಂದಕನ್ಮಕಾ 
ಜೀವನವರ್ಧಿತಾಯತ ತಮಾಲವನಾಂತರದಲ್ಲಿ ನಿಂದ ಸಂ- 
ಜೀವಕನಂ ಮೃಗೇಂದ್ರಸಚಿವಾಗ್ರಣಿ ಕಂಡನಖಂಡಸತ್ತನಂ ೯೩ 
ವ॥॥ ಅಂತು ಕಂಡು ಮುನ್ನಮಡವಿಯೊಳ್‌ ನಡೆವ ಬೀಡಿನೆಟ್ತುಗಳಂ ದೂರದೊಳ್‌ 
ನೋಡಿಯುಂ ಸಮೀಪದೊಳಾಡಿಯುಂ ಅಲೆವುದಾಗಿಯುಂ ಸಂಜೀವಕಂ ಸ್ವೇಚ್ಛಾವಿಹಾರದಿಂ ವರ್ಣ 
ಗಂಧಗತಿಸ್ವರಂಗಳಿನಪೂರ್ವಾಂಗನಪ್ಪುದಚೆಂ ಕಿತೆದು ಬೇಗಂ ಸಂದೆಗಂಬಟ್ಟು, ಸಮೀಪಕ್ಕೆ ಬಂದು 
ನಿಶ್ಚಯಮೆಬ್ಬಪ್ಪುದನಣೆದು ನರಿ ಹರಿಯ ಮರುಳ್ವನಕ್ಕೆ ನಕ್ಕು ನಾನೀಯೆಟ್ಟನೆಟ್ಟಂ ಕಂಡೆನೆಂದು 
ನಿಷ್ಠಪಟವೃತ್ತಿಯಿಂ ಕೂರ್ತು ನಮನಸಂಗೆ ಹೇಬ್ಸ್‌ನಪ್ಲೊಡೆ ನಾನೇತರ್ಕಂ ಬಾರ್ತೆಯಾಗಲಟೆಯೆಂ. 
ಅದಲೆಂದರಸಂಗೆ ನಾನೇ ಮುಖ್ಯಪ್ರಧಾನನಾಗಿರ್ಷೊಡಂ ಕೃಪೆಯಂ ಪಡೆವನಪ್ಪೊಡಂ 
ಇದೇಕಾರಣಮೆಂದಟಿೆದು, ಇದಂ ಪಿರಿದುಮಾಡಿ ಪೇಲ್ತಿನೆಂಬ ಬಗೆ ಮನದೊಳ್‌ ಮಿಗೆ 
ಮಾಣದಾಕ್ಷಣದೊಳಲ್ಲಿಂ ತಳರ್ದು, 
ಸತತಗತಿವೇಗದಿಂ ಪರಿ- 
ಚಿತಮಾರ್ಗದೆ ಮಗುಲ್ದು ಬಂದು ಪೂರ್ವಾಸ್ಥಾನ- 
ಸ್ಥಿತನಂ ಕಂಡಂ ಮೃಗಗಣ 
ಹತಿಯಂ ಮೃಗಧೂರ್ತನಧ್ಹಜಕ್ಷೇಶಾರ್ತಂ ೯೪ 


ಆಲ ಮೊದಲಾದ ಅನೇಕ ಮರ ಪೊದರು ಪೊದೆಗಳೇ ಮೊದಲಾದ ವನಸ್ಪಶಿಗಳಿಂದ 
ಕೂಡಿದ ಎತ್ತರವಾದ ಶಿಖರಾಗ್ರಗಳಿಂದ, ಭಯಂಕರವಾದ ಬೆಟ್ಟಗುಹೆಗಳಿಂದ ಕೂಡಿದ 
ಅರಣ್ಯವನ್ನು ದಾಟಿ ಆ ನರಿ ಹೋಯಿತು. ೯೩. ಮಳೆಗಾಲದ ಮೋಡದ ಮರೆಯ 
ಚಂದ್ರನಂತೆ ಹೊಳೆಯುವ ಸುರಾಜೀವರಜಸ್ಸಾದ ಕದಂಬವನದ ಬಿಳಿನೈದಿಲೆಯಂತೆ 
ಸುಂದರವಾದ, ಯಮುನಾನದಿಯ ನೀರಿನಿಂದ ಪುಷ್ಪವಾಗಿ ಬೆಳೆದ ಹೊಂಗೆಯ 
ಮರಗಳಿಂದ ಕೂಡಿದ ಅರಣ್ಯದಲ್ಲಿ ನಿಂದ ಅಖಂಡಸತ್ತ್ವನಾದ ಸಂಜೀವಕನನ್ನು 
ಮೃಗೇಂದ್ರಸಚಿವಾಗ್ರಣಿ ಕಂಡನು. ವ॥ ಹಾಗೆ ಕಂಡು ಮೊದಲು ಅಡವಿಯಲ್ಲಿ ಮೇಯುತ್ತಿದ್ದ 
ಊರಿನ ಎತ್ತುಗಳನ್ನು ದೂರದಿಂದ ನೋಡಿಯೂ ಸಮೀಪದಿಂದ ಆಡಿಯೂ 
ತಿಳಿದಿರುವುದರಿಂದಲೂ, ಸಂಜೀವಕನು ಸ್ಟೇಚ್ಛಾವಿಹಾರದಿಂದಾಗಿ ವರ್ಣ, ಗಂಧ, ಗತಿ, 
ಸ್ವರಗಳಲ್ಲಿ ಅಪೂರ್ವಾಂಗ ನಾಗಿ ಕಂಡುಬಂದುದರಿಂದಲೂ, ಸ್ವಲ್ಪ ಸಂದೇಹಗ್ರಸನಾಗಿ 
ಸಮೀಪಕ್ಕೆ ಬಂದು ನಿಶ್ಚಯವಾಗಿಯೂ ಎತ್ತೆಂಬುದನ್ನು ತಿಳಿದು ನರಿ ಹರಿಯ ಮರುಳುತನಕ್ಕೆ 
ನಕ್ಕಿತು: ನಾನು ಈ ಎತ್ತನ್ನು ಕಂಡೆ ಎಂದು ನಿಷ್ಕಪಟವೃತ್ತಿಯಿಂದ ವಿಶ್ವಾಸದಿಂದ ನಮ್ಮ 
ಅರಸನಿಗೆ ಹೇಳಿದೆನಾದರೆ ನಾನು ಯಾವ ಕೆಲಸಕ್ಕೂ ಬರಲಾರೆ. ಅರಸನಿಗೆ ನಾನೇ 
ಮುಖ್ಯ ಪ್ರಧಾನನಾಗಬೇಕೆಂಬ ಕೃಪೆಯನ್ನು ಪಡೆಯಬೇಕಾದರೆ ಇದೇ ಉಪಾಯ 
ಎಂಬುದನ್ನು ತಿಳಿದು ಇದನ್ನು ದೊಡ್ಡದು ಮಾಡಿ ಹೇಳುವೆ ಎಂದು ದವನಕ 
ದೃಢನಿಶ್ಚಯಮಾಡಿ ಅಲ್ಲಿಂದ ಹೊರಟನು. ಸತತಗತಿವೇಗದಿಂದ ಪರಿಚಿತಮಾರ್ಗದಲ್ಲಿ 


ಭೇದ ಪ್ರಕರಣಂ ೬೯ 
ವ।। ಅಂತು ಕಂಡು ವಿನಯವಿನಮಿತ್ತೋತ್ತಮಾಂಗನಾಗಿ ದವನಕಂ ಸಮುಚಿತಾಸನದೊಳ್‌ 
ಕುಳ್ಳಿರ್ದಿಂತೆಂದಂ : 
ವನಮಾತಂಗಘಟಾಮ- 
ರ್ದನ ಶಬ್ದಶ್ರವಣಮಾಶ್ರಣಿಂದಂ ನೀಂ ಹೇ- 
ಬ್ವನಿತರ್ಕಮಗ್ಗಳಂ ದೇ- 
ವ ನಿಶ್ಚಯಂ ಬಗೆವೊಡವನ ರೌದ್ರಾಕಾರಂ ೯೫ 
ವ ಆ ಮಹಾರೌದ್ರಭದ್ರಾಕಾರನ ಪೊಡರ್ಪಿನಾರ್ಪಿನಳವಿಗಟೆದು ದರ್ಷಮಂ ಹೇಬ್ಬೊಡೆ 
ಕಾಳಿಂದಿಯ ಮಡುವನಿರ್ಬಗೆಯಾಗಿ ಹಾಯ್ದು ಕದಡುವಿನಂ ಜಲಕೇಳಿಯಾಡಿ ಪೊಅಮಟ್ಟು 
ನಿಂದು ಜಾತಹರ್ಪನಾಗಿ ಬೆಟ್ಟುಗಳ್‌ ಬಿರಿಯೆ ನಿಷ್ಕರದ್ದಾನಂಗೆಯ್ದು ಮೇದಿನಿಯನೆತ್ತಿದಾದಿವರಾಹನಂತೆ 
ದರಿಗಳಂ ಕೋಡೊಳ್‌ ಕುತ್ತಿಯೆತ್ತಿ ಬಿದಿರ್ದೀಡಾಡತಿರ್ದು ಕಟ್ಟೆಗಟ್ಟಿದಂತಾಗಿ ಜಗುನೆಯಲ್ಲಿ ಪರಿಪರಿದು 
ಬೇಗಂ ಮಾಣ್ಣಿರೆಯುಂ ಮತ್ತಂ ಸುಣಿ ಸೊಕ್ಕೆ ಕೊಣಕುತುಂ ಹಾಚೆ ದೆಸೆದೆಸೆಗೆ ಪರಿದು ಪಿರಿಯ 
ಮರಂಗಳನುಅದೆ ಕೊಂಡು ನೂಂಕಿ ಪೊತ್ತುಂ ಪರಿಯುತ್ತುಂ ಪೊಣರ್ದುದಂ ನೆಗೆದು ಕುನುಂಗಿ 
ಭರದಿಂ ತಲೆಯೆತ್ತಿಯುರ್ಜಿ ನಭಮಂ ನುಂಗಲೊಡರ್ಚಿದಂತೆ ಮೇಘಮಂ ನೋಡಿ ದೆಸೆದೆಸೆಯಂ 
ವಾಸಿಸಿ ನಲವರಿದು ಪ್ರಾಣಿಗಳೊಳ್‌ ತನಗದಿರದಿದಿರಾಂಹರೊರ್ವರುಮಂ ಕಾಣದೆ. ಸಮಸ್ತಸಮುದ್ರ 
ಮುದ್ರಿತಮೇದಿನಿಯನಡಿಗೊಲಂಗಿನೊಳ್‌ ಮಡಂಗಿರಿಸಲ್ಪಗೆದು ಗರ್ವಪದ್ವತಾರೂಢನಾಗಿ ಪರ್ವತಮಂ 
ತಾಗೆ ಬೇಗದೊಳ್‌ ಕೆಡೆವ ಕೋಡುಂಗಲ್ಗಳಂ ಕೋಡೊಳಾಂತೀಡಾಡುತ್ತುಂ ಜಗದ ಮೃಗಮೆಲ್ಲಮಂ 
ಜವನೆ ನೆವಮಿಟ್ಟು ನುಂಗಲುಂ ನೊಣೆಯಲುಂ ಪುಟ್ಟಿದಂತಪ್ಪ ಮಹಾದ್ಭುತಮನಭೂತಪೂರ್ವಮಂ 


ಹಿಂದಿರುಗಿ ಬಂದು ಆ ಮೃಗಧೂರ್ತನು ಮೃಗಪತಿಯನ್ನು ಸೇರಿದನು. ದವನಕನು 
ವಿನಯವಿನಮತ ಉತ್ತಮಾಂಗನಾಗಿ ಉಚಿತಾಸನದಲ್ಲಿ ಕುಳಿತು ಹೀಗೆಂದ ; 
ವನಮಾತಂಗಘಟಾಮರ್ದನ! ಶಬ್ದ ಶ್ರವಣಮಾತ್ರದಿಂದಲೇ ನೀನು ಕಲ್ಪಿಸಿಕೊಂಡ ಅವನ 
ರೌದ್ರಾಕಾರ ನಿಜವಾಗಿಯೂ ಅದಕ್ಕಿಂತ ಹಿರಿದಾದುದು. ಆ ಮಹಾರೌದ್ರಭದ್ರಾಕಾರನ 
ಸಾಮರ್ಥ್ಯವನ್ನು ವರ್ಣಿಸಲು ಅಸಾಧ್ಯ. ಕಾಳಿಂದೀನದಿಯನ್ನು ಎರಡುಭಾಗವಾಗುವಂತೆ 
ನುಗ್ಗಿ ಅದು ಕದಡಿ ಹೋಗುವಂತೆ ಜಲಕೇಳಿಯಾಡಿ ಹರ್ಷಚಿತ್ತನಾಗಿ ನಿಂತು ಬೆಟ್ಟಗಳು 
ಮೇದಿನಿಯನ್ನು ಎತ್ತಿದ ಆದಿವರಾಹನಂತೆ ಕಂದರಗಳನ್ನು ಕೋಡುಗಳಿಂದ ಕುತ್ತಿ ಎತ್ತಿ 
ಚೆಲ್ಲುವನು. ಯಮುನೆಯಲ್ಲಿ ಬಿರಿಯುವಂತೆ ನಿಷ್ಠುರಧನಮಾಡಿ ಸ್ನಾನಮಾಡಿ ಮೇಲೆದ್ದು 
ಸೊಕ್ಕಿ ದಿಕ್ಕು ದಿಕ್ಕಿಗೆ ಹಾರಿ ದೊಡ್ಡ ದೊಡ್ಡ ಮರಗಳನ್ನೂ ಲಕ್ಷಮಾಡದೆ ನೂಕುವನು. 
ಆಕಾಶವನ್ನೇ ನುಂಗುವೆನೆಂಬಂತೆ ಮೋಡಗಳನ್ನು ನೋಡಿ ದಿಕ್ಕುಗಳನ್ನು ಮೂಸಿ ಪ್ರಾಣಿಗಳಲ್ಲಿ 
ತನಗೆ ಹೆದರದೆ ಪ್ರತಿಭಟಿಸುವ ಒಬ್ಬರನ್ನೂ ಕಾಣದೆ ಸಮಸ್ತಸಮುದ್ರಮುದ್ರಿತಮೇದಿನಿ 
ಯನ್ನು ತನ್ನ ಕಾಲಿನ ಗೊರಸಿನಡಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಗರ್ವಪರ್ವತಾರೂಢನಾಗಿ 
ಪರ್ವತವನ್ನು ಅಪ್ಪಳಿಸಿದನು. ಆಗ ಬಿದ್ದ ಕೋಡುಗಲ್ಲುಗಳನ್ನು ತನ್ನ ಕೊಂಬುಗಳಲ್ಲಿ 
ಧರಿಸಿದನು. ಜಗತ್ತಿನಲ್ಲಿರುವ ಮೃಗಗಳನ್ನೆಲ್ಲ ಯಮನೇ ನುಂಗಿ ನೀರುಕುಡಿಯಲು 
ಹುಟ್ಟಿದಂತಹ ಮಹಾದ್ಭುತನೂ, ಅಭೂತಪೂರ್ವನೂ ಆಗಿ ರುದ್ರನ ಭದ್ರವೃಷಭನನ್ನು 
ಅನುಕರಿಸು ವಂತಿರುವುದನ್ನು ನಾನು ಕಂಡೆ ಎಂದು ಮಹಾದ್ಭುತ ಭಯರೌದ್ರ ಭಯಾನಕ 


೭೦ ಕರ್ಣಾಟಕ ಪಂಚತಂತ್ರಂ 
ರುದ್ರನ ಭದ್ರ ವಮೃಷಭನನಿನಿಸನುಕರಿಸುವುದುಮಂ ಕಂಡೆನೆಂದು ಮಹಾದ್ದುಶಭಯರೌದ್ರ 
ಭಯಾನಕವೀರರಸಂಗಳನೆ ಕಪಟಕ್ರಿಯೆಯಿಂ ಪಿರಿದುಮಾಡಿ ಪೇಲ್ಬುದುಂ; ಪಿಂಗಳಕಂ ಭಗ್ನಮನನಾಗಿ 
ಕಿಟೆದು ಬೇಗಂ ಪಂದೆಯಂ ಪಾವಡರ್ದಂತೆ ಮೇಗುಸಿರ್ವಿಟ್ಟು ಹಮ್ಮದಂಬೋಗಿ ಮುಮನ್ಸೆ 
ಬೆಮರ್ತು ತನ್ನಿಂ ತಾ ಚೇತರಿಸಿ ಕಾತರತೆಯಂ ಮಾಣ್ಣು ದವನಕಂಗೆ ಪಿಂಗಳಕನಿಂತೆಂದಂ: 
ಇಂತಪ್ಪ ಫೌದ್ರನುಂ ಕ- 
ಲ್ಹಾಂತಕನಪ್ರತಿಮನಪ್ಪನುಂ ನಿನ್ನಂ ಕಂ- 
ಡೆಂತು ಕಡೆಗಣಿಸಿ ಕೊಲ್ಲದೆ 
ಸಂತಂ ಬರಲಿತ್ತನದಜ ತೆಣನಂ ಪೇಟಾ ೯೬ 
ವ! ಎನೆ ದವನಕನಿಂತೆಂದಂ : 
ಅತುಲಬಲ ವಿಕ್ರಮ ಪ್ರಾ- 
ನ್ವಿತನಸಮರ್ಥಂಗೆ ಮುನಿಯಲಜಿಗುಮೆ ಅಧಿಕೋ- 
ನ್ನತಗಜನಿವಹಂ ಭೂಜ- 
ಪ್ರತತಿಯನುಡಿವಂತೆ ಪುಲ್ಲನೇನುಡಿದಪುದೇ ೯೭ 
ಶ್ಲೋ!! ತೃಣಾನಿ ನೋನೂಲಯತಿ ಪ್ರಭಂಜನೋ ಮೃದೂನಿನೀಚ್ಛಃ ಪ್ರಣತಾನಿ ಸರ್ದಶಃ 
ಸುಮುಚ್ಛಿ _ತಾನೇವ ತರೂನ್‌ ಪ್ರಬಾಧತೇ ಮಹಾನ್‌ ಮಹತ್ಸ್ವೇವ ಕರೋತಿ ವಿಗ್ರಹಂ ೧೮! 
ಟೀ॥ ಪವನಂ ಪೆರ್ಚಿದ ಮಹಾವೃಕ್ಷಂಗಳಂ ಕೀಟ್ದುದಲ್ಲದೆ ಮೃದುವಪ್ಪ ತೃಣಂಗಳಂ 
ಕೀಟದು ; ಅದೆಂತೆನೆ, ನೀಚಂಗಳಾಗಿ ತಲೆವಾಗಿರ್ಪ ಕಾರಣಂ, ಸತ್ವಾಧಿಕರುಂ ತಮ್ಮ ಪರಾಕ್ರಮವನಧಿಕ 
ಬಲನೊಳಲ್ಲದೆ ನೀಚರಲ್ಲಿ ಮಾಡರ್‌, ಅದಲ್ಲದೆ, 
ಶ್ಲೋ ॥! ಗಂಡಸ್ಯಲೇ ಮದಕಲೇ ಮದವಾರಿ ಲೋಭ 
ಮತ್ತಭ್ರಮದ್ಧ ,ಮರಪಾದ ತಲಾಹತೋಪಿ 
ಕೋಪಂ ನ ಗಚ್ಛತಿ ನಿತಾಂತಬಲೋಪಿ ನಾಗ- 
ಸ್ತುಲ್ಕಂ ಬಲೇನ ಬಲಿನಃ ಪ್ರತಿಕೋಪಯಂತಿ 1೧೯11 


ವೀರರಸಗಳನ್ನು ಕಪಟಕ್ರಿಯೆಯಿಂದ ದೊಡ್ಡದು ಮಾಡ ಹೇಳಿದನು. ಇದನ್ನು ಕೇಳಿದ 
ಪಿಂಗಳಕನು ಭಗ್ನಮನಸ್ಕನಾಗಿ ಸ್ವಲ್ಪಹೊತ್ತಿನಲ್ಲೇ ಹೇಡಿಯನ್ನು ಹಾವು ಅಡರಿದಂತೆ 
ಮೇಲುಸಿರು ಬಿಟ್ಟು ಮೂರ್ಚ್ಛೆಹೋಗಿ ಬೆವರಿ ತನ್ನಿಂದ ತಾನೇ ಚೇತರಿಸಿಕೊಂಡು 
ಕಾತರತೆಯಿಂದ ಸಂವರಿಸಿಕೊಂಡು ದವನಕನಿಗೆ ಹೀಗೆಂದನು : ಇಂತಹ ರೌದ್ರನೂ 
ಕಲ್ಬಾಂತಕನ ಸಮನಾದವನೂ ಆದ ಅವನು ನಿನ್ನನ್ನು ಕಂಡು ಹೇಗೆ ಕೊಲ್ಲದೆ ಸುಮನೆ 
ಬಿಟ್ಟನೆಂಬುದನ್ನು ತಿಳಿಸು. ವಃ ಆಗ ದವನಕನು ಹೇಳಿದನು : ೯೭. ಅತುಲಬಲ 
ವಿಕ್ರಮನಾದವನು ಅಸಮರ್ಥನ ಮೇಲೆ ಬೀಳುವುದುಂಟೇ? ಅಧಿಕೋನ್ನತಗಜನಿವಹವು 
ವೃಕ್ಷ ಸಮೂಹವನ್ನು ಕೆಡೆಯುವುದಲ್ಲದೆ ಹುಲು ಹುಲ್ಲನ್ನು ಕೀಳುವುದೇ ? ಶ್ಲೋ!! 
ಬಿರುಗಾಳಿಯು ಕೊಬ್ಬಿ ನಿಂತ ಮಹಾವೃಕ್ಷಗಳನ್ನು ಕೀಳುವುದಲ್ಲದೆ ಕೋಮಲವಾದ 
ತೃಣಗಳನ್ನು ಕೀಳದು. ಹುಲ್ಲು ನೆಲಕ್ಕೆ ತಾಗುವಂತೆ ತಲೆಯನ್ನು ಬಾಗಿಕೊಂಡಿರುತ್ತದೆ. 
ಸತ್ತ್ವಾಧಿಕರೂ ತಮ್ಮ ಪರಾಕ್ರಮವನ್ನು ಅಧಿಕಬಲರಲ್ಲಲ್ಲದೆ ನೀಚರಲ್ಲಿ ಪ್ರದರ್ಶಿಸರು. 
ಅಲ್ಲದೆ, ಶ್ಲೋ!! ಕಪೋಲ ಸ್ಥಳದಲ್ಲಿಯ ಮದೋದಕಲೋಜದಿಂದ ಸೊಕ್ಕಿ ಸುಳಿಯುತ್ತಿರುವ 


ಭೇದ ಪ್ರಕರಣಂ ೭೧ 
ಟೀ!! ಮದದಿಂ ಮನೋಹರವಹ ಕಪೋಲಸ್ಕಳದಲ್ಲಿಯ ಮದೋದಕಲೋಭದಿಂ ಸೊಕ್ಕಿಂ 
ತಿರುಗುತಿರ್ದ ತುಂಬಿಗಳ್‌ ಪಾದತಳದಿಂದೊದೆದೊಡಂ ಆ ಹಸ್ತಿ ಅತಿಬಲನಾದೊಡಂ ಕೋಪವನೆಯ್ದದು. 
ಅದೆಂತೆನೆ, ಬಲವಂತರಪ್ಪರ್‌ ಸದೃಶಬಲರೊಡನೆ ಕೋಪಮಂ ಮಾಲ್ನರ್‌. ಎಂಬೀ 
ನೀತಿವಾಕ್ಕಮುಂಟಪ್ಪುದಚೆಂದೆನ್ನಂತಪ್ಪ ಕ್ಷುದ್ರಂಗೆಂತುಂ ಮುಳಿವನಲ್ಲೆನೆ : ಪಿಂಗಳೆಕನಿಂತೆಂದಂ 
ನೀನೆಂದಂತೆ ತಪ್ಪದು, ಇನ್ನದಂತಿರ್ಕೆಂ, ಮುನ್ನಮಾಂ ನಿನಗೇನೆಂದು ಪೇಟಕ್ಟೊಡಂ ನಂಬದೆ ನೀನೇ 
ಪೋಗಿ ನೋಡಿ ಇನ್ನೇಗೆಯ್ದಂ ಹೇಲನೆ, ದವನಕನಿಂತೆಂದಂ : ದೇವರೆಂದಂತೆ ಶತ್ರು 
ಬಲವಂತನಾದೊಡಂ ಸಂಧಿ ವಿಗ್ರಹ ಯಾನಾಸನಸಂಶ್ರದ್ವೆ ಹೀಭಾವ ಪಾಡ್ಗುಣ್ಕಂಗಳೆಂಬ ನಯಂಗಳೊಳಂ 
ಸಾಮ ಭೇದ ದಾನ ದಂಡಗಳೆಂಬ ಚತುರೋಪಾಯಂಗಳೊಳಂ ಮತ್ತಮನೇಕ ವಿಧದೊಳಂ. 
ಶತ್ರುವನುದಾಸೀನನಂ ಮಾಡಲುಂ ಉದಾಸೀನನಂ ಮಿತ್ರನಂ ಮಾಡಲುಂ ಮಿತ್ರನನಾತ್ಮಾಯತ್ತನಂ 
ಮಾಡಲುಮಾನಜಿವೆನಾಗಿ ನಿನಗಾಯತ್ತಂ ಮಾಡುವೆನೆನೆ, ಮೃಗೇಂದ್ರನೆಂದಂ : ಮಂತ್ರಂ ದಿವ್ಯಗ್ರಹಕ್ಕಲ್ಲದೆ 
ಅಪಸಾರಗ್ರಹಕ್ಕಾಗದಂತೆ ನೀ ಪ್ರಯೋಗಿಸುವ ಮಂತ್ರದಿಂ ಸಾಧ್ಯವಾಗಲಚೆಯನುಮವನತಿದರ್ಷನುಂ 
ದುಷ್ಪನುಮಸಾಧ್ಯನುಮಭೇದ್ಯನುಮೆಂದು ನೀನೆ ಪೇಟಕ್ತಿ ಅಂತುಮಲ್ಲದೆಯುಂ, 





ಶ್ಲೋ ॥ ಸರ್ಪಃ ಕ್ರೂರಃ ಖಳಃ ಕ್ರೂರಃ ಸರ್ಪಾತ್‌ ಕ್ರೂರತರಃ ಖಳಃ 
ಮಂತ್ರೌಷಧಿವಶಸ್ಸರ್ಪಃ ಖಳಃ ಕೇನೋಪಶಾಮೃತಿ son 

ಟೀ!। ಸರ್ಪನುಂ ಖಳೆನುಂ ಕ್ರೂರಮಾದೊಡಂ ಸರ್ಪನಿಂದಂ ಖಳನೇ ಕ್ರೂರಂ. ಅದಂತೆಂ 

ದೊಡೆ ಮಂತ್ರೌಷಧಗಳಿಂದ ಸರ್ಪನಂ ವಶಂಗೆಯ್ಯಲಕ್ಕುಮಾ ದುರ್ಜನನೇತಲೆಂದಂ ಶಾಂತನಾಗಂ 

ಎಂಬ ನೀತಿಯುಂಟು. ಇಂತಪ್ಪ ಖಳನನೆಂತೊಡಂಬಡಿಸಿದಹೆ ಎನೆ ದವನಕನೆಂದಂ : ಅವನೆಂತುಮೆನ್ನಂ 


ತುಂಬಿಗಳು ತಮ್ಮಕಾಲುಗಳಿಂದ ಒದೆದರೂ ಮದ್ದಾನೆ ಅತಿಬಲನಾದರೂ ಕೋಪಿಸದು. 
ಬಲವಂತರು ಸಮಾನಬಲರಲ್ಲಿ ಮಾತ್ರ ಸೆಣಸುವರು ಎಂಬ ನೀತಿವಾಕ್ಯವುಂಟು. ಅದರಿಂದ 
ನನ್ನಂತಹ ಕ್ಷುದ್ರನ ಮೇಲೆ ಎಂತೂ ಕೋಪಿಸಲಾರನು. ಅದಕ್ಕೆ ಪಿಂಗಳಕ ಹೀಗೆಂದನು. 
ನೀನು ಹೇಳಿದ ಮಾತು ತಪ್ಪಲ್ಲ. ಇನ್ನು ಆ ಮಾತು ಹಾಗಿರಲಿ. ನಾನು ಮೊದಲು ಏನು 
ಹೇಳಿದರೂ ನೀನು ಒಪ್ಪದೆ ನೀನೇ ಹೋಗಿ ನೋಡಿ ಬಂದ ಮೇಲೆ ವಿನಗೆ ತಿಳಿಯಿತು. 
ಮುಂದೇನು ಮಾಡಬೇಕೆಂದು ಹೇಳು. ದವನಕನು ಹೇಳತೊಡಗಿದನು : ಅದರಿಂದ, 
ದೇವರು ಹೇಳಿದಂತೆ ಶತ್ರು ಪ್ರಬಲನಾಗಿದ್ದರೂ ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ, 
ದ್ವೈಧೀಭಾವ ಎಂಬ ಷಾಡ್ಗುಣ್ಯಗಳೆಂಬ ನೀತಿಗಳಿಂದಲೂ, ಸಾಮ ಭೇದ ದಾನ 
ದಂಡಗಳೆಂಬ ಚತುರುಪಾಯಗಳಿಂದಲೂ, ಇನ್ನೂ ಅನೇಕ ಉಪಾಯಗಳಿಂದಲೂ 
ಶತ್ರುವನ್ನು ಉದಾಸೀನನನ್ನಾಗಿಯೂ ಮಿತ್ರನನ್ನಾಗಿಯೂ, ಮಿತ್ರನನ್ನು ಆತ್ಮೀಯನನ್ನಾಗಿಯೂ 
ಮಾಡಬಲ್ಲೆ. ಮೃಗೇಂದ್ರನು ನುಡಿದನು : ಮಂತ್ರವು ದಿವ್ಯಗ್ರಹಕ್ಕಲ್ಲದೆ ಅಪಸಾವಗ್ರಡಕ್ಕೆ 
ಆಗದಂತೆ ನೀನು ಪ್ರಯೋಗಿಸುವ ಮಂತ್ರದಿಂದ ಸಾಧ್ಯವಾಗದು. ಅವನು 
ಅತಿದರ್ಪಿಷ್ಟನೂ, ದುಷ್ಟನೂ, ಅಭೇದ್ಯನೂ ಎಂದು ನೀನೇ ಹೇಳಿದಿಯಲ್ಲವೇ? ಶ್ಲೋ! 
ಸರ್ಪ - ಖಳರಲ್ಲಿ ಇಬ್ಬರೂ ಕ್ರೂರರಾದರೂ ಸರ್ಪಕ್ಕಿಂತ ಖಳನೇ ಕ್ರೂರ. 
ಮಂತ್ರಔಷಧಗಳಿಂದ ಸರ್ಪವನ್ನು ವಶಪಡಿಸಿಕೊಳ್ಳಬಹುದು. ದುರ್ಜನ ಯಾರಿಗೂ 
ಯಾರಿಂದಲೂ ಶಾಂತನಾಗಲಿಕ್ಕಿಲ್ಲ ಎಂಬ ನೀತಿಯುಂಟು. ಆದರೆ ಇಂತಹ ಖಳನನ್ನು 


೭೨ ಕರ್ಣಾಟಕ ಪಂಚತಂತ್ರಂ 
ನಂಬನಾದೊಡಮುಪಾಯಕುಶಲರಪ್ಪವರ್‌ ಮದಕರಿಗಳಂ ಸೂಕರಗಳಂ ಕಟ್ಟುವಂತೆ ಮನದೊಳ್‌ 
ಪಗೆಯಂ ಮನದಿಂ ಮುನ್ನಮಶ್ರಮದಿಂದಮೆ ಮುಟ್ಟಲುಂ ಹರಕಾಯಪ್ರವೇಶಗೆಯ್ಯಲುಂ 
ದೇಹಲೋಹವೆಂಚೆರಡುಮಂ ಸಿದ್ಧರಸವಿದೈೆಯಿಂ ಸುವರ್ಣಚ್ಛಾಯಂ ಮಾಡಲುಂ ಅಕೂಪಾರಮಂ 
ಪಾಯಲುಂ ಇಂತಪ್ಪುಹಾಯಂಗಳಂ ಹಲವಂ ಮಾಡಿದರದಲೆಂ ನಿನಗಪ್ರತಿಮಲ್ಲನಪ್ಪ ಬಲ್ಲಳುಂ 
ನಿನ್ನಲ್ಲಿಗೆದಂದಸದಾದಿಗಳಷ್ಟ ಭೃತ್ಯಕೋಳಿಯೋಳ್‌ ಭೃತ್ಯಭಾವಮಂ ನೆಗಟ್ವಿಂತೆಮಾಡಿ ಎನ್‌ 

ರತ್ರಶಕ್ತಿಯನಿಲ್ಲಿ ಬಲ್ಲ ಮಾಲಸಿಯಿಂ ಮೆಲ್‌ವೆನೆಂದು ನುಡಿದದವನಕನ ವಿನಯೋಕ್ತಿಗಳ್ಗೆ ಪಿಂಗಳಕಂ 
ಸಂತಸಂಬಟ್ಟು, 





ಚಳದಳಕಂ ಹರ್ಹೋದ್ಧತ 

ಪುಳಕಂ ನಖಮುಖವಿದಾರಿತೋಗ್ರೇಭ ಶಿರಃ 

ಫಳಕಂ ಮೃಗತಿಳಕಂ ಪಿಂ- 

ಗಳಕಂ ಪೋಗೆಂದು ಕಳುಪಿದಂ ದವನಕನಂ ೯೮ 

ಎಂದು ಕಳಿಪುವುದುಂ ದವನಕಂ ಮಹಾಪ್ರಸಾದಮೆಂದು ತ್ವರಿತಗತಿಯಿಂ ಸಂಜೀವಕ 

ನಿರ್ದೆಡೆಯನೆಯ್ಲಿವಂದು ಎಲ್ಪಪ್ಲುದನಣೆದೆಂತಿರ್ದೇಡಮೆಂತು ನೋಡಿದೊಡಂ ತನಗೆ 
ಭಯಮಿಲೆಂಬುದನಟೆದಿಂತೆಂದಂ : ಈ ಮಹಾಟವಿಯೊಲಿರ್ಜಿನ್ನಾಳ್ದನಪ್ಪ ಮೃಗಾಧಿರಾಜಂ ಪಿಂಗಳೆಕನಂ 
ಕಾಣದೆಯುಂ ಆಳ್ಗನಕ್ಕೆ ಪೂಣದೆಯುಮಿಲ್ಲಿ ನಿನ್ನ ಬಾಲ್ಕುಪಾಯಮಾವುದೆನೆ, ಸಂಜೀವಕನೆಂದಂ : 
ಪಿಂಗಳಕನೆಂಬಾತನಾರ್‌? ಆತನಂ ಕಂಡಟೆಯೆಂ, ಎಲ್ಲಿರ್ದಹನೆನೆ, ದವನಕನಿಂತೆಂದಂ : 


ನೀನು ಹೇಗೆ ಒಡಂಬಡಿಸುವೆ ? ಅದಕ್ಕೆ ದವನಕನೆಂದ : ಹೇಗಿದ್ದರೂ ಅವನು ನಮ್ಮನ್ನು 
ನಂಬುವುದಿಲ್ಲ. ಆದರೂ ಉಪಾ ಾಯಕುಶಲರಾದವರು” ಮದ್ದಾನೆಗಳನ್ನೂ 
ಕಾಡುಹಂದಿಗಳನ್ನೂ ಹಿಡಿಯುವಂತೆ ಮನಸ್ಸಿನಲ್ಲೇ ಹಗೆಯ ಇಂಗಿತವನ್ನು 'ತಿಳಿಯಲೂ 
ಪರಕಾಯಪ್ರವೇಶಮಾಡಲೂ ದೇಹವೆಂಬ ಲೋಹವನ್ನು 2 ಸಿದ್ಧರಸವಿದೆ ಯಿಂದ 
ಸುವರ್ಣವನ್ನಾಗಿ ಮಾಡಲೂ ಸಮುದ್ರವನ್ನು ಉತ್ತರಿಸಲೂ ಮೊದಲಾದ ಇಂಥ ಅನೇಕ 
ಉಪಾಯಗಳನ್ನು ಮಾಡಿದರು. ಅದರಿಂದ, ನಿನಗೆ ಅಪ್ರತಿಮಲ್ಲನಾದ ಸಮರ್ಥನನ್ನು 
ನಿನ್ನಲ್ಲಿಗೆ ಬರುವಂತೆ ಮಾಡಿ ನಿಮ್ಮ ಭೃತ್ಯರ ಸಾಲಿನಲ್ಲಿ ಭೃತ್ಯಭಾವವನ್ನು ಸ್ವೀಕರಿಸುವಂತೆ 
ಮಾಡಿ ನನ್ನ ತಂತ್ರಶಕ್ತಿಯನ್ನು ಇಲ್ಲಿ ನಿನ್ನಿಂದ ಸಾಧ್ಯವಾದಷ್ಟು ಬಗೆಗಳಿಂದ ಮೆರೆಯಿಸುವೆನು. 
ದವನಕನ ಈ ವಿನಯೋಕ್ತಿಯನ್ನು ಕೇಳಿ ಪಿಂಗಳಕನಿಗೆ ಅತ್ಯಂತ ಸಂತಸವಾಯಿತು. ೯೮. 
ಅಲ್ಲಾಡುವ ಮುಂಗುರುಳುಗಳುಳ್ಳವನೂ, ಹರ್ಷದಿಂದ ಪುಳಕಿತನಾದವನೂ, 
ಭಯಂಕರವಾದ ಆನೆಯ ಕುಂಭಸ್ಥಳವನ್ನು ನಖಮುಖದಿಂದ ಸೀಳಿದವನೂ ಆದ 
ಮೃಗಶ್ರೇಷ್ಠನಾದ ಪಿಂಗಳಕನು ದವನಕನನ್ನು ಹೋಗು ಎಂದು ಕಳುಹಿಸಿದನು. ವ॥! 
ದವನಕನು ಮಹಾಪ್ರಸಾದವೆಂದು ತ್ವರಿತಗತಿಯಿಂದ ಸಂಜೀವಕನಿದ್ದೆಡೆಗೆ ಬಂದು 
ಎತ್ತಾಗಿರುವುದನ್ನು ತಿಳಿದು ಹೇಗಿದ್ದರೂ, ಹೇಗೆ ನೋಡಿದರೂ ನನಗೆ ಭಯವಿಲ್ಲ ಎಂದು 
ದೃಢ ಪಡಿಸಿಕೊಂಡನು. ಈ ಮಹಾರಣ್ಯದಲ್ಲಿರುವ ನನ್ನ ಒಡೆಯ ಮೃಗಾಧಿರಾಜನಾದ 
ಪಿಂಗಳಕನನ್ನು ಕಾಣದೆ , ಅವನ ಭ್ರತ್ಯನಾಗಿರದೆ ನೀನು ಬಾಳುವ ಬಗೆಯೇನು? ಎಂದು 
ದವನಕನು ಕೇಳಿದನು. ಅದಕ್ಕೆ ಸಂಜೀವಕನು, ಪಿಂಗಳಕನೆಂಬವನು, ಯಾರು, ಅವನ 
ಪರಿಚಯ ನನಗಿಲ್ಲ, ಅವನೆಲ್ಲಿರುವನು ಎಂದು ಕೇಳಿದನು. ದವನಕನು ಹೇಳತೊಡಗಿದನು: 





ಭೇದ ಪ್ರಕರಣಂ ೭೩ 
ಪ್ರಕಟೀಭೂತ ಪರಾಕ್ರಮಕ್ರಮನನುಗ್ರಾಟೋಪನಂ ಶ್ವಾಪದ 
ಪ್ರಕರಾಧೀಶ್ವರಚಕ್ರವರ್ತಿಯನರಣ್ಯಾನೀಮಹೀಚಕ್ರರ- 
ಕ್ಷಕನಂ ನೀನಚೆವೈ ಮದಾವಿಳ ಗಳ ಪೋತ್ತುಂಗ ಮಾತಂಗ ಮ 
ಸ್ತಕ ಮಸ್ತಿಷ್ಕ ರಸಾರ್ದ ರೌದ್ರನಖರಶ್ರೇಣೀಪ್ರಭಾಭಾಸಿಯಂ ೯೯ 
ಬಳಸಿಯುಮೆತ್ತಮೋಲಗಿಪ ವಿಶ್ವ ಮೃಗಾವಳಿಯಾಧಿಪತ್ಯಮಂ 
ತಳೆದು ಮಹಾವಿಭೂತಿವೆರಸಾದರದಿಂದ ಮಹಾವಿಶಾಲಮಂ- 
ಡಳವಟಭೂರಿಭೂರುಹದ ತಣ್ಣೆಜಲೊಳ್‌ ಮದವಾರಣಾರಿ ಪಿಂ- 
ಗಳಕನಖಂಡ ಚಂಡಭುಜ ವಿಕ್ರಮಮಂಡನನಿರ್ದನಲ್ಲವೇ ೧೦೦ 


ವ।! ಎಂದು ಮಂದರಕ್ಷುಭಿತಪಯೋಧಿನಾದದಿಂ ಗಜಳೆ ಗರ್ಜಿಸಿ ನುಡಿದ ದವನಕನ 
ಗಭೀರಾಳಾಪಂಗಳಂ ಸಂಜೀವಕಂ ಕೇಳ್ದು ಕಿಜೆದುಬೇಗಂ ವಿಸ್ಮಯಂಬಟ್ಟು ಈ ನರಿ ಹೇಲ್ಡ 
ಪಿಂಗಳಕನೆಂಬುದು ಸಿಂಹಮಾಗಲೆವೇಟ್ಕಿಂ, ಆ ಸಿಂಗಂ ಮತ್ತಮಾತಂಗಯೂಧಕ್ಕಲ್ಲದೆ ಕೇವಲ 
ಪ್ರಾಣಿ ಮಾತ್ರಕ್ಕೆ ಮುಳಿಯನೆಂಬುದು ಲೋಶಪಸಿದ್ಧಂ, ಅಂತಪ್ಪುದೆನಗೆ ಮುಳಿಯದದೆಂತೆನೆ, 


ಶ್ಲೋ 1! ಆಸನ್ನೇಪಿ ನ ಸಾರಂಗೇ ಕರೋತ್ಕಾಶಾಂ ಮೃಗಾಧಿಷಃ 
ಉತ್ತುಂಗಮತ್ತಮಾತಂಗಮಸ್ತಕನ್ಯಸ್ತಲೋಚನಃ ॥1೨೧॥! 


ಟೀ!! ಸಮೀಪದೊಳ್‌ ಸಾರಂಗಮಿರ್ದೊಡಂ ಸಿಂಹಮೆಂದುಂ ಕಾಂಕ್ಸಿಸದು 
ಮದಸೊರ್ಕಿದಾನೆಯ ಮಸ್ತಕದ ಮೇಲೆ ದಿಟ್ಟಿ ನಟ್ಟರ್ಪುದು - ಎಂಬೀ ಶ್ಲೋಕಾರ್ಥದಿಂ 
ಮೃಗಾಧಿರಾಜನೆನಗೆ ಮುಳಿಯನಾದೊಡಂ ಮೃಗಧೂರ್ತನನವಜ್ಞೆಗೆಯ್ದುದುಚಿತಮಲ್ಲ ಎಂತುಂ, 


ವಾಕ್ಕಂ ॥1 ತೃಣಮಪಿ ಪುರುಷೋ ನಾವಮನ್ಯೇತ 


೯೯. ಪರಾಕ್ರಮದ ಪಾದಗಳನ್ನು ಪ್ರಕಟಪಡಿಸಿದವನು ಭಯಂಕರ ಆಟೋಪನೂ, 
ಪ್ರಾಣಿಗಳ ಸಮೂಹದ ಒಡೆಯರಿಗೆ ಚಕ್ರವರ್ತಿಯೂ ಅರಣ್ಯದಿಂದ ಕೂಡಿದ 
ಮಹೀಮಂಡಲಕ್ಕೆ ರಕ್ಷಕನೂ ಮದಜಲ ಸೋರುತ್ತಿರುವ ದೊಡ್ಡ ಆನೆಯ ಕುಂಭಸ್ಥಳದ 
ರಕ್ತದಿಂದ ಭಯಂಕರವಾದ ಉಗುರುಗಳ ಸಮೂಹದ ಕಾಂತಿಯಿಂದ 
ಹೊಳೆಯುತ್ತಿರುವವನೂ ಆದವನನ್ನು ನೀನು ತಿಳಿದುಕೊಳ್ಳುವೆ. ೧೦೦. ವಿಶ್ವಮ್ಮಗಾವಳಿಯ 
ಆಧಿಪತ್ಯವನ್ನು ಪಡೆದು ಮಹಾವೈಭವದಿಂದ ವಿಶಾಲ ವಟವೃಕ್ಷದ ತಂಪಾದ ನೆರಳಿನಲ್ಲಿ 
ಪಿಂಗಳಕನೆಂಬವನು ಅಖಂಡಚಂಡಭುಜವಿಕ್ರಮ ಮಂಡನನೆನಿಸಿರುವನು. ವ॥ ಹೀಗೆ 
ಮಂದರಕ್ಸುಭಿತಪಯೋಧಿನಾದದಿಂದ ಗರ್ಜಿಸಿ ನುಡಿದ ದವನಕನ ಗಂಭೀರವಾದ ಮಾತನ್ನು 
ಸಂಜೀವಕನು ಕೇಳಿ ಸ್ವಲ್ಪಹೊತ್ತಿನಲ್ಲಿಯೇ ಆಶ್ಚರ್ಯಚಕಿತನಾದನು. ಈ ನರಿ ಹೇಳಿದ 
ಪಿಂಗಳಕನೆಂಬವನು ಸಿಂಹವೇ ಇರಬೇಕು. ಅವನು ಮದ್ದಾನೆಗಳನ್ನಲ್ಲದೆ ಸಾಮಾನ್ಯ 
ಪ್ರಾಣಿಗಳನ್ನು ಹಿಂಸಿಸುವುದಿಲ್ಲ ಎಂಬ ವಿಚಾರ ಲೋಕಪ್ರಸಿದ್ಧವಾದುದು. ಶ್ಲೋ! 
ಸಮೀಪದಲ್ಲಿ ಸಾರಂಗವಿದ್ದರೂ ಸಿಂಹ ಎಂದಿಗೂ ಅದನ್ನು ಬಯಸದು. ಸೊಕ್ಕಿದಾನೆಯ 
ಮಸ್ತಕದ ಮೇಲೆಯೇ ಸದಾ ಅವನ ದೃಷ್ಟಿ ನೆಟ್ಟಿರುತ್ತದೆ. ಹೀಗೆ ಮೃಗರಾಜನು ನನಗೆ 
ಯಾವ ರೀತಿಯ ಕೇಡನ್ನು ಮಾಡುವನಲ್ಲವಾದರೂ ಈ ಮೃಗಧೂರ್ತನನ್ನು ನಂಬುವುದು 
ಉಚಿತವಲ್ಲ. ವಾ॥। ಪುರುಷನು ಹುಲ್ಲನ್ನೂ ತುಚ್ಛೀಕರಿಸಬಾರದು. ಈತನನ್ನು 





೭೪ ಕರ್ಣಾಟಕ ಪಂಚತಂತ್ರಂ 

ಟೀ॥। ಪುರುಷನು ಹುಲ್ಲನ್ನುಂ ಕಷ್ಟಂ ಬಗೆಯಲಾಗದು ಎಂಬ ವಾಕ್ಕಾರ್ಥದಿಂದೀತನನು 
ದಾಸೀನಂ ಮಾಡಿ ಕಳಿಪಿದೆನಪ್ಪೊಡೇನಾನುಮಂ ಪುಸಿದು ಪಿಸುಣ್ನೇಟ್ಸಪಂ, ಪೇಲ್ಸಾಗಳ್‌ ಪಿಸುಣರ 
ಮಾತಿಂಗೆ ಮುನಿ ಮೊದಲಾಗಿ ಮನದೊಳ್‌ ಮುನಿಗುಮೆಂಬೊಜೆ ಆ ಸಿಂಗಂ ಮುಳಿಯದೇ 
ಕಿರ್ಕುಮದಲೆಂದೀತನ ಮಾತಿಂಗೆ ತಕ್ಕ ಮಜುಮಾತಂ ನುಡಿದೊಡಂಬದಿಸಿ ಕಳಿಪುವೆನೆಂದು ಸಂಜೀವಕಂ 
ದಹನಕಂಗಿಂತೆಂದಂ : ನಿಮ್ಮರಸಂಗಾಳಾಗಲೇವೇಯ್ಕುಮೆಂದೆನ್ನಂ ನೀನಾಗ್ರಹೆಂಗೆಯ್ದಪೆ ವಿಚಾದಿಸಿ 
ನೋಲಸ್ಬೊಡರಸರ್‌ ವಿಷಮಸ್ವಭಾವರದೆಂತೆನೆ : 


1 ಪಿರಿಯಕ್ಕರ ॥॥ ಕುಲಜನಪ್ಪನಂ ಕುಲಹೀನನೆಂದಪರ್‌ ಕುಲಹೀನನಂ ಕುಲಜಾತನೆಂಬರ್‌ 
ಕಲಿಯಂ ಕಡುಪಂದೆಯೆಂದು ಮಾತಾಡುವರ್‌ ಕಡುಪಂದೆಯ ಕಲಿಯೆಂದು ನುಡಿವರ್‌ 
ಪಲಬರ್‌ ಜೀಯೆನೆ ನನ್ನಿಯಂ ನುಡಿವನಂ ಪುಸಿಗನೆಂಬರ್‌ ಪುಸಿವಾತುಗನಂ 
ನೆಲದೊಳೀತನೆ ಪುಸಿಯಿಲ್ಲದವನೆಂಬರರಸುಗಳ್ಳಿದುನೈಜಗುಣಮಾಗಿರ್ಕುಂ ೧೦೧ 


ವ! ಮತ್ತಮದಲ್ಲದೆಯುಂ, ಅರಸುಗಳ್ಗೆ ವರಸಮದವಸರದೊಳ್‌ ಚಾಗಿಯಂ ಲುಬನೆಂಬರ್‌, 
ಭೋಗಿಯಪ್ಪನಂ ಪೂಜೆಗನೆಂಬರ್‌, ಸೌಭಾಗ್ಯಮುಳ್ಳವನಂ ಪಾಣ್ಣನೆಂಬರ್‌ ; ತ್ಕಾಗಿಯಂ 
ಅರ್ಥದೂಹಕನೆಂಬರ್‌ ಅರ್ಥದೂಷಕನಂ ತ್ಯಾಗಿಯೆಂಬರ್‌ ; ಏಗೆಯ್ದುಂ ಹೆಅವೆಣ್ಗಾಟಸುವನಂ 
ಶುಚಿಯೆಂಬರ್‌ ; ಶುಚಿಯಂ ಅಶುಚಿಯೆಂಬರ್‌ ; ಧೂರ್ತನಂ ಛಾಂದಸನೆಂಬರ್‌ ; ಮೇಕುದೋಜಿ 
ಓರೊರ್ವರ ಗುಣಕ್ಕೆ ಮಚ್ಚರಿಸಿ ತೋಖುತ್ತಿರ್ಪರೀ ಕಾಲದರಸುಗಳ್‌ ಅದಲ್ಲದೆಯುಂ 


ಉದಾಸೀನನಾಗಿ ಕಳುಹಿಸಿದರೆ ಏನಾದರೂ ಸುಳ್ಳು ಚಾಡಿ ಹೇಳಿಯಾನು. ಹೇಳುವಾಗ 
ಚಾಡಿಕೋರರ ಮಾತಿಗೆ ಮುನಿಗಳೇ ಮರುಳರಾಗಿ ಮುನಿಯುವರೆಂದರೆ ಆ ಸಿಂಹ 
ಮುನಿಯದಿರುವುದೇ ? ಆದುದರಿಂದ ಈತನ ಮಾತಿಗೆ ತಕ್ಕ ಉತ್ತರವನ್ನು ಹೇಳಿ ಹಿಂದೆ 
ಕಳುಹಿಸುವೆನು ಎಂದು ಸಂಜೀವಕನು ದವನಕನಿಗೆ ಹೀಗೆಂದ: ನಿಮ್ಮ ಅರಸನಿಗೆ ನಾನು 
ಆಳಾಗಬೇಕೆಂದು ನೀನು ನನ್ನನ್ನು ಆಗ್ರಹಪಡಿಸುತ್ತಿರುವೆ. ಅರಸರು ವಿಷಮಸ್ವಭಾವದವರು. 
ಕುಲಜನನ್ನು ಕುಲಹೀನನೆನ್ನುವರು; ೧೦೧. ಕುಲಹೀನನನ್ನು ಕುಲಜಾತನೆನ್ನುವರು. 
ಪರಾಕ್ರಮಿಯನ್ನು ಅತ್ಯಂತ ಹೇಡಿ ಎಂದು ಮಾತಾಡುವರು. ಕಡುಹೇಡಿಯನ್ನು ಪರಮ 
ಪರಾಕ್ರಮಿಯೆನ್ನುವರು. ಎಲ್ಲರೂ ಒಪ್ಪುವಂತೆ ಸತ್ಯವನ್ನು ನುಡಿಯವವನನ್ನು 
ಹುಸಿಕನೆನ್ನುವರು; ಸುಳ್ಳಿಗನನ್ನು ಭೂಮಿಯಲ್ಲಿ ಇವನಷ್ಟು ಸತ್ಯವಂತ ಬೇರೆಯಿಲ್ಲ ಎನ್ನುವರು. 
ಇದು ಅರಸರಿಗೆ ಸ್ವಾಭಾವಿಕ. ಇಂಥ ಅವಿವೇಕಿಗಳೂ ಅಜ್ಞಾನಿಗಳೂ ಆದ ಅರಸರ 
ಸೇವೆ ಮಾಡುವುದು ಅಸಾಧ್ಯ. ವ॥ ಅಲ್ಲದೆ, ಅರಸರಿಗೆ ವಿರಸವಾದ ಸಂದರ್ಭದಲ್ಲಿ 
ತ್ಯಾಗಿಯನ್ನು ಲುಬ್ಬನೆಂದು ಹೇಳುವರು. ಭೋಗಿಯನ್ನು ಪೂಜಾರಿ ಎಂಬರು. 
ಸೌಭಾಗ್ಯಶಾಲಿಯನ್ನು ವ್ಯಭಿಚಾರಿ ಎನ್ನುವರು ; ತ್ಯಾಗಿಯನ್ನು ಅರ್ಥದೂಷಕ ಎನ್ನುವರು. 
ಅರ್ಥದೂಷಕನನ್ನು ತ್ಯಾಗಿ ಎನ್ನುವರು. ಏನುಮಾಡಿದರೂ ಪರಸ್ತ್ರೀಯರನ್ನು 
ಬಯಸುವವರನ್ನು ಶುದ್ಧರು ಎನ್ನುವರು ; ಶುದ್ಧರನ್ನು ಅಶುದ್ಧರು ಎನ್ನುವರು. ಧೂರ್ತನನ್ನು 
ವೇದವಿದನೆನ್ನುವರು ನ ಸ್ಪರ್ಧೆಮಾಡಿ ಒಬ್ಬೊಬ್ಬರ ಗುಣಕ್ಕೆ ಮತ್ಸರಿಸಿ ಈ ಕಾಲದ ಅರಸರು 


ಭೇದ ಪ್ರಕರಣಂ ೭೫ 
ಅಕ್ಕರ 11 ಒರ್ವನನಲ್ಲೆಪರೊರ್ವನ ಮುನ್ನಂ ಬಲೆಕ್ಕವನೊಳ್ಳುಣಂಗಳಂ 
ಕೊರ್ವಿಪರೊರ್ಡನಂ ನೋಡಿ ಸೈರಿಸದೆ ಪುರುಡಿಪಂತಿರೆ ಪೊರೆವರ್‌ ಮ- 
ತ್ತೊರ್ವನಂ ಮುನಿಸಿನೊಳ್‌ ಕಳೆವರಬೈಚೆಂದೊರ್ವನಂ ಕೂ- 
ರ್ತೊರ್ವನಂ ಕೂರದಂತಿರ್ಪರರಸುಗಳಎಿಚಾರರಪ್ಪುದಚೆಂ ೧೦೨ 


ತ್ರಿಪದಿ ॥ ಹಿತವನತಿಭಕ್ತನನ್ನಿತನಿವಂ ಸುಭೃತ್ಯಂ 
ಕೃತಕೃತ್ಯನೆನ್ನರ್‌ ಪಿಸುಣಿಂದೆ ಕಿಡಿಪರೀ 
ಕ್ಲಿತಿಪತಿಗಳಿಂತವಿಚಾರದಿಂ ೧೦೩ 
ಇಂತಪ್ಪವಿವೇಕಿಗಳುಮಜ್ಞಾನಿಗಳುಮಪ್ಪರಸುಗಳನೋಲೈಿಸುವುದರಿದು. ಎಂತುಂ ಸೇವಾವೃತ್ತಿಯೇ 
ಕಷ್ಟಮದೆಂತೆನೆ : 
ಶ್ಲೋ ॥। ಪ್ರಣಮತ್ಸುನ್ನತಿ ಹೇತೋರ್ಜೀವಿತ ಹೇತೋರ್ವಿಮುಂಚತಿ ಪ್ರಾಣಾನ್‌ 
ದುಃಖೀಯತಿ ಸುಖಹೇತೋಃ ಕೋ ಮೂಢಸ್ಸೇವಕಾದಹರಃ ust 


ಟೀ1! ಉನ್ನತನಾಗಿರ್ಪೆನೆಂಬವಂ ತನ್ನೊಡೆಯಂಗೆ ಪೊಡೆಮಡವೇಬುುಂ; ಜೀವಿತಮಂ 
ಕೊಂಡು ಬಾಟ್ವನೆಂಬವಂ ಪ್ರಾಣಮಂ ಕುಡಲ್ವೇಯ್ಕುಮದಲ್ಲದೆ ಸುಖಂಬಡೆವೆನೆಂಬವಂ ದುಃಖಂ 
ಬಡುವನದುಕಾರಣಂ ಓಲಗಿಪವನಿಂ ಮೂಡನಾರುಮಿಲ್ಲ, ಮತ್ತಲ್ಲದೆಯುಂ. 
ಶ್ಲೋ ॥ ಭೇತವ್ಯಂ ನೃಹತೇಸ್ತತಸ್ಸಚಿವತೋ ಧೂರ್ತಾಸ್ತತಸ್ಸೌಹೃದೋ 
ಯೇ ದೈನ್ಯೇನ ಭವಂತಿ ಯಸ್ಕ ಭವನೇ ಲಬ್ಧಹ್ರಸಾದಾ ಎಟಾಃ 
ಕೃಚ್ಛಾ /ತ್ಕೋದರಪೂರಣಾರ್ಥಮನಿಶಂ ವೃರ್ಥೀ ಕೃತಾಯಾಸತ 
ಸ್ನೇವಾಂ ಲಾಘವಕಾರಿಣೀಂ ಖಲು ಬುಧಾಃ ಸ್ಕಾನೇಶ್ವವೃತ್ತಿಂ ವಿದುಃ॥೨೩॥ 
ಟೀ॥ ಸೇವಕಂ ಮೊದಲೊಳರಸಂಗಂ ತದನಂತರಂ ಪ್ರಧಾನರ್ಗಂ ಅರಸಿನ ಮಿತ್ರರ್ಗಂ 
ಸಲುಗೆಯನ್ನುಳ್ಳವರ್ಗಂ ಧೂರ್ತಜನಕ್ಕಂ ಭೀತನಾಗಿರವೇಟ್ಕುಂ. ಅದಲ್ಲದೆ, ತನ್ನ ದೈನ್ಯದಿಂ 


ತೋರಿಬರವರು. ಅದಲ್ಲದೆ, ೧೦೨. ಅರಸರು ಅವಿಚಾರಿಗಳಾದುದರಿಂದ ಮೊದಲು 
ಒಬ್ಬನನ್ನು ಕ್ಷೀಣವಾಗುವಂತೆ ಮಾಡುವರು ; ಬಳಿಕ ಅವನ ಒಳ್ಳೆಯ ಗುಣಗಳನ್ನು 
ಕೊಬ್ಬಿಸುವರು. ಒಬ್ಬನನ್ನು ನೋಡಿ ಸಹಿಸದೆ ಸ್ಪರ್ಧೆಯೇಳುವಂತೆ ಕಾಪಾಡುವರು. 
ಮತ್ತೊಬ್ಬನನ್ನು ಮುನಿಸಿನಿಂದ ನಾಶಮಾಡುವರು. ಅಕ್ಕರೆಯಿಂದ ಒಬ್ಬನನ್ನು ಪ್ರೀತಿಸಿ 
ಮತ್ತೊಬ್ಬನನ್ನು ಪ್ರೀತಿಸದೆ ಇರುತ್ತಾರೆ. ೧೦೩. ಹೀಗೆ ಕ್ಲಿತಿಪತಿಗಳು ಅವಿಚಾರದಿಂದ 
ಹಿತನೂ, ಅತಿಭಕ್ತನೂ, ಅದ್ದಿತನೂ, ಸುಭ್ರತ್ಯನೂ, ಕೃತಕೃತ್ಯನೂ ಆಗಿರುವನು ಎಂದು 
ಹೇಳುವುದಿಲ್ಲ ಚಾಡಿಯಿಂದ ಕೆಡಿಸುವರು. ವ॥। ಇಂತಹ ಅವಿವೇಕಿಗಳೂ ಅಜ್ಞಾನಿಗಳೂ 
ಆದ ಅರಸರನ್ನು ಸೇವಿಸುವುದು ಅಸಾಧ್ಯ. ಹೇಗಿದ್ದರೂ ಸೇವಾವೃತ್ತಿಯೇ ಕಷ್ಟವಾಗಿದೆ. 
ಹೇಗೆಂದರೆ, ಶ್ಲೋ॥| ಉನ್ನತನಾಗಿರುವೆನೆಂಬವನು ತನ್ನ ಒಡೆಯನಿಗೆ ಬಗ್ಗಿಕೊಂಡಿರಬೇಕು. 
ಜೀವಿಸಿಕೊಂಡಿರುವೆನೆಂಬವನು ಸಮಯ ಬಂದರೆ ಪ್ರಾಣವನ್ನೂ ಕೊಡಬೇಕು. 
ಸುಖಪಡೆಯಬೇಕೆಂಬವನು ದುಃಖವನ್ನು ಅನುಭವಿಸಬೇಕು. ಅದಕ್ಕಾಗಿ ಸೇವಕನಿಗಿಂತ 
ಮೂಢನಾದವನು ಯಾರೂ ಇಲ್ಲ. ಶ್ಲೋ! ಸೇವಕನಾದವನು ಮೊದಲು ಅರಸನಿಗೂ, 
ಅನಂತರ ಪ್ರಧಾನರಿಗೂ, ಅರಸನ ಮಿತ್ರರಿಗೂ, ಧೂರ್ತರಿಗೂ ಭೀತನಾಗಿರಬೇಕು. 
ಅಲ್ಲದೆ ತನ್ನ ದೈನ್ಯದಿಂದ ಸುಖ ಪಡುವೆನೆಂಬವನು ಲಂಪಟತನದ ಕಷ್ಟವನ್ನು ಸಹಿಸಬೇಕು. 


೭೬ ಕರ್ಣಾಟಕ ಪಂಚತಂತ್ರಂ 
ಸುಖಂಬಡೆವೆನೆಂಬ ಲಂಪಳಿಕೆಯಾಯಾಸಮಹುದು. ಇಂತು ಅಘುತರಮಪ್ಪ ಸೇವೆಯಿಂ ತನ್ನಿಚ್ಛೆಯೊಳ್‌ 
ಬರ್ದುಂಕುವ ಶುನಕಂ ಲೇಸೆಂದು ವಿದ್ವಾಂಸರ್‌ ಪೇಟ್ವಿರ್‌ - ಎಂಬ ಪುರಾತನ 
ನೀತಿವಾಕೈಮುಂಟಪ್ಪುದಲೆಂ, ಸೇವಾವೃತ್ತಿ ಕಷ್ಟಂ ರಾಜಸೇವೆಯೆಂಬುದು ಜೀವನೋಪಾಯಕ್ಕೆ ಕಾರಣಂ; 
ಎನಗೆ ಜೀವಿತಂ ಪುಲ್ಲುಂ ನೀರುಂ; ಇವುಳ್ಳೊಡೆ ಸಾಲ್ಗುಂ. ಅವೀಗಳೆಲ್ಲಿಯುಂ ಸುಲಭಂ; 
ಅದಟಿನೋಲಗದೊಳಪ್ಪ ಸೌಖ್ಯಂ ಬಾರ್ತೆಯಿಲ್ಲಂ; ಎಂತುಂ. 





ಸಾಲದೆ ಸೋಲದೆ ಪೊಡೆಮ- 

ಟ್ರೋಲೈಸದೆ ನಿಚ್ಚವಯಣಮಿಲ್ಲದೆ ತನ್ನಿ- 

ರ್ದಾಲಯದೊಳಿರ್ದು ಬಾಟ್ವುದೆ 

ಭೂಲೋಕಮನಾಳ್ವ ಸೊಗದಿನಗ್ಗಳಮಲ್ಲೇ ೧೦೪ 


ಎಂದು ಸಂಜೀವಕಂ ನುಡಿದ ಸಾಭಿಪ್ರಾಯವಚನಂಗಳಂ ದವನಕಂ ಕೇಳ್ದು ಚೋದ್ಯಂಬಟ್ಟು, 
ಆಃ! ಇದು ಶಾಪೋಪಹತಮಾದ ಮಾನವನಾಗಲೆವೇಲ್ಮುಂ, ತೇವಲಂ ವೃಷಭನಾಗಲಚೆಯದು, 
ಇದಜ ಮಾತಂ ಕೇಳ್ದೆನಗಂ ಮೊದಲಾಗಿ ಮನದೊಳ್‌ ಸಮ್ಮೋಹನಮಾದಪುದು. ಈ ಸಂಜೀವಕನನುಯ್ದಾ 
ಪಿಂಗಳಕನೊಳ್‌ ಕೂಡಿ ಕೆಳೆಯನಂ ಮಾಡಿದೆನಪ್ಪೊಡಿದುವೇ ಪ್ರಧಾನನಕ್ಕುಂ. ಆದಂದು 


ಶ್ಲೋ ॥ ಏಕದ್ರವ್ಹಾಭಿಲಾಪಿತ್ವಂ ಮಹತಾಂ ವೈರಕಾರಣಂ Woot 


ಟೀ ಒಂದೇ ಪದಾರ್ಥದಲ್ಲಿ ಆಶೆಪಡುವುದು ದೊಡ್ಡವರುಗಳಲ್ಲಿಯೂ ವೈರವನ್ನುಂಟು 
ಮಾಡುತ್ತದೆ- ಎಂಬಂತಿದಕಮೆನಗಂ ಬದ್ಧವೈರಮಕ್ಕುಂ. ಅದಲೆಂದೀತನನುಯ್ದು ಸ್ವಯಂಕೃತಾನರ್ಥಮಂ 
ಮಾಡಿಕೊಳ್ಳುದಿದಾವ ಕಾರಣಯೆಂದಾತಗತಂ ಬಗೆದು, ಮತ್ತಮೀ ವೃಷಭನನಾಂ ತರ್ಪೆನೆಂದು 
ಪಿಂಗಳಕಂಗೆ ಪೂಣ್ಣು ಬಂದೀಗಳ್‌ ಸ್ವಾರ್ಥಮನಾಳೋಚಿಸಿ ಪುರುಷಾರ್ಥಮಂ ಬಿಸುಟೆನಪ್ಪೊಡೆ. 


ಇಂಥ ಹಗುರವಾದ ಸೇವಾಕಾರ್ಯಕ್ಕಿಂತ ಸ್ವತಂತ್ರವಾಗಿ ಬದುಕುವ ನಾಯಿಯಾಗಿರುವುದು 
ಲೇಸು. ರಾಜಸೇವೆ ಜೀವನೋಪಾಯಕ್ಕಾಗಿ, ನನಗೆ ಪ್ರಾಣ, ಹುಲ್ಲು, ನೀರು ಇವುಗಳಿದ್ದರೆ 
ಸಾಕು. ಅವು ಈಗ ಎಲ್ಲಿಲ್ಲಿಯೂ ಸುಲಭವಾಗಿ ದೊರಕುವುವು. ಅದಕ್ಕೇಕೆ ಓಲಗಕ್ಕೆ 
ಹೋಗಬೇಕು ? ೧೦೪. ಸಾಲದೆ ಸೋಲದೆ ಬಾಗಿ ವಂದಿಸಿ ಸೇವೆ ಮಾಡದೆ ನಿತ್ಕ 
ಪ್ರಯಾಣವಿಲ್ಲದೆ ತನ್ನ ಮನೆಯಲ್ಲಿದ್ದು ಬಾಳುವುದೇ ಭೂಲೋಕವನ್ನು ಆಳುವ ಸುಖಕ್ಕಿಂತ 
ಪ್ರೇಷ್ಠವಾದುದಲ್ಲವೇ? ವ॥। ಸಂಜೀವಕನು ನುಡಿದ ಸಾಭಿಪ್ರಾಯವಚನಗಳನ್ನು ಕೇಳಿ 
ದವನಕನು ಆಶ್ಚರ್ಯಪಟ್ಟು ಆ ಇದು ಶಾಪಗ್ರಸ್ತವಾದ ಮಾನವನಾಗಿರಲೇಬೇಕು. ಇದು 
ಕೇವಲ ವೃಷಭವಲ್ಲ. ಇದರ ಮಾತನ್ನು ಕೇಳಿದ ನನಗೂ ಮನಸ್ಸಿನಲ್ಲಿ ಸಮ್ಮೋಹನ 
ಮೊಳೆಯುತ್ತಿದೆ. ಈ ಸಂಜೀವಕನನ್ನು ಕರೆದುಕೊಂಡು ಹೋಗಿ ಆ ಪಿಂಗಳಕನೊಡನೆ 
ಸಂದರ್ಶನ ಮಾಡಿಸಿದರೆ ಇವನೇ ಪ್ರಧಾನನಾದಾನು ! ಶ್ಲೋ॥। "ಏಕದ್ರವ್ಯಾಭಿಲಾಷಿತ್ವಂ 
ಮಹತಾಂ ವೈರಕಾರಣಂ' - ಒಂದೇ ವಸ್ತುವಿಗೆ ಆಸೆಪಡುವುದು ದೊಡ್ಡವರಲ್ಲಿಯೂ 
ವೈರವನ್ನುಂಟುಮಾಡುತ್ತದೆ - ಎಂಬಂತೆ ಇದಕ್ಕೂ ನನಗೂ ಅಕಾರಣವಾಗಿ ಬದ್ಧ ವೈರ 
ಸಂಭವಿಸುವುದು. ಅದರಿಂದ ಈತನನ್ನು ಕರೆದುಕೊಂಡು ಹೋಗಿ ಸ್ವಯಂಕೃತವಾದ 
ಅನರ್ಥವನ್ನು ಏಕೆ ತಂದುಕೊಳ್ಳಬೇಕು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದನು. ಈ 
ವೃಷಭನನ್ನು ನಾನು ತರುವೆನು ಎಂದು ಪಿಂಗಳಕನಿಗೆ ಮಾತು ಕೊಟ್ಟು ಬಂದು ಈಗ 





ಭೇದ ಪ್ರಕರಣಂ ೭೭ 
ಶ್ಲೋ ॥ ಪ್ರಾರಬ್ಗಸ್ಕಾಂತಗಮನಂ ಮಹಾಪುರುಷ ಲಕ್ಷಣಂ 11೨9111 


ಟೀ॥॥ ತೊಡಗಿದ ಕೆಲಸವನ್ನು ಕೊನೆಗಾಣಿಪುಬೇ ಮಹಾಪುರುಷರ ಲಕ್ಷಣವು ಎಂಬುದು 
ಕಿಡುಗುಂ-ತುದಿಯೊಳ್‌ ಎಏನಗಪ್ಪುದಾಗಲೀಗಳೀತನನೇತೆಅದೊಳಾದೊಡಮೊಡಂಬಡಿಸಿ 
ಹಿಂಗಳಕನಲ್ಲಿಗಯ್ದೆನೆಂಬುದನೆ ನಿಶ್ಚಯಸಿ, ಸಂಜೀವಕಂಗಿಂತೆಂದಂ; ನೀನಪ್ಪೊಡೆ ಪಶು. ನಿನ್ನಂ ಮತ್ತೊರ್ವಂ 
ರಕ್ಷಿಸದಂದು ನಿನಗೆ ಕ್ಷುದ್ರಮೃಗೋಪದ್ರವಮಕುಮೆಂದು ಪೇಲ್ಟಿಂ. ಅದಲದೆಯುಂ ದೃಢಕರಿನದೇಹನಪ್ಪ 
ನಿನ್ನಂ ಕಂಡಾ ಸಿಂಹಂ ಇದೊಂದಪೂರ್ಹಮೃಗಮೆಂದು ಮುಳಿದಂದು ಜವಂ ಮುಳಿದಂತಕ್ಕುಮೆಂದು 
ಹಿತವಂ ಬಗೆದೊಡಂಗೊಂಡು ಪೋದಪೆನಲ್ಲದೆ ನಿನ್ನಿಂದಮೆನ್ನಾಳ್ರಗಮೊಂದು ವಸ್ತುಸಾಧಮಕ್ಕುಮೆಂದು 
ಯ್ದೆನಿಲ್ಲ ನೀನಮೋಘಂ ರಾಜದರ್ಶನಂಗೆಯ್ದುದುಚಿತಮದೆಂತೆನೆ : 

ಶ್ಲೋ ॥॥ ಗಂತವ್ಮಾ ರಾಜಸಭಾದ್ರಷ್ಟವ್ಮಾ ರಾಜಪೂಜಿತಾಃ ಪುರುಷಾಃ 
ಯದ್ಯಪಿ ನ ಭವೇದರ್ಥೋ ಭವೇದನರ್ಥ ಪ್ರತೀಕಾರಃ sel 

ಟೀ॥! ನೃಪಸಭೆಯನೈದಲೆವೇಟ್ಕುಂ ನೃಷರ್‌ ಮನ್ನಿಸುವ ಪುರುಷರಂ ಕಾಣಲೆವೇಟ್ಸುಂ 
ಎತ್ತಲಾನುಮರ್ಥಎಲ್ಲದಿರ್ದೊಡಂ ತನಗೆ ಬಂದನರ್ಥಮಂ ಪರಿಹರಿಸಲ್‌ ಬಹುದು ಎಂಬ 
ರಾಜನೀತಿಯುಂಟು. ಇದನಲೆವೊಡೆ ನೀನೆನ್ನ ಬುದ್ಧಿಯಂ ಕೇಳ್ದು ಸುಖಂಬಾಲಕ್ವೊಡೆ ಎನ್ನಾಲ್ಪನಂ 
ಕಂಡು ನಿಶ್ಚಿಂತಮಿರ್ಹೆಯಾದೊಡೆ ಎನ್ನೊಡನೆ ಬಹುದೊಳ್ಳಿತೆಂದು ನಯಭಯಮಂ ತೋಟಿ 
ನುಡಿದ ದವನಕನ ನುಡಿಗೆ ಸಂಜೀವಕಂ ಕರಮೊಳ್ಳಿತೆಂದಳ್ಳಿ ನೀನೆಂತುಮೆನ್ನನುಯ್ಸಲ್ಲದೆ ಮಾಣೆಯಪ್ಪೊಡೆ, 
ನಿನ್ನಾಳ್ಳನೊಳಭಯವಚನಮಂ ಪಡೆದು ಬಂದನ್ನನೊಡಗೊಂಡು ಹೋಗೆಂಬುದುಂ, 


ಸ್ವಾರ್ಥದಿಂದ ಪುರುಷಾರ್ಥವನ್ನು ತ್ಯಜಿಸುವುದು ತರವಲ್ಲ. ಶ್ಲೋ॥! "ಪ್ರಾರಬ್ಧ ಸ್ಕಾಂತಗಮನಂ 
ಮಹಾಪುರುಷ ಲಕ್ಷಣಂ' - ತೊಡಗಿದ ಕೆಲಸವನ್ನು ಕೊನೆಗಾಣಿಸುವುದೇ ಮಹಾಪುರುಷರ 
ಲಕ್ಷಣ ಎಂಬುದು ಕೆಡುವುದು. ಕೊನೆಯಲ್ಲಿ ನನಗೆ ಏನೇ ಆಗಲಿ ; ಇವನನ್ನು ಯಾವ 
ರೀತಿಯಿಂದಲಾದರೂ ಒಡಂಬಡಿಸಿ ಪಿಂಗಳಕನಲ್ಲಿಗೆ ಕರೆತರುವೆನೆಂದು ನಿರ್ಧರಿಸಿ 
ಸಂಜೀವಕನಿಗೆ ಹೀಗೆಂದನು : ನೀನು ಪಶು, ನಿನ್ನನ್ನು ಮತ್ತೊಬ್ಬನು ಯಾರಾದರೂ 
ರಕ್ಷಿಸದಿದ್ದರೆ ನಿನಗೆ ಕ್ಷುದ್ರಮ್ಮಗಗಳ ಉಪದ್ರವ ತಪ್ಪಿದ್ದಲ್ಲ. ಅಲ್ಲದೆ, ದೃಢಕಠಿನದೇಹಿಯಾದ 
ನಿನ್ನನ್ನು ಕಂಡು, ಈ ಸಿಂಹ ಇದೊಂದು ಅಪೂರ್ವ ಮೃಗವೆಂದು ಮುಳಿದರೆ ಯಮನ 
ಕೋಪಕ್ಕೆ ತುತ್ತಾದಂತೆಯೇ ಸರಿ ಎಂದು ಹಿತವನ್ನು ಬಗೆದು ಒಡಗೊಂಡು ಹೋಗುವೆನಲ್ಲದೆ 
ನಿನ್ನಿಂದ ನನ್ನ ಒಡೆಯನಿಗೆ ಏನಾದರೂ ಪ್ರಯೋಜನವಾದೀತೆಂದು ನಾನು ನಿನ್ನನ್ನು 
ಕರೆದುಕೊಂಡು ಹೋಗುತ್ತಿಲ್ಲ ! ನೀನು ಕೂಡಲೇ ರಾಜನನ್ನು ಕಾಣುವುದು ಉಚಿತ. 
ಶ್ಲೋ!! ನೃಪಸಭೆಯನ್ನು ಪ್ರವೇಶಿಸಲೇ ಬೇಕು; ನೃಪರು ಮನ್ನಿಸುವ ಪುರುಷರನ್ನು 
ಕಾಣಲೇಬೇಕು. ಇದರಿಂದ ಪ್ರಯೋಜನವಿಲ್ಲದಿದ್ದರೂ ತನಗೆ ಬಂದ ಅನರ್ಥವನ್ನು 
ಪರಿಹರಿಸಿಕೊಳ್ಳಬಹುದು ಎಂಬ ರಾಜನೀತಿಯು: ನೀನು ನನ್ನ ಬುದ್ಧಿವಾದವನ್ನು 
ಕೇಳುವಿಯಾದರೆ, ಸುಖವಾಗಿ ಬಾಳಬೇಕೆಂದಿದ್ದರೆ, ನನ್ನ ಒಡೆಯನನ್ನು ಕಂಡು 
ನಿಶ್ಚಿಂತನಾಗಿರಬೇಕೆಂದಿದ್ದರೆ ನನ್ನೊಡನೆ ಬರುವುದು ಒಳ್ಳೆಯದು. ಹೀಗೆ ನಯಭಯವನ್ನು 
ತೋರಿಸಿ ನುಡಿದ ದವನಕನ ಮಾತಿಗೆ ಸಂಜಿವಕನು ಹಾಗೆಯೇ ಆಗಲಿ ಎಂದು ಹೀಗೆಂದನು: 
ನೀನು ಎಂತೂ ನನ್ನನ್ನು ಕರೆದುಕೊಂಡು ಹೋಗದೆ ಬಿಡುವವನಲ್ಲವಾದರೆ ನಿನ್ನ ಅರಸನಿಂದ 





೭೮ ಕರ್ಣಾಟಕ ಪಂಚತಂತ್ರಂ 
ದವನಕನಂತೆಗೆಯ್ದೆನೆಂದು ಬರುತ್ರೆ "ಮುಲಿದ ಬಲ್ಲೆ ಮೂವರಂಜಿದರ್‌', ಎಂಬ ನಾಟ್ಗುಡಿಯಿವರೊಳ್‌ 
ಕಾಣಲಾದುದೆಂದು ನಗುತ್ತುಂ ಬರ್ಪ ನರಿಯಂ ಪಿಂಗಳಕಂ ದೂರಾಂತರದೊಳ್‌ ಕಂಡಿವಂ ತಡೆದು 
ಬರ್ಪ ಬರವೇ ಕಾರಸಿದ್ದಿಯಂ ಪೇಟ್ಟಪು ದೆಂದು ಬಗೆವಿನಮೆಯ್ದೆವಂದು ಪೊಡೆವಟ್ಟ ದವನಕನ 
ಮೊಗಮಂ ನೋಡಿ, ನಾಡೆಯುಂ ತಡೆದೆಯೆಂಬುದುಮಾ ದವನಕನಿಂತೆಂದಂ : ಮಹಾಭದ್ರಾಕಾರನಂ 
ರೌದ್ರಕೋಪಾಟೋಪನನನೇಕೋಪಾಯದಿನೆಂತಾನುಂ ಸಂಧಾನಕ್ಕೊಡಂಬಡಿಸಿದೊಡೆ ಮತ್ತಮಾ 
ಧೂರ್ತನೆಟ್ಟೆನಂದಮನೆ ಮಾಡಿ ಮರ್ಕಾದೆಯೊಳೊರ್ಮೆಯೊಡಂಬಟ್ಟು ಒರ್ಮೆಯೊಡಂಬಡದೆಯುಂ 
ಬಳಗಮಿಕ್ಕಿ ಕಾಡಿದೊಡೆ ಮತ್ತಮೆಂತಾನುಮೊಡಂಬಡಿಸಿ ದೇವರ ಶ್ರೀಪಾದಮಂ ಕಾಣಲ್ವರ್ಪಂತು 
ಮಾಡಿದೆಂ ಇದೆಲ್ಲಮಂ ದೇವರ್ಗೆ ಪೂರ್ಡಸೂಚನೆಗೆಯ್ದು ಬಲೆಕ್ಕೊಡಗೊಂಡು ಬರ್ಪೆನೆಂದು ಬಂದೆಂ 
ದೇವರುಮಾ ಸಂಜೀವಕಂ ಬಂದು ಕಾಣಲೊಡಂ ಪರಮಮಿತ್ರನಂ ಕಂಡಂತೆ ಸಂಭ್ರಮವೆರಸು 
ಮನ್ನಿಸಿ ಸಂಭಾಷಣಂಗೆಯ್ದುದೆನೆ, ಪಿಂಗಳಕನಂತೆಗೆಯ್ದೆಂ ನೀನೀಗಳೇ ಪೋಗಿ ಬೇಗಮೊಡಗೊಂಡು 
ಬರ್ಪುದೆನೆ, ದವನಕಂ ಸಂಜೀವಕಲ್ಲಿನಗೆಯ್ದಿವಂದು, 

ಕರುಣಂಗೆಯ್ದಂ ಮೃಗಗಣ 

ಪರಿವೃಢನಿನ್ನಂಜವೇಡವಾದಂ ಪುಣ್ಯಂ 

ದೊರೆಕೊಂಡುದು ನಿನಗೀಗಳ್‌ 

ಶರಣಾಗತವಜ್ರಹಂಜರಂ ಪಿಂಗಳಕಂ ೧೦೫ 

ಎಂದು ಪಲವು ತೆಅದಿಂ ಸಂಜೀವಕನೊಳಾದ ಭಯಂ ಪತ್ತುವಿಡೆ ಸಂತಸಂಬಡೆ 

ನುಡಿದೊಡಂಗೊಂಡು ಬಂದು, ದೇವಾ ಸಂಜೀವಕಂ ಬಂದನೆಂದು ಬಿನ್ನಪಂಗೆಯ್ದುದುಮಾ 


ಅಭಯವಚನವನ್ನು ಪಡೆದು ಬಂದು ನನ್ನನ್ನು ಕರೆದುಕೊಂಡು ಹೋಗು. ಹಾಗೆಯೇ 
ಆಗಲಿ ಎಂದು ದವನಕನು, "ಮುರಿದ ಬಿಲ್ಲಿಗೆ ಮೂವರು ಅಂಜಿದರು' ಎಂಬ ನಾಣ್ಣುಡಿ 
ಇವರಲ್ಲಿ ಕಂಡುಬಂತು ಎಂದು ನಗುತ್ತ ಬರುತ್ತಿದ್ದ ನರಿಯನ್ನು ಪಿಂಗಳಕನು ದೂರದಿಂದ 
ಕಂಡು ಇವನು ನಿಧಾನವಾಗಿ ಬರುವ ರೀತಿಯೇ ಕಾರ್ಯಸಿದ್ಧಿಯನ್ನು ಸೂಚಿಸುವುದು 
ಎಂದು ಆಲೋಚಿಸುತ್ತಿರಲು ಬಂದು ನಮಸ್ಕರಿಸಿ ದವನಕನ ಮುಖವನ್ನು ನೋಡಿ, 
ಬಹಳ ತಡವಾದುದೇಕೆ, ಎನ್ನಲು ದವನಕನು ಹೀಗೆ ಹೇಳಿದನು : ಮಹಾಭದ್ರಾಕಾರನನ್ನು, 
ರೌದ್ರಕೋಪಾಟೋಪವನ್ನು ಅನೇಕ ಉಪಾಯಗಳಿಂದ ಹೇಗೋ ಸಂಧಾನಕ್ಕೆ ಒಪ್ಪಿಸಿ 
ದೇವರ ಶ್ರೀಪಾದವನ್ನು ಸಂದರ್ಶಿಸುವಂತೆ ಮಾಡಿದೆ. ಇದೆಲ್ಲವನ್ನೂ ದೇವರಿಗೆ 
ಪೂರ್ವಸೂಚನೆ ಕೊಟ್ಟು ಬಳಿಕ ಕರೆತರುವೆನೆಂದು ಬಂದೆ. ಪ್ರಭುಗಳೂ ಆ ಸಂಜೀವಕನು 
ಬಂದಾಗ ಪರಮಮಿತ್ರನನ್ನು ಕಾಣುವಂತೆ ಸಂಭ್ರಮದಿಂದ ಮನ್ನಿಸಿ ಮಾತನಾಡಿಸಬೇಕು 
ಪಿಂಗಳಕನು ಹಾಗೆಯೇ ಆಗಲಿ ಎನ್ನಲು ದವನಕನು ಸಂಜೀವಕನಲ್ಲಿಗೆ ಬಂದು, ೧೦೫. 
ಮೃಗಾಧಿರಾಜನು ಕರುಣೆದೋದಿದನು. ಇನ್ನು ಅಂಜದಿರು ನೀನು ಪುಣ್ಯವಂತ, ನಮಥಸನು 
ಶರಣಾಗತ ವಜ್ರಪಂಜರ ಎಂದು ಸಂಜೀವಕನ ಭಯವನ್ನು ಪರಿಹರಿಸಿದನು. 
ವ॥ ಅಲ್ಲಿಂದ ಪಿಂಗಳಕನಲ್ಲಿಗೆ ಸಂಜೀವಕನನ್ನು ಕರೆದುಕೊಂಡು ಬಂದು, ದೇವಾ ! 
ಸಂಜೀವಕನು ಬಂದನು ಎನ್ನಲು ಆ ಮೃಗೇಂದ್ರನು ಇಂದ್ರಪದವಿ ಸಿಕ್ಕಿದವನಂತೆ 
ಪರಮಾನಂದಭರಿತನಾಗಿ ಅವನನ್ನು ಕರೆದುಕೊಂಡು ಬಾ ಎಂದನು. ದವನಕನು 


ಭೇದ ಪ್ರಕರಣಂ ೭೯ 
ಮೃಗೇಂದ್ರನಿಂದ್ರಪದವಿ ಕೈಸಾರ್ದಂತೆ ಪರಮಾನಂದಮನೆಯ್ದಿ ತಂದು ಕಾಣಿಸೆಂಬುದುಂ, ದವನಕಂ 
ಪಡಿಯಅಂಬೆರಸು ಪೋಗಿ ಸಂಜೀವಕನಂ ಕಾಣಿಸಲೊಡಂ, ಮೃಗೇಂದ್ರಂ ವೃಷಭೇಂದ್ರನ 
ಮೊಗಮನಾದರಂಬೆರಸು ನೀಡುಂ ಭಾವಿಸಿ ನೋಡಿ ಪೀಠಾಂತರಕ್ಕೆ ಕರೆದು, 
ಉದಿತಸ್ವೇರನಿಭೇಂದ್ರವೈರಿ ನಯದಿಂ ಕೈನೀಡಿ ಗೋಮುಖ್ಯ ಬ- 
ಲ್ಲಿದಿರೇ ಸಂತಸಮೇ ಕರಂ ಕುಶಲಮೇ ಕ್ಷೇಮಾಂಗಮೇ ದೇವ ಸಂ- 
ಪದಮುಂ ಬಲ್ಲಿದೆವಾಂ ಕರಂ ಕುಶಲಮುಂ ಕ್ಷೇಮಾಂಗಮೀಗಳ್‌ ಭವ- 
ತೃದಪಂಕೇಜವಿಳೋಕನಜಾತದಯೆಯಿಂದಾದೆಂ ಮೃಗಾಧೀಶ್ವರಾ ೧೦೬ 


ಸದಯಂ ಮುಕ್ತಭಯಂ ನಮದ್ಧದನಕಾಸ್ಕಾಲೋಕನಸ್ಟೇರ ಸ- 
ದ್ವದನಂ ಸ್ಥಾಗತಪೂರ್ಸಮಾತಕ್ರರಮಂ ಸಂಜೀವಕಂಗೊಲ್ಲು ನೀ- 
ಡಿದನುದ್ಧಿನ್ನಮದಾಂಧಸಿಂಧುರಘಟಾಸಂಘಟ್ಟಕುಂಭಾಗ್ರನಿ- 
ರೃದಸೃಕ್ಕುಂಕುಮಪಂಕಪಂಕಿಳಸಟಾಜಾಳಂ ಮೃಗಾಧೀಶ್ವರಂ ೧೦೭ 
ಅಂತು ಸಮದಕುಂಜರಘಟಾಪುಂಜ ಭಂಜನಂ ಮೃಗಾಧಿರಾಜಂ ಕೈನೀಡಿ ಸೆಂಜೀವಕನ 
ನನೇಕ ಪ್ರಕಾರ ಸನಾನ ಕ್ರಿಯೆಗಳಿಂ ತಣಿಪಿ ಬಟೆಕ್ಕಿಂತೆಂದಂ : 
ಶರಭವ್ಕಾಘ್ರೋಗ್ರಖಡ್ಲಿಪ್ರಕರ ಖರ ಭಯಾಕ್ರಾಂತಮಂ ಕ್ರೂರವಾನೇ- 
ಚರಚಂಚಚ್ಛಾಪಮೌರ್ವೀರವಬಧಿರಿತದಿಕ್ಬಕ್ರಮಂ ಸಿಂಹಸಂಘಾ- 
ತರವೈಕಾಭೀಳಮಂ ಭೀಕರ ಕುಧರ ಗುಹಾರೌದ್ರಮಂ ಘೋರಮಾದ್ಯ- 
ದ್ವಿರದವ್ಯಾಕೀರ್ಣಮಂ ನಿರ್ಜನವನಮನಿದಂ ಬಂದು ನೀನೆಂತು ಪೊಕ್ಕೈ ೧೦೮ 


ಪ್ರತೀಹಾರಿಯೊಡನೆ ಹೋಗಿ ಸಂಜೀವಕನನ್ನು ಕಾಣಿಸಲು ಮೃಗೇಂದ್ರನು ವೃಷಭೇಂದ್ರನ 
ಮುಖವನ್ನು ಆದರದಿಂದ ಚೆನ್ನಾಗಿ ನೋಡಿ ತನ್ನ ಪಾದಪೀಠಾಂತರಕ್ಕೆ ಕರೆದು ಪ್ರೀತಿಯಿಂದ 
ಕೈನೀಡಿ ಹೀಗೆಂದನು : ೧೦೬. ಗೋಮುಖ್ಯನೇ ! ಸಂತೋಷವೇ, ಕುಶಲವೇ, ಕ್ಷೇಮವೇ? 
ಅದಕ್ಕೆ ಸಂಜೀವಕನು, ದೇವಾ ! ನಿಮ್ಮ ಸಂಪದವನ್ನೂ ಬಲ್ಲೆವು. ನಾವು ನಿಮ್ಮ 
ಪಾದಪಂಕೇಜವಿಳೋಕ ಜಾತದಯೆಯಿಂದ ಕುಶಲರಾದೆವು ಎಂದನು. ೧೦೭. 
ಸದಯನೂ, ಭಯಮುಕ್ತನೂ, ಮದಾಂಧಸಿಂಧುರಘಟಾಸಂಘಟ್ಟಕುಂಭಾಗ್ರ 
ನಿರ್ಯದಸೃಕ್ಕುಂಕುಮಪಂಕಪಂಕಿಳಸಟಾ ಜಾಳನೂ ಆದ ಮೃಗಾಧೀಶ್ವರನು 
ಸ್ವಾಗತಪೂರ್ವಕವಾಗಿ ತನ್ನ ಕರವನ್ನು ಸಂಜೀವಕನಿಗೆ ಒಲಿದು ನೀಡಿದನು. ವ॥ ಹಾಗೆ 
ಸಮದಕುಂಜರಘಟಾಪುಂಜಭಂಜನನಾದ ಮೃಗರಾಜನು ಕೈನೀಡಿ ಸಂಜೀವಕನನ್ನು ಅನೇಕ 
ಪ್ರಕಾರ ಸನ್ಮಾನಕ್ರಿಯೆಗಳಿಂದ ತೃಪ್ತಿಪಡಿಸಿ ಬಳಿಕ ಹೀಗೆಂದನು : ೧೦೮. ಶರಭ, ವ್ಯಾಘ್ರ, 
ಖಡ್ಗ ಮೃಗಗಳ ಸಮೂಹದಿಂದ ಕ್ರೂರವೂ ಭಯಂಕರವೂ, ದುಷ್ಟರಾದ ಬೇಡರ 
ಹೊಳೆಯುವ ಬಿಲ್ಲಿನ ಹಗ್ಗದ ಟಂಕಾರದಿಂದ ಕಿವುಡಾದ ದಿಕ್ಕುಗಳೂ, ಸಿಂಹಸಮೂಹ 
ವೊಂದರಿಂದಲೇ ಭಯಂಕರವಾಗಿಯೂ, ಭಯಂಕರ ಪರ್ವತ ಗುಹೆಗಳಿಂದ ರೌದ್ರವೂ, 
ಘೋರವಾದ ಮದ್ದಾನೆಗಳಿಂದ ತುಂಬಿರುವುದೂ, ನಿರ್ಜನವೂ ಆದ ಈ ವನವನ್ನು 








೮೦ ಕರ್ಣಾಟಕ ಪಂಚತಂತ್ರಂ 
ಎಂದು ಬೆಸಗೊಳ್ಳುದುಂ ಸಂಜೀವಕನಾತ್ಮೀಯ ವನಪ್ರವೇಶಕಾರಣಂ ಸಪ್ರಪಂಚೆಂ ಬನ್ನಪಂಗೆಯ್ಯೆ 
ಪಂಚಾನನಂ ಕೇಲ್ಟಿಂತೆಂದಂ : 

ಕ್ರೂರ ವನೇಚರ ಪ್ರಕರಮಂ ದ್ವಿರದೋತ್ಕರಮಂ ಭಯಂಕರಾ- 

ಕಾರ ಚಮೂರುಸಂಕುಳಮನುದ್ಧತ ಭೀಕರ ಸೂಕರಾಳಿಯಂ 

ಸಾರದೆ ಭದ್ರ ನೀನಿರು ಮದೀಯ ಭುಜಾಪರಿಪಾಲಿತೋರು ಕಾಂ- 

ತಾರದೊಳಚ್ಛನೀರದೊಳನೇಕತೃಣಕ್ಷುಪ ಗುಲ್ಷಜಾಲದೊಳ್‌ ೧೦೯ 


ಎಂದಿಂತು ಪಿಂಗಳಕಂ ಸಂಜೀವಕಂಗೆ ಸಂತುಷ್ಠನುಮಾಗಿ ಬುದ್ಧಿಯಂ ಹೇಟ್ವುದುಂ, 
ಮಹಾಪ್ರಸಾದಮಂತೆಗೆಯ್ವೆನೆನಲೊಡಮೆರಡರ್ಕಂ ಪರಸ್ಪರ ಸ್ನೇಹಮಾಗೆ ಬಟೆಕ್ಕೆ ಸಂಜೀವಕನಂ 
ಎಸರ್ಜಿಸಿ, ದವನಕನ ಮೊಗಮಂ ನೋಡಿ, 
ಶ್ಲೋ ॥! ಪ್ರತ್ಯಕ್ಷೇ ಗುರವಃ ಸ್ತುತ್ಯಾ ಪರೋಕ್ಸೇ ಮಿತ್ರಬಾಂಧವಾಃ 
ಕರ್ಮಾಂತೇ ದಾಸಭೃತ್ಯಾಶ್ಚ ನ ತು ಪುತ್ರೋ ಮೃತಾಃ ಸ್ತ್ರೀಯಃ 1೨೭/1 

ಟೀ! ಗುರುವಂ ಮುಂದೆ ಪೊಗಟ್ಟುದು, ಮಿತ್ರರಂ ಬಂಧುಗಳಂ ಪಿಂದೆ ಪೊಗಬ್ಬುದು, 
ಕೆಲಸದ ಕಡೆಯಲ್ಲಿ ದಾಸಭೃತ್ಯರನ್ನು ಪೊಗಟ್ಟುದು, ಮಗನನೆಂದುಂ ಪೊಗಟಲಾಗದು, ಸ್ತ್ರೀಯಂ 
ಸತ್ತ ಬಟೆಕ್ಕ ಪೊಗಬ್ಟುದು - ಎಂಬ ನೀತಿಯುಂಟು. ಈತನೆನಗೆ ಕೃತಕ್ಷೇಶನಪ್ಪುದಲೆಂದೀಯ 
ವಸರದೊಳೆ ಸಂತಸಂಬಡಿಸಲ್ವೇಟ್ಯುಮೆಂದಿಂತೆಂದಂ : ನಿನ್ನಂತಪ್ಪಾಪ್ತಿ ಮಂತ್ರಿಪುತ್ರನಿಂದೆಮಗೆ 
ಮನೋರಪಸಿದ್ಧಿಯಾದುದೆಂದು ದವನಕನಂ ಸಪ್ರಸಾದ ವಚನಂಗಳಿಂ ಸಂತಸಂಬಡೆ ನುಡಿದು 
ಬಟೆಕ್ಕೆ ನೀರನುಣಲ್‌ ಪೋಗಲ್‌ ಬಗೆದಲ್ಲಿಂ ತಳರ್ದು 


ನೀನು ಹೇಗೆ ಪ್ರವೇಶಿಸಿದೆ ವ! ಎಂದು ವಿಚಾರಿಸಲು ಸಂಜೀವಕನು ತನ್ನ 
ವನಪ್ರವೇಶಕಾರಣವನ್ನು ವಿವರವಾಗಿ ಬಿನ್ನೈಸಲು ಸಿಂಹನು ಕೇಳಿ ಸಂಜೀವಕನಿಗೆ ಈ 
ರೀತಿ ಹೇಳಿದನು : ೧೦೯. ಈ ಕಾಡಿನಲ್ಲಿರುವ ಕ್ರೂರವಾದ ಮೃಗಪ್ರಕರವನ್ನೂ, ಆನೆಗಳ 
ಸಮೂಹವನ್ನೂ ಭಯಂಕರ ಆಕಾರದ ವ್ಯಾಫ್ರಸಮೂಹವನ್ನೂ ಭೀಕರ ಸೂಕರಗಳನ್ನೂ 
ಸೇರದೆ ನನ್ನ ಭುಜಗಳಿಂದ ಪರಿಪಾಲಿತವಾದ ಅಚ್ಚೋದಸರೋವರಗಳಿಂದಲೂ, 
ತೃಣಗುಲ್ನಗಳಿಂದಲೂ ಕೂಡಿದ ಈ ಅರಣ್ಯದಲ್ಲಿ ವಾಸಮಾಡಿಕೊಂಡಿರು. ವ॥ ಅದಕ್ಕೆ 
ಸಂಜೀವಕನು ಮಹಾಪ್ರಸಾದ ಹಾಗೆಯೇ ಆಗಲಿ ಎನ್ನಲು, ಎರಡಕ್ಕೂ 
ಮಹಾಸ್ನೇಹವುಂಟಾಗಲು ಪಿಂಗಳಕನು ಸಂಜೀವಕನನ್ನು ಹೋಗಬಿಟ್ಟು ದವನಕನ ಮುಖ 
ನೋಡಿ ಹೀಗೆ ಹೇಳಿದನು : ಶ್ಲೋ॥। ಗುರುಗಳನ್ನು ಪ್ರತ್ಯಕ್ಷವಾಗಿ ಹೊಗಳಬೇಕು, 
ಬಂಧುಮಿತ್ರರನ್ನು ಪರೋಕ್ಷವಾಗಿ ಸ್ತುತಿಸಬೇಕು, ಕೆಲಸವಾದ ಮೇಲೆ ದಾಸಭೃತ್ಯರನ್ನು 
ಪ್ರಶಂಸಿಸಬೇಕು, ಮಗನನ್ನು ಎಂದಿಗೂ ಹೊಗಳಬಾರದು, ಸ್ತ್ರೀಯರನ್ನು ಸತ್ತಮೇಲೆ 
ಹೊಗಳಬೇಕು! ಎಂಬ ನೀತಿಯುಂಟು. ಈತನು ನನಗೆ ಕ್ಷೇಶವನ್ನುಂಟು ಮಾಡಿದುದರಿಂದ 
ಈಗಲೇ ಈತನನ್ನು ಸಂತೋಷಪಡಿಸಬೇಕು ಎಂದು ಮನಸ್ಸಿನಲ್ಲೇ ಆಲೋಚಿಸಿ ನಿನ್ನಂಥ 
ಆಪ್ತ ಮಂತ್ರಿ ಪುತ್ರನಿಂದ ನಮಗೆ ಮನೋರಥ ಸಿದ್ಧಿಯಾಯಿತು ಎಂದು ಸಂತಸದ 
ನುಡಿಗಳಿಂದ ದವನಕನೂ ಸಂತೋಷಪಡುವಂತೆ ಮಾಡಿದನು. ಅಲ್ಲಿಂದ ನೀರು 


ಭೇದ ಪ್ರಕರಣಂ ೮೧ 
ಅಳಿಮಾಳಾನೀಳನೀಳೋತ್ಸಳದಳವಿಳಸತ್ಕಂಜಕಿಂಜಲ್ಯಪ್ಪಂಜಾ 
ಎಳ ಕಾಳಿಂದೀನದೀತೀರಮನತಿಮುದದಿಂದೆಯ್ದೆವಂದಂ ಪಿಪಾಸಾ- 
ಕುಳಿತಂ ಪಂಚಾನನಂ ಶ್ವಾಪದಗಣಸಹಿತಂ ಭಿನ್ನವನ್ನೇಭಕುಂಭ- 
ಸ್ಥಳಶುಂಭದ್ವಿಂಬಕಾವಗ್ರಹಗಗನಸಿರಾಸಿಕ್ತಸಿಕ್ವಾಂಗಪೀಠಂ ೧೧೦ 
ಅಂತೆಯ್ದಿಂ, 
ಯಮುನಾವಾರಿಯನಿಂದ್ರನೀಲಮಣಿ ಭೃಂಗಾಕಾರಿಯಂ ಪ್ರಾಣಿವ- 
ರ್ಗ ಮನೋಹಾರಿಯನುಜ್ಜ, ಎಲಾಂಬುಜ ರಜಶ್ರೀಭಾರಿಯಂ ಸ್ವೇಚ್ಛಿಯಿಂ 
ಸಮೃಗವ್ರಾತನಭೀತಚೇತನತುಳಂ ಪೀರ್ದಂ ಗಜಾರಾತಿ ಹಂ- 
ಚಮುಖಂ ತೀಕ್ಷ ನಖಂ ಸಕೇಸರಶಿಖಂ ವಿಶ್ರಾಂತಲಕ್ಷಿ (ಸಖಂ ೧೧೧ 


ಅಂತು ಪಿಂಗಳಕಂ ಯಮುನಾಜಳಮನೀಂಟ ಮಗುಬ್ಬು ಬಂದು ನಿಜಭುಜಪರಿಪಾಲಿತ 
ಕಾಂತಾರಮಂ ಪೊಕ್ಕು ಅರಮನೆಗೆ ಬಂದು ದೆಸೆದೆಸೆಗೆಯ್ದಿ ಸಕಲಮೃಗಗಣಸಮೇತಂ ತಾನುಂ 
ಸಂಜೀವಕನುಂ ವಿನೋದಪ್ರಾಣಮಿತ್ರರಾಗಿರ್ದೆಡೆಯೊಳೊಂದು ದಿವಸಂ ಪಿಂಗಳಕನನೇಕ ಕರಿಣೀ 
ಕಳಭವ್ರಾತಮನಸಂಖ್ಯಾತಮಂ ಕೊಂದು ಕಾಕಾನೀಕಜಂಬುಕನಿಕುರುಂಬಕ್ಕೆ ಸೋವತಂ ಮಾಡುವುದಂ 
ಸಂಜೀವಕಂ ಕಂಡು ಕರುಣರಸಾರ್ದಹೃದಯನಾಗಿ ತಾಂ ಮುನ್ನಮೇ ಧರ್ಮವಾರ್ಧಿವರ್ಧನ 
ಚಂದ್ರಾಯಮಾನನಪ್ಪ ವರ್ಧಮಾನನ ಮನೆಯೊಳಿರ್ಪಂದಷ್ಟಾದಶಪುರಾಣಶ್ರುತಿಸ್ಮೃತಿರಾಮಾಯಣ 
ಭಾರತಾದಿ ಕಥಾಶ್ರವಣಪರಿಣತನುಂ ಮನ್ನತ್ತಿವಸಿಷ್ಠ ಹಾರೀತಯಾಜ್ಞವಲ್ಮ್ಯಾಂಗಿರಸಸಂಯಮನಾಪಸ್ತಂಬ 
ಸಂವರ್ತ ಕಾತ್ಕಾಯನ ಬೃಹಸ್ಪತಿ ಪಾರಾಶರ ವ್ಯಾಸಾಂಬರೀಷ ಗೌತಮ ಸತ್ಯಂತಪ ಭೃಗು ಕಾಶ್ಮಹ 


ಕುಡಿಯಲು ಯಮುನಾನದಿಗೆ ಹೊರಟನು. ೧೧೦. ದುಂಬಿಗಳ ಸಮೂಹದಷ್ಟು 
ಕಪ್ಪಗಿರುವ ಕನ್ನೈದಿಲೆಗಳಿಂದ ಕೂಡಿದುದೂ ಅರಳಿರುವ ಕಮಲದ ಕೇಸರಗಳಿಂದ 
ವ್ಯಾಪ್ತವಾದುದೂ ಆದ ಯಮುನಾನದೀತೀರಕ್ಕೆ ಬಾಯಾರಿಕೆಯಿಂದ ಕೂಡಿದ ಪಿಂಗಳಕನು 
ಪ್ರಾಣಿಪ್ರಪಂಚದೊಡನೆ ಸಂತೋಷದಿಂದ ಬಂದನು. ೧೧೧. ಪ್ರಾಣಿವರ್ಗ 

ೋೀಹಾರಿಯೂ, ಉಜ್ಜಲಾಂಬುಜ ರಸಶ್ಮ್ರೀಭಾರಿಯೂ ಆದ ಯಮುನಾವಾರಿಯನ್ನು 
ತೀಕ್ಷ್ಣನಖನೂ, ಸಕೇಸರಶಿಖನೂ, ವಿಕ್ರಾಂತಲಕ್ಷ್ಮೀಸಖನೂ ಆದ ಪಂಚಮುಖನು 
ಹೀರಿದನು. ವ॥ ಹಾಗೆ ಪಿಂಗಳಕನು ಯಮುನಾಜಲವನ್ನು ಕುಡಿದು ತನ್ನ ಅರಮನೆಗೆ 
ಬಂದು, ಸಕಲಮೃಗಗಣಸಮೇತನಾಗಿ ತಾನೂ, ಸಂಜಿವಕನೂ ಪ್ರಾಣಮಿತ್ರರಾಗಿದ್ದ 
ಅದೊಂದು ದಿನ ಪಿಂಗಳಕನು ಅನೇಕ ಕರಿಣೀಕಳಭವ್ರಾತವನ್ನು ಕೊಂದು 
ಕಾಕಾನೀಕಜಂಬುಕನಿಕರಕ್ಕೆ ಔತಣವನ್ನು ಮಾಡಿದನು. ಇದನ್ನು ಕಂಡು ಸಂಜೀವಕನು 
ಕರುಣರಸಾರ್ದ್ರಹ್ಪದಯನಾಗಿ ತಾನು ಮೊದಲೇ ಧರ್ಮ ವಾರ್ಧಿವರ್ಧನಚಂದ್ರನಾದ 
ವರ್ಧಮಾನನ ಮನೆಯಲ್ಲಿ ಬೆಳೆದವನಾದುದರಿಂದ ಅಷ್ಟಾದಶಪುರಾಣ, ಶ್ರುತಿ ಸ್ಮೃತಿ 
ರಾಮಾಯಣ, ಮಹಾಭಾರತ ಮೊದಲಾದ ಕಥಾ ಶ್ರವಣಪರಿಣತನೂ, ಮನು, ಅತ್ರಿ, 
ವಸಿಷ್ಠ, ಹಾರೀತ, ಯಾಜ್ಞವಲ್ಕ್ಯ, ಆಂಗೀರಸ, ಸಂಯಮನ, ಆಪಸ್ತಂಬ, ಸಂವರ್ತ,. 
ಕಾತ್ಕಾಯನ, ಬೃಹಸ್ಪತಿ, ಪರಾಶರ, ವ್ಯಾಸ, ಅಂಬರೀಷ, ಗೌತಮ, ಸತ್ಯಂತಪ, ಭೃಗು, 





೮೨ ಕರ್ಣಾಟಕ ಪಂಚತಂತ್ರಂ 
ವಿಶ್ವಾಮಿತ್ರ ವಾಮದೇವ ಲೋಕಾಯತಾದಿ ಸಮಸ್ತ ಮುನಿಮುಖ್ಯ ಮುಖವಿನಿರ್ಗತ ಶೃತಿ ಸ್ಮೃತಿ 
ವಿಹಿತ ಧರ್ಮವಿಚಾರಪಾರಗನಪ್ಪ ಕಾರಣದಿಂ ವಾರಣಗಣಕ್ಕಕಾರಣಮಪ್ಪ ಪ್ರಾಣಹಾನಿಯುಮಿಷ್ಟಂಗ 
ದೃಷ್ಟಹಾನಿಯುಮಾಗದಂತು ಮಾಡುವೆನೆಂದು ಮನದೊಳ್‌ ನೆನೆದು ಪಿಂಗಳಕನಲ್ಲಿಗೆ ವಂದಿಂತೆಂದಂ: 

ಆರೈದು ನೋಡೆ ಧರ್ಮಮೆ 

ಸಾರಂ ಸಂಸಾರಿಗದಚಿನುತ್ತಮ ಧರ್ಮಾ- 

ಧಾರಮತಿಯಾಗಿ ನೆಗಟ್ಟುದು 

ಘೋರಾಘವಿದೂರನೆನಿಪ ಪುರುಷಂ ಧರೆಯೊಳ್‌ ೧೧೨ 


ಅನಿಮಿಷಚಾಪದಂತೆ ಸಿರಿ ಶಾರದ ನೀರದಕಾಂತಿಯಂತೆ ಯೌ- 

ವನದೆಸಕಂ ತೃಣಾಗ್ರಗತವಾಃಕಣಿಕಾಗಣದಂತೆ ಸಂದ ಜೀ- 

ವನಮದಲೆಂ ಭವಪ್ರಭವ ಜೀವಿಗೆ ನಿರ್ಮಲಧರ್ಮಮಾರ್ಗದೊಳ್‌ 
ಮನಮೊಸೆದಾಗಳುಂ ನಡೆಯವೇಬುದು ವಿಶ್ವಮೃಗೇಂದ್ರವಲ್ಲಭಾ ೧೧೩ 


ಅದಲ್ಲದೆಯುಂ, 


ಶ್ಲೋ! ಇಷ್ಟಾಯ ದುರ್ಮತಿಂ ದದ್ಯಾತ್‌ ಯೋ ನಾಮ ನರಕಂ ವ್ರಜೇತ್‌ 
ತಸಾತ್ರರ್ವಪ್ರಯತ್ನೇನ ಇಷ್ಟಂ ಧರ್ಮೇಣ ಯೋಜಯೇತ್‌ Woh 


ಟೀ! ಇಷ್ಟಂಗಾವನದೊರ್ವಂ ದುರ್ಬುದ್ಧಿಯನಿತ್ತಪನವಂ ನರಕದೊಳಗಿಲೆವನದು ಕಾರಣದಿಂ 
ಸರ್ವಪುಯತ್ನದಿಂದಿಷ್ಟಂಗೆ ಧರ್ಮವನೆ ಮಾಡಿಕುಡಲ್ವೇಟ್ವಿದು ಎಂಬ ನೀತಿವಚನಮುಂಟಪ್ಪುದಳೆಂ 
ನಿಮಡಿಗಳ್ಲಿ ಹಿತೋಪದೇಶಂಗೆಯಲ್‌ ಬಂದೆಂ. ಇದಂ ದಿವೃಚಿತ್ತದಿಂದವಧರಿಸಿ ಕೈಕೊಳ್ಳುದೆಂದನೇಕ 


ಕಾಶ್ಯಪ, ವಿಶ್ವಾಮಿತ್ರ, ವಾಮದೇವ, ಲೋಕಾಯತ ಮೊದಲಾದ ಸಮಸ್ತ ಮುನಿಮುಖ್ಯರ 
ಮುಖಗಳಿಂದ ಹೊರಟ ಶ್ರುತಿ ಸ್ಮೃತಿ ವಿಹಿತ ಧರ್ಮವಿಚಾರಪಾರಂಗತನಾದುದರಿಂದಲೂ 
ಆನೆಗಳ ಸಮೂಹಕ್ಕೆ ಅಕಾರಣವಾಗಿ ಪ್ರಾಣಹಾನಿಯೂ ಇಷ್ಟನಿಗೆ ಅದೃಷ್ಟಹಾನಿಯೂ 
ಆಗದಂತೆ ಮಾಡುವೆನು ಎಂದು ಮನಸ್ಸಿನಲ್ಲೇ ನೆನೆದು ಪಿಂಗಳಕನಲ್ಲಿಗೆ ಬಂದು ಹೀಗೆಂದನು; 
೧೧೨. ವಿಚಾರಿಸಿ ನೋಡಿದರೆ ಸಂಸಾರಿಗೆ ಧರ್ಮವೇ ಜಗತ್ತಿನಲ್ಲಿ ಶ್ರೇಷ್ಠವಾದುದು. 
ಅದರಿಂದ ಉತ್ತಮ ಧರ್ಮಮತಿಯಾಗಿ ನಡೆದುಕೊಳ್ಳುವುದರಿಂದ ಮನುಷ್ಯನು 
ಘೋರವಾದ ಪಾಪಗಳಿಂದ ದೂರನಾಗುವನು. ೧೧೩. ಕಾಮನ ಬಿಲ್ಲಿನಂತೆ, ಶರತ್ಕಾಲದ 
ಮೋಡದಂತೆಯೂ ಸಿರಿ, ಯೌವನ ಕ್ಷಣಿಕವಾದುದು. ಹುಲ್ಲಿನ ತುದಿಯ ನೀರಿನ ಹನಿಯಂತೆ 
ಆಯುಸ್ಸು ಶಾಶ್ವತವಾದುದಲ್ಲ. ಆದುದರಿಂದ, ವಿಶ್ವ ಮೃಗೇಂದ್ರವಲ್ಲಭಾ ! ಪ್ರತಿಯೊಂದು 
ಪ್ರಾಣಿಯೂ ನಿರ್ಮಲವಾದ ಧರ್ಮಮಾರ್ಗದಲ್ಲಿ ಮನಸ್ಸಿಟ್ಟು ನೆನೆಯಬೇಕು. ಅಲ್ಲದೆ, 
ಶ್ಲೋ!! ಪ್ರಿಯನಾದವನಿಗೆ ಯಾರು ದುರ್ಬುದ್ಧಿಯನ್ನು ಉಪದೇಶಿಸುವನೋ ಅವನು 
ನರಕಭಾಜನನಾಗುವನು. ಅದರಿಂದ ಸರ್ವಪ್ರಯತ್ನಗಳಿಂದಲೂ ಸ್ನೇಹಿತರಿಗೆ ಧರ್ಮವನ್ನೇ 
ಬೋಧಿಸಬೇಕು ಎಂಬ ನೀತಿವಾಕ್ಕ ಉಂಟು. ಅದರಿಂದ ನಿಮಗೆ ಹಿತೋಪದೇಶವನ್ನು 
ಮಾಡೋಣ ಎಂದು ಬಂದೆ. ಇದನ್ನು ದಿವ್ಯಚಿತ್ತದಿಂದ ಅವಧರಿಸಿ ಸ್ವೀಕರಿಸಬೇಕೆಂದು 
ಅನೇಕ ಪ್ರಕಾರ ವಚನರಚನೆಗಳಿಂದ ಪಂಚಮುಖನನ್ನು ತನಗೆ ಅಭಿಮುಖನನ್ನಾಗಿಸಿ 





ಭೇದ ಪ್ರಕರಣಂ ೮೩ 
ಪ್ರಕಾರ ವಚನರಚನೆಗಳಿಂ ಪಂಚಮುಖನಂ ತನಗಭಿಮುಖನಂ ಮಾಡಿ ಸವಿಸ್ತರಂ ಪೇಟಲ್‌ 
ತಗುಳ್ಳಿಂತೆಂದಂ: ದೇವರ್‌ ಮುನ್ನಿನ ಭವದೊಳ್‌ ಮಾಯಾಪುರಮೆಂಬ ಪಟ್ಟಣದೊಳ್‌ 
ಸಿಂಹವರ್ಮನೆಂಬರಸಾಗಿ ರಾಜ್ಯಂಗೆಯ್ಯುತ್ತುಂ ಪಲವು ಕಾಲದಿಂ ಮೇಲೆ ಸಂಸಾರಸುಖಕ್ಕಲಸಿ 
ತಪೋವನದೊಳ್‌ ನೆಲಸಿ ನಿಲುತ್ತುಮಾಪ್ಪಾಗಮಪದಾರ್ಥಂಗಳನಲೆಯದೆ ಗುರೂಪದೇಶಂಗೊಳ್ಳದೆ. 
ಪಂಚಾಗ್ಡಿಸಾಧಕನಪ್ಪ ತಪೋಧನನಂ ಕಂಡಾನುಮಿಂತೆ ತಪಂಗೆಯ್ಕೆನೆಂದು ಹಂಚಾಗ್ನಿತಾಪತಪ್ಪನಾಗಿ 
ಭಾವಶುದ್ಧಿಗೆಟ್ಟು ಕೋಪಾಗ್ನಿ ಹೆರ್ಚಿ ರೌದ್ರಧ್ಕಾನದೊಳ್‌ ಸತ್ತತುಳಬಲಹರಾಕ್ರಮನಪ್ಪ ಸಿಂಗನಾಗಿ 
ಹುಟ್ಟಿದಿರ್‌ ಆನುಂ ತಪೋವನದೊಳ್‌ ಪಲಕಾಲಂ ತಪಂಗೆಯ್ಕೆ ಕೇವಲಜ್ಞಾನಂ ಪುಟ್ಟುವಲ್ಲಿ 
ಜನ್ಮಾಂತರ ದುಷ್ಕರ್ಮ ವಾಸನೆ ಮಿಗೆ ಗುರುಗಳಾಚ್ಞೆಯನವನಚ್ಚಿಗೆಯ್ದು ತಾಪಸಕನ್ಮೆಯಂ ಕಂಡು 
ಸಾಪೇಕ್ಷನಾಗಿ ನೋಡುವುದುಮಾ ತಪಸ್ವಿ ಕಂಡು ಮುಳಿದೆನಗೆ, ಪಶುವಿನ ಬಸಿಜಕೊಳ್‌ ಬರ್ಪುದೆಂದು 
ಶಾಪವನೀಯೆ ಶಾಹಕ್ಕಳ್ಕಿ ಕೈಕೊಂಡು ನಿಮ್ಮಡಿಗಳಲ್ಲಿ ದಯೆಯುಳ್ಳೊಡೆ ಧರ್ಮಶ್ರವಣಮುಳ್ಳವರ್ಗಳ 
ಮನೆಯಲ್ಲಿ ಪುಟ್ಟುವಂತು, ಜಾತಿಸರನಪ್ಪಂತು ವರಮಂ ದಯೆಗೆಯ್ಕಿಮೆನೆ, ತಪಸ್ವಿ ಕಾರುಣ್ಮದಿಂ 
ತಥಾಸ್ತುವೆನಲದಲೆಂ ನಿರ್ಮಳಧರ್ಮಮಾರ್ಗನಪ್ಪ ವರ್ಧಮಾನನ ಮನೆಯೊಳ್‌ ಪಶುವಾಗಿ ಪುಟ್ಟಿ 
ಧರ್ಮಾಧರ್ಮಂಗಳನಚಜಿವೆನಪ್ಪುದಚೆಂ ನಿಮಗೆ ತಿಳಿಪಿದಪೆನದೆಂತೆನೆ : 

ಆಯತಚಿತ್ತ ! ಮತ್ತ್ಪಕಳಭೋತ್ಕರಮಂ ತವೆ ಕೊಂದ ಕಾರಣಂ 

ವಾಯಸಗೃಧ್ರ ಸಂಕುಳ ವೃಕಪ್ರಕರೋರು ತರಕ್ಷು ಯಕ್ಸಗೋ- 


ಮಾಯುನಿಕಾಯಮಂ ತಣಿಪಿ ವಿಶ್ವಮೃಗೇಶ್ವರ ಚಕ್ರವರ್ತಿಲ- 
ಕ್ಲಿ ಯುತ ಮಾಡಿಕೊಳ್ಳದಿರು ನೀನನಿಮಿತ್ತಮದೃಷ್ಟಹಾನಿಯಂ ೧೧೪ 


ಸವಿಸ್ತಾರವಾಗಿ ಹೇಳತೊಡಗಿದನು : ಪ್ರಭುಗಳು ಪೂರ್ವಜನ್ಮದಲ್ಲಿ ಮಾಯಾಪುರ ಎಂಬ 
ಪಟ್ಟಣದಲ್ಲಿ ಸಿಂಹವರ್ಮ ಎಂಬ ಅರಸನಾಗಿ ರಾಜ್ಯಭಾರಮಾಡುತ್ತಿದ್ದಿರಿ. ಹಲವು ಕಾಲದ 
ಮೇಲೆ ಸಂಸಾರಸುಖಕ್ಕೆ ಅಸಹ್ಯಪಟ್ಟು ತಪೋವನದಲ್ಲಿ ನೆಲಸಿದಿರಿ. ಅಲ್ಲಿ 
ಆಪ್ತಾಗಮಪದಾರ್ಥಗಳನ್ನು ತಿಳಿದುಕೊಳ್ಳದೆ ಗುರೂಪದೇಶವನ್ನು ಸ್ವೀಕರಿಸದೆ 
ಪಂಚಾಗ್ನಿಸಾಧಕನಾದ ಒಬ್ಬ ತಪೋಧನನನ್ನು ಕಂಡು ತಾನೂ ಹೀಗೆಯೇ ತಪಸ್ಸು 
ಮಾಡುವೆನೆಂದು ಪಂಚಾಗ್ನಿತಾಪತಪ್ಪನಾಗಿ ಭಾವಶುದ್ಧಿಗೆಟ್ಟು ಕೋಪಾಗ್ಗಿ ಹೆಚ್ಚಿ 
ರೌದ್ರಧ್ಯಾನದಿಂದ ಸತ್ತು ಅತುಳಬಲಪರಾಕ್ರಮಿಯಾದ ಸಿಂಹವಾಗಿ ಹುಟ್ಟಿದಿರಿ. ನಾನೂ 
ತಪೋವನದಲ್ಲಿ ಹಲವುಕಾಲ ತಪಸ್ಸನ್ನು ಮಾಡಿ ಕೇವಲಜ್ಞಾನ ಹುಟ್ಟುತ್ತಿದ್ದಾಗ ಜನ್ಮಾಂತರ 
ದುಷ್ಕರ್ಮವಾಸನೆಯಿಂದಾಗಿ ಗುರುಗಳ ಆಜ್ಞೆಯನ್ನು ತಿರಸ್ಕರಿಸಿ ತಾಪಸಕನ್ಶೆಯನ್ನು ಕಂಡು 
ಸಾಪೇಕ್ಷನಾಗಿ ನೋಡಿದೆ. ಆ ತಪಸ್ವಿ ನನ್ನನ್ನು ಕಂಡು ಕೋಪಿಸಿ ಪಶುವಿನ ಹೊಟ್ಟೆಯಲ್ಲಿ 
ಹುಟ್ಟು ಎಂದು ಶಾಪಕೊಡಲು ಶಾಪಕ್ಕೆ ಹೆದರಿ ದಯವಿಟ್ಟು ಧರ್ಮಶ್ರವಣರ ಮನೆಯಲ್ಲಿ 
ಹುಟ್ಟುವಂತೆಯೂ, ಜಾತಿಸ್ಮರನಾಗುವಂತೆಯೂ ಅನುಗ್ರಹಿಸಿ ಎಂದು ಬೇಡಿಕೊಂಡೆ. 
ತಪಸ್ವಿ ಕರುಣೆಯಿಂದ ತಥಾಸ್ತು ಎಂದು ಹೇಳಲು ನಿರ್ಮಲಧರ್ಮನಾದ ವರ್ಧಮಾನನ 
ಮನೆಯಲ್ಲಿ ಹುಟ್ಟಿ ಧರ್ಮಾಧರ್ಮಗಳನ್ನು ತಿಳಿಯುವಂತಾಯಿತು. ಅದರಿಂದ ನಿಮಗೆ 
ಅದನ್ನು ಬೋಧಿಸಿದೆ. ೧೧೪. ಆಯತಚಿತ್ತ ! ವಿಶ್ವಮೃಗೇಶ್ವರ ಚಕ್ರವರ್ತಿಲಕ್ಷ್ಮೀಯುತ! 
ಮತ್ತ ಕಳಭಸಮೂಹವನ್ನು ಕೊಂದುದರಿಂದ ಕಾಗೆ ಹದ್ದು ತೋಳ ಹುಲಿ ಕರಡಿ ನರಿಗಳೇ 
ಮೊದಲಾದ ಪ್ರಾಣಿಗಳನ್ನು ತೃಪ್ತಿ ಪಡಿಸಿ ನಿಷ್ಕಾರಣವಾಗಿ ನೀನು ಅದೃಷ್ಟ ಹಾನಿಯನ್ನು 


೮೪ ಕರ್ಣಾಟಕ ಪಂಚತಂತ್ರಂ 

' ಎಂದು ಮಾಣದೆ ಮತ್ತಮಿಂತೆಂದಂ : ನೀನೀ ಕ್ರೂರಕರ್ಮಮಂ ಪತ್ತುವಿಡದೆ ನಡೆದು, 
ನರಕದೊಳ್‌ ನಾರಕರ್‌ ಮಾಬಟ್ದ ಘೋರತರ ತಾಪಕ್ಕೆ ಪಕ್ಕಾಗಿ ನಿಷ್ಕಾರಣಂ ಕಿಡದೆ ಎನ್ನ ಪೇಟ್ದುದಂ 
ಗೆಯ್ದೆಯಪ್ಪೊಡೆ ವೃಥಾ ಪ್ರಾಣಿವಧೆಯಂ ಮಾಣ್ದು ಪರಲೋಕಸುಖಮಂ ಪಡೆದುಕೊಳ್ಳುದೆ ಬುದ್ಧಿಯೆನೆ 
ಪಿಂಗಳಕನಿಂತೆಂದಂ : ಸಮಸ್ತಪ್ರಾಣಿಗಳುಂ ತಂತಮ್ಮ ಜಾತಿಗೆ ತಕ್ಕಂದದೊಳೆ ಜೀವನೋಪಾಯಮಂ 
ಚಿಂತಿಸಿಕೊಂಡು ಬಾಟ್ವುದೆ ಧರ್ಮಮದಲೆನೆನಗಂ ಕೊಲ್ಲುದುಂ ತಿಂಬುದುಂ ಧರ್ಮವಲ್ಲದೆ ಪೆಅತು 
ಧರ್ಮಮಾವುದುಮಿಲೆನೆ ಸಂಜೀವಕಂ ಪೇಲ್ಗುಂ: ಈ ಲೋಕದೊಳ್‌ ತತ್ತನಿಶ್ಚಯಂಗೆಯ್ದುದೆ. 
ಕಾರಣಮಾಗಿ ಸಮಯಸಿದ್ಧಾಂತಂಗಳ್‌ ಪಲವಾದವು. ಅಲ್ಲಿ ಧರ್ಮಮಧರ್ಮಮೆಂದೆರಡೆ ಭೇದಮಕ್ಕುಂ 
ಅವಾವುವೆಂದೊಡೆ, "ನ ಹಿಂಸ್ಕಾತ್‌ ಸರ್ವಭೂತಾನಿ' ಎಂದು ಅಕಳಂಕ ತರ್ಕ ಪ್ರತಿಷ್ಠಾ ನಿಶ್ಚಯ 
ಜೈನಸಿದ್ಧಾಂತವಾದಿಗಳುಂ "ಅಹಿಂಸಾ ಲಕ್ಷಣೋ ಧರ್ಮಃ' ಎಂಬ ವೈಶೇಷಿಕ ನೈಯಾಯಿಕ ಸಾಂಖ್ಯ 
ಮೀಮಾಂಸಕ ಷಟ್ಟರ್ಕ ಸಿದ್ಧಾಂತವಾದಿಗಳುಂ, ಈಯೊಂದೆಡೆಯೊಳ್‌ ಏಕವಾಕ್ಕರಾಗಿ ಪ್ರಾಣಿರಕ್ಷಣಮೆ 
ಪರಮಧರ್ಮಂ, ಪ್ರಾಣಿವಧೆಯೆ ಪರಮಪಾತಕಮೆಂಬುದಲೆಂ ಪ್ರಾಣಿವಧೆಗೆಯ್ಕಲಾಗದೆನೆ ಮತ್ತಂ 
ಪಿಂಗಳಕನಿಂತೆಂದಂ: ಅಂತಪ್ಪೊಡೆ ಶ್ರೋತ್ರಿಯರುಂ ಕೃತ್ರಿಯರುಂ ಪಅಕಗುಟ್ಟ ಪಶುಯಾಗಂಗೆಯ್ವೀ 
ಲೋಕದೊಳ್‌ ಪಾತ್ರೀಭೂತರುಂ ಪವಿತ್ರಗೋತ್ರರುಮಾಗಿ ಹರಲೋಕದೊಳ್‌ ಹಾಕಶಾಸನಸಮಾನ. 
ಭೋಗಿಗಳಪ್ಪರೆಂದು ಈ ಲೋಕಮೆಲ್ಲಮದನೇ ಪ್ರಮಾಣಮಂ ಮಾಡ ನುಡಿದು ಹರಮಾರ್ಥಮಂ 
ಕಂಡುಮಂತೆ ನಡೆದಪರೆಂತೆನೆ ಮತ್ತಂ ಸಂಜೀವಕನಿಂತೆಂದಂ : ನೀವೆಂದಂತೆ ಬ್ರಾಹ್ಮಣರುಂ ಕ್ಷತ್ರಿಯರುಂ 
ವೇದವಿಹಿತಕರ್ಮಾನುಷ್ಠಾನತತ್ಪರರಪ್ಪುದಜಿಂ ಯಾಗಾತಿಥಿಪಿತೃದೇವತಾನಿಮಿತ್ತಂ ವಿಧಿಪೂರ್ವಕಂ 


ಮಾಡಿಕೊಳ್ಳದಿರು. ವ॥। ನೀನು ಈ ಕ್ರೂರಕರ್ಮವನ್ನು ಮಾಡುತ್ತ ನರಕದಲ್ಲಿ ನಾರಕರು 
ಮಾಡುವ ಘೋರತರ ಪಾಶಕ್ಕೆ ತುತ್ತಾಗಿ ನಿಷ್ಕಾರಣವಾಗಿ ಕೆಡದೆ, ನಾನು ಹೇಳಿದಂತೆ 
ಕೇಳುವೆಯಾದರೆ ವೃಥಾ ಪ್ರಾಣಿವಧೆಯನ್ನು ಬಿಟ್ಟು ಪರಲೋಕಸುಖವನ್ನು ಪಡೆಯುವುದೇ 
ಬುದ್ಧಿವಂತಿಕೆ. ಆಗ ಪಿಂಗಳಕನು ಹೀಗೆಂದನು : ಸಮಸ್ತಪ್ರಾಣಿಗಳೂ ತಮ್ಮತಮ್ಮಜಾತಿಗೆ 
ತಕ್ಕಂತೆ ಜೀವನೋಪಾಯವನ್ನು ಚಿಂತಿಸುತ್ತ ಬಾಳುವುದೇ ಧರ್ಮ. ಹಾಗೆಯೇ 
ಕೊಲ್ಲುವುದೂ ತಿನ್ನುವುದೂ ನನ್ನ ಧರ್ಮ. ಅದಕ್ಕೆ ಸಂಜೀವಕನು ಮತ್ತೆ ಹೇಳಿದನು : ಈ 
ಲೋಕದಲ್ಲಿ ತತ್ತ್ವನಿಶ್ಚಯಮಾಡಲಿಕ್ಕಾಗಿ ಅನೇಕ ಸಿದ್ಧಾಂತಗಳು ಹುಟ್ಟಿಕೊಂಡವು. ಅಲ್ಲಿ 
ಧರ್ಮ, ಅಧರ್ಮ ಎಂದು ಎರಡೇ ಭೇದಗಳು. "ನ ಹಿಂಸ್ಕಾತ್‌ ಸರ್ವ ಭೂತಾನಿ' 
ಎಂಬುದು ಅವುಗಳಲ್ಲೊಂದು. ಇನ್ನೊಂದು "ಅಹಿಂಸಾಲಕ್ಷಣೋ ಧರ್ಮಃ ಈ ಒಂದೇ 
ವಿಷಯವನ್ನು ಏಕವಾಕ್ಯವಾಗಿ ಪ್ರಾಣಿರಕ್ಷಣೆಯೇ ಪರಮಧರ್ಮ, ಪ್ರಾಣಿವಧೆಯೇ 
ಪಾಪಕರ್ಮ ಎಂದು ಹೇಳಿರುವರು. ಅದರಿಂದ ಪ್ರಾಣಿವಧೆಯನ್ನು ಮಾಡುವುದು 
ವಿಹಿತವಲ್ಲ. ಅದಕ್ಕೆ ಪಿಂಗಳಕನು ಹೀಗೆಂದನು : ಹಾಗಾದರೆ ಶ್ರೋತ್ರಿಯರೂ, ಕ್ಷತ್ರಿಯರೂ 
ಪಶುಯಜ್ಞಮಾಡಿ ಈ ಲೋಕದಲ್ಲಿ ಪವಿತ್ರಗೋತ್ರರೂ ಪರಲೋಕದಲ್ಲಿ ಇಂದ್ರಸಮಾನ 
ಭೋಗಿಗಳೂ ಎನ್ನಿಸುವರಲ್ಲವೇ ? ಈ ಲೋಕವೆಲ್ಲವೂ ಅದನ್ನೇ ಪ್ರಮಾಣವೆಂದು 
ತಿಳಿದು ಅದರಲ್ಲಿಯೇ ಪರಮಾರ್ಥವನ್ನು ಕಂಡು ಅದರಂತೆ ನಡೆಯುತ್ತಿದ್ದಾರಲ್ಲ, ಇದು 
ಹೇಗೆ ಧರ್ಮ? ಸಂಜೀವಕನು ಹೇಳಿದ : ನೀವು ಹೇಳಿದಂತೆ ಬ್ರಾಹ್ಮಣರೂ ಕೃತ್ರಿಯರೂ 
ವೇದವಿಹಿತಕರ್ಮಾ: 'ನುಷ್ಠಾನತತ್ಪರರಾದುದರಿಂದ ಯಾಗ, ಅತಿಥಿ, ಪಿತೃದೇವತೆಗಳಿಗಾಗಿ 





ಭೇದ ಪ್ರಕರಣಂ ೮೫ 
ಪ್ರಾಣಿವಧೆಗೆಯ್ದರಲ್ಲದೆ ವೃಥಾ ವೃಥೆಗೆಯ್ದರಿಲ್ಲ ಅವರ್ಗಮಾ ಕರ್ಮಂ ಪುಣ್ಣಫಲಮನೀವುದೊಂದುಂ 
ಸಂದೆಯಮಿಲ್ಲ ಈಯಂದಮಲ್ಲದೆ ಪ್ರಾಣಿಗಳಂ ಕೊಂದೊಡಂ ತಿಂದೊಡಂ ಮಹಾಪಾತಕಗತಿಯ 
ನೆಯಬ್ರವರದೆಂತೆನೆ : 
ಶ್ಲೋ 1! ಯಾವನ್ನಿ ಪಶುಶೋಮಾಣಿ ತಾದದ್ಧತ್ವಾ ಹಿ ಮಾರಣಮ್‌ 
ವೃಥಾ ಪಶುತ್ವಮಾಪ್ನೋತಿ ನರಕಂ ಚೈವ ಗಚ್ಛತಿ Hoel 

ಟೀ॥ ಪಶುಗಳ ಮೆಯ್ಯೊಳಿನಿತು ರೋಮಮುಂಟನಿತು ಬಾರಿ ತಾಂ ಕೊಲಿಸಿಕೊಂಬಂ 
ವೃಥಾ ಪಶುವಧೆಯಂ ಮಾಡಿದವಂ; ನರಕವನೆಯ್ದುವಂ, ಪಶುತ್ವವನೆಯ್ದುವಂ ಎಂಬುದು 
ಮಹಾಮನುಮುನಿಗಳ್‌ ಹೇಟ್ದ ವಾಕ್ಕಮುಂಟದಟೆಂ ವೃಥಾ ಹ್ರಾಣಿವಧೆಗೆಯ್ಕೆ ನರಕ 
ತಿರ್ಯಗ್ಕೋನಿಗಳೊಳನೇಕ ಕಾಲಂ ಬಹುಪ್ರಕಾರಜೀವಿಗಳಾಗಿ ಪುಟ್ಟುವರೆನೆ ಮತ್ತಂ ಪಿಂಗಳಕನಿಂತಂದಂ: 
ಓದುಗಳಂ ಬಲ್ಲ ಚದುರರೇನಾನುಮೊಂದನೆಲ್ಲಾ ತೆಅದಿಂ ಮಾಟ್ಬರದಟೆಂದೋದುಗಳುಂ ಪ್ರಮಾಣ 
ಮಲ್ಲಮೆತ್ತಾನುಂ ನಿನ್ನ ಪೇಟ್ವಂತೋದುಗಳುಂ ಪ್ರಮಾಣಮಪ್ಪೊಡೆ 

ಶ್ಲೋ ॥! ಯಾವಜ್ವೀವಂ ಸುಖಂ ಜೀವೇತ್‌ ನಾಸ್ತಿ ಮೃತ್ಯೋರಗೋಚರಃ 
ಭಸ್ಮೀಭೂತಸ್ಮ ದೇಹಸ್ಯ ಹ್ರನರಾಗಮನಂ ಕುತಃ 11೩೦11 

ಟೀ! ಎನ್ನೆವರಂ ಜೀವಿಸುವನನ್ನೆವರಂ ಸುಖಂಬಡುವುದು ; ಮೃತ್ಯುವಿಗೊಳಗಾಗದ 
ಪ್ರಾಣಿಯೇ ಇಲ್ಲ ಬೂದಿಯಾದ ದೇಹಂ ಮರಳಿ ಪುಟ್ಟುವುದೇ ಇಲ್ಲಂ-ಎಂಬುದಿದು ಬೃಹಸ್ಪತಿಯ 
ಮತಂ ಇದು ಪತ್ಯಕ್ಷಾನುಭವಸಿದ್ಧಮದಟೆಂದಿದವೆ ಪ್ರಮಾಣಂ. ಚೆಂದ ಬೀಜಂ ಪುಟ್ಟದಂತೆ 
ಭಸ್ಮಾಂತರಿತದೇಹಂ ನಿಶ್ಚಯಂ ಪುಟ್ಟುವುದಿಲ್ಲ ಪರಲೋಕಮಂ ಕಂಡವರಿಲ್ಲ ಅದು ಕಾರಣದಿಂದಾವ 
ಪ್ರಾಣಿಯುಂ ತನಗೆ ತಾಂ ತನಗೆ ಪ್ರಾಣಮುಳ್ಳನ್ನೆಗಂ ಸುಖಮಂ ನೆಗಲ್ಟುದೆನೆ ಮತ್ತಂ ಸಂಜೀವಕನಿಂತೆಂದಂ; 
ದೇವಾ! ನೀವಿಂತಪ್ಪಹಸಿದ್ಧಾಂತಮಂ ಪಿಡಿದು ನುಡಿದು ಕಿಡಬೇಡಿಮದೆಂತೆನೆ : 


ವಿಧಿಪೂರ್ವಕವಾಗಿ ಪ್ರಾಣಿವಧೆ ಮಾಡುವರಲ್ಲದೆ ವೃಥಾ ಆಚರಿಸುತ್ತಿಲ್ಲ. ಅವರಿಗೆ ಆ 
ಕಾರ್ಯಗಳು ಪುಣ್ಯಫಲವನ್ನು ಕೊಡುತ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ರೀತಿಯಲ್ಲಿ 
ಅಲ್ಲದೆ ಬೇರೆ ರೀತಿಯಲ್ಲಿ ಪ್ರಾಣಿಗಳನ್ನು ಕೊಂದರೂ, ತಿಂದರೂ ಮಹಾಪಾತಕಕ್ಕೆ 
ಪಾತ್ರರಾಗುವರು. ಶ್ಲೋ!! ವೃಥಾ ಪಶುವಧೆಯನ್ನು ಮಾಡಿದವನು ಪಶುಗಳ ಮೈಯಲ್ಲಿ 
ಎಷ್ಟು ರೋಮಗಳಿವೆಯೋ ಅಷ್ಟುಬಾರಿ ತನ್ನನ್ನು ಕೊಲ್ಲಿಸಿಕೊಳ್ಳುವನು ; ಅಲ್ಲದೆ ನರಕವನ್ನೂ 
ಪಶುತ್ವವನ್ನು ಹೊಂದುವನು ಎಂದು ಮಹಾಮುನಿಗಳು ಹೇಳಿದ ಮಾತು. ಅದಕ್ಕೆ 
ಪಿಂಗಳಕನು ಹೇಳಿದನು : ಓದನ್ನು ಬಲ್ಲ ಚತುರರು ಏನನ್ನಾದರೂ ಒಂದನ್ನು ಎಲ್ಲಾ 
ರೀತಿಗಳಿಂದ ಮಾಡಬಲ್ಲರು. ಅದರಿಂದ ಓದುಗಳು ಪ್ರಮಾಣವಲ್ಲ. ಶ್ಲೋ॥। ಎಲ್ಲಿಯವರೆಗೆ 
ಜೀವಿಸುವುದು ಸಾಧ್ಯವೋ ಅಲ್ಲಿಯವರೆಗೆ ಸುಖಪಡಬೇಕು ಮೃತ್ಯುವಿಗೆ ಒಳಗಾಗದ 
ಪ್ರಾಣಿಯೇ ಇಲ್ಲ. ಬೂದಿಯಾದ ದೇಹವು ಮರಳಿ ಹುಟ್ಟುವುದೇ ಸಾಧ್ಯವಿಲ್ಲ ಎಂಬುದು 
ಬೃಹಸ್ಪತಿಯ ವಾಣಿ. ಇದು ಪ್ರತ್ಯಕ್ಷವಾಗಿ ಅನುಭವಸಿದ್ಧವಾದುದರಿಂದ ಇದೇ ಪ್ರಮಾಣ. 
ಬೆಂದ ಬೀಜ ಎಂದೂ ಹುಟ್ಟದಿರುವಂತೆ ಭಸ್ಮಾಂತರಿತದೇಹ ಖಂಡಿತವಾಗಿಯೂ 
ಹುಟ್ಟುವುದಿಲ್ಲ. ಪರಲೋಕವನ್ನು ಕಂಡವರಿಲ್ಲ. ಆದುದರಿಂದ ಯಾವ ಪ್ರಾಣಿಯಾದರೂ 
ಪ್ರಾಣವಿರುವವರೆಗೆ ಸುಖಪಡೆಯಬೇಕು. ಸಂಜೀವಕನು ಹೇಳಿದನು : ದೇವಾ ನೀವು 





೮೬ ಕರ್ಣಾಟಕ ಪಂಚತಂತ್ರಂ 
ಶ್ಲೋ! ಸಂದಿಗ್ಗೇಪಿ ಪರೇ ಲೋಕೇ ತ್ಕಾಜ್ಯಮೇವಾಶುಭಂ ಬುಧೈಃ 
ಯದಿ ನಾಸ್ತಿ ತತಃ ಕಿಂ ಸ್ಯಾತ್‌ ಅಸ್ತಿ ಚೇನ್ನಾಸ್ತಿಕೋ ಹತಃ 11೩೧11 
ಟೀ!! ಪರಲೋಕಮೆತ್ತಲಾನುಮಾದಪ್ಪುದೋ ಆಗದೋ ಎಂಬ ಸಂದೆಯಮುಳ್ಳೊಡಂ 
ಬುದ್ಧಿವಂತರಪ್ಪರ್‌ ಪಾಪಮಂ ಮಾಡಲಾಗದು; ಪರಲೋಕಮೆತ್ತಲಾನುಮಿಲ್ಲದಿರ್ದೊಡಂ ಅಧರ್ಮಮಂ 
ಬಿಟ್ಟುದಚಿಂದಾವ ಹಾನಿಯಪ್ಪುದು ? ಏಗೆಯ್ದುಂ ಪರಲೋಕಮಿಲ್ಲೆಂಬ ನಾಸ್ತಿಕಂ ಕಿಡುವಂ-ಎಂಬುದು. 
ತತ್ತವಾಕ್ಕಮುಂಟಪುದಚೆಂ ಪರಮಿಲ್ಲೆಂಬವನಾ ಅಪಸಿದ್ಧಾಂತಮನೆ ಪ್ರಮಾಣಮಂ ಮಾಡಿ ಕೇವಲ 
ಪಾಪಪರನಪ್ಪಂ, ಪರಮುಂಟಾದ ಪಕ್ಷಂ ನಿಷ್ಠಲಂ ಕಿಡುಗುಂ ಧರ್ಮಪರನಷ್ಟಂ ಪರಮುಳ್ಳೊಡಮಿಲ್ಲದೊಡಂ 
ಕಿಡಂ, ಅದಲ್ಲದೆಯುಂ, ವರರುಚಿಭಟ್ಟಂ ಪುಣ್ಮಾರ್ಥಂ ತೀರ್ಥಯಾತ್ರಾನಿಮಿತ್ತಂ ದಂಡಕಾರಣ್ಯದೊಳ್‌ 
ಬರುತ್ತಿರಲಲ್ಲೊರ್ವಂ ಬೃಹರಾಕ್ಷೆಸೆನಂ ಕಂಡು ತಿನಲೆಂದು ಬಗೆದು ಕೈಯಂ ಪಿಡಿದು 
ವಾಕ್ಕಂ ॥! ಕಃ ಪನ್ಯಾ ಕಾ ವಾರ್ತಾ ಕೋ ಮೋದತೇಕಸ್ಸೇವೃತೇ 11೩೨11 
ಎಂಬುದಂ, ಭಟ್ಟನಾತನ ಚೇಷ್ಟಾಭಾಷೆಗಳಿಂದಾತನಭಿಪ್ರಾಯಮನಲಿದು ಇಂತೆಂದಂ : 
ಶ್ಲೋ ॥ ಪ್ರಾಣಾಘಾತಾನ್ನಿವೃತ್ತಿಃ ಪರಧನಹರಣೇ ಸಂಯಮಃ ಸತ್ಯವಾಕ್ಕಂ 
ಕಾಲೇ ಶಕ್ನಾಪದಾನಂ ಯುವತಿಜನಕಥಾ ಮೂಕಬಾವಃ ಪರೇಷಾಂ 
ತ್ವಣಾಸ್ರೋತೋ ವಿಭಂಗೋ ಗುರುಷು ಚ ಎನಯಃ ಸರ್ವಭೂತಾನುಕಂಪಾ 
ಸಾಮಾನ್ಯರ ಸರ್ವಶಾಸ್ತ್ರೇಷ್ಟನುಪಹತಎಧಿಶ್ಕೆ £ಯಸಾಮೇಷಪಂಥಾಃ 11೩೩! 
ಟೀ॥ ಹ್ರಾಣಿಗಳಂ ಕೊಲಲಾಗದು. ಲೋಗರ ವಸ್ತುವಂ ಕೊಳಲಾಗದು, ಸತ್ಯವನೇ 
ನುಡಿವುದು, ಕಾಲೋಚಿತದಲ್ಲಿ ತನ್ನ ಶಕ್ತಿಯನಲೆದು ದಾನಮಂ ಮಾಲ್ದುದು; ಪರಸ್ತ್ರೀಯರ 
ಮಾತನಾಡುವಲ್ಲಿ ಮೂಕನಾಗಿರ್ಪುದು; ತೃಷ್ಠೆಯೆಂಬ ತೊಅಕಿಯಂ ಕಟ್ಟುವುದು; ಗುರುಗಳಲ್ಲಿ 


ಇಂಥ ಅಪಸಿದ್ಧಾಂತವನ್ನು ಎತ್ತಿ ಹಿಡಿದು ಕೆಡಬೇಡಿ. ಶ್ಲೋ!। ಪರಲೋಕ ಎಲ್ಲಿಯಾದರೂ 
ಸಿಕ್ಕೀತೋ ಇಲ್ಲವೋ ಎಂಬ ಸಂದೇಹವಿರುವುದಾದರೆ ಬುದ್ಧಿವಂತರಾದವರು 
ಪಾಪಕರ್ಮಗಳಲ್ಲಿ ನಿರತರಾಗಿರಬಾರದು. ಪರಲೋಕವು ಇಲ್ಲದಿದ್ದರೂ ಅಧರ್ಮವನ್ನು 
ತ್ಯಜಿಸುವುದರಿಂದ ಆಗುವ ಹಾನಿಯೇನು? ಏನು ಮಾಡಿದರೂ ಪರಲೋಕವೇ ಇಲ್ಲ 
ಎನ್ನುವ ನಾಸ್ತಿಕನು ಕೆಡುವನು ; ಎಂದು ತತ್ತ ವಾಕ್ಕವಿರುವುದರಿಂದ ಪರವಿಲ್ಲ ಎಂಬುವನ 
ಅಪಸಿದ್ಧಾಂತವನ್ನೇ ಪ್ರಮಾಣವೆಂದು ಪಾಪಪರನಾಗುವನು. ಪರವುಂಟಾದಲ್ಲಿ ನಿಷ್ಠಲವಾಗಿ 
ಕೆಡುವುದು. ಧರ್ಮಪರನಾದವನು ಪರವಿದ್ದರೂ ಇಲ್ಲದಿದ್ದರೂ ಕೆಡನು. ಅಲ್ಲದೆ ವರರುಚಿ 
ಭಟ್ಟನೆಂಬವನು ತೀರ್ಥಯಾತ್ರೆಗೆಂದು ದಂಡಕಾರಣ್ಯದಲ್ಲಿ ಬರುತ್ತಿರಲು ಅಲ್ಲೊಬ್ಬ ಬ್ರಹ್ಮ 
ರಾಕ್ಷಸನು ಅವನನ್ನು ಕಂಡು ತಿನ್ನಬೇಕೆಂದು ಬಗೆದು ಅವನ ಕೈಹಿಡಿದುಕೊಂಡು, ವಾಟ 
“ಕಃ ಪಂಥಾಃ ಕಾ ವಾರ್ತಾ ಕೋಮೋದತೇಕ ಸ್ಲೇವ್ಯತೇ' ವ॥। ಎಂದು ಕೇಳಲು ಭಟ್ಟನು 
ಆತನ ಜೇಷ್ಟಾ ಭಾಷೆಗಳಿಂದ ಆತನ ಅಭಿಪ್ರಾಯವನ್ನು ತಿಳಿದು ಹೀಗೆ ಹೇಳಿದನು : 
ಶ್ಲೋ॥! ಪ್ರಾಣಿಗಳನ್ನು ಕೊಲ್ಲಬಾರದು, ಜನರ ವಸ್ತುಗಳನ್ನು ಕಳಬಾರದು, ಸತ್ಯವನ್ನೇ 
ನುಡಿಯಬೇಕು, ಕಾಲೋಚಿತವಾಗಿ ತನ್ನ ಶಕ್ತಿಯನ್ನರಿತು ದಾನಮಾಡಬೇಕು, ಪರಸ್ತ್ರೀಯರನ್ನು 
ಕುರಿತು ಮಾತನಾಡಬಾರದು, ತೃಷ್ಣೆಯೆಂಬ ತೊರೆಯನ್ನು ಅಡ್ಡಕಟ್ಟಬೇಕು, ಗುರುಗಳಲ್ಲಿ 





ಭೇದ ಪ್ರಕರಣಂ ೮೩ 
ವಿನಯಂಗೆಯ್ದುದು; ಸರ್ವಪ್ರಾಣಿಗಳಲ್ಲಿ ದಯೆಯನೆ ಮಾಬ್ಬುದು ಇವೆಲ್ಲಮೆಲ್ಲಾ ಶಾಸ್ತ್ರಂಗಳಲ್ಲಿ ಸಾಧಾರಣಂ, 
ಕಿಡದ ವಿಧಾನಮನುಳ್ಳ ಇವು ಆೇಸುಗಳ್ಗೆ ಬಟ್ಟೆಯೆನಿಸುವುವು 
ಶ್ಲೋ!! ಅಸ್ಮನ್ಯಹತ್ಕಂಡ ಕಟಾಹಮಧ್ಯೇ ಸೂರ್ಯಾಗ್ಲಿನಾ ರಾತ್ರಿದಿನೇಂಧನೇನ 
ಮಾಸರ್ತು ದರ್ವೀ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತಾ॥೩೪॥ 
ಟೀ!! ಬ್ರಹ್ಮಾಂಡಮೆಂಬ ಕೊಪ್ಪರಿಕೆಯ ಮಧ್ಯದಲ್ಲಿ ಸೂರ್ಯನೆಂಬಗ್ನಿಯಿಂ ಪಗಲಿರುಳೆಂಬ 
ಅಡುಗರ್ಬುಗಳಿಂ ಮಾಸಖಯತುಗಳೆಂಬ ಸಟ್ಟುಗದಿಂ ತೊಳಸುತ್ತುಂ ಭೂತಂಗಳಂ ಜವ 
ನಡುತಿರ್ದನಿಂತೆಂಬುದೆ ವಾರ್ತೆ 
ಶ್ಲೋ ॥! ಪಂಚಮೇಹನಿ ಷಷ್ಠೇ ವಾ ಶಾಕಂ ಪಚತಿ ಯೋ ಗೃಹೇ 
ಅನೃಣೋಹ್ಮ್ಯಪರ ಪ್ರೇಷ್ಠಃ ಸ ರಾತ್ರಿಂಚರ ಮೋದತೇ 11೩೫11 
ಟೀ! ಐದುದಿನಕಾದೊಡಮಾಜುದಿನಕಾದೊಡಂ ತನ್ನ ಮನೆಯಲ್ಲಿ ಮಾದುರಮನಾ 
ದೊಡಮಟ್ಟು ಸಾಲಮಿಲ್ಲದೆ ಪರರಾಳಲ್ಲದುಂಡಿಹುದುಚಿತಮೆಲೆ ರಾತ್ರಿಂಚರ 
ಶ್ಲೋ ॥ ಏಕಾ ಭಾರ್ಯಾ ತ್ರಯಃ ಪುತ್ರಾ ದ್ವೌಹಲೌ ದಶಧೇನವಃ 
ಮಧ್ಯರಾಷ್ಟ್ರಂತು ಸುಕ್ಸೇತ್ರಂ ಅಸ್ತಿ ಚೇದತಿ ಸೇವೃತೇ Mall 
ಟೀ1! ಒಬ್ಬಳೇ ಹೆಂಡತಿ ಮೂವರ್‌ ಪುತ್ರರ್‌, ಎರಡಾರ ಬೆವಸಾಯಂ, ಹತ್ತುಹಸುಕಲ್‌ಹ 
ಮಧ್ಯದೇಶದೊಳ್‌ ಸುಕ್ಸೇತ್ರಮಪ್ಪ ತಾಣದೊಳಿರ್ಪುದೇ ಸೇವ್ಕಂ ಎಂದಿಂತು ವರರುಚಿಭಟ್ಟಂ ನಿರತಿಶಯ. 
ಶ್ರೇಯಸ್ಕರಮಪ್ಪ ಧರ್ಮಮಂ ಪೇಬ್ಬಲ್ಲಿ ಪ್ರಾಣಿರಕ್ಷಣಮೇ ಮುಖ್ಯಧರ್ಮಮೆಂದು ಪೇಲ್ದಂ ಅದಲ್ಲದೆಯುಂ, 
ವ್ಯಾಸಭಟ್ಟಂ, ಮಹಾಭಾರತ ಕಥಾಪ್ರಪಂಚಮನನಾಗತಃ ಕಂಡದಂ ಗ್ರಂಥವಿಸ್ತರಂ ಮಾಡಲ್ಪಗೆದು, 
ಮುನ್ನಂ ವಾಲ್ಮೀಕಿಮುನಿ ರಾಮಾಯಣಮನನಾಗತಂ ಕಂಡಂದು ಗ್ರಂಥವಿಸ್ತರಂಗೆಯ್ದಲ್ಲಿ 
ಇನ್ನೆಮ್ಮಂತಪ್ಪನಾಗತಕರ್ತೃಗಳುಮಾಗದಿರ್ಕೆಂದಾಜ್ಞೆಯಂ ಮಾಡಿದ ಕಾರಣಂ ವ್ಯಾಸಮುನಿ ವಾಲ್ಕೀಕಿಗಳಲ್ಲಿಗೆ 


ವಿನೀತನಾಗಿರಬೇಕು, ಸರ್ವಪ್ರಾಣಿಗಳಲ್ಲೂ ಅನುಕಂಪವನ್ನು ಇಡಬೇಕು. ಇವೆಲ್ಲವೂ 
ಸರ್ವ ಶಾಸ್ತ್ರಗಳಲ್ಲೂ ಸಾಮಾನ್ಯ. ಎಂದೆಂದೂ ಕೆಡದ ಈ ವಿಧಿಯೇ ಮಾರ್ಗ. ಶ್ಲೋ! 
ಬ್ರಹ್ಮಾಂಡವೆಂಬ ಕೊಪ್ಪರಿಗೆಯಲ್ಲಿ ಸೂರ್ಯನೆಂಬ ಅಗ್ನಿಯಿಂದ ಹಗಲು ಇರುಳುಗಳೆಂಬ 
ಸೌದೆಗಳಿಂದ ಮಾಸ ಯತುಗಳೆಂಬ ಸಟ್ಟುಗದಿಂದ ಮಗುಚುತ್ತ ಜೀವಿಗಳನ್ನು ಯಮನು 
ಅಡುಗೆ ಮಾಡುತ್ತಿರುವನು ಎಂಬುದೇ ವಾರ್ತೆ. ಐದುದಿನಕ್ಕಾಗಲೀ, ಆರುದಿನಕ್ಕಾಗಲೀ 
ತನ್ನ ಮನೆಯಲ್ಲಿಯೇ ಮಧುರವಾದ ಅಡುಗೆಯನ್ನು ಮಾಡಿ ಸಾಲವಿಲ್ಲದೆ ಪರರ ಆಳಾಗದೆ 
ಉಂಡು ಬದುಕುವುದೇ ಉಚಿತವೆನಿಸುವುದು. ಒಬ್ಬಳೇ ಹೆಂಡತಿ, ಮೂವರು ಪುತ್ರರು, 
ಎರಡುನೇಗಿಲು ಬೇಸಾಯ, ಹತ್ತು ಹಸುಗಳ ಕರಾವು, ಮಧ್ಯಪ್ರದೇಶದಲ್ಲಿ ಸುಕ್ಷೇತ್ರವಾದ 
ಸ್ಥಾನದಲ್ಲಿರುವುದೇ ಸೇವ್ಯವಾದುದು. ಹೀಗೆ ವರರುಚಿ ಭಟ್ಟ ಧರ್ಮವನ್ನು ಹೇಳುವಾಗ 
ಪ್ರಾಣಿರಕ್ಷಣೆಯೇ ಮುಖ್ಯಧರ್ಮವೆಂದು ಹೇಳಿದನು. ಅಲ್ಲದೆ ವ್ಯಾಸಭಟ್ಟನು 
ಮಹಾಭಾರತಕಥಾಪ್ರಪಂಚವನ್ನು ಕಂಡು ಅದನ್ನು ಗ್ರಂಥವಾಗಿ ರಚಿಸಬೇಕೆಂದು ಬಗೆದು 
ಮೊದಲು ವಾಲ್ಮೀಕಿ ಮುನಿ ರಾಮಾಯಣ ರಚಿಸುವಾಗ ಇನ್ನು ನಮ್ಮಂತಹ ಕವಿಗಳು 
ಆಗದಿರಲಿ ಎಂಬ ಆಜ್ಞೆ ಮಾಡಿದ ಕಾರಣ ವ್ಯಾಸಮುನಿ ವಾಲ್ಫೀಕಿಗಳಲ್ಲಿಗೆ ಹೋದನು. 


ಆಲ. ಕರ್ಣಾಟಕ ಪಂಚತಂತ್ರಂ 
ಪೋಗಿ ವಿನಯವಿನಮಿತೋತ್ತಮಾಂಗನಾಗಿ ಕೈಗಳಂ ಮುಗಿದಿಂತೆಂದಂ : ನಿಮ್ಮಡಿ, 
ಧರ್ಮಾರ್ಥಕಾಮಮೋಕ್ಷ ಸಾಧನೋಪಾಯಸಾಧನಮಪ್ಪುದೊಂದು ಕಥೆಯಂ ಕಂಡೆ ಅದಂ ಕಬ್ಬಮಂ 
ಮಾಡಿದಪೆನನುಗ್ರಹಂಗೆಯ್ಕಿಮೆನೆ, ಮುನಿ ಮನದೊಳಗವಧರಿಸಿ ಬಟೆಕ್ಕಿಂತೆಂದಂ : ಅಂತಪ್ಪೊಡೆ 
ಕೇವಲಂ ಧರ್ಮಮಾವುದದಂ ಪೇಲೆಮೆನೆ ವ್ಯಾಸದೇವನವರ್ಗಿಂತೆಂದಂ : 
ಶ್ಲೋ ॥| ಶ್ರೂಯತಾಂ ಧರ್ಮಸರ್ವಸ್ವಂ ಶ್ರುತ್ವಾಚೈವಾವಧಾರತಾಂ 
ಆತ್ಮನಃ ಪ್ರತಿಕೂಲಾನಿ ಪರೇಷಾಂ ನ ಸಮಾಚರೇತ್‌ uaz 
ಟೀ ॥ ಎಲ್ಲಾ ಧರ್ಮದ ತಿರುಳಂ ಕೇಳ್ಪುದು, ಕೇಳ್ದ ತೆಅನಂ ಲೇಸಾಗವಧರಿಪುದು, 
ತನಗೆ ಪ್ರತಿಕೂಲಮಪ್ಪುದಂ ಹೆಳರ್ಗೆ ಮಾಡಲಾಗದು ಎಂದಿಂತು ಸಕಲ ಧರ್ಮದ ಸಾರಮಂ 
ಸಂಕ್ಷೇಪದಿಂ ವ್ಯಾಸಮುನಿ ಪೇಟ್ಟನದು ಕಾರಣದಿಂ 
ತನಗೆಂದುಂ ಕೇಡಿಲ್ಲದು- 
ದನೆ ಬಯಸುವ ಮನುಜನಾವ ಜೀವಮುಮಂ ತ- 
ನ್ನನೆ ಬಗೆವ ತೆಅದೆ ಬಗೆವುದು 
ಮುನಿ ವೇದವ್ಕಾಸಮತಮಿದತಿಶಯಧರ್ಮಂ ೧೧೪ 
ಅದಲೆಂ ಪ್ರಾಣಿವಧೆಯೇ ಪೊಲ್ಲದು, ಸಕಲಹ್ರಾಣಿಹಿತಮೇ ಧರ್ಮಮೆಂದನೇಕ 
ಶ್ರುತದೃಷ್ಟಾನುಮಾನಂಗಳಿಂ ಸಂಜೀವಕಂ ತಿಳಿಪೆ, ಪಿಂಗಳಕಂ ಮೃದುಹೃದಯನಾಗಿ ಮತ್ತಮಿಂತೆಂದಂ: 
ಎಲೆ ಪರಮಮಿತ್ರಪುಂಗವ 
ವಿಲಸನತಿ ನಿನ್ನ ಪೇಟ್ದ ಧರ್ಮಶ್ರವಣಂ 
ಪಲತೆಅದಿನೆನ್ನ ಮನದೊಳ್‌ 
ನೆಲಸಿದುದಿನ್ನೊಂದು ಚಿಂತೆ ಮನದೊಳಗೆನ್ನಾ ೧೧೫ 


ಅಲ್ಲಿ ವಿನಯವಿನಮಿತೋತ್ತಮಾಂಗನಾಗಿ ಕೈಮುಗಿದು ಹೀಗೆಂದನು. ಪೂಜ್ಯರೇ, 
ಧರ್ಮಾರ್ಥಕಾಮಮೋಕ್ಷಸಾಧನೋಪಾಯಸಾಧಕವಾದ ಒಂದು ಕಥೆಯನ್ನು ಕಂಡೆ. ಅದನ್ನು 
ಕಾವ್ಯವಾಗಿ ಬರೆಯಬೇಕೆಂದಿದ್ದೇನೆ, ಅನುಗ್ರಹಿಸಬೇಕು. ಅದಕ್ಕೆ ವಾಲ್ಯೀಕಿಮುನಿಗಳು ಹೀಗೆ 
ಉತ್ತರವಿತ್ತರು : ಹಾಗಾದರೆ ಕೇವಲಧರ್ಮವು ಯಾವುದು ಎಂಬುದನ್ನು ಹೇಳಿರಿ ಎನ್ನಲು 
ವ್ಯಾಸದೇವನು ಅವರಿಗೆ ಹೀಗೆ ಹೇಳಿದನು : ಶ್ಲೋ!! ಸರ್ವಧರ್ಮಗಳ ತಿರುಳನ್ನು 
ಕೇಳಬೇಕು ; ಕೇಳಿದಂತೆಯೇ ಲೇಸಾಗಿ ಅವಧರಿಸಬೇಕು ; ತನಗೆ ಪ್ರತಿಕೂಲವಾದುದನ್ನು 
ಪರರಿಗೆ ಬಗೆಯಬಾರದು. ೧೧೪. ಹೀಗೆ ಸಕಲಧರ್ಮದ ಸಾರವನ್ನೂ ಸಂಕ್ಷೇಪವಾಗಿ 
ವ್ಯಾಸಮುನಿ ತಿಳಿಸಿದನು. ಅದರಿಂದ, ತನಗೆ ಎಂದೂ ಕೇಡಿಲ್ಲದುದನ್ನೇ ಬಯಸುವ 
ಮನುಷ್ಯನು ಯಾವ ಜೀವವನ್ನೂ ತನ್ನನ್ನೇ ಬಗೆಯುವಂತೆ ಎಣಿಸಬೇಕು. ಇದೇ 
ಅತಿಶಯವಾದ ಧರ್ಮ. ಇದು ಮುನಿ ವೇದವ್ಯಾಸನ ಮತ. ವ॥ ಅದರಿಂದ 
ಪ್ರಾಣಿವಧೆಯೇ ನೀಚವಾದುದು. ಸಕಲ ಪ್ರಾಣಿಹಿತವೇ ಧರ್ಮವೆಂದು ಅನೇಕ 
ಶ್ರುತದೃಷ್ಟಾನುಮಾನಗಳಿಂದ ಸಂಜೀವಕನು ತಿಳಿಸಲು, ಪಿಂಗಳಕನು ಮೃದುಹೃದಯನಾಗಿ 
ಹೀಗೆಂದನು : ೧೧೫. ಎಲೈ ಪರಮಮಿತ್ರ ಪುಂಗವ! ವಿಲಸನಶಿಯಾದ ನೀನು ತಿಳಿಸಿದ 
ಧರ್ಮಶ್ರವಣ ನನ್ನ ಮನಸ್ಸಿನಲ್ಲಿ ನೆಲಸಿತು. ಆದರೆ ಒಂದು ಚಿಂತೆ ನನ್ನನ್ನು ಕಾಡುತ್ತಿದೆ. 


ಭೇದ ಪ್ರಕರಣಂ ೮೯ 
ದಾವುದೆನೆ, "ಸ್ವಯಂ ಚತುಷ್ಪದಾದಿ ಸೇವ್ಯ' ಎಂಬ ಅಭಿಧಾನಮಾತ್ರಮದಲ್ಲದೆ ನೀನೆಂದಂತೆ, 
ನೆಗಲ್ಲು ಪುಲ್ಲಂ ಮೇಯಲಲೆಯೆಂ, ಪಿಶಿತಾಹಾರಮಿಲ್ಲದೆ ಶರೀರಂ ನಿಲ್ಲದೇಗೆಯ್ದೆನೆನೆ; 
ಸಂಜೀವಕನಿಂತೆಂದಂ : ಆದೊಡಂ ನಿಮಗೆಂ ಹರ್ಹಮಾದಾಗಳನೇಕ ಮೃಗಗಣಮನೆಯ್ದೆ ಕೊಲ್ಲದೆ 
ಕುಧಾನಿವಾರಣಾರ್ಥಮಾಗಿ ನಿಮಗೆನಿತುವೇಟ್ಕುಮನಿತನೆ ಕೈಕೊಂಡು ನಿಶ್ಚಿಂತಮಿರ್ಪುದೆನಲ್‌, 
ಅಂತೆಗೆಯ್ದೆನೆಂದು ಕೂರಕರ್ಮಮಂ ಪತ್ತುವಿಟ್ಟು ಶುದ್ಧಚಿತ್ತನಾಗಿ ಸ್ಫೋದರಪೂರಣಮಾತ್ರಕ್ಕೆ ತಕ್ಕನಿತನೇ 
ಸ್ವೀಕರಿಸಿ ನಿಶ್ಚಿಂತಮಿರ್ಪುದುಂ, ಕರಟಕ ದವನಕ ಪ್ರಮುಖ ನಿಖಿಲ ಕ್ರೂರಮೃಗಂಗಳಲ್ಲಂ 
ಪಲವುದಿವಸಮಾಹಾರಂಬಡೆಯದೆ ಮಲುಮಲನೆ ಮಣುಗಿ ಸಾವನಿತವಸ್ಥೆ ಪುಟ್ಟ ಸೈರಿಸಲಾಅದೆ 
ಪಿಂಗಳಕನಲ್ಲಿಗೆ ಬಂದು ಪೊಡೆಮಟ್ಟುಮವಅಕೊಳಗೊಂದು ಜಾಂಬವಂತನೆಂಬ ಪುರಾಣ 
ಜಂಬುಕನಿಂತೆಂದುದು : 

ನಿಮ್ಮಡಿ ಬಿನ್ನಪಮಂ ಕೇ- 

ಳ್ಲೆಮಂ ನೀಂ ಪೊರೆದು ಪಲವು ಕಾಲಮನೀಗಳ್‌ 

ಕೆಮನೆ ಪರಿಹರಿಸುವುದುಂ 

ನಿಮೊಡಲನೆ ಪೊರೆದು ಬಾಲ್ದುದುಂ ಗುಣದೊಳಗೇ ೧೧೬ 
ಅಂತುಮಲ್ಲದೆಲ್ಲಿಯಾನುಂ ಬಂದ ಧೂರ್ತನಪ್ಪೆಚ್ಚಿನ ಬುದ್ಧಿಯಂ ಕೈಕೊಂಡು ಅನ್ವಯಾಗತರುಂ 
ಹಿತರುಮಪ್ಪ ಪರಿಗ್ರಹಕ್ಕೆ ನೀಂ ವಿರಕ್ಷನಾಗಿರ್ದಂದು, 


ಶ್ಲೋ!! ರಕ್ತಾದ್ವೃತ್ತಿಂ ಸಮಾಹದ್ಯಹ್ಮರಕ್ತಂ ತು ಹರಿತ್ಯಚೇಶ್‌ Wat 


ಎಂಬ ಯುಕ್ತಿಯುಂಟಪ್ಪುದರಿಂ, ನೀನಿಂತು ವಿರಕ್ಷನಾದುದನಜೆದಿಂ ಬಟೆಕ್ಕೆ ಪರಿಗ್ರಹಂ 
ಪೆಅನೊರ್ವಾಳ್ವನನಅಸಿ ಪೋಕುಮಂತಾದಂದು, 


ವ॥ "ಸ್ವಯಂ ಚತುಷ್ಟಾದಾದಿ ಸೇವ್ಯ? ಎಂಬ ಅಭಿಧಾನ ಮಾತ್ರವಲ್ಲದೆ ನೀನು ತಿಳಿಸಿದಂತೆ 
ಆಚರಿಸಿ ಹುಲ್ಲನ್ನು ಮೇಯಲಾರೆ ; ಪಿಶಿತಾಹಾರವಿಲ್ಲದೆ ಶರೀರ ಬದುಕದು, 
ಅದಕ್ಕೇನುಮಾಡಲಿ ? ಸಂಜೀವಕನು ಹೇಳಿದನು : ಹಾಗಾದರೆ ನಿಮಗೆ ಹರ್ಷವಾದಾಗ 
ಅನೇಕ ಮೃಗಗಣವನ್ನು ಕೊಲ್ಲದೆ ಕ್ಷುಧಾನಿವಾರಣಾರ್ಥವಾಗಿ ನಿಮಗೆಷ್ಟು ಬೇಕೋ ಅಷ್ಟನ್ನು 
ಮಾತ್ರ ಸ್ವೀಕರಿಸಿ ನಿಶ್ಲಿಂತರಾಗಿರಿ. ಹಾಗೆಯೇ ಆಗಲೆಂದು ಪಿಂಗಳಕನು ಕ್ರೂರಕರ್ಮವನ್ನು 
ಪರಿತ್ಯಜಿಸಿ ಶುದ್ಧಚಿತ್ತನಾಗಿ ಸ್ವಂತ ಉದರಪೂರಣ ಮಾತ್ರಕ್ಕೆ ಬೇಕಾದಷ್ಟನ್ನು ಸ್ವೀಕರಿಸಿ 
ನಿಶ್ಚಿಂತನಾಗಿದ್ದವು. ಕರಟಕ ದವನಕ ಪ್ರಮುಖನಿಖಲಕ್ರೂರಮೃಗಗಳೆಲ್ಲವೂ ಹಲವು 
ದಿವಸಗಳವರೆಗೆ ಆಹಾರವಿಲ್ಲದೆ ಮಮ್ಮಲ ಮರುಗಿ ಸಾಯುವ ಅವಸ್ಥೆಗೆ ಬರಲು 
ಸಹಿಸಲಾರದೆ ಪಿಂಗಳಕನಲ್ಲಿಗೆ ಬಂದು ನಮಸ್ಕರಿಸಿದವು. ಅವುಗಳಲ್ಲಿ ಜಾಂಬವಂತನೆಂಬ 
ಒಂದು ಪುರಾಣಜಂಬುಕನು ಹೀಗೆಂದಿತು: ೧೧೬. ನಿಮ್ಮಆಜ್ಞಾನುವರ್ತಿಗಳಾದ ನಮನ್ನು 
ತೊರೆದು. ನಿಮ್ಮ: ಒಡಲನ್ನು ಮಾತ್ರ ಹೊರೆದುಕೊಳ್ಳುವುದು ಗುಣವೆನಿಸುವುದೇ ? ಅಲ್ಲದೆ 
ಎಲ್ಲಿಂದಲೋ "ಬಂದ ಧೂರ್ತನಾದ ಎತ್ತಿನ ಬುದ್ಧಿಯನ್ನು ನಂಬಿ ಅನ್ವಯಾಗತರೂ, 
ಹಿತರೂ ಆದವರ ಪರಿಗ್ರಹಕ್ಕೆ ವಿರಕ್ತರಾಗಿರುವುದು ನ್ಯಾಯವೇ 1 ಶ್ಲೋ "ರಕ್ತಾದ್ವೃತ್ತಿಂ 
ಸಮಾಪದ್ಯ ಹ್ಯರಕ್ತಂ ತು ಪರಿತ್ಯಜೇತ್‌' ವ॥। ಎಂಬ ಉಕ್ತಿಯುಂಟು. ನೀವಿಂತು 
ವಿರಕ್ತರಾದುದರಿಂದ ಬೇರೊಬ್ಬ ಅರಸನನ್ನು ಅರಸಿಕೊಂಡು ಹೋಗಬೇಕಾಗುತ್ತದೆ. 








೯೦ ಕರ್ಣಾಟಕ ಪಂಚತಂತ್ರಂ 
ಶ್ಲೋ!! ಯೋಧ್ರುವಾಣಿ ಪರಿತ್ಯಜ್ಯಾಧ್ರುವಾಣಿ ಪರಿಸೇವತೇ 
ತಸ್ಮ ಧ್ರುವಾಣಿ ನಶ್ಶಂತಿ ಹೃಧ್ರುವಂ ನಷ್ಟಮೇವ ಚ Wael 


ಟೀ! ಆವನೊರ್ವಂ ಸ್ಥಿರನಾಗಿರ್ಪದಂ ಬಿಟ್ಟು ಅಸ್ನಿರಮಾದಪ್ಪುವಂ ಸೇವಿಸುತ್ತಿರ್ದಪಂ 
ಆತಂಗೆ ಸ್ಥಿರಮಪು.ವುಂ ಕಿಡುಗುಂ, ಅಸ್ಥಿರಮಪ್ಪು ದೆಂತುಂ ಕೆಟ್ಟುದೇ-ಎಂಬ ನೀತಿವಾಕ್ಯಮುಂಟಪ್ಪುದಜಿಂ, 
ಮುಗಿಲ ನೀರಂ ನಚ್ಚಿ ಡೊಣೆಯ ನೀರಂ ತುಳುಂಕಿದ ಕೋಡಗದಂದಂ ನಿನಗಕ್ಕುಮದಲೆಂ ನಿನ್ನ 
ಸಂಜೀವಕನ ಬುದ್ಧಿಯುಮನೆನ್ನ ಬುದ್ಧಿಯುಮಂ ಎಚಾರಿಸಿಕೊಳ್ಳುದೆಂದು ಪಲತೆಅದಿಂ ನುಡಿದ 
ಪುರಾಣ ಜಂಬಂಕನ ಮಾತೆಂ ಕೇಳು ಪಿಂಗಳಕನೀ ಪಾಪಿಗಂತ್ತರಂಗೊಟ್ಟೊಡೆ 
ಪಾಪೋಷದೇಶಂಗೆಯ್ದಪನದಲೆಂ "ಮೌನಂ ಸರ್ವಾರ್ಥ ಸಾಧನಂ' ಎಂಬುದುಂಟೆಂದುಸಿರದಿರ್ಪುದುಂ, 
ಅಂತಿರ್ದ ಹಿಂಗಳಕನಂ ಕಂಡು ಮೃಗಂಗಳೆಲ್ಲಂ ತಮ್ಮ ತಮಿಟ್ಟಿಯೊಳ್‌ ಪರೆದುವೋದುವು. ಅಲ್ಲಿ 
ದವನಕಂ ಕರಟಕನ ಮೊಗಮಂ ನೋಡಿ. 


ಎನ್ನ ದುರಾಗ್ರಹದಿಂದ ಮ- 
ದನ್ನಯಮೇನಾನುಮಕ್ಕುಮೆಂಬುದನಚೆದಂ- 

ದೆನ್ನಂ ನೀ ಬಾರಿಸಿದುದು 

ಸನ್ನಿದಮಾಯಿನ್ನಿದರ್ಕೆ ಪೇಟಕೌಗೆಯ್ವೆಂ ೧೧೭ 


ಮುನ್ನಂ ನೀಂ ಬಾರಿಸೆಯುಮು- 

ದನ್ನಯಮಖೆನ್ನ ಮಾಡಿದಟೆಗಜ್ಜಂ ಪೇ- 

ಟೆನ್ನೆಂತು ಮಾಡಲಕ್ಕುಮಿ- 

ದನ್ನಯದೊಳ್‌ ಕೂಡುವಂತನಾಗತವೇದೀ ೧೧೮ 


ಸ್ಥಿರವಾಗಿರುವುದನ್ನು ಬಿಟ್ಟು ಆಶಾಶ್ವತವಾದುದನ್ನು ಸ್ವೀಕರಿಸುವವನು ಸ್ಥಿರವಾದುದನ್ನು 
ಕಳೆದುಕೊಳ್ಳುವನು. ಅಸ್ಥಿರವಾದುದು ಎಂತೂ ನಾಶವಾಗತಕ್ಕುದೇ. ಮುಗಿಲ ನೀರನ್ನು 
ನಂಬಿ ಹೊಂಡದ ನೀರನ್ನು ತುಳುಕಿಬಿಟ್ಟ ಕೋಡಗದಂತೆ ನೀನಾಗುವೆ. ಅದರಿಂದ ನಿನ್ನ 
ಸಂಜೀವಕನ ಬುದ್ಧಿಯನ್ನು ನನ್ನ ಬುದ್ಧಿವಾದವನ್ನೂ ವಿಚಾರಿಸಿ ನೋಡು ಹೀಗೆ ಹಲವು 
ರೀತಿಗಳಿಂದ ಬುದ್ಧಿವಾದವನ್ನೂ ಹೇಳಿದ ಪುರಾಣ ಜಂಬುಕನ ಮಾತನ್ನು ಕೇಳಿ ಪಿಂಗಳಕನು 
ಈ ಪಾಪಿಗೆ ಉತ್ತರವನ್ನು ಕೊಟ್ಟರೆ ಪಾಪೋಪದೇಶವನ್ನು ಮಾಡಿಯಾನು. ಅದರಿಂದ, 
"ಮೌನಂ ಸರ್ವಾರ್ಥ ಸಾಧನಂ' ಎಂದು ಮಾತನಾಡದೆ ಇದ್ದ ಪಿಂಗಳಕನನ್ನು ಕಂಡು 
ಮೃಗಗಳೆಲ್ಲವೂ ತಮ್ಮ ತಮ್ಮ ಇಚ್ಛೆ ಬಂದ ಕಡೆಗೆ ಚೆದರಿಹೋದವು. ಆಗ ದವನಕನು 
ಕರಟಕನ ಮುಖವನ್ನು ನೋಡಿ, ಹೀಗೆಂದಿತು : ೧೧೭. ನನ್ನ ದುರಾಗ್ರಹದಿಂದ ಏನಾದರೂ 
ಅನ್ಯಾಯವಾದೀತು ಎಂದು ನೀನು ತಿಳಿದು ಆಗ ನನ್ನನ್ನು ನಿವಾರಿಸಿದುದು. ಈಗೆ 
ಸನ್ನಿಹಿತವಾಯಿತು. ಇನ್ನು ಇದಕ್ಕೆ ಏನುಮಾಡಲಿ ಎಂಬದನ್ನು ತಿಳಿಸು. ೧೧೮. ಮೊದಲು 
ನೀನು ಬೇಡಬೇಡವೆಂದರೂ ಅನ್ಯಾಯವಾಗುವಂತೆ ಮಾಡಿದ ನನ್ನ ಹೀನಕಾರ್ಯವನ್ನು 
ಅನ್ಕಾಯದಲ್ಲಿ ಕೂಡುವಂತೆ ಈಗ ಏನುಮಾಡೋಣ, ಅನಾಗತವೇದೀ ಹೇಳು ಅದಕ್ಕೆ 


ಭೇದ ಪ್ರಕರಣಂ ೯೧ 
ಕರಟಕನಿಂತೆಂದು ನೀನಾಗಿಯುಮನಾಗತಕಾರಸಿದ್ಧಿ ಅತ್ಯದ್ಭುತಮುದ್ಧಿ ನಿನಗುಳ್ಳನಿತೆನಗಿಲ್ಲ ಅದರ್ಕೆ 
ತಕ್ಕುದಂ ನೀನೆ ಬಲ್ಲೆಯೆಂಬುದುಂ, ದವನಕನಿಂತೆಂದಂ : 


ಕರಟಕ ಕೇಳ್‌ ಕರಟೀಘಟ 
ಕರಟಕನೆನೆ ನೆಗಲ್ಲ ಪಂಚವದನಂಗಂ ಶಾ- 
ಕ್ಷರ ಪರಿಬೃಢನೆನಿಪಂಗಂ 
ಎರಕ್ತಿಯಪ್ಪಂತು ಮಾಬ್ದುದಿಂತಿದು ಕಜ್ಜಂ ೧೧೯ 
ಎಂದು ಮತ್ತಮಿಂತೆಂದಂ : ನೀನೆಂದಂತೀ ಕಜ್ಜಮೆನ್ನಿಂದಮೆ ಸಾಧ್ಯಮಕ್ಕುಮಾದೊಡಿದೆಲ್ಲಂ 
ವಾಕ್ಕ ॥! 'ತ್ರಯೋನರ್ಥಾಃ ಸ್ವಯೆಂಕೃತಾಃ' ಎಂದು ದೇವಶರ್ಮಂ ಹೇಟ್ವಿ ಕಥೆಯೆಮಗಾದುದೆಂಬುದುಂ, 
ಕರಟಕನದೆಂತೆನೆ, ದವನಕಂ ಹೇಟ್ಗುಂ : 


೬. ದೇವಶರ್ಮನ ಕಥೆ 
ಆಭೀಳಮೆಂಬ ಜನಪದಮುಂಟು. ಅಲ್ಲಿ 


ಅಂಚಿತ ದೇವತಾಭವನಸಂಕುಳದಿಂ ಗಣಿಕಾನಿವಾಸದಿಂ 
ಕಾಂಚನಕೂಟಕೋಟಗಳಿನುತ್ತಮ ಧಾರ್ಮಿಕರಿಂ ಮುನೀಂದ್ರರಿಂ 
ಕ್ರೌಂಚ ರಥಾಂಗರಂಜಿತ ಸರೋರುಹಹಂಡದಿನಾದಮೊಪ್ಪುಗುಂ 
ಕೌಂಚಪುರಂ ಪುರಂದರಪುರಪ್ರತಿಮಂ ಧರೆಯೊಳ್‌ ನಿರಂತರಂ ೧೨೦ 
ಆ ಪುರದೊಳ್‌ ದೇವಶರ್ಮನೆಂಬ ಗೊರವನುಗ್ರೋಗ್ರ ತಪೋನುಷ್ಠಾನನಿಷ್ಠಿತಚಿತ್ತನಾಗಿ 
ಪಲಕಾಲಮಿರ್ಪಂ, ಆತಂಗೆ ಧಾರ್ಮಿಕರಪ್ಪಗ್ರಜನೆಲ್ಲಂ ಸೋಮಸೂರಗ್ರಹಣಾದಿ ಪುಣ್ಯತಿಥಿಗಳೊಳ್‌ 


ಕರಟಕನು ಹೀಗೆಂದನು : ವ॥ ನಿನಗಿರುವಷ್ಟು ಅನಾಗತಕಾರ್ಯಸಿದ್ಧಿಯೂ, ಅತ್ಯದ್ಭುತ 
ಬುದ್ಧಿಯೂ ನನಗಿಲ್ಲ. ಅದಕ್ಕೆ ತಕ್ಕುದನ್ನು ನೀನೇ ಬಲ್ಲವನು. ಅದಕ್ಕೆ ದವನಕನು ಹೀಗೆಂದನು: 
೧೧೯. ಕರಟಕ ! ಕೇಳು, ಕರಟೀಘಟಕರಟಕನೆಂಬ ಬಿರುದನ್ನು ಹೊತ್ತ ಈ 
ಪಂಚಾನನನಿಗೂ ಆ ಶಾಕ್ಷರಪರಿವೃಢನೆನಿಸಿದ ಸಂಜೀವಕನಿಗೂ ವಿರಸವಾಗುವಂತೆ 
ಮಾಡುವುದೇ ಉಚಿತ ಉಪಾಯ. ವ॥ ನೀನು ಹೇಳಿದಂತೆ ಈ ಕಾರ್ಯವು ನಿನ್ನಿಂದಲೇ 
ಸಾಧ್ಯವಾಗಬೇಕು. ಆದರೆ ಇದೆಲ್ಲ ವಾ॥। "ತ್ರಯೋನರ್ಥಾಃ ಸ್ವಯಂ ಕೃತಾಃ ಎಂದು 
ದೇವಶರ್ಮನು ಹೇಳಿದ ಕಥೆಯೇ ನಮಗಾಯಿತು. ಎಂದನು. ಆಗ ಕರಟಕನು ಆ 
ಕಥೆಯೇನೆಂದು ಕೇಳಲು ದವನಕನು ಹೇಳಿದನು : ಆಭೀಳ ಎಂಬ ನಾಡುಂಟು. ಅಲ್ಲಿ 
೧೨೦. ಸುಪ್ರಸಿದ್ಧವಾದ ದೇವಾಲಯಸಮೂಹದಿಂದಲೂ ಗಣಿಕಾನಿವಾಸದಿಂದಲೂ, 
ಚಿನ್ನದ ಬೆಟ್ಟದ ಶಿಖರಗಳಿಂದಲೂ, ಉತ್ತಮಧಾರ್ಮಿಕರಿಂದಲೂ ಮುನೀಂದ್ರರಿಂದಲೂ, 
ಕ್ರೌಂಚ, ಚಕ್ರವಾಕಗಳಿಂದ ಶೋಭಿಸುವ ಸರೋಜಸಮೂಹದಿಂದಲೂ ಕ್ರೌಂಚಪುರವು 
ಇಂದ್ರನ ಅಮರಾವತಿಗೆ ಸಮಾನವಾಗಿ ಧರೆಯಲ್ಲಿ ಅತಿಶಯವಾಗಿ ಸದಾ ಶೋಭಿಸುತ್ತಿತ್ತು. 
ವ॥ ಆ ಪಟ್ಟಣದಲ್ಲಿ ದೇವಶರ್ಮನೆಂಬ ಶೈವಬ್ರಾಹ್ಮಣನು ಉಗ್ರೋಗ್ರ ತಪೋನುಷ್ಠಾನ 
ಚಿತ್ತನಾಗಿ ಹಲವು ಕಾಲದಿಂದ ಇದ್ದನು. ಅವನಿಗೆ ರಾಜರು ಸೂರ್ಯ ಚಂದ್ರಗ್ರಹಣಾದಿ 
ಪುಣ್ಯತಿಥಿಗಳಲ್ಲಿ ಭಕ್ತಿಪೂರ್ವಕವಾಗಿ ಸುವರ್ಣದಾನವನ್ನು ಕೊಡಲು ಕಾಲಕಳೆದಂತೆ ಆ 





೯೨ ಕರ್ಣಾಟಕ ಪಂಚತಂತ್ರಂ 
ಭಕ್ತಿಪೂರ್ವಕಂ ಸುವರ್ಣದಾನಮಂ ಕುಡೆ, ಪಲವುಕಾಲಕ್ಕೆ ಸಹಸ್ರ ಸಂಖ್ಯೆಯಾದ ಪೊನ್ನಂ ದೇವಶರ್ಮಂ 
ಸರ್ವಪ್ರಯತ್ನದಿಂ ತಾಯ್‌ ಮಗನಂ, ಉತ್ತಮ ಸತ್ತಸಂಪನ್ನಂ ಶರಣಾಗತನಂ, ಧಾರಿಕಂ ಧರ್ಮಮಂ, 
ಯಶೋವೃತ್ತಿ ಯಶಮಂ, ಸತ್ಸುರುಷನಾಶ್ರಿತರಂ, ನಿಸರ್ಗಭೀರು ಪ್ರಾಣಂಗಳಂ, ಶೂರಂ ವಿಕ್ರಾಂಸನುಂ, 
ಮಹಾಸತಿ ಪತಿವ್ರತಾಗುಣಮಂ. ಲುಬ್ಧ ಧನಮಂ, ಮನಸ್ವಿ ಮಾನಮಂ ರಕ್ಷಿಸುವವೊಲ್‌ 
ರಕ್ಷಿಸುತಿರ್ಪುದುಮಾ ಪುರದೊಳ್‌ ದ್ಯೂತವ್ಮಸನವಿಕಳಭೂತಿಯಾಷಾಢಭೂತಿಯೆಂಬ 
ಧೂರ್ತನೊರ್ವನಿರ್ಪಂ. ಆತಂ ತನಗೇನುಮಿಲ್ಲದೆ ಪರಿಭ್ರಮಿಸುತಿರ್ದು ದೇವಶರ್ಮಂಗೇನಾನುಂ 
ಧನಮುಂಟೆಂಬುದುಂ ಕೇಳ್ದು ತಾನುಮಲೆವನಾಗಿ ದೇವಶರ್ಮನಲ್ಲಿಗೆ ಪೋಗಿ ಸಾಷ್ಟಾಂಗಪ್ರಣತನಾಗಿ 
ನಿಮ್ಮಡಿ ವಿದ್ಯಾರ್ಥಿಯಾಗಿ ಬಂದೆನೆನ್ನಂ ಕೈಕೊಳ್ಳುದೆನೆ, ತಪಸ್ವಿ ಕರಮೊಳ್ಳಿತ್ತೆಂದು ಕೈಕೊಂಡಿರೆ 
ಪರಮಭಕ್ತಿಯಿಂದಾಷಾಢಭೂತಿ ಬೆಸಗೆಯ್ಯುತ್ತಿರೆ, ಪಲವುಕಾಲಕ್ಕೆ ತೀರ್ಥಯಾತ್ರಾಸಕ್ತಚಿತ್ತನಾಗಿ 
ದೇವಶರ್ಮಂ ತನಗೆ ತಕ್ಕನಿತು ದ್ರವೃಮಂ ದಾನಂಗೆಯ್ಯಲ್ವೇಯ್ಯಮೆಂದು ದೇವರ ಹೇಳಿಗೆಯೊಳಿಕ್ಕಿ 
ಬಟೆಕ್ಕ ತಾನುಮಾಷಾಢಭೂತಿಯುಂ ಕ್ರೌಂಚಪುರಮಂ ಪೊಣಮಟ್ಟು ಕಿಳೆದಂತರಮಂ ಪೋಗಿ, 

ಅಂಚೆಗಳೋಳಿಯಿಂ ರುಷನಿಕಾಯದಿನುತ್ತಮಸಾರಸಂಗಳಿಂ 

ಶ್ರೌಂಚಕುಳಂಗಳಿಂ ಬಕಕದಂಬಕದಿಂ ವರಚಕ್ರಚಕ್ರದಿಂ 

ಚಂಚದಳಿವ್ರಜಾವೃತಸರೋಜ ನವೋತ್ಪಲ ಕೈರವಂಗಳಿಂ- 

ದಂಚಿತಮಾದ ಪದ್ಮವನಮಂ ಮುನಿ ಕಂಡನುದಾರತೀರಮಂ ೧೨೧ 


ಹೊನ್ನು ಸಹಸ್ರಸಂಖ್ಯೆಯಾಗಿ ಬೆಳೆಯಿತು. ದೇವಶರ್ಮನು ಅದನ್ನು ತಾಯಿಯು ತನ್ನ 
ಮಗನನ್ನು, ಉತ್ತಮ ಸತ್ತ್ವಸಂಪನ್ನನು ತನ್ನ ಶರಣಾಗತನನ್ನು, ಧಾರ್ಮಿಕನು ಧರ್ಮವನ್ನು, 
ಯಶೋವೃತ್ತಿಯು ಯಶಸ್ಸನ್ನೂ, ಸತ್ಪುರುಷರು ಆಶ್ರಿತರನ್ನೂ, ನಿಸರ್ಗಭೀರು ಪ್ರಾಣವನ್ನೂ 
ಶೂರನು ವಿಕ್ರಾಂತವನ್ನೂ, ಮಹಾಸತಿ ಪತಿವ್ರತಾಗುಣವನ್ನೂಲೋಭಿಯು ಧನವನ್ನೂ, 
ಮನಸ್ವಿಯು ತನ್ನ ಮಾನವನ್ನು ರಕ್ಷಿಸುವಂತೆ ಕಾಪಾಡಿಕೊಂಡಿದ್ದನು. ಆ ಪಟ್ಟಣದಲ್ಲಿ 
ದ್ಯೂತವ್ಯಸನದಿಂದ ವಿಕಳಭೂತಿಯಾದ ಆಷಾಢಭೂತಿಯೆಂಬ ಧೂರ್ತನಿದ್ದನು. ಆತನು 
ತನಗೇನೂ ಗತಿಯಿಲ್ಲದೆ ಪರಿಭ್ರಮಿಸುತ್ತಿರಲು ದೇವಶರ್ಮನ ಹತ್ತಿರ ಧನವುಂಟು 
ಎಂಬುದನ್ನ ಕೇಳಿ ತಿಳಿದುಕೊಂಡು ದೇವಶರ್ಮನಲ್ಲಿಗೆ ಹೋಗಿ ಸಾಷ್ಟಾಂಗಪ್ರಣತನಾದನು. 
ಸ್ವಾಮಿ, ವಿದ್ಯಾರ್ಥಿಯಾಗಿ ಬಂದ ನನ್ನನ್ನು ಸ್ವೀಕರಿಸಬೇಕು ಎಂದು ಹೇಳಲು ದೇವಶರ್ಮನು 
ಅವನನ್ನು ಸ್ವೀಕರಿಸಿದನು. ಪರಮ ಭಕ್ತಿಯಿಂದ ಆಷಾಢಭೂತಿಯು ಗುರುವಿನ 
ಕೈಂಕರ್ಯವನ್ನು ಮಾಡಿದನು. ಕೆಲವು ದಿನಗಳಲ್ಲಿ ತೀರ್ಥಯಾತ್ರಾಸಕ್ತಚಿತ್ತನಾಗಿ 
ದೇವಶರ್ಮನು ತನಗೆ ದಾನಮಾಡಲು ಸಾಕಾಗುವಷ್ಟು ದ್ರವ್ಯವನ್ನು ದೇವರ ಪೆಟ್ಟಿಗೆಯಲ್ಲಿಟ್ಟು 
ಬಳಿಕ ಆಷಾಢಭೂತಿಯೊಡನೆ ಕ್ರೌಂಚಪುರದಿಂದ ಯಾತ್ರೆಗೆಂದು ಹೊರಟನು. 
೧೨೧. ಹಂಸಗಳ ಸಾಲಿನಿಂದಲೂ, ಮೀನುಗಳ ರಾಶಿಯಿಂದಲೂ, ಉತ್ತಮ ಸಾರಸ 
ಪಕ್ಷಿಗಳಿಂದಲೂ ಕ್ರೌಂಚಸಮೂಹದಿಂದಲೂ, ಬಕಸಮೂಹದಿಂದಲೂ, ಶ್ರೇಷ್ಠವಾದ 
ಚಕ್ರವಾಕಗಳಿಂದಲೂ, ಚಂಚಲವಾದ ದುಂಬಿಗಳಿಂದ ಆವೃತವಾದ ಕಮಲ, ಕನ್ನೈದಿಲೆ, 
ಬಿಳಿಯ ನೈದಿಲೆಗಳಿಂದಲೂ ಪ್ರಸಿದ್ಧವಾದ ಸರೋವರದ ವಿಸ್ತಾರವಾದ ತೀರವನ್ನು ಆ 


ಭೇದ ಪ್ರಕರಣಂ ೯೩ 
ಅಂತು ಕಂಡಾ ಸರೋವರದೊಳ್‌ ದೇವಶರ್ಮಂ ದೇವಪೂಜೆಯಂ ಮಾಡಿ ಪೋಷಮೆಂದಾಷಾಢ 
ಭೂತಿಯಂ ಮಾತ್ರಾಭಾಂಡಕ್ಕೆ ಕಾಪಿರಿಸಿ ಪಾದಪುಕ್ಷಾಳನಂಗೆಯ್ದು 'ಭಸ್ಗ್ಕೋದ್ಧೂಳಿತಗಾತ್ರನಾಗಿ 
ದೇವತಾಸಮಾರಾಧನೆಗೆ ಕುಳ್ಳಿರ್ದು, 
ಹರನಂ ಶಂಕರನಂ ಜಿತತ್ರಿಪುರನಂ ನೇತ್ರಾಗ್ನಿಭಸ್ಮೀಕೃತ 
ಸರನಂ ತುಂಗಹಟಜಟಾಭರನನುದ್ಯದ್ಯಕ್ರಿಭಾರನತಂ 
ವರಗಂಗಾಧರನಂ ಮೃಡಾಣಿವರನಂ ವ್ಯಾಲೋಲಬಾಲೇಂದು ಶೇ- 
ಖರನಂ ತಾಳ್ವಿದನಾತ್ಮಹೃತಮಳದೊಳ್‌ ಯೋಗೀಂದ್ರ ವೃಂದಾರಕಂ ೧೨೨ 
ಅಂತು ತಾಳ್ವಿ ಪರಮಾತಧ್ಯಾನಾಧೀನಮಾನಸನಾಗಿ ತಪೋಧನಂ ಪರಮಾತಾವಸ್ಥೆಗೆ ಸಂದುದುಮಂ 
ಕೆಲದೊಳ್‌ ಹೆಜರಾರುಮಿಲ್ಲದುದುಮಂ ಕಂಡಾಹಾಢಭೂತಿ ತಾಂ ಛಿದ್ರಾನ್ವೇಷಿಯಪ್ಪುದಚೆಂ ತನಗಿದುವೆ 
ಪದನೆಂದು ಬಗೆದು, 
ಶ್ಲೋ! ವಿಶ್ವಾಸಪ್ರತಿಷನ್ನಾನಾಂ ವಂಚನಂ ಕಾ ವಿದಗ್ಗತಾ 11೪೦11 
ಟೀ! ವಿಶ್ವಾಸಿಸಿದವರೊಳ್‌ ವಂಚನೆಯನೆಸಗುವುದಾವ ಪ್ರೌಢಿಮೆ ? 


ಎಂಬೀ ಸುಭಾಷಿತಮಂ ಬಗೆಯದೆ ಆ ದುರಾತ್ಮನಾ ಮಹಾತ್ಮನ ಧನಮಂ ಕೊಂಡು 
ಬ್ರಹಸ್ವ ಹರಣಮಂ ಸುವರ್ಣಹರಣಮಂಗೆಯ್ದಾ ಪಾತಕಂ ನರಕಗತಿಗೆಯ್ದುವ ಧೂರ್ತತನದಿಂ 
ಕುಟಲಮಾರ್ಗಾಂತರ್ಗತನಾಗಿ ಪೋಗೆ, ಕಿಚಿದಾನುಂ ಬೇಗದಿಂ ದೇವಶರ್ಮಂ ದೇವಪೂಜಾವಿಧಾನಮಂ 
ನಿರ್ವರ್ತಿಸಿ ದೆಸೆದೆಸೆಯಂ ನೋಡಿ ಕೆಲದೊಳಿರ್ದ ಮಾತ್ರಾಭಾಂಡಿಕೆಯುಮನಾಹಾಢಭೂತಿಯುಮಂ 
ಕಾಣದೆ ಅರ್ಥನಾಶದಿಂ ಏಕಳಚಿತ್ತನಾಗಿನಿಸನುಂ ಬೇಗದಿಂ ತನ್ನಿಂ ತಾನೆ ಸಂಭವಿತಾತನುಮಾಗಿ 
ಪಲಕಾಲದಿಂ ಪಡೆದರ್ಥಂ ನಿರರ್ಥಂ ಕೆಟ್ಟುದೆಂದು ಚಿಂತಾಕ್ರಾಂತನಾಗೆ, ತನ್ನಿಂ ತಾನೆ 
ಸಂತೈಸಿಕೊಂಡಿಂತೆಂದಂ : 


ಬ್ರಾಹ್ಮಣನು ಕಂಡನು. ಆ ಸರೋವರದಲ್ಲಿ ದೇವಶರ್ಮನು ದೇವಪೂಜೆಯನ್ನು ಮಾಡಿ 
ಹೋಗೋಣವೆಂದು ಆಷಾಢಭೂತಿಯನ್ನು ತನ್ನ ದ್ರವ್ಯಕ್ಕೆ ಕಾವಲು ಇರಿಸಿ 
ಪಾದಪ್ರಕ್ಷಾಳನಮಾಡಿ ಭಸ್ಮೋದ್ಧೂಳಿತಗಾತ್ರನಾಗಿ ದೇವತಾಸಮಾರಾಧನೆಗೆ ಕುಳಿತು 
೧೨೨. ಹರನೂ, ಶಂಕರನೂ, ತ್ರಿಪುರನನ್ನು ಗೆದ್ದವನೂ, ಸ್ಮರನನ್ನು ಸುಟ್ಟವನೂ, ಉನ್ನತ 
ಜಟಾಧರನೂ, ಅತಿಶಯ ಭಕ್ತಿಗೆ ಬಾಗಿದವನೂ, ಗಂಗಾಧರನೂ, ಮೃಡಾಣೀವರನೂ, 
ಚಂದ್ರಶೇಖರನೂ ಆದ ಶಿವನನ್ನು ಧ್ಯಾನಿಸಿದನು. ಶ್ರೇಷ್ಠನು ತನ್ನ ಹೃತ್ಯಮಲದಲ್ಲಿ ಧರಿಸಿದನು. 
ಪರಮಾತಧ್ಯಾನಾಧೀನಮಾನಸನಾದ ದೇವಶರ್ಮನು ಪರಮಾತಾವಸ್ಥೆಗೆ ಸಂದುದನ್ನೂ, 
ಹತ್ತಿರದಲ್ಲಿ ಬೇರೆ ಯಾರೂ ಇಲ್ಲದಿರುವುದನ್ನೂ ಕಂಡು ಆಷಾಢಭೂತಿಯು ತಾನು 
ಛಿದ್ರಾನ್ವೇಷಿಯಾದುದರಿಂದ ತನಗೆ ಇದೇ ತಕ್ಕಸ್ಥಾನವೆಂದು ಭಾವಿಸಿದನು. ಶ್ಲೋ! "ವಿಶ್ವಾಸ 
ಪ್ರತಿಪನ್ನಾನಾಂ ವಂಚನಂ ಕಾ ವಿದಗ್ಗತಾ' - ವಿಶ್ವಾಸವನ್ನಿಟ್ಟವರನ್ನು ವಂಚಿಸುವುದು ಎಂಥ 
ಪ್ರೌಢಿಮೆ - ವ॥ ಎಂದು ಬಗೆಯದೆ ಆ ದುರಾತ್ಮಮ ಆ ಮಹಾತ್ಮನ ಧನವನ್ನು 
ಕೊಂಡುಹೋದನು. ದೇವಶರ್ಮನು ಸ್ವಲ್ಪ ಹೊತ್ತಿನಲ್ಲಿ ದೆಸೆದೆಸೆಗೆ ನೋಡಿ ಹತ್ತಿರದಲ್ಲಿದ್ದ 
ಪೆಟ್ಟಿಗೆಯನ್ನೂ ಆಷಾಢಭೂತಿಯನ್ನೂ ಕಾಣದೆ ಅರ್ಥನಾಶದಿಂದ ವಿಕಳಚಿತ್ರನಾಗಿ ಹಲವು 
ಕಾಲದಿಂದ ಪಡೆದ ಹಣ ನಿರರ್ಥಕವಾಗಿ ನಾಶವಾಯಿತೆಂದು ಚಿಂತಾಕ್ರಾಂತನಾಗಿ ತನ್ನನ್ನು 


೯೪ ಕರ್ಣಾಟಕ ಪಂಚತಂತ್ರಂ 
ಶ್ಲೋ ॥ ದಾತವ್ಯಂ ಭೋಕ್ತವುಂ ಸತಿ ವಿಭವೇ ನೈವ ಸಂಚಯೇದರ್ಥಂ 
ಪಶ್ಯೇಹ ಮಧುಕರಣಾಂ ಸಂಚಿತಮರ್ಥಂ ಹರಂತ್ಮನ್ಯೇ Uo 
ಟೀ! ವಸುವುಂಟಾದೊಡೆ ಪರಪುರುಷಾರ್ಥಮಂ ಮಾಲ್ದುದು, ತಾನುಣ್ಣುದು, ಅಲ್ಲದೆ 
ಸಂಚಿತಮಾಗಿರಿಸಲಾಗದೆಂತೆನೆ, ಜೇನನೊಳಂಗಳ್‌ ತುಪ್ಪವನಿರಿಸಿದೊಡೆ ಲೋಗರ್‌ ಕೊಂಡು ಪೋಪರ್‌ 
ಎಂಬೀ ನೀತಿಶಾಸ್ರಾಭಿಪ್ರಾಯಮಾದುದು. ಎಲ್ಲಮದೃಷ್ಟವಶಮಲ್ಲದೆ ಎನ್ನ ವಶಮಲ್ಲಮೆಂದು ಖೇದಮಂ 
ಮಾಣ್ಣಿರ್ಪುದುಂ, ಆ ಸಮಯದೊಳ್‌ ಮಹಾಟವಿಯೊಳಾಡುತಿರ್ಪ ಕುಚಿಎಂಡು ನೀರುಣಲ್‌ 
ಬಗೆದು ಬಂದಲ್ಲಿ ನೀರನುಂಡು ಕೊರ್ವಿ ಕೊಣಕಿಟ್ಟು ತಗರೆರಡುಂ ಭರಂಗೆಯ್ದು ತಾಗುವುದುಂ 
ನಡುವಿರ್ದ ನರಿ ಕರಿಮೆಟ್ಟದ ಸೋರೆಯ ಕಾಯಂತೆ ಜಿಗಿಜಿಗಿಯಾಗಿ ಸತ್ತೊಡದಂ ದೇವಶರ್ಮಂ 
ಕಂಡು, 'ಜಂಬುಕೋ ಮೇಷಯುದ್ಯೇನ ವಯಂಚಾಹಾಢಭೂತಿನಾ' ಎಂದಲ್ಲಿಂ ತಳರ್ದು 
ಕಿಟೆದಂತರದೊಳಿರ್ದೊಂದೂರಂ ಕಂಡು ಅಲ್ಲಿಗೆ ವರ್ಷನ್ನೆಗಂ, 
ಮುಗಿಯೆ ಸರೋಜಪಂಡಮಲರ್ದೊಪ್ಸೆ ನಮೋತ್ಸಲರಾಜಿ ಜಕ್ಕವ- 
ಕ್ಕಿಗಳ ಮನಕ್ಕೆ ತಾಪವೊದವುತ್ತಿರೆ ವಿದ್ರುಮ ಭಂಗಕಾಂತಿ ಕೈ- 
ಮಿಗೆ ಘನವೀಧಿಯೊಳ್‌ ನಿಜಕುಳಾಯತನಕ್ಕೆ ಪಾಲೆ ಪ- 
ಕ್ಕಿಗಳಪರಾಂಬುರಾಶಿಗಿಟೆದಂ ನಳಿನೀವನಜೀವಿತೇಶ್ವರಂ ೧೨೩ 
'ಅಂತಾದಿತ್ಯನಸ್ಪಗಿರಿಯನೆಯ್ದುವುದುಮಾ ಗೊರವನೂರ ಚತುಪ್ಪಥಮಧ್ಯದೊಳ್‌ ಬಲಲ್ಲೆಟಲ್ಲ 
ಮೆಯ್ಕಿಂ ಶ್ರಮಶ್ರಾಂತ್ಯಾಕ್ರಾಂತನಾಗಿ ಮೇಗುಸಿರ್ವಟ್ಟು ಸುಯ್ಕುಂ ಗೂಢಪ್ರಾಣಿಯಂತೊಳವೊಕ್ಕಡಂಗಿದ 


ತಾನೇ ಸಂತೈಸಿಕೊಡನು. ಶ್ಲೋ!! ಐಶ್ವರ್ಯವಿದ್ದಲ್ಲಿ ಪುರುಷಾರ್ಥವನ್ನು ಮಾಡಬೇಕು ; 
ತಾನು ಅದನ್ನು ಅನುಭವಿಸಬೇಕಲ್ಲದೆ ಕೂಡಿಡಬಾರದು. ಜೇನುನೋಣಗಳು ತುಪ್ಪವನ್ನು 
ಕೂಡಿಟ್ಟರೆ ಜನರು ಕೊಂಡುಹೋಗುವರು ! ಎಂಬ ನೀತಿಶಾಸ್ತ್ರದ ಅಭಿಪ್ರಾಯವಾಯಿತು. 
ಎಲ್ಲವೂ ಅದೃಷ್ಟವಶವಲ್ಲದೆ ನನ್ನಿಂದ ಏನೂ ನಡೆಯದು ಎಂದು ಖೇದವನ್ನು ಬಿಟ್ಟಿದ್ದನು. 
ಆ ಸಮಯದಲ್ಲಿ ಅಡವಿಯಲ್ಲಿ ಆಡುತ್ತಿದ್ದ ಕುರಿಹಿಂಡು ನೀರು ಕುಡಿಯಬೇಕೆಂದು ಬಂದಿತು. 
ಎರಡು ತಗರುಗಳು ಕೊಣಕಿಟ್ಟು ತಮತ್ರಮಲ್ಲೇ ಕಿಡಿಗುಟ್ಟಿದಂತೆ ಹೋರಾಡುತ್ತಿದ್ದವು. 
ನೆತ್ತಿಯೊಡೆದು ಸುರಿಯುತ್ತಿದ್ದ ಬಿಸಿನೆತ್ತರನ್ನೂ ಮಾಂಸದ ಮುದ್ದೆಯನ್ನೂ ಕಂಡು 
ಕ್ಷುಧಾರ್ತನಾದ ಒಂದು ಮೃಗಧೂರ್ತನು ಆ ಮಾಂಸಖಂಡದ ಹತ್ತಿರ ಬರಲು ಆ 
ತಗರೆರಡೂ ಮತ್ತೊಮ್ಮೆ ಹೋರಾಡಲು ನಡುವಿದ್ದ ನರಿಯು ಆನೆ ಮೆಟ್ಟಿದ ಸೋರೆಯ 
ಕಾಯಿಯಂತೆ ಜಿಗಿ ಜಿಗಿಯಾಗಿ ಸತ್ತುದನ್ನು ದೇವಶರ್ಮನು ಕಂಡನು. "ಜಂಬುಕೋ 
ಮೇಷಯುದ್ಧೇನ ವಯಂಚಾಷಾಢಭೂತಿನಾ' ಎಂದು ಅಲ್ಲಿಂದ ಹೊರಟು ಸ್ವಲ್ಪ 
ದೂರದಲ್ಲಿದ್ದ ಊರನ್ನು ಕಂಡು ಅಲ್ಲಿಗೆ ಬರುವಷ್ಟರಲ್ಲಿ, ೧೨೩. ಕಮಲಗಳು ಕಣ್ಣು 
ಮುಚ್ಚಿದುವು, ನೈದಿಲೆಗಳು ಅರಳಿದವು, ಚಕ್ರವಾಕಪಕ್ಷಿಗಳಿಗೆ ವಿರಹವುಂಟಾಯಿತು. ದೊಡ್ಡ 
ಬೀದಿಗಳಲ್ಲ ಹವಳದ ಬಣ್ಣದ ಕಾಂತಿ ವ್ಯಾಪಿಸಲು ಹಕ್ಕೆಗಳು ತಮ್ಮ ಗೂಡುಗಳಿಗೆ 
ಹಾರಿದುವು. ಸೂರ್ಯನು ಪಶ್ಚಿಮಾಂಬುಧಿಗೆ ಇಳಿದನು. ವ ಹಾಗೆ ಸಂಜೆಯಾಗಲು 
ಆ ಮುನಿಯು ಆ ಊರಿನ ನಾಲ್ಕು ದಾರಿಗಳು ಕೂಡುವೆಡೆಯಲ್ಲಿ ಬಳಲಿದ ಶರೀರದಿಂದ 
ಬಿದ್ದು, ಮೇಲುಸಿರು ಬಿಡುತ್ತಿದ್ದ ಗೂಢಪ್ರಾಣಿಯಂತೆ ಒಳಹೊಕ್ಕ ಕಣ್ಣಿನ ಬರಗಾಲದ 








ಭೇದ ಪ್ರಕರಣಂ ೯೫ 
ಕಣ್ಣುಂ ಬಜಗಾಲದ ಕೆಅಯಂತೆ ನೆ ಬತ್ತಿದ ಬಾಯುಂ ಬೇತಾಳನ ಬಸಿಅಂತೆ ಬೆನ್ನಂ ಪತ್ತಿದ 
ಬಸಿಅಂಬೆರಸು ಬರ್ಹ ವೃದ್ಧಾತಾಪಸನಂ ಕಂಡವರ್ಗೆಲ್ಲಂ ಕರುಣಮಾಗಲ್‌ ಅಲ್ಲಿಯ ಮೂಲಿಗನಪ್ಪ 
ಪಟ್ಟಸಾಲಿಗಂ ಕಂಡು ತನ್ನ ಮನೆಗೊಡಗೊಂಡು ಪೋಗಿ ಪರಮಭಕ್ತಿಯಿಂದಂ ಪಥಹರಿಶ್ರಮವನಾಚಿಸಿ 
ಬಟೆಕ್ಕೆ ತನ್ನ ಪೆಂಡತಿಯಂ ಕರೆದು ಈ ತಹೋಧನಂಗೆ ನಿವಾತಮಖ್ನೆಡೆಯೊಳ್‌ ಹಲಸಿಗೆಡೆಮಾಡಿ 
ಕುಡೆಂದು ಹೇಟ್ದು ತಾಂ ಮಧುಪಾನಕ್ರೀಡಾನಿರತನಾಗಿ ಪೋಗಲ್‌ ಬಗೆದು ಚಿತ್ರಾಂಬರಪರಿಧಾನನುಂ 
ಕರ್ಪೂರಮಿಶ್ರಿತನವಮಲಯಜರಸವಿಲಿಪ್ಪಗಾತ್ರನುಂ ಸುರಭಿಕುಸುಮಾಮಾಲಾಲಂಕೃತೋತ್ತಮಾಂಗನುಂ 
ಸರ್ವಾಭರಣಭೂಷಿತನುಮಾಗಿ ಕತಿಪಯಸಮಾನಶೀಲವ್ಯಸನಸಹಾಯರ್ವೆರಸು 





ಕಮನೀಯೋದಾರ ಚಾಮೀಕರ ಚಹಕ ಚಯನ್ಯಸ್ತಮಾದ್ವೀಕ ಗಂಧಾಂ- 

ಧ ಮದಾಳಿವ್ರಾತರುಂಕಾರಿಯನಧಿಕಮನೋಹಾರಿಯಂ ಮತ್ತನೃತ್ಯ- 

ತ್ವಮದಾ ಕಸ್ತೂರಿಕಾಮಿಶ್ರಿತ ಗುರುಕಬರೀನಿರ್ಗಳತ್ಸುಷ್ಪಸಂದೋ- 

ಹಮನುದೃತ್ಪಾನ ಭೂರಂಗಮನತಿಮುದದಿಂದೆಯ್ದಿದಂ ತಂತುವಾಯಂ ೧೨೪ 

ಅನ್ನೆಗಮಿತಲ್‌ ತಂತುವಾಯಿಕೆ ತಪೋಧನಂಗೆ ಮನೆಯೋವರಿಯೊಳ್‌ ಪಾಸಿಕೊಟ್ಟು 
ನಿಮ್ಮಡಿ, ನೀವಿಲ್ಲಿ ಸುಖನಿದ್ರೆಗೆಯ್ಕಿಮೆಂದು ತಾಂ ಜೋಡಾಡಲ್‌ ಬಗೆದು ಮನೆಯಾಣ್ಣ ಬಾರದನ್ನಂ 
ಕಟ್ಟಲೆಪೋಗದನ್ನಂ ಚಂದ್ರೋದಯಮಾಗದನ್ನಂ ತನ್ನ ಮನೋರಥಮಂ ತೀರ್ಚುವೆನೆಂದು ದೂತಿಯಂ 
ಕರೆದು ತನ್ನಾತನಂ ಸಂಕೇತನಿಕೇತನಕ್ಕೊಡಗೊಂಡು ಬರ್ಪುದೆಂದು ಪೇಲ್ನಟ್ಟೆ, 


ಕೆರೆಯಂತೆ ಬತ್ತಿದ್ದ ಬಾಯಿಯ, ಬೇತಾಳನ ಹೊಟ್ಟೆಯಂತೆ ಬೆನ್ನಿಗೆ ಹತ್ತಿದ ಹೊಟ್ಟೆಯಿಂದ 
ಕೂಡಿ ಬರುತ್ತಿದ್ದ ವೃದ್ಧಶಾಪಸನನ್ನು ಕಂಡು ಅವರಿಗೆಲ್ಲ ಕರುಣೆ ಹುಟ್ಟಿತು. ಆ ಊರಿನ 
ಮೂಲಿಗನಾದ ಒಬ್ಬ ಪಟ್ಟಸಾಲಿಗನು ಅವನನ್ನು ಕಂಡು ತನ್ನ ಮನೆಗೆ ಕರೆದುಕೊಂಡು 
ಹೋಗಿ ಪರಮಭಕ್ತಿಯಿಂದ ಅವನ ಪಥಪರಿಶ್ರಮವನ್ನು ಆರಿಸಿ ಬಳಿಕ ತನ್ನ ಹೆಂಡತಿಯನ್ನು 
ಕರೆದು ಈ ತಪೋಧನನಿಗೆ ನಿರ್ವಾತವಾದ ಎಡೆಯಲ್ಲಿ ಹಾಸಿಗೆ ಹಾಸಿಕೊಡು ಎಂದನು. 
ಅವನು ಮಧುಪಾನಕ್ರೀಡಾನಿರತನಾಗಿ ಹೋಗಲು ಯೋಚಿಸಿ ಚಿತ್ರಗಳಿಂದ ಕೂಡಿದ 
ಬಟ್ಟೆಯನ್ನುಟ್ಟು ಕರ್ಪೂರಮಿಶ್ರಿತ ನವಮಲಯಜರಸವನ್ನು ಮೆಯ್ಗೆ ಬಳಿದುಕೊಂಡು, 
ಪರಿಮಳಪುಷ್ಟವನ್ನು ತಲೆಯಲ್ಲಿ ಮುಡಿದುಕೊಂಡು ಕೆಲವರು ಸಮಾನಶೀಲ ಸ್ನೇಹಿತರನ್ನು 
ಕರೆದುಕೊಂಡು ಹೊರಟನು. ೧೨೪. ಮನೋಹರವೂ ಶ್ರೇಷ್ಠವೂ ಆದ ಚಿನ್ನದ ಬಟ್ಟಲುಗಳ 
ಸಮೂಹಕ್ಕೆ ಸುರಿದ ಮದ್ಯದ ವಾಸನೆಯಿಂದ ಕೂಡಿದ, ಮದಿಸಿದ ದುಂಬಿಗಳ ಸಮೂಹದ 
ಶಬ್ದದಿಂದ ಕೂಡಿದ, ಅತ್ಯಂತ ಮನೋಹರವಾದ, ಮದದಿಂದ ಕುಣಿಯುವ ಸ್ತ್ರೀಯರ 
ಕಸ್ತೂರೀಮಿಶ್ರಿತ ತೋರಹೆರಳಿನಿದ ಬೀಳುತ್ತಿರುವ ಪುಷ್ಪರಾಶಿಯಿದ ಕೂಡಿದ, ಶ್ರೇಷ್ಠವಾದ 
ಪಾನ ಭೂಮಿಯನ್ನು ತಂತುವಾಯನು ಅತ್ಯಂತ ಸಂತೋಷದಿಂದ ತಲುಪಿದನು. ವ॥ 
ಅಷ್ಟರಲ್ಲಿ, ಇತ್ತ ತಂತುವಾಯಿಕೆಯು ಮನೆಯ ಓವರಿಯಲ್ಲಿ ಹಾಸಿಕೊಟ್ಟು, ಸ್ವಾಮೀ, 
ನೀವು ಇಲ್ಲಿ ಸುಖವಾಗಿ ನಿದ್ರಿಸಿರಿ ಎಂದು ತಾನು ಜೋಡಾಡಲು, ಮನೆಯ ಯಜಮಾನನು 
ಬರುವುದರೊಳಗೆ, ಬೆಳಗಾಗುವುದರೊಳಗೆ, ಚಂದ್ರೋದಯವಾಗುವ ಮೊದಲು ತನ್ನ 
ಮನೋರಥವನ್ನು ಈಡೇರಿಸಿಕೊಳ್ಳುವೆನೆಂದು ದೂತಿಯನ್ನು ಕರೆದು ತನ್ನಾತನನ್ನು ಸಂಕೇತ 


೯೬ ಕರ್ಣಾಟಕ ಪಂಚತಂತ್ರಂ 

ತೋಯನಿಧಾನಫೇನ ವಿಶದೋತ್ತಮವಸ್ತ್ರಮನುಟ್ಟು ಪುಷ್ಪಮಾ- 

ಲಾಯುತೆಯಾಗಿ ರಾಗದಿನುಪೇಶ್ವರನೊಳ್‌ ನೆರೆವಟ್ಕತೆಂ ಪ್ರಸೂ- 

ನಾಯುಧತಾಪತಪ್ತೆ ಕಡುಗಬ್ಬಲೆಯೊಳ್‌ ಹರಿಣಾಕ್ಷಿ ಪುಂಶ್ಚಲೀ 

ನಾಯಕೆ ತಂತುವಾಯಿಕೆ ನಿಜಾಲಯದಿಂ ಪೊಅಮಟ್ಟಮಳಲ್ತೆಯಿಂ ೧೨೫ 

ಅಂತು ತಂತುವಾಯಿಕೆ ಪೊಅಮಟ್ಟು ಕಿಜೆದಂತರಂ ಪೋಗುತ್ತುಂ ಕಟ್ಟಿದಿರೊಳ್‌ 
ತಾರ್ಮುಟ್ಟಾಗೆ ಮದಿರಾಮದೋನತ್ವನಾಗಿ ತನ್ನಿಚ್ಛಿಯಿಂ ಮೆಚ್ಚಿದಂತೆ ಗಟಪುತ್ತುಂ ಬರ್ಪ ಮನೆಯಾಣನ 
ಸರಮಂ ಭೋಂಕನೆ ಸಮೀಷದೊಳ್‌ ಕೇಳ್ದು ಬಟ್ಟೆಯೊಳ್‌ ಪೋಪ ಬೆಳ್ಳಾಳ್‌ ಕಳ್ಳಾಳ ಸರಮಂ 
ಕೇಳ್ದಂತೆ ಹೆಪ್ಪಳಿಸಿ ಮಗುಲು ಮನೆಗೆ ಬಂದು ವಿಶೇಷಾಲಂಕಾರಮುಮಂ ಶೃಂಗಾರಮುಮಂ 
ಕಳೆದು ಪೂರ್ವಸ್ಥೆರೂಪಮಂ ತಾಳ್ವಿರುತಿರ್ಪನ್ನೆಗಂ ಚೆನ್ನನೆ ಬಂದು ಮುಂದೆ ನಿಂದಿರ್ದ ಗಂಡನಂ 
ಕಂಡು ಪ್ರಚಂಡೆ ವಂಚನೋಪಾಯಮಂ ಕಾಣದೆ ಬಿಲ್ಲುಂ ಬೆಅಗುಮಾಗಿರೆ ಕಂಡಿದೇನೆಂದು 
ಬೆಸಗೊಂಡೊಡವಳ್‌ ಸನ್ನಿಪಾತಮೆಡೆಗೊಂಡರವೊಲೇನುಮೆನಲರಿಯದಿರೆಯುಂ ಮಂತ್ರವಾದಿಯಂ 
ಕಂಡ ಗ್ರಹದಂತೆ ಸಮ್ಮುಖದೊಳ್‌ ನೋಡಲಣದಿರೆಯುಂ ಆ ತಂತುವಾಯಂ ಮುನ್ನಮೆ ತನ್ನ 
ಹೆಂಡತಿ ಜೋಡೆಯೆಂದು ಸಂದೇಹಂಬಡುವಾತನವಳೆ ವಿಪರೀತವೇಷಂ ತನಗೆ ರೋಷಮನೀಯೆ 
ಸಾಯೆ ಸೆದೆಬಡಿದು ಮನೆಯ ನಡುಗಂಭದೊಳಡಸಿ ಕಟ್ಟ ಕಳ್ಳಸೊರ್ಕಿನೊಳಮವಳ ಪೊರ್ಕುಳಿಯೊಳಂ 
'ಬಲಲ್ಲು ನಿದ್ರಿತನಪ್ಪುದುಂ, ಅನ್ನೆಗಂ ನೆರಮನೆಯ ನಾವಿದನ ಹೆಂಡತಿಯಪ್ಪ ದೂದವಿ ಪಾದರಿಗನಂ 
ಸಂಕೇತಸ್ಥಾನದೊಳಿರಿಸಿ ಪರಿತಂದು ಕಟ್ಟುವಟ್ಟರ್ದ ಕೆಳದಿಯಂ ಕಂಡು, ತದ್ವೃತಾಂತಮನೆಲ್ಲಮನಟಿಪಲ್‌, 
ಆಕೆಯ ಕಟ್ಟುಗಳಂ ಬಿಟ್ಟನ್ನೆಗಂ ತನ್ನನಲ್ಲಿ ಕಟ್ಟಿಸಿಕೊಂಡು ನಿನ್ನ ಮನೋವಲ್ಲಭನೊಳ್‌ ನೆರೆದು 
ಬೇಗಂ ಬರ್ಪುದೆಂದು ಪೇಬ್ರು 


ನಿಕೇತನಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದಳು. ಶ್ವೇತಾಂಬರಧಾರಿಯಾಗಿ, 
ಪುಷ್ಪಮಾಲಾಯುತೆಯಾಗಿ ಕಡುಕತ್ತಲೆಯಲ್ಲಿ ಆ ಕಾಮಾಂಧೆ ತಂತುವಾಯಿಕೆ ತನ್ನ 
ಮನೆಯಿಂದ ಹೊರಹೊರಟಳು. ವ॥। ಹಾಗೆ ಸ್ವಲ್ಪ ದೂರ ಹೋಗುತ್ತಿರಲು ಎದುರುಗಡೆ 
ಮದಿರಾಮದೋನತ್ರನಾಗಿ ಸ್ವೇಚ್ಛೆಯಿಂದ ಹರಟುತ್ತ ಬರುತ್ತಿದ್ದ ಮನೆಯ ಯಜಮಾನನ 
ಸ್ವರವನ್ನು ಕೇಳಿ, ದಾರಿಯಲ್ಲಿ ಹೋಗುವ ಅಂಜುಬುರುಕನು ಕಳ್ಳನನ್ನು ಕಂಡಂತೆ 
ಭಯಭ್ರಾಂತಳಾಗಿ ಮನೆಗೆ ಹಿಂದಿರುಗಿದಳು. ತನ್ನ ಮೆಯ್ಯೇಲಿನ ವಿಶೇಷಾಲಂಕಾರವನ್ನೂ 
ಶೃಂಗಾರವನ್ನೂ ತೆಗೆದುಹಾಕಿ ಮೊದಲಿನ ರೂಪದಲ್ಲಿಯೇ ಇರಲು ಹಿಂದಿನಿಂದಲೇ ಬಂದು 
ಮುಂದೆ ನಿಂತಿದ್ದ ಗಂಡನನ್ನು ಕಂಡು ಆ ಪ್ರಚಂಡೆ ವಂಚನೋಪಾಯವನ್ನು ಕಾಣದೆ 
ಬೆರಗಾಗಿ ಇದೇನೆಂದು ಕೇಳಿದರೆ ಸನ್ನಿಪಾತರೋಗಗ್ರಸ್ತರಂತೆ ಬಾಯಿ ಬಿಡದಿರಲು ಆ 
ತಂತುವಾಯನು ತನ್ನ ಹೆಂಡತಿ ಜೋಡೆಯೆಂದು ಮೊದಲಿಂದ ಸಂದೇಹ 
ಪಡುತ್ತಿದ್ದನಾದುದರಿಂದ ಅವಳ ವಿಪರೀತವೇಷ ತನಗೆ ರೋಷವನ್ನುಂಟುಮಾಡಲು 
ಅವಳನ್ನು: ಸಾಯುವಂತೆ ಹೊಡೆದು ಮನೆಯ ನಡುಗಂಬಕ್ಕೆ ಕಟ್ಟಿದನು. ಕಳ್ಳಿನ 
ಸೊಕ್ಕಿನಿಂದಲೂ, ಹೋರಾಟದಿಂದಲೂ ನಿದ್ರಾಮುದ್ರಿತನಾದನು. ಅಷ್ಟರಲ್ಲಿ ದೂತಿಯಾದ 
ನೆರೆಮನೆಯ ನಾವಿದಂನ ಹೆಂಡತಿ ಹಾದರಿಗನನ್ನು ಸಂಕೇತಸ್ಥಾನದಲ್ಲಿಟ್ಟು ಬಂದು 
ಬಂಧಿತಳಾದ ಗೆಳತಿಯನ್ನು ಕಂಡು ವೃತ್ತಾಂತವೆಲ್ಲವನ್ನೂ ತಿಳಿದು, ಅವಳ ಕಟ್ಟನ್ನು ಬಿಚ್ಚಿ 


ತನ್ನನ್ನು ಕಂಬಕ್ಕೆ ಕಟ್ಟಿಸಿಕೊಂಡು ನಿನ್ನ ಮನೋವಲ್ಲಭನೊಡನೆ ಕೂಡಿ ಬೇಗ ಬಾ ಎಂದು 





ಭೇದ ಪ್ರಕರಣಂ ೯೭ 
ಒಟ್ಟೈಸಿ ಕರ್ಮವಶದಿಂ 
ತೊಟ್ಟನೆ ಮತಿಗೆಟ್ಟು ದೂತಿ ಕಟ್ಟಿಸಿಕೊಂಡಳ್‌ 
ಮುಟ್ಟುಗೆಡೆ ತಾನೆ ತನ್ನಂ 
ಕಟ್ಟದುದಂ ಕಳೆಯಲಾರ್ಗಮೇಂ ಬಂದಪುದೇ ೧೨೬ 
ಅಂತು ಕಟ್ಟಿಸಿಕೊಂಡು ಕಟ್ತಲೆಯೊಳ್‌ ತಲೆಗರೆದಿರ್ಪುದುಮಿನಿಸಾನುಂ ಬೇಗದಿಂ ತಂತುವಾಯ 
ನೆಟ್ಟತ್ತು ಮತ್ತಮಾಕೆಯನನೇಕ ಪ್ರಕಾರದಿಂ ಬಯ್ವು ನಿನ್ನ ಬೇಟದ ಮಿಂಡನಾವನವನಂ ಹೇಟಿಂದು 
ಬೆಸಗೊಳೆ, ದೂತಿ ಭೀತಿಯಿಂದುಸಿರಿಕ್ಕದಿರೆ, ಸೈರಿಸಲಾಅದೀ ತೊತ್ತಿಂಗೆ ತಕ್ಕುದಂ ಮಾಲಿನೆಂದು 
ಬಗೆದು, 
ಆಡಿದವಳಾಡಿ ಪೋದಳ್‌ 
ನೋಡಲ್‌ ಬಂದವಳ್ಲಿ ಮೂಗು ಪೋಯ್ತೆಂಬಿನಿತಂ 
ಮಾಡುವೆನೆಂಬಂತಿರ್ದಾ 
ಜೋಡೆಯ ಮೂಗಿಂಗೆ ಮೃತ್ಯು ಮೂಡುವ ತೆಅದಿಂ ೧೨೭ 
ಅಂತಾ ತಂತುವಾಯನೆಲ್ದು ಅವಳ ಮೂಗನರಿದು ಮತ್ತಂ ನಿದ್ರಾಂಗನಾಸಂಗತನಾದಂ, ಇತ್ತಲ್‌ 
ತಂತುವಾಯಿಕೆ ಜಾರನೊಳ್‌ ನೆರೆದು ಸುರತಸುಖಮನನುಭವಿಸುತಿರ್ಪನ್ನೆಗಮಿತ್ತಲ್‌, 
ಸೌಂದರನಂ ಪ್ರತಾಪಹರನಪ್ಪ ನಿಜೇಶನನೊಲ್ಲದೆಲ್ಲರುಂ 
ನಿಂದಿಸೆ ತೀಕ್ಷ್ಣ ಮಪ್ಪ ನೃಪದಂಡನೆಗಳ್ಳದೆ ಮೆಯ್ಗೆ ಮೆಚ್ಚಿದೊಂ- 
ದಂದದೆ ಪಾಣ್ಣರೊಳ್‌ ನೆರೆವ ಪಾಣ್ಜೆಯರಾಟಮನೀಕ್ಷಿಸಲ್‌ ಮನಂ- 
ದಂದಿರದೇಜೆದಂ ಮುದದ ಚಂದ್ರಮನಿಂದ್ರಹರಿನ್ನಗೇಂದ್ರಮಂ ೧೨೮ 


ಅಂತಾ ಚಂದ್ರೋದಯವಾದುದಂ ತಂತುವಾಯಿಕೆ ಕಂಡು ಬೆಗಡುಗೊಂಡು ಪಾಣ್ಣನಂ ಬೀಟಕ್ಕೊಂಡು 
ಪೊಅಮಟ್ಟು, 


ಹೇಳಿದಳು ! ೧೨೬. ಕರ್ಮವಶದಿಂದ ಆ ದೂತಿಯು ಮತಿಗೆಟ್ಟು ಕಟ್ಟಿಸಿಕೊಂಡು 
ಕೆಟ್ಟಳು. ತಾನಾಗಿ ಕಟ್ಟಿಸಿಕೊಂಡುದನ್ನು ಯಾರಿಂದಲಾದರೂ ಬಿಡಿಸಿಕೊಳ್ಳುವುದು ಸಾಧ್ಯವೇ? 
ವ॥ ಸ್ವಲ್ಪ ಹೊತ್ತಿನಲ್ಲಿ ತಂತುವಾಯನು ಎಚ್ಚತ್ತು ಅವಳನ್ನು ನಾನಾ ವಿಧದಿಂದ ಬಯ್ದು 
ನಿನ್ನ ಬೇಟದ ಮಿಂಡನು ಯಾವನವನು, ಹೇಳೆನ್ನಲು ದೂತಿಯು ಭೀತಿಯಿಂದ 
ಉಸಿರಿಡದಿರಲು ಸಹಿಸಲಾರದೆ ಇವಳಿಗೆ ತಕ್ಕ ಶಿಕ್ಷೆ ಮಾಡುವೆನೆಂದು ಬಗೆದನು. 
೧೨೭. ಆಡಿದವಳು ಆಡಿ ಹೋದಳು ; ನೋಡಬಂದವಳಿಗೆ ಮೂಗುಹೋಯ್ತು ಎಂಬ 
ಇಷ್ಟನ್ನು ಮಾಡುವೆನೆಂದು ಆ ಜೋಡೆಯ ಮೂಗಿಗೆ ಮೃತ್ಯುದೂಡುವಂತೆ ವ॥। ಅವಳ 
ಮೂಗನ್ನು ಕೊಯ್ದು ಮತ್ತೆ ನಿದ್ರಾಂಗನಾಸಂಗತನಾದನು. ಇತ್ತ ತಂತುವಾಯಿಕೆಯು 
ಜಾರನೊಡನೆ ಕೂಡಿ ಸುರತಸುಖವನ್ನನುಭವಿಸುತ್ತಿರಲು, ೧೨೮. ಸುಂದರನೂ, 
ಪ್ರತಾಪಶಾಲಿಯೂ ಆದ ತನ್ನ ಪತಿಯನ್ನು ಒಲ್ಲದೆ ಎಲ್ಲರೂ ನಿಂದಿಸಲು ತೀಕ್ಷ್ಣವಾದ 
ನೃಪದಂಡನೆಗೆ ಅಳುಕದೆ ಶರೀರಸುಖಕ್ಕಾಗಿ ವಿಟರೊಡನೆ ಕೂಡುವ ವ್ಯಭಿಚಾರಿಣಿಯರ 
ಆಟವನ್ನು ಈಕ್ಷಿಸಲು ಮನಸ್ಸು ಮಾಡಿ ಸಂತೋಷದಿಂದ ಚಂದ್ರನು ಉದಯಪರ್ವತವನ್ನು 
ಏರಿದನು. ವ॥। ಹಾಗೆ ಆ ಚಂದ್ರೋದಯವಾದುದನ್ನು ತಂತುವಾಯಿಕೆ ಕಂಡು 


೯೮ ಕರ್ಣಾಟಕ ಪಂಚತಂತ್ರಂ 
ಸುರತಮದೋತ್ಕಫರ್ಮಜಲಬಿಂದುಮನೋಹರಹಾರೆ ವಲ್ಲಭಾ- 
ಧರಮಧುಪಾನನಿರ್ಗತಮನೋಭವತಾಪೆ ನಖವು್ರಣಾವಳೀ 
ಸುರಿತಘನೋರುಯುಗ್ಗೆ ನೃಪದಂಡಭಯಾತುರೆ ತಂತುವಾಯ ಸೌಂ- 
ದರಿ ಕಡುವೇಗದಿಂ ಕುಟಲಮಾರ್ಗದಿನೆಯ್ದಿದಳಾತಗೇಹಮಂ ೧೨೯ 


ಅಂತೆಯ್ದಿ ಕಲ್ಪಲೆಯೊಳ್‌ ಕಟ್ಟುವಡೆದಿರ್ದಾ ದ್ರೋಹಿಯಂ ಕಂಡಾ ಪತಿದ್ರೋಹಿ ಸಾರ್ದು 
ನಿಮ್ಮ ಭಾವನೇನಾನುಮೆಂದ ಮಾತುಳ್ಳೊಡೆ ಪೇಟಕಿನಲೇನಂ ಹೇಟಕ್ಷಿಂ? "ಪೊಕ್ಕಿಜೆಯಲ್‌ ಪೋಗಿ 
ಮೂಗಿಲೆವಡೆದರ್‌' ಎಂಬ ನಾಟ್ದುಡಿ ತನ್ನೊಳ್‌ ಸನ್ನಿದಮಾದುದಿದರ್ಕೆ ತಕ್ಕುದಂ ನೆಗಲಲ್ವೇಟ್ಕುಂ, 
ಈ ಕಟ್ಟುಗಳೆಂ ಬೇಗಂ ಬಿಡಿಸೆಂದು ಬಿಡಿಸಿಕೊಂಡು ಪೋದಳ್‌, ಇತ್ತಲ್‌ ತಂತುವಾಯಿಕೆಯುಂ 
ತನಗೆ ಮುಂತಪ್ಪ ನಿರ್ಗಮೋಪಾಯಮಂ ಚಿಂತಿಸಿಕೊಂಡು ಸಂತಸಂಬಟ್ಟನ್ನೀ ಬೆಳ್ಳನನಾಳವಾಡಲ್‌ 
ಬಲ್ಜೆನೆಂದು ಬಗೆದು ಗೃಹಮಧ್ಯಸ್ತಂಭಾವಷ್ಟಂಭೆಯಾಗಿರೆ, ತಂತುವಾಯನೆಟ್ಟು ಈಗಳ್‌ ನಿನ್ನ 
ರೂಪವಿಲಾಸವಿಭ್ರಮಂಗಳ್‌ ಮಂಗಳಮಾಗಿರ್ದುದನೀ ಪದದೊಳ್‌ ನಿನ್ನ ಮನೋವಲ್ಲಭನಲ್ಲಿಗೆ 
ಪೋಗಿ ತೋಅದೇಕೆ ಮಾಣೆ? ಎಂದು ಎರಸಮಪ್ಪ ಸರಸವಚನಂಗಳಂ ನುಡಿಯೆ, 
ತಂತುವಾಯಿಕೆಯಿಂತೆಂದಳ್‌ : 


ನೀನಿಂತು ಕರಂ ಕಯ್ಗೆ- 

ಯ್ಹಾನಂದಮನಸ್ಕನಾದೊಡಾನುಂ ನಿನಗ- 

ತ್ಕಾನಂದಂ ಮಾಡುವೆನೆಂ- 

ಬೀ ನೆವದಿಂದೆಸೆಯೆ ಪಸದನಂಗೊಂಡಿರ್ದೆಂ ೧೩೦ 


ಆಶ್ಚರ್ಯಗೊಂಡು ವಿಟನನ್ನು ಬೀಳ್ಕೊಟ್ಟು ಹೊರಹೊರಟಳು. ೧೨೯. ಸುರತದ 
ಸೊಕ್ಕಿನಿಂದ ಮೂಡಿದ ಬೆವರಿನ ಬಿಂದುಗಳ ಮನೋಹರಹಾರವುಳ್ಳವಳೂ, ವಲ್ಲಭನ 
ಅಧರದ ಮಧುಪಾನದಿಂದ ಕಾಮತಾಪವನ್ನು ಪರಿಹರಿಸಿಕೊಂಡವಳೂ. ನಖಕ್ಷತಗಳ 
ಸಾಲುಗಳಿಂದ ಹೊಳೆಯುವ ತೋರವಾದ ಎರಡು ತೊಡೆಗಳುಳ್ಳವಳೂ ರಾಜನ ಶಿಕ್ಷೆಗೆ 
ಹೆದರಿದವಳೂ ಆದ ಆ ತಂತುವಾಯನ ಸುಂದರಿ ಬೇಗ ಬೇಗನೆ ಒಳದಾರಿಯಿಂದ 
ತನ್ನ ಮನೆಯನ್ನು ಸೇರಿದಳು. ವ॥ ಕತ್ತಲೆಯಲ್ಲಿ ಕಟ್ಟಿಸಿಕೊಂಡಿದ್ದ ದ್ರೋಹಿಯನ್ನು ಆ 
ಪತಿದ್ರೋಹಿ ಕಂಡು, ನಿಮ್ಮಭಾವನೇನಾದರೂ ಹೇಳಿದನೇ ಎನ್ನಲು ಅವಳು, ಏನುಹೇಳಲಿ 
ಹೊಕ್ಕು ಇರಿಯಲು ಹೋದರೆ ಮೂಗರಿದರು ಎಂಬಂತೆ ಆಯಿತು. ಇದಕ್ಕೆ ತಕ್ಕುದನ್ನು 
ಮಾಡಬೇಕು. ಈ ಕಟ್ಟುಗಳನ್ನು ಬೇಗ ಬಿಡಿಸೆಂದು ಬಿಡಿಸಿಕೊಂಡು ಹೋದಳು. ಇತ್ತ 
ತಂತುವಾಯಿಕೆ ತನ್ನ ನಿರ್ಗಮೋಪಾಯವನ್ನು ಆಲೋಚಿಸಿ ಸಂಸತಪಟ್ಟು ಇನ್ನು ಈ 
ದಡ್ಡನಿಗೆ ಮೋಸಮಾಡಲು ಬಲ್ಲೆ ಎಂದು ಗೃಹಮಧ್ಯ ಸ್ವಂಭಾವಷ್ಟಂಭೆಯಾಗಿ ನಿಂತಳು. 
ಅಷ್ಟರಲ್ಲಿ ಆ ತಂತುವಾಯನು ಎದ್ದು, ಈಗ ನಿನ್ನ ರೂಪ ವಿಲಾಸ ವಿಭ್ರಮಗಳನ್ನು ನಿನ್ನ 
ಮನೋವಲ್ಲಭನಿಗೆ ತೋರಿಸದೆ ಏಕೆ ಸುಮನಿರುವೆ ಎಂದು ವಿರಸವಾದ ಸರಸವಚನಗಳನ್ನು 
ನುಡಿಯಲು ತಂತುವಾಯಿಕೆ ಹೀಗೆಂದಳು : ೧೩೦. ನೀನು ಹೀಗೆ ಚೆನ್ನಾಗಿ ಅಲಂಕೃತನಾಗಿ 
ಆನಂದಮನಸ್ಕನಾಗಿರಲು ನಾನೂ ನಿನಗೆ ಅತ್ಯಾನಂದವನ್ನು ಮಾಡುವೆನು ಎಂಬ ಈ 


ಭೇದ ಪ್ರಕರಣಂ ೯೯ 
ಅಂತಿರ್ಜೊಡದನೆ ದೋಷಂಗೆಯ್ದು ರೋಷಗ್ರಹಾವೇಶನಾಗಿ ನಿಷ್ಕಾರಣಂ ಪರಿಭಎಸಿ 
ನೋಯಿಸಿದೆ. ಆದೊಡಮೇಂ ಆನಂತಪ್ಪ ಒರ್ಬ ತಾಯ್ಗಂ ತಂದೆಗಂ ಪುಟ್ಟಿದೆನಾದೊಡೆ, ನಾಂ 
ಪತಿವ್ರತೆಯಾದೊಡೆ, ಮನೆದೈವಂಗಳಿನಗೆ ಸನ್ನಿದಮಾದೊಡೆನ್ನ ಮೂಗು ಮುನ್ನಿನಂತಾಗಲೀ ಕಟ್ಟರ್ದ 
ಕಟ್ಟೆಲ್ಲಂ ಬಿಟ್ಟುಪೋಗಲೆವೇಟ್ಕುಂ, ಅದಲ್ಲದಾಗಳುಂ ಮಹಾಸತಿಯಲೆಂದು ಪತಿಜ್ಞೆಗೆಯ್ಗೆ ತಂತುವಾಯಂ 
ವಿಸ್ಮಯಂಬಟ್ಟೀ ಕೌತುಕಮಂ ನೋಟಸಿನೆಂದು ತೃಣಾಗ್ನಿಯಂ ಸಂಧಿಸಿ ತಂದು ನೋಡಲ್‌ 
ಪೂರ್ವರೂಪಿಯುಮಪೂರ್ವಸ್ಥರೂಪಿಯುಮಾಗಿರ್ದಾ ಮಾಯಾವಿಯಂ ಕಂಡು ರೋಮಾಂಚಕಂಚುಕಿತ 
ಕಾಯಂ ತಂತುವಾಯಂ ಕೈಗಳಂ ಮುಗಿದು, 
ವನಜಾಕ್ಷಿ ದೋಷಿಯಲ್ಲದ 
ನಿನಗೆ ಕರಂ ಪೊಲ್ಲಗೆಯ್ದೆನೆಂದಿರದಾತ್ಮಾಂ- 
ಗನೆಯ ಪದಕ್ಕೆಅಗಿದನೆ- 
ನ್ನನುಮಲೆಗುಮೆ ಧೂರ್ತೆಯಪ್ಪ ಕಾಂತೆಯ ಮನಮಂ ೧೩೧ 
ಅಂತಿರೆ ತಂತುವಾಯನಾ ಜೋಡೆಯಂ ಸಂತಸೆಂಬಡಿಸಿ ಸುಖನಿದ್ರಿತನಾದಂ. ಅದೆಲ್ಲಮನಲ್ಲಿ ಪಟ್ಟರ್ದ 
ವೃದ್ಧತಾಪಸಂ ಕಂಡುಂ, 
ನಂಬಿಪರೆನ್ನರಪ್ಪರುಮನೇತೆಜದಿಂ ಸಲೆ ನಂಬೆ ಪಾಣ್ಮೆಯರ್‌ 
ಡಂಬಿಪರಿಂತನೇಕವಿಧದಿಂದೆ ವಿಚಾರಿಸಿ ನೋಡೆ ಹೆಂಡಿರಂ 
ನಂಬಲೆಯಾಗ ನಂಬದಿರಲಾಗವರಿಲ್ಲದೆ ಬಾಲಲಾಗದೇ- 
ನೆಂಬುದಿದರ್ಕೆ ತಕ್ಕುದನೆ ಬಲ್ಲವನುಳ್ಳೊಡೆ ದೇವನಲ್ಲನೇ ೧೩೨ 


ಕಾರಣದಿಂದ ಶೋಭಿಸುವಂತೆ ಅಲಂಕಾರ ಮಾಡಿಕೊಂಡಿದ್ದೆ. ವ॥। ಹಾಗಿರಲು ನೀನು 
ಅದನ್ನೇ ದೋಷವೆಂದು ಬಗೆದು ರೋಷಗ್ರಹಾವೇಶನಾಗಿ ನಿಷ್ಕಾರಣವಾಗಿ ನನ್ನನ್ನು 
ನೋಯಿಸಿದೆ. ನಾನು ಒಬ್ಬ ತಂದೆತಾಯಿಗಳಿಗೆ ಹುಟ್ಟಿದುದು ನಿಜವಾದರೆ, 
ಪತಿವ್ರತೆಯಾಗಿದ್ದರೆ, ಮನೆದೇವ ನನ್ನನ್ನು ಒಲಿದುದು ನಿಜವಾಗಿದ್ದರೆ ನನ್ನ ಮೂಗು 
ಮೊದಲಿನಂತೆ ಆಗಲಿ ; ನನ್ನನ್ನು ಕಟ್ಟಿದ ಈ ಕಟ್ಟೆಲ್ಲ ಬಿಚ್ಚಿಹೋಗಲಿ. ಹಾಗಾಗದಿದ್ದರೆ 
ನಾನು ಮಹಾಸತಿಯಲ್ಲ ಎಂದು ಪ್ರತಿಜ್ಞೆ ಮಾಡಿದಳು. ತಂತುವಾಯನು ವಿಸ್ಮಯದಿಂದ 
ಈ ಕೌತುಕವನ್ನು ನೋಡುವೆ ಎಂದು ಹುಲ್ಲುಬೆಂಕಿಯನ್ನು ತಂದು ಹಿಡಿದು ನೋಡಲು 
ಪೂರ್ವರೂಪಿಯೂ ಅಪೂರ್ವಸ್ವರೂಪಿಯೂ ಆಗಿದ್ದ ಆ ಮಾಯಾವಿಯನ್ನು ಕಂಡನು. 
ರೋಮಾಂಚನಗೊಂಡು ಆ ತಂತುವಾಯಿಕೆಗೆ ಕೈಗಳನ್ನು ಮುಗಿದು, ೧೩೧. ವನಜಾಕ್ಷಿ! 
ನಿರ್ದೋಷಿಯಾದ ನಿನಗೆ ನಾನು ನೀಚಕಾರ್ಯವನ್ನು ಎಸಗಿದೆ ಎಂದು ತನ್ನ ಅಂಗನೆಯ 
ಪಾದಕ್ಕೆರಗಿದನು. ಧೂರ್ತೆಯಾದ ಕಾಂತೆಯ ಮನಸ್ಸನ್ನು ಅರಿಯುವುದು ಎಂಥವನಿಂದಲೂ 
ಸಾಧ್ಯವೇ! ವ॥। ಹಾಗೆ ತಂತುವಾಯನು ಆ ಹಾದರಗಿತ್ತಿಯನ್ನು ಸಂತೋಷಪಡಿಸಿ 
ಸುಖನಿದ್ರಿತನಾದ. ಅದೆಲ್ಲವನ್ನೂ ಅಲ್ಲೇ ಮಲಗಿದ್ದ ಪೃದ್ಧಶಾಹಸನು ಕಂಡು ಮನಸ್ಸಿನಲ್ಲಿಯೇ 
ಹೀಗೆಂದುಕೊಂಡನು : ೧೩೨. ವೇಶ್ಯೆಯರು ಎಂಥವರನ್ನೂ ನಂಬುವಂತೆ ಮಾಡುವರು. 
ಅನೇಕ ವಿಧಗಳಿಂದ ಮೋಸಗೊಳಿಸುವರು. ಹೆಂಡಿರನ್ನು ನಂಬುವುದೂ ಕಷ್ಟ, 
ನಂಬದಿರುವುದೂ ಕಷ್ಟ ; ಅವರಿಲ್ಲದೆ ಬಾಳುವುದೂ ಕಷ್ಟ. ಇದಕ್ಕೇನೆನ್ನಲಿ ಅವರನ್ನು 
ಹೇಗೆ ನೋಡಿಕೊಳ್ಳಬೇಕೆಂಬುದನ್ನು ತಿಳಿದವನಿದ್ದರೆ ಅವನೇ ದೇವತೆಯಲ್ಲವೇ! 





೧೦೦ ಕರ್ಣಾಟಕ ಹಂಚತಂತ್ರಂ 
ಎಂದು ದೇವಶರ್ಮಂ ಚೋದ್ಯಂಬಟ್ಟರ್ಪಿನಮಿತ್ತಂ ದೂದವಿಯುಂ ನಿಜನಿವಾಸಕ್ಕೆ ಪೋಗಿ 
ಇದರ್ಕೇಗೆಯ್ದೆನೆಂದು ಚಿಂತಿಸುತಿರ್ಪನ್ನೆಗಮಿತ್ತಲ್‌, 

ಭುವನಜನವಿನುತಪಾದಂ 

ದಿವಸಕರಂ ನಿಖಳಕಮಲವನಕಾಹ್ಲಾದಂ 

ಪ್ರವಿದಿತ ಕೌಶಿಕಪಾದಂ 

ದಿವಿಜಾಶಾಶಿಖರಿಶಿಖರಶೇಖರನಾದಂ ೧೩೩ 


ಅಂತಾದಿತ್ಕೋದಯಮಾಗಲೊಡಂ ದೂದವಿಯ ಗಂಡಂ ಬಂದು ಅರಸರ್‌ ಬೆಸವೇಬ್ನರ್‌, 
ಬೇಗಂ ಕ್ಷುರಭಾಂಡಮನೀಯೆಂದು ಬೇಡಿದೊಡವಳ್‌ ಧೂರ್ತೋಕ್ತಿಯಿಂ ತನ್ನ ದೋಷಮಂ 
ಪರಿಹರಿಸಲಿದೊಂದು ಉಪಾಯಮಾದುದೆಂದು ಬಾಳಂ ಕಲ್ಲಮೇಲೀಡಾಡಿದೊಡದು ಮುಕ್ಕುವೋದುದಂ 
ಕಂಡು ಕಡುಮುಳಿದು ನಾವಿದನಾ ಬಾಳನವಳ ಮೇಲೆ ಮಗುಚ್ವೇಡಾಡಿದೊಡವಳ್‌ ತನ್ನ 
ಮೂಗನಕಾರಣಂ ಕೊಯ್ದನೆಂದು ಮೂಗಂ ಮತ್ತಂ ನೆತ್ತರ್‌ ಸುರಿಎನಮೊರಸಿ ಹಾಹಾಕ್ರಂದನರವದಿಂ 
ಹುಯ್ಕಲಿಡುವ ಕರುಣಾರವಮಂ ತಳವಾಅಂ ಕೇಳ್ದು ಪರಿತಂದು ನಾವಿದನುಮನವನ ಪೆಂಡತಿಯಮಂ 
ಪಿಡಿದೊಡಗೊಂಡು ಪೋಗಿ ಧರ್ಮಾಧಿಕರಣದ ತಾಣಾಂತರದೊಳಿರಿಸಿದಂ, ಅನ್ನೆಗಂ ದೇವಶರ್ಮಂ 
ತನ್ನ ಬಗೆದೆಡೆಗೆ ಪೋಗಲೆಂದು ಬರುತ್ತುಂ ಪಿರಿದಾಗಿ ನೇಃದಿರ್ದ ಜಿನಮಂ ಕಂಡಿದಿನಿಸಾನುಂ 
ಕೌತುಕಮಾಗಲೆವೇಟ್ಕುಮಿದಂ ನೋಡುವೆನೆಂದು ಪೋಗಿ ನೋಡುತಿರ್ಷನ್ನೆಗಂ, ಧರ್ಮಾಧಿಕರಣದವರ್‌ 
ನಾವಿದನಂ ಕರೆದು ನೀನಿವಳ ಮೂಗನೇಂ ಕಾರಣಂ ಪಣಿದೆ ಪೇಲಂದು ಪಲವು ಸೂಲುಂ 
ಬೆಸಗೊಂಡೊಡವಂ ಮುತಿಭ್ರಾಂತಿಯಿಂದುಸಿರದಿರ್ಪುದುಮದಂ ಕಂಡು ಪೆಂಡತಿಯ 


ವ॥। ಎಂದು ದೇವಶರ್ಮನು ಆಶ್ಚರ್ಯಪಟ್ಟನು. ಇತ್ತ ಆ ನಾವಿದನ ಹೆಂಡತಿ ತನ್ನ 
ಮನೆಗೆ ಹೋಗಿ ಇದಕ್ಕೇನು ಮಾಡಲಿ ಎಂದು ಚಿಂತಿಸುತ್ತಿದ್ದಳು. ಅತ್ತ 
ಭುವನಜನವಿನುತಪಾದನೂ ಸಮಸ್ತ ಕಮಲವನಕ್ಕೆ ಆಹ್ಲಾದನೂ, ವಿದಿತಕೌಶಿಕಪಾದನೂ 
ಆದ ಸೂರ್ಯನು ಉದಯಪರ್ವತದ ಶಿಖರವನ್ನು ಏರಿದನು. ವ॥ಟ। ಹಾಗೆ 
ಆದಿತ್ಕೋದಯವಾಗಲು ಆ ದೂತಿಯ ಗಂಡ ಬಂದು ಅರಸರ ಕರೆ ಬಂದಿದೆ, ಬೇಗನೆ 
ಕ್ಷೌರದ ಪೆಟ್ಟಿಗೆಯನ್ನು ಕೊಡು ಎಂದು ಕೇಳಿದನು. ಅವಳು ಕೆಟ್ಟಮಾತುಗಳಿಂದ ತನ್ನ 
ದೋಷವನ್ನು ಪರಿಹರಿಸಿಕೊಳ್ಳಲು ಇದು ತಕ್ಕ ಉಪಾಯ ಎಂದು ಬಾಳನ್ನು ಕಲ್ಲಮೇಲೆ 
ಕೆಡೆಯಲು ಅದು ಮುಕ್ಕಾಗಿಹೋಯಿತು. ಅದನ್ನು ಕಂಡು ಸಿಟ್ಟಾಗಿ ಆ ನಾವಿದ ಬಾಳನ್ನು 
ಅವಳ ಮೇಲೆ ಎಸೆಯಲು ಅವಳು ತನ್ನ ಮೂಗನ್ನು ಅಕಾರಣವಾಗಿ ಕೊಯ್ದನೆಂದು 
ಮತ್ತಷ್ಟು ನೆತ್ತರು ಸುರಿಯುವಂತೆ ಒರಸಿಕೊಂಡು ಹಾಹಾಕ್ರಂದನದಿಂದ 
ಹುಯ್ಯಲಿಡತೊಡಗಿದಳು. ಈ ಗೋಳನ್ನು ಹತ್ತಿರವಿದ್ದ ತಳವಾರನು ಕೇಳಿ ನಾವಿದನನ್ನು 
ಆತನ ಹೆಂಡತಿಯನ್ನೂ ಹಿಡಿದುಕೊಂಡು ನ್ಯಾಯಾಸ್ಥಾನಕ್ಕೆ ಎಳೆದುಕೊಂಡು ಹೋದನು. 
ಅಷ್ಟರಲ್ಲಿ ದೇವಶರ್ಮನು ತನ್ನ ಇಚ್ಛೆ ಬಂದ ಕಡೆಗೆ ಹೋಗುತ್ತ ಗುಂಪುಗೂಡಿದ್ದ ಜನರನ್ನು 
ಕಂಡು ಇದೇನೋ ಆಶ್ಚರ್ಯವಿರಬೇಕೆಂದು ನೋಡತೊಡಗಿದನು. ನ್ಯಾಯಾಧಿಕಾರಿಗಳು 
ನಾವಿದನನ್ನು ಕರೆದು ನೀನಿವಳ ಮೂಗನ್ನು ಯಾವ ಕಾರಣದಿಂದ ಕೊಯ್ದೆ ಎಂದು 
ಹಲವು ಬಾರಿ ಕೇಳಿದರೂ ಅವನು ಮತಿಭ್ರಾಂತಿಯಿಂದ ಉತ್ತರಕೊಡದಿರಲು ಹೆಂಡತಿಯ 


ಭೇದ ಪ್ರಕರಣಂ ೧೦೧ 
ಮೂಗನಕಾರಣದಿನರಿವವನಂ ಜವನ ಬಾಲೆಗಟ್ಟುವುದೆ ಧರ್ಮಮೆಂದು ಧರ್ಮಾಧಿಕರಣಂ ದಂಡಧರಂಗೆ 
ಪೇಟ್ದುದುಮಾ ತಳಾಅರಾ ನಾವಿದನಂ ಪಿಡಿದುಯ್ಯುತಿರ್ದಾಗಳ್‌ ದೇವಶರ್ಮನನ್ನೆಗಂ ಮಾಣೆಂದು 
ಧರ್ಮಾಧಿಕರಣರ್ಗಿಂತೆಂದಂ : ಈ ಪಾತಕಿಯ ಮಾತಂ ನಂಬಿ ದೋಷಿಯಲ್ಲದನಂ ಕೊಲಿಸುವುದು 
ಧರ್ಮಮಲ್ಲೆಂದು ನುಡಿವುದುಂ, ನೀನೆಂತಜೆವೆಯೆಂದು ಧರ್ಮಾಧಿಕರಣರ್‌ ಬೆಸಗೊಂಡೊಡೆ 
ದೇವಶರ್ಮನಿಂತೆಂದಂ : 


ಶ್ಲೋ! ಜಂಬುಕೋ ಮೇಷಯುದ್ದೇನ ವಯಂಚಾಷಾಢಭೂತಿನಾ 
ದೂತಿಕಾ ತಂತುವಾಯೇನ ತ್ರಯೋಜಇನರ್ಥಾಸ್ಸ ಪಯೆಂಕೃತಾಃ Meg 
ಟೀ॥! ತಗರ್‌ ಕಾದುವಲ್ಲಿ ನಡುವೊಕ್ಕು ನರಿ ಸತ್ತುದು. ಆಷಾಢಭೂತಿಯಿಂದಂ ದೇವ 
ಶರ್ಮನಪ್ಪೆನ್ನ ಧನಂ ಪೋದುದು, ಸಾಲಿಗನ ಕೈಯೊಳ್‌ ದೂದವಿಯಪ್ಪವಳ್‌ ವೃಥಾ ಮೂಗಂ 
ಕೊಯಿಸಿಕೊಂಡಳ್‌. ಈ ಮೂಅನರ್ಥಂಗಳ್‌ ತಮ್ಮಿಂ ತಾವೆ ಮಾಡಿಕೊಂಡುವು. ಎಂದಿಂತಿವರ 
ಕಥಾವೃತ್ತಾಂತಮಂ ಧರ್ಮಾಧಿಕರಣರ್ಗೆ ದೇವಶರ್ಮಂ ಪೇಲ್ತು ನಾವಿದನ ಸಾವಂ ಮಾಣಿಸಿದಂ. 
ಎಂಬಂತೆ ಸಂಜೀವಕನೆಂಬ ಹಾತಕನಂ ತಂದು ಪಿಂಗಳಕನೊಳ್‌ ಕೂಡಿ ಸ್ವೆಯಂಕೃತಾ 
ನರ್ಥಮಂ ಮಾಡಿಕೊಂಡೆವೆನೆ ಕರಟಕನಿಂತೆಂದಂ : ಮಂತನಿಶ್ಚಯಮಿಲ್ಲದೆ ಅನಾಲೋಚಿತ ಕಾರ್ಯಾನುಷ್ಠಾನ 
ವಿಷತ್ತಿಯೊಳಿದಂ ಮೊದಲೊಳಿಂತೆ ಮಾಡದೆ ಪೊಲ್ಲದಾಯ್ತೆಂದು ಬಚೆಕ್ಕ ಕಾಣ್ಮ ಕಾಣ್ಮೆಯಿಂ ಮುನ್ನಮೆ 
ಕಾಣ್ಣಂಗಾವ ಕಾರೈಮುಮಸಾಧ್ಯಮಾಗಲತಿಯದು. ಇನ್ನಾದೊಡಂ ನಿನ್ನ ಪಶ್ಚಾತ್ತಾಪಮಂ ಮಾಣ್ಣು 


ಮೂಗನ್ನು ನಿಷ್ಕಾರಣವಾಗಿ ಕೊಯ್ಯುವವನನ್ನು ಯಮನ ಸರದಿಗೆ ಕೊಡುವುದು 
ಧರ್ಮವೆಂದು ನ್ಯಾಯಾಧಿಕಾರಿಗಳು ದಂಡಧರನಿಗೆ ಆಜ್ಞೆಯಿತ್ತರು. ಆ ತಳವಾರರು ಆ 
ನಾವಿದನನ್ನು ಹಿಡಿದೆಳೆಯುತ್ತಿರಲು ದೇವಶರ್ಮನು ಅವರನ್ನು ತಡೆದು ಈ ಪಾತಕಿಯ 
ಮಾತನ್ನು ನಂಬಿ ನಿರ್ದೋಷಿಯಾದವನನ್ನು ಕೊಲಿಸುವುದು ಧರ್ಮವಲ್ಲ ಎಂದನು. 
ಅದಕ್ಕೆ ನೀನು ಹೇಗೆ ಈ ವಿಚಾರವನ್ನು ತಿಳಿದುಕೊಂಡೆ ಎಂದು ನ್ಯಾಯಾಧಿಕಾರಿಗಳು 
ಕೇಳಲು ದೇವಶರ್ಮನು ಹೀಗೆಂದನು ; ಶ್ಲೋ॥ ಟಗರುಗಳು ಕಾಯುತ್ತಿದ್ದಾಗ ನಡುವೆ 
ಹೊಕ್ಕು ನರಿ ಸತ್ತಿತು. ಆಷಾಢಭೂತಿಯಿಂದ ದೇವಶರ್ಮನಾದ ನನ್ನ ಧನ ಕದ್ದುಹೋಯಿತು. 
ಸಾಲಿಗನ ಕೈಯಿಂದ ದೂತಿಯಾದವಳು ವೃಥಾ ಮೂಗನ್ನು ಕೊಯಿಸಿಕೊಂಡಳು. ಈ 
ಮೂರೂ ಅನರ್ಥಗಳು ತಮ್ಮಿಂದ ತಾವೇ ಮಾಡಿಕೊಂಡುವು. ಹೀಗೆ ಇವರ 
ಕಥಾವೃತ್ತಾಂತವನ್ನು ನ್ಯಾಯಾಧಿಕಾರಿಗಳಿಗೆ ದೇವಶರ್ಮನು ತಿಳಿಸಿ ನಾವಿದನ ಸಾವನ್ನು 
ತಪ್ಪಿಸಿದನು. ವ॥। ಹಾಗೆಯೇ ಸಂಜೀವಕನೆಂಬ ಪಾತಕನನ್ನು ಕರೆದುಕೊಂಡು ಬಂದು 
ಪಿ೦ಗಳಕನೊಡನೆ ಸೇರಿಸಿ ಸ್ವಯಂಕೃತವಾದ ಅನರ್ಥ ವನ್ನು ಮಾಡಿಕೊಂಡೆವು. ಆಗ ಕರಟಕನು 
ಹೀಗೆಂದನು ; ಮಂತ್ರಾಲೋಚನೆಯಿಲ್ಲದೆ ಮೊದಲೇ ಆಲೋಚಿಸದೆ ಮಾಡಿದುದರಿಂದ 
ಹೀಗೆ ಹೊಲಸಾಯಿತು. ಕಾರ್ಯಾನಂತರ ಆಗುವ ಆಲೋಚನೆಗಿಂತ ಮುಂದಾಲೋಚನೆ 
ಯಿರುವ ವ್ಯಕ್ತಿಗೆ ಯಾವ ಕಾರ್ಯವೂ ಅಸಾಧ್ಯವಲ್ಲ. ಇನ್ನಾದರೂ ನಿನ್ನ ಪಶ್ಚಾತ್ತಾಪವನ್ನು 


೧೦೨ ಕರ್ಣಾಟಕ ಹಂಚತಂತ್ರಂ 
ನಿನ್ನ ಪುತ್ರಮಿತ್ರಕಲತ್ರಬಾಂಧವರ್‌ ಪಸಿದು ಸಾಯದಂತಪ್ಪುಪಾಯಮನೀಯವಸರದೊಳ್‌ ಮಾಡಿ 
ನಿನ್ನ ಬುದ್ಧಿಯನಿಲ್ಲಿ ತೋಅಲ್‌ ಬಲ್ಲೆಯಪ್ಲೊಡೆ ತೋಲಸನೆ ದವನಕನಂತೆಗೆಯ್ದೆನೆಂದಿಂತೆಂದಂ : 
ಶ್ಲೋ ॥ ಆಸನ್ನ ಕಾರಸ್ಕ ಸಮುದ್ಧವಾರ್ಥಂ ಆಗಾಮಿನೋರ್ಥಸ್ಕ ಚೆ ಸಂಗ್ರಹಾರ್ಥಂ 
ಅನರ್ಥಕಾರ್ಯ ಪ್ರತಿಘಾತನಾರ್ಥಂ ಯನೃಂತ್ರತೇ ಸಾ ಪರಮೋ 
ಹಿ ಮಂತ್ರಃ ೪೫ 
ಟೀ॥ ಆಗಿರ್ದ ಕಾರ್ಯದ ಪೆರ್ಚುಗೆಗಂ ಮುಂತಪ್ಪ ಕಜ್ಜಮುಮಂ ಮಾಲ್ದುದರ್ಕ 
ಮನರ್ಥಕಮಪ್ಪ ಕಜ್ಜದ ಪ್ರತೀಕಾರಕ್ಕಮಾವುದಾನೊಂದಾಲೋಚನೆಗೆಯ್ದು ಮಾಲ್ದುದುತ್ತಮಮಂತ್ರಂ. 
ಅದು ಕಾರಣದಿನೀಗಳ್‌ ಪಿಂಗಳಕನಪ್ಪೊಡೆ ಮಹಾವ್ಯಸನಮಂ ಕೈಕೊಂಡಂ ; ಅದಾವುದೆಂದೊಡೆ, 
ಅರಸನಪ್ಪಾತಂಗೆ ಸ್ವಭಾವ ಪ್ರದೋಷ ಪ್ರಸಂಗಗುಣಪ್ರತಿಲೋಮ ಪೀಡನಮೆಂದಯ್ದು 
ಮೂಲವ್ಯಸನಂಗಳಕ್ಕುಂ. ಅವಅಕೊಳ್‌ ಸ್ವಾಮ್ಮಮಾತ್ಮ ಜನಪದ ದುರ್ಗ ಸುಹೃತ್‌ 
ಕೋಶದಂಡಮೆಂಬೇಟಂಗದೊಳೇಕಾಂಗಂ ವಕಳಮಾದೊಡಂ ಸ್ವಭಾವಮೆಂಬುದಕ್ಕುಂ ಬಾಹ್ಮಾಂತಃ 
ಪ್ರಕೃತಿಗಳೆರಡುಮೊರ್ಮೆಯೆ ಪ್ರಕೋಪಂಗೆಯ್ದುದು ಪ್ರದೋಷಮೆಂಬುದಕ್ಕುಂ. ಅಂಗನಾ ದ್ಯೂತ 
ಮೃಗಯಾ ಪಾನ ವಾಗ್ದಂಡ ಹರ್ಷಾರ್ಥದೂಷಣಂಗಳೆಂಬೇಟುಂ ಪ್ರಸಂಗಗುಣಮೆಂಬುದಕ್ಕುಂ. 
ಕಾಂತಾ ದ್ಯೂತ ಮೃಗಯಾ ಹಾನಂಗಳ್‌ ನಾಲ್ಕುಂ ಕಾಮಜಂಗಳ್‌, ಉಟೆದ ವಾಗ್ದಂಡ ಹರ್ಹಾರ್ಥ 
ದೂಷಣಂಗಳ್‌ ಮೂಲುಂ ಕ್ರೋಧಜಂಗಳಕ್ಕುಂ. ಸಂಧಿ ವಿಗ್ರಹಯಾನಾಸನ ದ್ವೈಧೀಭಾವ 
ಸಮಾಶ್ರಯಂಗಳೆಂಬಾಜುಗುಣಂಗಳೊಳಂ ಸಂಧಿಕಾರದೆಡೆಯೊಳ್‌ ವಿಗ್ರಹಮನೆತ್ತಿಕೊಳ್ಳುದುಂ, 
ಎಗ್ರಹಮಪ್ಪೆಡೆಯೊಳ್‌ ಸಂಧಿಯನೊಡರ್ಚುವುದುಮುಟೆದ ಗುಣಂಗಳುಮನೀಯಂದದೊಳ್‌ 


ತೊರೆದು ನಿನ್ನ ಹೆಂಡತಿ ಮಕ್ಕಳು ಹಸಿದು ಸಾಯದ ಹಾಗೆ ಒಂದು ಉಪಾಯವನ್ನು 
ಮಾಡಿ ನಿನ್ನ ಬುದ್ಧಿಶಕ್ತಿಯನ್ನು ಮೆರೆಯಿಸು. ಆಗ ದವನಕನು ಹಾಗೆಯೇ ಮಾಡುವೆನೆಂದು 
ಹೀಗೆಂದನು: ಶ್ಲೋ।! ಆಗಿಹೋದ ಕಾರ್ಯದ ಹೆಚ್ಚಳಕ್ಕೂ ಮೊದಲೇ ಆಗಬೇಕಾದ 
ಕಾರ್ಯವನ್ನು ಮಾಡುವುದಕ್ಕೂ ಅನರ್ಥವಾದ ಕಾರ್ಯದ ಪ್ರತೀಕಾರಕ್ಕೂ ಯಾವುದಾದರೂ 
ಒಂದು ಆಲೋಚನೆ ಮಾಡಿ ಮಾಡುವುದು ಉತ್ತಮ ಯೋಚನೆ. ಆ ಕಾರಣದಿಂದ 
ಈಗ ಪಿಂಗಳಕನಿಗೆ ಮಹಾವ್ಯಸನ ಪ್ರಾಪ್ತವಾಯಿತು. ಅರಸನಾದವನಿಗೆ ಸ್ವಭಾವ, 
ಪ್ರದೋಷ, ಪ್ರಸಂಗಗುಣ, ಪ್ರತಿಲೋಮ, ಪೀಡನ ಎಂಬ ಐದು ವಿಧದ ಮೂಲ 
ವ್ಯಸನಗಳಿವೆ. ಅವುಗಳಲ್ಲಿ ಸ್ವಾಮಿ, ಅಮಾತ್ಯ, ಜನಪದ, ದುರ್ಗ, ಸುಹೃತ್‌, ಕೋಶ, 
ದಂಡ ಎಂಬ ಏಳೂ ಅಂಗಗಳಲ್ಲಿ ಒಂದು ಅಂಗ ವಿಕಳವಾದರೂ ಅದು ಸ್ವಭಾವ 
ವೆನಿಸುವುದು. ಬಾಹ್ಯ ಅಂತರಂಗಗಳು ಎರಡೂ ಒಮ್ಮೆಯೇ ಪ್ರಕೋಪ ಮಾಡುವುದು 
ಪ್ರದೋಷವೆನಿಸುವುದು. ಅಂಗನಾ, ದ್ಯೂತ, ಮೃಗಯಾ, ಪಾನ, ವಾಗ್ದಂಡ, ಹರ್ಷ, 
ಅರ್ಥದೂಷಣಗಳೆಂಬ ಏಳೂ ಪ್ರಸಂಗಗುಣ ಎಂದೆನಿಸುವುವು. ಕಾಂತಾ, ದ್ಯೂತ, 
ಮೃಗಯಾ, ಪಾನ ಎಂಬ ನಾಲ್ಕು ಕಾಮದಿಂದ ಹುಟ್ಟಿದವುಗಳು. ಉಳಿದ ವಾಗ್ದಂಡ, 
ಹರ್ಷ, ಅರ್ಥದೂಷಣಗಳು ಮೂರೂ ಕ್ರೋಧದಿಂದ ಹುಟ್ಟಿದವುಗಳು. ಸಂಧಿ, ವಿಗ್ರಹ, 
ಯಾನ, ಆಸನ, ದ್ವೈಧೀಭಾವ, ಸಮಾಶ್ರಯಗಳೆಂಬ ಆರುಗುಣಗಳಲ್ಲಿ ಸಂಧಿಕಾರ್ಯದಲ್ಲಿ 
ವಿಗ್ರಹವನ್ನು ಮಾಡುವುದೂ, ವಿಗ್ರಹವಾಗುವಲ್ಲಿ ಸಂಧಿ ಮಾಡುವುದೂ, ಉಳಿದ 





ಭೇದ ಪ್ರಕರಣಂ ೧೦೩ 
ಪ್ರತಿಲೋಮಂಗೆಯ್ದುದುಂ ಪ್ರತಿಲೋಮವೆಂಬ ವ್ಯಸನಮಕ್ಕುಂ. ವೈರಾಗ್ಯ ಅಗ್ನಿ, ಉದಕ, ವ್ಯಾತಂಕ, 
ಮಾರಿಗುತ್ತ ದುರ್ಭಿಕ್ಷ, ಅತಿವೃಷ್ಟಿ, ಅನಾವೃಷ್ಠಿಗಳೆಂಬೆಂಟುಂ ಪೀಡನಮೆಂಬುದಕ್ಕುಂ. ಇಂತೈದುಂ 
ವೈಸನಂಗಳೊಳ್‌ ನಮರಸನಪ್ಪ ಪಿಂಗಳೆಕಂ ಪಶುವಿಂಗೆ ವಶಗತನಾಗಿ ವಿರಕ್ಷಪ್ರಕೃತಿಯಪ್ಪುದರಿಂ 
ಸ್ವಭಾವಮೆಂಬ ವ್ಯಸನಂಗೂಡಿ ವಿರಕ್ಷನಾಗಿರ್ದಪಂ. ಅದಲೆಂದಾತಂಗೆ ಸಂಜೀವಕನೊಳ್‌ ವಿರಕ್ಷಿಯಂ 
ಮಾಡುವುದೆ ಕಜ್ಜಮೆನೆ ಕರಟಕಂ ಅಂತಪ್ಪೊಡೆ ನಿನ್ನ ಪೇಟ್ಟ ಗುಣಂಗಳೀಗಳಿವರಿರ್ಬರ್ಗಂ ವಿರಕ್ಷಿಯಂ 
ಮಾಡುವುದುಂ ನಾಡೆಯುಂ ಗಹನಮೆನೆ, ದವನಕನದಾವಗಹನಂ, ಬುದ್ಧಿಗಸಾಧ್ಯಮಾವುದುಮಿಲ್ಲೆಂಬುದಂ 
ಕೇಳ್ವಳೆವುದಿಲ್ಲಕ್ಕುಮೆಂದಿಂತೆಂದಂ : 
ಶ್ಲೋ! ಉಪಾಯೇನ ಹಿತಂ ಕುರ್ಯಾದನಶಕ್ತಿ ಹರಾಕ್ರಮೈಃ 
ಶಾಕೀ ಕನಕಸೂತ್ರೇಣ ಕೃಷ್ಣನರ್ಪಮಘಾತಯತ್‌ (1೪೬11 


ಟೀ! ಉಪಾಯದಿಂದಂ ತನಗೆ ಹಿತವಂ ಮಾಡಿಕೊಂಬುದು ; ಆವನೊರ್ವಂಗೆ 
ಪರಾಕ್ರಮಶಕ್ತಿಯಲ್ಲದಿರ್ದೊಡಮನ[ಶಕ್ತಿ ಹರಾಕ್ರಮದಿಂ ಸಾಧಿಸಿಕೊಂಬುದು ; ಕಾಗೆ ತಂದ ಕನಕಸೂತ್ರದಿಂ 
ಕೃಷ್ಣಸರ್ಹನೆಹಗೆ ಮರಣಮನೆಯ್ದಿತ್ತಹಗೆ ಅದೆಂತನೆ, ಕರಟಕಂ ಪೇಟ್ಟುದು : 


೭. ಕಾಗೆ ಕೃಷ್ಣಸರ್ಹನಂ ಕೊಂದ ಕಥೆ 


ಮಹಾನದೀತೀರದೊಳಿರ್ಪುದೊಂದು ಮಹಾವಟವಿಟಪಿಕೋಟರಮೆ ಕುಲಾಯಮಾಗಿ 
ಕಾಕಮಿಥುನಮಿರ್ಕುಂ. ಅವಅ ತತ್ರಿಗಳನಾ ಮರದ ಮೊದಲ ಪುತ್ತಿನೊಳಿರ್ಪುದೊಂದು ಪಾವು 
ಪಲಕಾಲಂ ತಿನುತ್ತಿರೆ, ಆ ವಾಯಸಂ ತಪ್ತಾಯಸರಸಮಂ ಕುಡಿದಂತೆ ಮಲುಮಲನೆ ಮಲಗಿ 


ಗುಣಗಳನ್ನೂ ಈ ರೀತಿಯಲ್ಲಿ ಪ್ರತಿಲೋಮಮಾಡುವುದೂ ಪ್ರತಿಲೋಮ ಎಂಬ 
ವ್ಯಸನವೆನಿಸುವುದು. ವೈರಾಗ್ಯ, ಅಗ್ನಿ, ಉದಕ, ವ್ಯಾತಂಕ, ಮಾರಿಗುತ್ತ, ದುರ್ಭಿಕ್ಷ, 
ಅತಿವೃಷ್ಟಿ, ಅನಾವೃಷ್ಟಿಗಳೆಂಬ ಎಂಟೂ ಪೀಡನವೆನಿಸುವುವು. ಹೀಗೆ ಈ ಐದೂ 
ವ್ಯಸನಗಳಲ್ಲಿ ನಮ್ಮರಸನಾದ ಪಿಂಗಳಕನು ಪಶುವಿಗೆ ವಶಗತನಾಗಿ ವಿರಕ್ತ 
ಪ್ರಕೃತಿಯವನಾಗಿದ್ದಾನೆ. ಅದರಿಂದ ಅವನಲ್ಲಿ ಸಂಜೀವಕನ ಬಗೆಗೆ ವಿರಕ್ತಿಯನ್ನು 
ಹುಟ್ಟಿಸುವುದೇ ಉಪಾಯ. ಆಗ ಕರಟಕನು ನೀನು ಹೇಳಿದ ಗುಣಗಳಲ್ಲಿ ಅವರಿಬ್ಬರಲ್ಲಿಯೂ 
ವಿರಕ್ತಿಯನ್ನು ಉಂಟುಮಾಡುವುದು ಇನ್ನೂ ಉತ್ತಮ ಎನ್ನಲು, ದವನಕನು ಅದು ಯಾವ 
ದೊಡ್ಡ ಕೆಲಸ, ಬುದ್ದಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ನೀನು ಬಹುಶಃ 
ಕೇಳಿರಲಿಕ್ಕಿಲ್ಲ ಎಂದು ಹೀಗೆಂದನು : ಶ್ಲೋ!! ಉಪಾಯದಿಂದ ತನಗೆ ಹಿತವನ್ನುಂಟು 
ಮಾಡಿಕೊಳ್ಳಬೇಕು, ಯಾರಿಗಾದರೂ ಸ್ವಂತಶಕ್ತಿಯಿಲ್ಲದಿದ್ದಲ್ಲಿ ಅನ್ಯರ ಶಕ್ತಿ ಪರಾಕ್ರಮಗಳಿಂದ 
ಅದನ್ನು ಸಾಧಿಸಿಕೊಳ್ಳಬೇಕು ; ಕಾಗೆ ತಂದ ಕನಕಸೂತ್ರದಿಂದ ಕೃಷ್ಣನರ್ಪ ಮರಣ ಹೊಂದಿದ 
ಹಾಗೆ! ಆ ಕಥೆ ಏನು ಎನ್ನಲು ದವನಕನು ಹೇಳತೊಡಗಿದನು: ಮಹಾನದೀತೀರದಲ್ಲಿರುವ 
ಒಂದ ಮಹಾವಟವ್ಧಕ್ಷದ ಪೊಟ್ಟರೆಯನ್ನೇ ಮನೆಮಾಡಿಕೊಂಡು ಕಾಗೆಯ ದಂಪತಿಗಳಿದ್ದುವು. 
ಅವುಗಳ ಮೊಟ್ಟೆಗಳನ್ನು ಆ ಮರದ ಬುಡದ ಹುತ್ತದಲ್ಲಿರುವ ಒಂದು ಹಾವು 
ಹಲವುಕಾಲದಿಂದ ತಿನ್ನುತ್ತಿರಲು, ಆ ವಾಯಸ ಕಾದ ಕಬ್ಬಿಣದ ರಸವನ್ನು ಕುಡಿದಂತೆ 
ಮಲುಮಲನೆ ಮರುಗಿ ಸಹಿಸಲಾಗದೆ ಈ ಹಾವನ್ನು ಏನಾದರೊಂದು ಉಪಾಯವನ್ನು 


, ೧೦೪ ಕರ್ಣಾಟಕ ಪಂಚತಂತ್ರಂ 
ಸೈರಿಸಲಾಅದೆ ಈ ಪಾವಿಂಗಾನಾವುದಾನುಮೊಂದುಪಾಯದೊಳ್‌ ಸಾವಂ ಮಾಲಕಿನೆಂದು, ತನಗೆ 
ಪರಮಮಿತ್ರನಪ್ಪುದೊಂದು ಜಂಬುಕನಲ್ಲಿಗೆ ವಂದು ಶೋಕಂಗೆಯ್ಯೆ: ಜಂಬುಕಂ - ಏಂ ಕಾರಣಂ 
ಶೋಕಂಗೆಯ್ದಪೆ ಎಂದು ಬೆಸಗೊಳೆ ವಾಯಸಂ ಪೇಟ್ಗುಂ : ಆನಿರ್ಷ ಮರದ ಮೊದಲ 
ಪುತ್ತಿನೊಳಿರ್ಪುದೊಂದು ಮಹಾಸರ್ಪನೆನ್ನ ಪೆಂಡತಿಯ ಪ್ರಸೂತಿಕಾಲಮಂ ಹಾರ್ದು ಪರಿತಂದು 
ತತ್ತಿಗಳಂ ತಿಂದೆನಗೆ ವಿಷಾದಂ ಮಾಡುತಿರ್ದಪುದದು ಕಾರಣಂ ನೀನೆನಗೆ ಪರಮಮಿತ್ರನಪ್ಪೊಡೆ 
ಉರಗನಂ ಕೊಲ್ಹುಪಾಯಮಂ ಪೇಲಲ್ವೇಟ್ದುದು. ಎಂತುಂ ಸುಭಾಷಿತಮಿಂತೆಂಬುದಲ್ತೆ : 
ಶ್ಲೋಕ 1! ಆತುರೇ ವ್ಯಸನೇ ಪ್ರಾಪ್ತೇ ದುರ್ಭಿಕ್ಸೇ ಶತ್ರುವಿಗ್ರಹೇ 
ರಾಜದ್ದಾರೇ ಶಶಾನೇ ಚ ಯಸ್ತಿಷ್ಛತಿ ಸ ಬಾಂಧವಃ 1೪೭1 

ಟೀ! ವ್ಯಾಧಿಯಲ್ಲಿ ಕ್ಷೇಶದಲ್ಲಿ ಬಜಹಿನಲ್ಲಿ ಹಗೆಗಳ್‌ ಕೊಲಬಂದಲ್ಲಿ ಅರಮನೆಯ 
ದ್ಹಾರದಲ್ಲಿ ಶಶಾನದಲ್ಲಿ ತನಗಾದವರೇ ಬಂಧುಗಳ್‌-ಎಂದು ಹೇಟ್ಟಿ ಸತ್ಪುರುಷರ ಗುಣಮಂ ಕೈಕೊಂಡು 
ಎನ್ನ ಪಗೆ ಸಾಧ್ಯಮಪ್ಪಂತು ಮಾಡುವುದೆನೆ ನರಿ ಕರಮೊಳ್ಳಿತ್ರಂತೆಗೆಯ್ಯೆನೆಂದೀ ಯೆಡೆಗೊಂದು 
ವಾಕ್ಕಮುಂಟದೆಂತೆನೆ : 

ಶ್ಲೋ |! ಅತಿ ಲೌಲ್ಸಾದ್ಧಕಃ ಕಶ್ಚಿತ್‌ ಮೃತಃ ಕರ್ಕಟ ಸಂಗ್ರಹಾತ್‌ 11೪೮1! 
ಎಂಬ ಕಥೆಯಂ ಸರ್ಹಂಗಾಂ ಮಾಟಸಿನೆನೆ ವಾಯಸನದೆಂತೆನೆ ಹೇಟ್ಗುಂ : 


೮. ಕೊಕ್ಕರೆಯುಮೇಡಿಯುಂ 


ಮಹಾಗಹನಮಧ್ಯದೊಳೊಂದು ಸರೋವರಮುಂಟು. ಅಲ್ಲಿ ಪಲವು ಮತ್ಸ್ಕಂಗಳಿರ್ಪುದು 
ಮೊಂದು ಬಕಂ ಕಂಡು ತಾನೊಂದು ನೆವದಿಂದಾ ಮೀನ್ಗಳಂ ತಿಂದು ಕಾಲಮಂ ಕಳೆವೆನೆಂದು 


ಮಾಡಿ ಕೊಲ್ಲಬೇಕೆಂದು ತನಗೆ ಪರಮಮಿತ್ರನಾದ ಜಂಬುಕನಲ್ಲಿಗೆ ಬಂದು ಶೋಕಮಾಡಿತು. 
ಜಂಬುಕನು ಯಾವ ಕಾರಣದಿಂದ ಶೋಕಿಸುವೆ ಎನ್ನಲು ವಾಯಸ ಹೇಳಿತು : ನಾನು 
ವಾಸವಾಗಿರುವ ಮರದ ಬುಡದ ಹುತ್ತದಲ್ಲಿರುವ ಒಂದು ಮಹಾಸರ್ಪವು ನನ್ನ ಹೆಂಡತಿಯ 
ಪ್ರಸೂತಿಕಾಲವನ್ನು ನಿರೀಕ್ಷಿಸಿ ಹರಿದು ಬಂದು ಮೊಟ್ಟೆಗಳನ್ನು ತಿಂದು ನನಗೆ 
ವಿಷಾದವನ್ನುಂಟುಮಾಡುತ್ತಿದೆ. ಆದಕ್ಕಾಗಿ ನೀನು ನನ್ನ ಪರಮಮಿತ್ರನಾದುದರಿಂದ ಈ 
ಉರಗವನ್ನು ಕೊಲ್ಲುವ ಉಪಾಯವನ್ನು ಹೇಳಬೇಕು. ಶ್ಲೋ! ವ್ಯಾಧಿಯಲ್ಲಿ ಕಷ್ಟದಲ್ಲಿ 
ಬರಗಾಲದಲ್ಲಿ ಹಗೆಗಳು ಕೊಲ್ಲಲು ಬಂದಾಗ ಅರಮನೆಯ ದ್ವಾರದಲ್ಲಿ ಶಶಾನದಲ್ಲಿ 
ತನಗೆ ಯಾರು ಸಹಾಯಕರಾಗುವರೋ ಅವರೇ ನಿಜವಾದ ಬಂಧುಗಳು ಎಂದು ಹೇಳಿದ 
ಸತ್ಪುರುಷರ ಮಾತನ್ನು ಕೇಳಿ ನನ್ನ ಕಾರ್ಯ ಕೈಗೂಡುವಂತೆ ಮಾಡಬೇಕು. ಆಗ ನರಿಯು, 
ಒಳ್ಳೆಯದು ಹಾಗೆಯೇ ಮಾಡುವೆ : ಈ ಸಂದರ್ಭಕ್ಕೆ ಒಂದು ಸೂಕ್ತಿ ಇದೆ ಎಂದು 
ಹೇಳತೊಡಗಿತು : ಶ್ಲೋ! "ಅತಿಲೌಲ್ಯಾದ್ದಕಃ ಕಶ್ಚಿತ್‌ ಮೃತಃ ಕರ್ಕಟಸಂಗ್ರಹಾತ್‌' ಎಂಬ 
ಕಥೆಯನ್ನು ಸರ್ಪನಿಗೆ ನಾನು ಮಾಡುತ್ತೇನೆ ಎನ್ನಲು ವಾಯಸವು ಅದೇನೆಂದು ಕೇಳಲು 
ಜಂಬುಕ ಹೇಳತೊಡಗಿತು: ವ॥! ದೊಡ್ಡ ಕಾಡಿನ ನಡುವೆಯೊಂದು ಸರೋವರವುಂಟು. 
ಅದರಲ್ಲಿ ಹಲವು ಮೀನುಗಳಿರುವುದನ್ನು ಒಂದು ಕೊಕ್ಕರೆ ಕಂಡಿತು. ಒಂದ ಉಪಾಯದಿಂದ 
ತಾನು ಆ ಮೀನುಗಳನ್ನು ತಿಂದು ಕಾಲಕಳೆಯುವೆನೆಂದು ಆ ಕೊಕ್ಕರೆ ತಪಸ್ವಿಯ ರೂಪವನ್ನು 
ಧರಿಸಿತು. ಕಿರಿಯ ಮೀನುಗಳೆಲ್ಲ ಮುಗಿಯಲು ದೊಡ್ಡ ಮೀನುಗಳು  ಸಿಗದಿರಲು ಈ 


ಭೇದ ಪ್ರಕರಣಂ ೧೦೫ 
ತಖಪೋರೂಹಮಂ ಕೈಕೊಂಡು ಕಿಚೆಮೀಂಗಳಿಲ್ಲವುಂ ನೆಅಯೆ ತಿಂದು ಪಿರಿಯಮೀಂಗಳ್‌ 
ದೊರೆಕೊಳ್ಳದೊಡೀ ಮೀಂಗಳನಾವ ಪಾಂಗಿನೊಳ್‌ ನಾ ತಿಂಬೆನೆಂದು ನೀರ ತಡಿಯೊಳ್‌ 
ಮೋನಂಗೊಂಡು ಜಾನಿಸುತ್ತಿರೆ ಆ ಬಕನಂ ಮೀಂಗಳೆಲ್ಲಂ ಕಂಡು ನಿಮ್ಮಡಿ ನೀಎಂತೇಕೆ 
ಚಿಂತಾಕ್ರಾಂತರಾಗಿರ್ಪಿರೆನೆ ಬಕನಿಂತೆಂದುದು : 

ಪಲಕಾಲಂ ಸುಖದಿಂದಂ 

ನೆಲಸಿರ್ದುಂ ನೀಮುಮಾಮುಮೀ ಪೂಗೊಳದೊಳ್‌ 

ಕೆಲವುದಿನಕ್ಕಾನಿಲ್ಲಿಂ 

ತೊಲಗುವುದಂ ನಿಮಗೆ ಸಾವುಮಂ ಕೆಂಡಿರ್ದೆಂ 11೧೩೪1 

ಅಂತು ಕಂಡು ನಿಮನಗಲ್ಲೆಂತು ಪೋಷೆಂ, ಇರ್ದೆಂತು ರಕ್ಷಿಸುವೆನೆಂದು ಚಿಂತಿಸಿದಬೆನೆನೆ 

ಮತ್ಸ್ಯ ಸಮೂಹಂಗಳಿಂತೆಂದುವು : ತಮಗೆ ಮರಣಮೇ ಕಾರಣಮಪ್ಪುದದಂ ನೀವಲೆಯೆ 
ಪೇಟೆಮೆನೆ ಬಕಂ ವಿಕಟಮಪ್ಪುದೊಂದು ಕಥೆಯಂ ಪೇಟ್ಹು ಮತ್ಸೆ ಂಗಳೆಂ ನಂಬಿಸಿ 
ತಿಂಬೆನೆಂದಿಂತೆಂದುದು: ವಾಕ್ಕಂ ॥॥ "ರಾಜಾ ಕಾಲಸ್ಕ ಕಾರಣಂ' ಎಂಬ ವಾಕ್ಯೋಕ್ತಿಯುಂಟಪ್ಪುದಚೆಂದೀ 
ದೇಶಮನಾಳ್ವರಸಂ ನಿಜಕುಲಾಂಗನೆಯೊಳೆಂದುಂ ಯತುಕಾಲ ಸಂಗವಿರಕ್ತನುಂ ದೇವಾಗ್ನಿದ್ದಿಜಗುರು 
ಪಿತೃತರ್ಹಣಂಗಳಂ ಮಾಲ್ಸನುಮಲ್ಲಮದತೆಂದಾತನಪಚಾರಣಮೆ ಕಾರಣಮಾಗಿ ಪನ್ನೆರಡು 
ವರ್ಷಮನಾವೃಷ್ಟಿಯಾದಪ್ಪುದು ಈ ಕೊಳನುಂ ಬತ್ತಿದಪ್ಪುದು, ನಿಮಗಪಾಯವಪ್ಪುದೆಂದು ಹೇಟ್ಟುದುಂ 
ಅಂತಪ್ಪೊಡೆ ನಿಮ್ಮಡಿ ನೀವೆಮನೀಯಪಾಯಸ್ಕಳದಿಂ ಪೊಅಮಡುವುಪಾಯಮಂ ಮಾಡಿದಿರಪ್ಪೂಡೆ 


ಮೀನುಗಳನ್ನು ಯಾವ ಉಪಾಯದಿಂದ ತಿನ್ನಲಿ ಎಂದು ನೀರಿನ ದಡದಲ್ಲಿ ಮೌನದಿಂದ 
ಜಾನಿಸುತ್ತಿತ್ತು. ಆ ಬಕನನ್ನು ಮೀನುಗಳು ಕಂಡು, ಸ್ವಾಮಿ ! ನೀವು ಹೀಗೆ 
ಚಿಂತಾಕ್ರಾಂತರಾಗಿರಲು ಕಾರಣವೇನೆಂದು ಕೇಳಿದುವು. ಅದಕ್ಕೆ ಬಕನು ಹೀಗೆಂದಿತು : 
೧೩೪. ನಾನೂ ನೀವೂ ಹಲವು ಕಾಲದಿಂದ ಈ ಸರೋವರದಲ್ಲಿ ಒಟ್ಟಿಗೆ ಇದ್ದೆವು. 
ಕೆಲವು ದಿನಗಳಲ್ಲಿ ನಾನು ಇದನ್ನು ಬಿಟ್ಟು ಹೋಗುವೆ. ಅನಂತರ ನಿಮಗೆ ಸಾವು ತಪ್ಪಿದ್ದಲ್ಲ. 
ವ॥ ಆದರೆ ನಿಮನ್ನಗಲಿ ನಾನೆಂತು ಹೋಗಲಿ, ಇದ್ದು ನಿಮನ್ಹೆಲ್ಲ ಹೇಗೆ ರಕ್ಷಿಸಲಿ ಎಂದು 
ಚಿಂತಿಸುತ್ತಿರುವೆ. ಅದಕ್ಕೆ ಆ ಮೀನುಗಳು ತಮಗೆ ಮರಣ ಯಾವ ಕಾರಣದಿಂದ 
ಸಂಭವಿಸುವುದು ಎಂಬ ವಿಚಾರವನ್ನು ದಯಮಾಡಿ ಅರುಹಬೇಕು ಎನ್ನಲು ಬಕ 
ವಿಕಟವಾದ ಒಂದು ಕಥೆಯನ್ನು ಹೇಳಿ ಮೀನುಗಳನ್ನು ನಂಬಿಸಿ ತಿನ್ನುವೆನೆಂದು ಹೀಗೆ 
ಹೇಳಿತು : ವಾ॥ "ರಾಜಾ ಕಾಲಸ್ಯ ಕಾರಣಂ' ಎಂಬ ಉಕ್ತಿಯುಂಟು. ಅದರಿಂದ ಈ 
ದೇಶವನ್ನು ಆಳುವ ಅರಸ ತನ್ನ ಕುಲಾಂಗನೆಯೊಡನೆ ಯಾವಾಗಲೂ ಸಂಗವಿರಕ್ತನಾಗಿ 
ದೇವ ಆಗ್ನಿ ದ್ವಿಜ ಗುರು ಪಿತೃತರ್ಪಣಗಳನ್ನು ಮಾಡುವವನಲ್ಲ. ಅದರಿಂದ ಆತನ ಕೆಟ್ಟ 
ನಡತೆಯ ಕಾರಣದಿಂದ ಹನ್ನೆರಡುವರ್ಷಗಳವರೆಗೆ ಅನಾವೃಷ್ಟಿ ಸಂಭವಿಸುವುದು. ಈ 
ಕೊಳವೂ ಬತ್ತಿಹೋಗುವುದು. ಅದರಿಂದ ನಿಮಗೆ ಅಪಾಯ ತಪ್ಪದು. ಅದಕ್ಕೆ ಮೀನುಗಳು 
ಹಾಗಿದ್ದರೆ ಸ್ವಾಮಿ ! ನೀವು ನಮನ್ನು ಈ ಅಪಾಯಸ್ಥಳದಿಂದ ಹೊರಟುಹೋಗುವ 
ಉಪಾಯವನ್ನು ಮಾಡಿದರೆ ನಾವು ನಿಮ್ಮ ದಯೆಯಿಂದ ಬದುಕಿಕೊಳ್ಳುವೆವು, ಎಂದು 
ಹೇಳಿತು. ಹಾಗಾದರೆ. ಒಳ್ಳೆಯದು; ಇಲ್ಲಿಂದ ಒಂದು ಯೋಜನ ದೂರದಲ್ಲಿ ಮಹಾನದಿ 


೧೦೬ ಕರ್ಣಾಟಕ ಪಂಚತಂತ್ರಂ 
ನಿಮ್ಮ ಧರ್ಮದಿಂ ಸುಖಂಬಾಲಕ್ಷಿವೆಂಬುದುಂ ಕರಮೊಳ್ಳಿತಿಲ್ಲಿಗೊಂದು ಯೋಜನಾಂತರದೊಳೊಂದು 
ಮಹಾನದಿಯುಂಟಲ್ಲಿಗೆ ನಿಮ್ಮಂ ದಿವಸಗತಿಯಿಂದುಯ್ದೆನೆಂದೊಡಂಬಡಿಸಿ ಹೇಟ್ಹಿ ಕಪಟತಪೋಧನಂಗೆ 
ಮೀನ್ಗಳಿಂತೆಂದವು: ತಮ್ಮಂ ನಂಬಿದರಂ ಸೋರೆಯ ಕಾಯ್‌ ಮುಂತಾಗಿ ನದಿಯ ತಡಿಯಂ 
ಸಾರ್ಚುವುದೆಂದೊಡೆ ನೀಂ ತಪೋವೃದ್ಧರುಂ ತ್ರಿಕಾಲದರ್ಶಿಗಳುಂ ಸೆಕಳೆಭೂತಂಗಳಂ ಸವನಾಗಿ 
ಕಾಣ್ಣ ಕರುಣಾರಸಾರ್ದ ಹೃದಯರಪ್ಪುದಚಿಂ ನಿಮ್ಮ ನಂಬಿ ಬಂದಪೆವೆಂಬುದುಂ ಕರಮೊಳ್ಳಿತ್ತೆಂದು 
ನಂಬೆ ನುಡಿದೊಡಂಬದಿಸಿ ನಿಚ್ಚೆಲೊಂದೊಂದು ಮೀನಂ ಕರ್ಚಿಕೊಂಡು ಪೋಗಿ ಪಿರಿದಪ್ಪುದೊಂದು 
ಶಿಲಾತಳದ ಮೇಲಿಕ್ಕಿ ನಿಜಚಂಚುಪುಟದಿಂ ಶತಖಂಡಂ ಮಾಡಿ ತಿಂದು ಬೆಣ್ಣೆಯಂ ತಿಂದ ಬೆಕ್ಕಿನಂತೆ. 
ಅತೆಯಲೀಯದೆ ಮತ್ತೆಯುಲೆದ ಮತ್ಸೃಂಗಳನೀ ತೆಅದೊಳ್‌ ತಿನುತಿರ್ದು ಮತ್ಸ್ಯಮಾಂಸಂ 
ಸಮೆದತ್ತಿನ್ನೇನಂ ತಿಂಬೆನೆನುತ್ತಿರೆ, ಕರ್ಕಟಕಮಂ ಸಮೀಪಕ್ಕೆ ಕರೆದು, ಮಗನೆ, ನೀಂ ಕರಂ ಗರ್ಭಸುಖಿ, 
ಬಿಸಿಲಾಗದನ್ನಂ ಬೇಗಂ ಬಾ, ನಿನ್ನನುಯ್ಲಿರಿಸಿ ಬಚೆಕ್ಕೀ ಮೀಂಗಳನುಯ್ದೆನೆಂದೊಡೆ ಏಡಿ 
ಬರ್ದುಂಕಿದೆನೆಂದು ಮುಂದೆ ನಿಲೆ, ನಿಜಕಂಠತಳಮಂ ಪತ್ತಿಸಿಕೊಂಡು ಶಿಲಾತಳಮನೆಯ್ದೆವರ್ಪುದುಂ, 
ಕರ್ಕಟಕನು ಹಾಯನಿಪುಣಂ ನಾಲ್ಪೆಸೆಯುಮಂ ನೋಡಿ ನದನದೀ ತಟಾಕ ಸರೋಪರಂಗಳನೊಂದುಮಂ 
ಕಾಣದೆ ಮತ್ಮಾಸ್ಸಿಮಿಯಮಾಗಿರ್ಷ ಶಿಲಾತಳಮಂ ನೋಡಿ ಹಾವಿನ ಹೇಳಿಗೆಯಂ ಬಟ್ಟು ನೋಡಿದ 
ಮರ್ಕಟನಂತೆ ಬೆಕ್ಕಸಂಬಟ್ಟುಮೀ ವಿಶ್ವಾಸಘಾತುಕಂ ತನ್ನುಮಂ ತಿನ್ನದೆ ಮಾಣ್ಣಂ, ಈಯಪಾಯಕ್ಕೆ 
ವಂಚನೋಪಾಯಮಾವುದುಮಿಲ್ಲ ಎನಗೆ ಪರಿಚ್ಛೇದಮೇ ಕಾರ್ಯಮದೆಂತೆನೆ : 


ಇದೆ. ಅಲ್ಲಿಗೆ ನಿಮನ್ನು ದಿನದಿನವೂ ಒಯ್ಯುವೆನೆಂದು ಆ ಮೀನುಗಳು ಒಡಂಬಡಿಸಿದ 
ಆ ಕಪಟ ತಪೋಧನನಿಗೆ ಮೀನುಗಳೆಂದುವು : ತಮ್ಮನ್ನು ನಂಬಿದವರನ್ನು 
ಸೋರೆಯಕಾಯಿಯೂ ದಡಕ್ಕೆ ಮುಟ್ಟಿಸುವುದೆಂದ ಮೇಲೆ ತಪೋವೃದ್ಧರೂ, ತ್ರಿಕಾಲಜ್ನರೂ, 
ಕರುಣರಸಾರ್ದಹೃದಯರೂ ಆದ ನಿಮನ್ನು ನಂಬಿ ಬರುವೆವು. ಒಳ್ಳೆಯದು, ಹಾಗೆಯೇ 
ಮಾಡಿ ಎಂದು ನಂಬುವಂತೆ ನುಡಿದು ಅದು ಒಡಂಬಡಿಸಿತು. ನಿತ್ಯವೂ ಒಂದೊಂದು 
ಮೀನನ್ನು ಕಚ್ಚಿಕೊಂಡು ಹೋಗಿ ದೊಡ್ಡದೊಂದು ಬಂಡೆಯ ಮೇಲೆ ಹಾಕಿಕೊಂಡು ತನ್ನ 
ಕತ್ತರಿಯಂಥ ಕೊಕ್ಕಿನಿಂದ ತುಂಡು ತುಂಡುಮಾಡಿ ತಿಂದು ಬೆಣ್ಣೆ. ತಿಂದ ಬೆಕ್ಕಿನಂತೆ ತನಗೇನೂ 
ತಿಳಿಯದಂತಿತ್ತು. ಉಳಿದ ಮೀನುಗಳನ್ನು ಇದೇ ರೀತಿಯಲ್ಲಿ ತಿನ್ನುತ್ತಿದ್ದು ಮತ್ಯಗಳು 
ಮುಗಿದುವು ; ಇನ್ನೇನನ್ನು ತಿನ್ನಲಿ ಎಂದು ಆಲೋಚಿಸುತ್ತಿರಲು ಒಂದು ಏಡಿಯನ್ನು 
ಕಂಡಿತು. ಆ ಏಡಿಯನ್ನು ಹತ್ತಿರಕ್ಕೆ ಕರೆದು, ಮಗನೇ ! ನೀನು ಯಾವಾಗಲೂ ನೀರಿನ 
ತಳದಲ್ಲಿ ಸುಖವಾಗಿ ಇರುವವನು. ಬಿಸಿಲೇರುವ ಮೊದಲು ಬೇಗ ಬಾ ; ನಿನ್ನನ್ನು 
ಕರೆದುಕೊಂಡು ಹೋಗಿಬಿಟ್ಟು ಮರಳಿ ಈ ಮೀನುಗಳನ್ನು ಒಯ್ಯುವೆ ಎಂದಿತು. ಅದಕ್ಕೆ 
ಏಡಿ ಬದುಕಿದೆಯಾ ಬಡಜೀವವೇ ಎಂದು ಮುಂದೆ ಬರಲು ತನ್ನ ಕಂಠಪ್ರದೇಶದಲ್ಲಿ 
ಅದನ್ನು ಹತ್ತಿಸಿಕೊಂಡು ಬಂಡೆಯ ಹತ್ತಿರ ಬರುತ್ತಿತ್ತು. ಕರ್ಕಟಕನು 
ಉಪಾಯವನಿಪುಣನಾಗಿತ್ತು. ಸುತ್ತಲೂ ನೋಡಿ ನದಿ, ಕೆರೆ ಸರೋವರಗಳಲ್ಲಿ 
ಯಾವುದೊಂದನ್ನೂ ಕಾಣದೆ ಮೀನುಗಳ ಮೂಳೆಗಳ ರಾಶಿಯಿಂದ ತುಂಬಿದ ಬಂಡೆಯನ್ನು 
ಕಂಡು ಹಾವಿನ ಬುಟ್ಟಿಯ ಮುಚ್ಚಳವನ್ನು ತೆರೆದು ನೋಡಿದ ಮಂಗನಂತೆ ಬೆದರಿತು. 
ಈ ವಿಶ್ವಾಸಘಾತುಕ ತನ್ನನ್ನೂ ತಿನ್ನದೆ ಬಿಡನು. ಈ ಅಪಾಯಕ್ಕೆ ವಂಚನೋಪಾಯ 


ಭೇದ ಪ್ರಕರಣಂ ೧೦೭ 
ತನ್ನಂ ಕೊಲ್ಬುದನಲೆದೊಡೆ 
ಮುನ್ನಂ ತಾಂ ಕೊಲ್ಲೆ ಪಗೆವನಂ ಶಂಕಿಸದು- 
ತನ್ನಮತಿಯಪ್ಪವಂ ಪೋ 
ತನ್ನಪ್ಪುದದಕ್ಕೆ ದೈವವಶದಿಂ ತುದಿಯೊಳ್‌ ೧೩೫ 
ಅನಿಮಿಷ ಸಪತ್ನ ಬಕ ಕಂ 
ಠನಾಳಮಂ ಭೀಮನೊತ್ತುವಂದದಿನೊತ್ತಿ 
ತ್ತನಿಮಿಷ ಸಹತ್ನಬಕಕಂ 
ಠನಾಳಮಂ ಪಲೆಯೆ ಕೋಡಿನೊಳ್‌ ಕರ್ಕಟಕಂ ೧೩೬ 
ಅಂತು ಕರ್ಕಟಕಂ ನಿಜಕರ್ಕಶ ಕರ್ತರಿಗ್ರಹಣದಿಂ ಬಾಳಮೃಣಾಳನಾಳೋಪಮ 
ಬಕಕಂಠನಾಳಮಂ ಕತ್ತರಿಸಿತ್ತು ಅದಲೆಂ, 
ಶ್ಲೋ 1! ಭಕ್ಷಯಿತ್ವಾ ಬಹೂನ್‌ ಮತ್ಸಾನ್‌ ಉತ್ತಮಾಧಮ ಮಧ್ಯಮಾನ್‌ 
ಅತಿಲೌಲ್ಯಾದ್ಮಕಃ ಕಶ್ಚಿತ್‌ ಮೃತಃ ಕರ್ಕಟ ಸಂಗ್ರಹಾತ್‌ 11೪೯1! 
ಟೀ! ಪಿರಿದುಂ ಲಂಪಟನಪ್ಪೊಂದಾನೊಂದು ಬಕನುತ್ತಮ ಮಧ್ಯಮಾಧಮಂಗಳಪ್ಪ ಮೀಂಗಳಂ 
ದಿನಕ್ರಮದಿಂ ತಿಂದುದಲ್ಲದೆ ಬಂದೆಸಡಿಯಂ ತಿಂಬೆನೆಂದು ಕೊಂಡೊಯ್ಯುತ್ತುಮಿರಲಾ ಯೆಸಡಿ 
ತನ್ನ ಗೋಣನಿಉಂಕಿ ಕೊಂದುದು. 


ಅಂತಾ ಬಕನಿಂದಂ ಅತಿಚಪಳನಪ್ಪ ಸರ್ಹಂಗಮಹಾಯಮಪ್ಪುಹಾಯಮಂ ನಿನಗೆ ಪೇಲ್ತ 
ಹೆನೆಲ್ಲಿಯಾನುಮೊಂದು ಕನಕಸೂತ್ರಮಂ ತಂದಾ ಸರ್ಪನಿರ್ಪ ಪುತ್ತಿನೊಳಿಕ್ಕಿದೊಡೆಯಾ 
ತುಡುಗೆಯೊಡೆಯರೊಡವೆಯ ಕಾರಣಮಾಗಿ ಪುತ್ತನಗುಟ್ದು ಪಾಪಂ ಕೊಲ್ಪರೆನೆ ಅಂತೆಗೆಯ್ದೆನೆಂದಾ 
ವಾಯಸಂ ಪೋಗಿ ತೀರ್ಥಸ್ನಾನಾರ್ಥಂ ಬಂದ ನೃಪವಿಲಾಸಿನಿಯರ್‌ ತುಡುಗೆಯಂ ಕಲಲ್ಲಿ ತಡಿಯೊಳ್‌ 


ಯಾವುದೂ ಇಲ್ಲ. ನನಗೆ ಪರಿಚ್ಛೇದವೇ ಈಗ ತಕ್ಕ ಉಪಾಯ. ೧೩೫. 
ಉತ್ಪನ್ನಮತಿಯಾದವನು ತನ್ನನ್ನು ಕೊಲ್ಲುವನೆಂದು ತಿಳಿದಕೂಡಲೇ ಹಗೆಯನ್ನು 
ಸಂದೇಹಿಸದೆ ಸಂಹರಿಸತಕ್ಕದ್ದು ಎಂದು ೧೩೬. ಬಕಾಸುರನ ಕಂಠನಾಳವನ್ನು ಭೀಮಸೇನನು 
ಒತ್ತಿ ಕೊಂದಂತೆ ಆ ಕರ್ಕಟಕನು ಬಕನ ಕಂಠನಾಳವನ್ನು ತನ್ನ ಕೊಂಡಿಯಿಂದ ಹರಿಯಿತು. 
ವ॥ ಹಾಗೆ ಆ ಕರ್ಕಟಕನು ತನ್ನ ಕರ್ಕಶವಾದ ಕತ್ತರಿ ಪ್ರಯೋಗದಿಂದ ಎಳೆಯ ತಾವರೆಯ 
ದಂಟಿನಂತೆ ಕೋಮಲವಾದ ಬಕನ ಕಂಠನಾಳವನ್ನು ಕತ್ತರಿಸಿತು. ಹೀಗೆ ಅತಿಲಂಪಟನಾದ 
ಒಂದ ಬಕ ಹಿರಿಕಿರಿಯ ಮೀನುಗಳನ್ನು ದಿನದಿನವೂ ತಿಂದುದಲ್ಲದೆ ಬಂದು ಏಡಿಯನ್ನೂ 
ತಿನ್ನುವೆನೆಂದು ಅದನ್ನು ಕೊಂಡೊಯ್ಯುತ್ತಿರಲು ಆ ಏಡಿ ತನ್ನ ಗೋಣನ್ನೇ ಇರುಕಿ ಕೊಂದಿತು. 
ವ॥ ಹಾಗೆ ಆ ಬಕನಿಗಿಂತ ಹೆಚ್ಚು ಚಪಲನಾದ ಸರ್ಪನಿಗೆ ಅಪಾಯಕರವಾದ 
ಉಪಾಯವನ್ನು ಹೇಳುವೆ. ಎಲ್ಲಿಂದಾದರೂ ಒಂದು ಕನಕಸೂತ್ರವನ್ನು ತಂದು ಆ 
ಸರ್ಪವಿರುವ ಹುತ್ತದೊಳಕ್ಕೆ ಇಟ್ಟರೆ ಆ ಆಭರಣದ ಒಡೆಯರು ಒಡವೆಯ ನೆಪದಿಂದ 
ಹುತ್ತವನ್ನು ಅಗೆದು ಹಾವನ್ನು ಕೊಲ್ಲುವರು. ಹೀಗೆ ಹೇಳಲು ಹಾಗೆಯೇ ಮಾಡುವೆನೆಂದು 
ಆಕಾಗೆ ಹೋಗಿ ತೀರ್ಥಸ್ನಾನಕ್ಕೆಂದು ಬಂದ ನೃಪವಿಲಾಸಿನಿಯರು ತಮ್ಮಆಭರಣಗಳನ್ನು 


೧೦೮ ಕರ್ಣಾಟಕ ಪಂಚತಂತ್ರಂ 
ಬೈತಿಟ್ಟರಲವಅಸೊಳಗೊಂದಂ ಕರ್ಚಿಕೊಂಡಾಕಾಶಮಾರ್ಗಕ್ಕೆ ನೆಗೆಯಲಾ ತುಡುಗೆಯ ಕಾಪಿನವರ್‌ 
ಬೆನ್ನನೆ ಬರೆವರೆ : 

ಅತಿಶಯ ಕಾಂಚನಸೂತ್ರಾಂ 

ಚಿತಚಂಚಚ್ಚಂಚು ಮೆಲ್ಲಮೆಲ್ಲನುರಗೇಂದ್ರೋಪ 

ಸ್ಥಿತಭೂರುಹಮಂ ಸಾರ್ದುದು 

ಸುತವಿರಹೋದ್ರೇಕ ಜನಿತಶೋಕಂ ಕಾಕಂ ೧೩೭ 


ಅಂತಾ ಕಾಗೆಯುಂ ತುಡುಗೆಯೊಡೆಯರ್‌ ತನ್ನನೆಯ್ದಿದರಲೊಡಂ ವಿಷಧರಂಗೆ ವಿಷಮ 
ನಿಕ್ಕುವಂತೆ ಪುತ್ತಿನೊಳಗಾ ಕನಕಸೂತ್ರವನಿಕ್ಕುವುದುಮವಂದಿರ್‌ ಪುತ್ತನಗುಬ್ಲು ಪಾವಂ ಕೊಂದರ್‌. 

ಅದಟೆಂದುಪಾಯನಿಪುಣನಪ್ಪಂಗೆ ಆವ ಕಾರ್ಶಮುಂ ಸಾಧ್ಯಮಲ್ಲದಿರದೆನೆ ಕರಟಕನೆಂದಂ : 
ಎನಿತುಹಾಯಕುಶಲನಾದೊಡಂ ದುರ್ಬಲಂಗಂ ಅಸಹಾಯಂಗಂ ಪ್ರತಿಕೂಲಂಗೆಯ್ದನಪ್ಪವಂಗಮಾವ 
ಕಜ್ಜಮುಂ ಬೆಜ್ಜೆಯಿಲ್ಲದ ಬೇನೆಯಂತೆ ತೀರಲಜೆಯದೆನೆ ದವನಕನೆಂದಂ : ಅಂತಲ್ತು ಸಮ್ಮಗುಹಾಯ 
ನಿಪುಣನಪ್ಪವಂಗೆಲ್ಲಮನುಕೂಲಮಪ್ಪುದು, ಒಂದುಂ ಸಂದೆಯಮಿಲ್ಲದೆಂತೆನೆ : 

ಶ್ಲೋ !! ಬುದ್ಧಿರ್ನ ವಿದ್ಯತೇ ಯಸ್ಕ ಬಲಂ ತಸ್ಕ ಕರೋತಿ ಕಂ 
ಮಹಾಬಲೋಪಪಿ ಪಂಚಾಸ್ಯಃ ಶಶಕೇನ ನಿಪಾತಿತಃ 111011 

ಟೀ!! ಬಂದ್ಕಿಯಿಲ್ಲದಂಗೆ ಶಕ್ತಿಯಿದರ೯೦ ಪ್ರಯೋಜನಮಿಲ್ಲ. ಅದೆಂತೆನೆ, 
ಬಲವಂತನಪ್ಪುದೊಂದು ಸಿಂಹಮಂ ಮೊಲಂ ಕೊಂದುದು, ಎಂಬೀ ಕಥೆಯಂ ನೀಂ ಕೇಳ್ಪುದಿಲ್ಲಕ್ಕುಮೆನೆ 
ಕರಟಕನದೆಂತೆನೆ ದವನಕಂ ಪೇಟ್ಗುಂ : 


ಕಳಚಿ ದಡದಲ್ಲಿ ಇಟ್ಟಿರಲು ಅವುಗಳಲ್ಲಿ ಒಂದನ್ನು ಕಚ್ಚಿಕೊಂಡು ಹಾರಿಬಂತು. ಅದನ್ನು 
ಅನುಸರಿಸಿ ಆ ಆಭರಣಗಳ ಕಾವಲುಗಾರರು ಹಿಂದಿನಿಂದ ಅಟ್ಟಿಕೊಂಡು ಬಂದರು. 
೧೩೭. ಸುತವಿರಹದಿಂದ ನೊಂದ ಆ ಕಾಗೆ ಉರಗೇಂದ್ರನಿದ್ದ ಮರದ ಮೇಲೆ ಬಂದು 
ಕುಳಿತಿತು. ವಃ ಆಭರಣಗಳ ಕಾವಲಿನವರು ತನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರಲು 
ವಿಷಧರನಿಗೆ ವಿಷವಿಕ್ಕುವಂತೆ ಆ ಹುತ್ತದೊಳಕ್ಕೆ ಆ ಕನಕಸೂತ್ರವನ್ನು ಹಾಕಲು ಅವರು 
ಹುತ್ತವನ್ನು ಅಗೆದು ಹಾವನ್ನು ಕೊಂದರು. ಅದರಿಂದ ಉಪಾಯಕುಶಲನಾದವನಿಗೆ ಯಾವ 
ಕಾರ್ಯವೂ ಸಾಧ್ಯವಾಗದೆ ಇರದು. ಅದಕ್ಕೆ ಕರಟಕನು ಎಷ್ಟು ಉಪಾಯವಿದ್ದರೂ 
ದುರ್ಬಲನಿಗೂ ಅಸಹಾಯಕನಿಗೂ ಪ್ರತಿಕೂಲವನ್ನು ಹೊಂದಿದವನಿಗೂ ಯಾವ 
ಕಾರ್ಯವೂ ಮದ್ದಿಲ್ಲದ ರೋಗದಂತೆ ಪ್ರಯೋಜನಕ್ಕೆ ಬಾರದು ಎಂದು ಹೇಳಿದನು. 
ಅದಕ್ಕೆ ದವನಕನು ಹೀಗೆಂದನು : ಹಂಗಲ್ಲ, ಒಳ್ಳೆಯ ಉಪಾಯನಿಪುಣನಾದವನಿಗೆ 
ಎಲ್ಲವೂ ಅನುಕೂಲವಾಗುವುದು ; ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. 
ಶ್ಲೋ॥! ಬುದ್ಧಿಯಿಲ್ಲದವನಿಗೆ ಶಕ್ತಿಯಿದ್ದೂ ಪ್ರಯೋಜನವಿಲ್ಲ. ಬಲಶಾಲಿಯಾದ ಒಂದು 
ಸಿಂಹವನ್ನು ಒಂದು ಮೊಲ ಕೊಂದಿತು. ಈ ಕಥೆಯನ್ನು ನೀನು ಕೇಳಿರಲಿಕ್ಕಿಲ್ಲವಲ್ಲವೇ ? 


ಭೇದ ಪ್ರಕರಣಂ ೧೦೯ 
೯. ಮೊಲಂ ಸಿಂಹಮಂ ಕೊಂದ ಕಥೆ 


ವೃಕ ಭಲ್ಲೂಕ ಸುಗಂಡ ಚಂಡಹರಿಣಶ್ರೇಣೀರುರೂರೂಗ್ರ ಶ 
ಲ ಸಾರಂಗ ಶಶಾವಳೀ ಶರಭ ಗೋಲಾಂಗೂಲ ಮಾಲಾ ಹರಿ 
ಪ್ರಕರಾಭೀಳಸೃಗಾಳಜಾಳ ಮದಪಚ್ಚುಂಡಾಲ ಶಾರ್ದೂಲ ಕಾ- 
ಕಕುಳ ವ್ಯಾಳಕರಾಳ ವಿಸ್ನುರದರಣ್ಗಾನೀಮಹೀದೇಶದೊಳ್‌ ೧೩೮ 
ದರ್ಧರ ವಿಕ್ರಮನುರುತರ 
ದೋರ್ದಂಡಸಹಾಯನಿರ್ಪುದೆಂದುಮಜೇಯಂ 
ನಿರ್ದಯನನುಪಮ ನಖಮುಖ 
ನಿರ್ದಾರಿತವನ್ಮನಾಗಸೆಂಘಂ ಸಿಂಗಂ ೧೩೯ 
ಆ ಮೃಗಾಧಿರಾಜಂ ಸಾಮಜವೆಲ್ಲವಂ ತವೆ ಕೊಂದು ತಿಂದು ಬಚೆಕ್ಕಮಾಹಾರಂಬಡೆಯ 
ದಡವಿಯ ಮೃಗಂಗಳನೆಲ್ಲಮನಿಂಬಿಟ್ಟು ತಿನುತ್ತಿರೆ ; ಮೃಗಂಗಳೆಲ್ಲಮೊಂದಾಗಿ ತಮೊಳಾಳೋ 
ಚನಂಗೆಯ್ದು ಮೃಗೇಂದ್ರನಲ್ಲಿಗೆ ಬಂದು ಪೊಡೆವಟ್ಟು. 
ಬಿನ್ನಹವೀ ಮೃಗನಿವಹಂ 
ನಿನ್ನಾಜ್ಞೆಯೊಳಿರ್ಕುಮೀ ಮಹಾಟವಿಯೊಳ್‌ ಶೌ- 
ರ್ಯೋನ್ನತ ಕಾವುದು ನೀನೆ- 
ಮನ್ನಯವಿದ ಧರ್ಮಮಾರ್ಗದಿಂ ಗಜವೈರಿ ೧೪೦ 
ಎಂದು ದೇವಾ ! ನೀವಿನಿತುಕಾಲವೆಮ್ಮಂ ಪೊರೆಯಲಾಯ್ತೀಗಳ್‌ ನಿಮಗೆಡರಾದಲ್ಲಿ 
ನಾವೆಲ್ಲಮಿರ್ಪೊಡೇತರ್ಕೆ ಬಾಲಕ್ತಿ ನಿಮಗೆ ಕರಿಗಳ್‌ ದೊರೆಕೊಳ್ಳನ್ನಂ ನಿಚ್ಚಲೊಂದೊಂದು 


ಆಗ ಕರಟಕನು ಅದೇನೆಂದು ಕೇಳಲು ದವನಕ ಹೇಳತೊಡಗಿದ : ೧೩೮. ಒಂದು 
ತೋಳ, ಕರಡಿ, ಒಳ್ಳೆಯ ಕೊರಳಿನ ಹೊಳೆಯುವ ಹರಿಣಗಳ ಸಾಲು, ಬಿಳಿಪಟ್ಟೆಯನ್ನುಳ್ಳ 
ಸಾರಂಗ, ಭಯಂಕರವಾದ ಕಣೆಹಂದಿ, ಸಾರಂಗ, ಮೊಲಗಳು, ಹುಲಿ, ಕಪಿಗಳ ಗುಂಪು 
ಸಿಂಹಸಮೂಹ, ಭಯಂಕರವಾದ ನರಿಗಳ ಮಂದೆ, ಮದದಿಂದ ಕೂಡಿದ ಆನೆ, 
ಶಾರ್ದೂಲ, ಕಾಗೆಗಳ ಗುಂಪು, ಸರ್ಪಗಳಿಂದ ಭೀಕರವಾಗಿ ಹೊಳೆಯುವ ಕಾಡಿನಲ್ಲಿ 
೧೩೯. ದುರ್ಧರವಿಕ್ರಮನೂ, ದೋರ್ದಂಡಸಹಾಯನೂ, ಅಜೇಯನೂ, ನಿರ್ದಯನೂ, 
ಅಸಾಧಾರಣವಾದ ನಖಮುಖಗಳಿಂದ ಕಾಡಿನ ಆನೆಗಳ ಸಮೂಹವನ್ನು ಸೀಳಿದವನೂ 
ಆದ ಸಿಂಹವಿತ್ತು. ವ॥ ಆ ಮೃಗಾಧಿರಾಜನು ಆನೆಗಳನ್ನೆಲ್ಲ ಕೊಂದು ತಿಂದ ಬಳಿಕ 
ಎಲ್ಲಿಯೂ ಆಹಾರ ಸಿಕ್ಕದೆ ಕಾಡಿನಲ್ಲಿದ್ದ ಸಿಕ್ಕ ಸಿಕ್ಕ ಬಡ ಪ್ರಾಣಿಗಳನ್ನೆಲ್ಲ ತಿನ್ನತೊಡಗಿತು. 
ಆಗ ಮೃಗಗಳೆಲ್ಲ ಒಂದಾಗಿ ತಮ್ಮತಮಲ್ಲೆ ಆಲೋಚನೆಮಾಡಿ ಮೃಗೇಂದ್ರನಲ್ಲಿಗೆ ಬಂದು 
ನಮಸ್ಕರಿಸಿ ಹೀಗೆಂದುವು : ೧೪೦. ಗಜವೈರಿ ! ಈ ಮಹಾ ಅರಣ್ಯದಲ್ಲಿ ವಾಸಿಸುವ ಈ 
ಮೃಗಸಮೂಹವು ನಿನ್ನ ಆಜ್ಞೆಗೆ ಒಳಪಟ್ಟವು. ಶೌರ್ಯೋನ್ನತನೂ, ನೀತಿಜ್ಞನೂ ಆ: 

ನೀನು ನಮನ್ನೆಲ್ಲ ಧರ್ಮಮಾರ್ಗದಿಂದ ಕಾಪಾಡಬೇಕು. ವ॥ ದೇವಾ ! ನೀವು ಇಷ್ಟರವರೆಗೆ 
ನಮ್ಮನ್ನು ಕಾಪಾಡಿದಿರಿ. ಈಗ ನಿಮಗೆ ಅಪಾಯ ಸಂಭವಿಸಿರಲು ನಾವು ನಿಮ್ಮ 
ಉಪಕಾರಕ್ಕಾಗದಿದ್ದರೆ ನಾವಿದ್ದೂ ಏನು ಪ್ರಯೋಜನ ? ನಿಮಗೆ ಆನೆಗಳು ಸಿಗುವ 


೧೧೦ ಕರ್ಣಾಟಕ ಪಂಚತಂತ್ರಂ 
ಮೃಗವನಟ್ಟುವೆವದಂ ಕೈಕೊಂಡಿಂತು ನಡೆವಿರಪ್ಪೊಡೆ ನಿರ್ವಹಿಪೆವಾಗದೊಡೋಡಿ ಪೋಪೆವೆನೆ, 
ಮೃಗಾಧಿರಾಜನಂತೆಗೆಯ್ದೆನೆಂದೊಡಂಬಟ್ಟು, ಬಾಯಾಳೆಂಬ ಬಳ್ಳುಮಂ ಬಾರಿಕನಂ ಮಾಡಿ ಪಲಕಾಲಂ 
ಸಲುತಮಿರ್ಪುದುಂ, ಒಂದು ದಿನಮಾ ಸಿಂಗಕ್ಕೆ ಮಾರಿ ಬರ್ಪಂತೆ ದೀರ್ಪಕರ್ಣನೆಂಬ ಮೊಲಕ್ಕೆ 
ಬಾರಿ ಬರ್ಪುದುಮಾ ಮೊಲನುಪಾಯಕುಶಲನಪ್ಪುದಲೆಂ ಕಾಲಜ್ಞಾನಮಂ ಕಾಲಜಯಮುಮಂ 
ಬಲ್ಲ ಪರಮಯೋಗಿಯಂತೆ ತನಗಾಸನ್ನಕಾಲಾಪಾಯಕ್ಕೆ ಜಯೋಪಾಯಮಂ ಮನದೊಳಗೆ ಬಗೆದು, 
“ವಾಕ್ಕಂ 11 ನಾಶಕ್ಕಂ ಬುದ್ಧಿಮತಃ ಪುರುಷಸ್ಕೆ' ಎಂಬ ವಾಕ್ಕೋಕ್ತಿಯಿಂ ಬುದ್ಧಿವಂತರ್ಗೆ ಕೇಡಿಲ್ದೆಂದು 
ನಿಶ್ಚೈಸಿಕೊಂಡು ದಿನಾಂತಂಬರೆಗಂ ತಡೆದು, ಬಲೆಕ್ಸೆಲ್ಲಿಯುಂ ನಿಲ್ಲದೆ, ಪೆಜಗಂ ನೋಡುತ್ತುಂ 
ಭಯಾತುರನಂತೆ ಬಂದುಂ ಮರಣಭ್ರಾಂತಿಯಂ ಚಿಂತಿಸಿ ಬರುತ್ತುಂ ತೊಟ್ಟನೆ ಮುಂದಿರ್ದ 
ಪುರಾಣಕೂಪಮಂ ಕಂಡು ತೃಷೆಯಿಂ ನೀರ್ಗುಡಿಯವೇಟಸ್ಕಿಂದು ನೋಡಿ ಏೆ ಇಟೆಯಲುಂ 
ಬಾರದ ಸ್ವಚ್ಛೆಜಲದೊಳ್‌ ತನ್ನ ಪ್ರತಿಬಂಬಮಂತು ಬಿಂಬಿಸುವುದಂ ಕಂಡು ಈ ಸಿಂಹಮನಿಲ್ಲಿಯೆ 
ಕೊಲಲುಂ ಗೆಲಲುಂ ಸಾಲ್ಕುಮೆಂದುತ್ತಾಹದಿಂದುಪಾಯನಿಪುಣನಪ್ಪ ಶಶಕನಾ ಸಿಂಹಮನಿಲ್ಲಿ ತಂದು 
ಕೊಲ್ವೆಂ, ಕೊಲಲಾಜದಂದು, 'ಸಾವಂಗೆ ಸಮುದ್ರಂ ಮೊಲಕಾಲುದ್ದಂ' ಎಂಬಂತೆ "ಕಿರ್ಚಿನೊಳ್‌ 
ಬಿಟ್ಟಿಂಗೆ ಸಾವು ತಪ್ಪುದು' ಎಂಬಂತೆ, ಅವಂ ಮುನಿದು ಇರ್ಮಡಿಸಿ ಕೊಂದಹನೋ ಭಯಮೇಕೆನಗಿಲ್ವಿ 


ತನಕ ಪ್ರತಿನಿತ್ಯವೂ ನಿಮ್ಮ ಬಳಿಗೆ ಒಂದೊಂದು ಮೃಗವನ್ನು ನಿಮ್ಮ ಆಹಾರಕ್ಕಾಗಿ 
ಕಳುಹಿಸುವೆವು. ಈ ವಿಚಾರ ನಿಮಗೆ ಸಮ್ಮತವೆನಿಸಿದರೆ ನಾವು ಇಲ್ಲೇ ಇರುವೆವು ; 
ಇಲ್ಲವಾದಲ್ಲಿ ಇಲ್ಲಿಂದ ಓಡಿಹೋಗುವೆವು. ಆ ಮಾತಿಗೆ ಮೃಗರಾಜನು ಹಾಗೆಯೇ ಮಾಡುವೆ 
ಎಂದು ಒಪ್ಪಿ ಬಾಯಾಳೆಂಬ ನರಿಯನ್ನು ಸರದಿಗಾರನನ್ನಾಗಿ ನೇಮಿಸಿ ಕೆಲವು ಕಾಲ 
ಕಳೆಯಿತು. ಹೀಗಿರುವ ಒಂದು ದಿನ ಆ ಸಿಂಹಕ್ಕೆ ಮಾರಿ ಬರುವಂತೆ ದೀರ್ಫಕರ್ಣನೆಂಬ 
ಮೊಲದ ಸರದಿ ಬಂತು. ಆ ಮೊಲವು ಉಪಾಯಕುಶಲನಾದುದರಿಂದ ಕಾಲಜ್ಞಾನವನ್ನೂ, 
ಕಾಲಜಯವನ್ನೂ ಬಲ್ಲ ಪರಮಯೋಗಿಯಂತೆ ತನಗೆ ಬಂದ ಅಪಾಯಕ್ಕೆ 
ಜಯೋಪಾಯವನ್ನು ಮನಸ್ಸಿನಲ್ಲೇ ಯೋಚಿಸಿತು. "ನಾಶಕ್ಕಂ ಬುದ್ಧಿಮತಃ ಪುರುಷಸ್ಯ' 
ಎಂಬಂತೆ ಮಾತನಾಡುವುದರಲ್ಲಿ ಬುದ್ಧಿವಂತರಾದವರಿಗೆ ಕೇಡಿಲ್ಲಎಂಬುದನ್ನು ನಿಶ್ಚಯಿಸಿ 
ಸಂಜೆಯವರೆಗೆ ಕಾದಿದ್ದು ಬಳಿಕ ಎಲ್ಲಿಯೂ ನಿಲ್ಲದೆ ಹಿಂದೆ ನೋಡುತ್ತ 
ಭಯಾತುರಗೊಂಡವನಂತೆ ಬಂದು ತನ್ನ ಮರಣಭ್ರಾಂತಿಯನ್ನು ಚಿಂತಿಸಿತು. ಇದ್ದಕ್ಕಿದ್ದಂತೆ 
ತನ್ನ ಎದುರಿನಲ್ಲೇ ಇದ್ದ ಒಂದು ಹಳೆಯ ಬಾವಿಯನ್ನು ಕಂಡು ಬಾಯಾರಿಕೆಯಿಂದ 
ನೀರು ಕುಡಿಯಬೇಕೆಂದು ನೋಡಿತು. ಇಳಿದು ಹತ್ತಲಾಗದ ಆ ಬಾವಿಯ ಸ್ವಚ್ಛಜಲದಲ್ಲಿ 
ತನ್ನ ಪ್ರತಿಬಿಂಬವು ಇದ್ದ ಹಾಗೆಯೇ ಬಿಂಬಿಸುವುದನ್ನು ಕಂಡಿತು. ಈ ಸಿಂಹವನ್ನು ಇಲ್ಲಿಯೇ 
ಕೊಲ್ಲಲೂ, ಗೆಲ್ಲಲೂ ಸಾಧ್ಯ ಎಂದ ಉತ್ಸಾಹದಿಂದ ಉಪಾಯನಿಪುಣನಾದ ಆ ಮೊಲ 
ಆ ಸಿಂಹನನ್ನು ಇಲ್ಲಿಗೆ ತಂದು ಕೊಲ್ಲುವೆ. ಒಂದು ವೇಳೆ ಕೊಲ್ಲಲಾಗದಿದ್ದರೆ, 
"ಸಾಯುವವನಿಗೆ ಸಮುದ್ರ ಮೊಳಕಾಲುದ್ದ' ಎಂಬಂತೆಯೂ, "ಕಿಚ್ಚಿನಲ್ಲಿ ಬಿದ್ದವನಿಗೆ 
ಸಾವು ತಪ್ಪದು' ಎಂಬಂತೆಯೂ ತನಗೆ ಸಾವು ತಪ್ಪಿದ್ದಲ್ಲ. ಹೆಚ್ಚೆಂದರೆ ಅವನು ನನ್ನ 
ಮೇಲೆ ಇಮ್ಮಡಿ ಕೋಪಗೊಂಡು ಕೊಂದಾನಷ್ಟೇ ! ಹೀಗಿರಲು ನಾನೇಕೆ ಭಯಪಡಬೇಕು. 


ಭೇದ ಪ್ರಕರಣಂ ೧೧೧ 
ಶ್ಲೋ ॥! ಕ್ಷಣ ವಿದ್ವಂಸಿನಿ ಕಾಯೇ ಕಾ ಚಿಂತಾ ಮರಣೇ ರಣೇ ॥೫೧॥ 

ಎಂಬ ವಾಕ್ಕದಿಂ ಹರಮಯೋಗಿಯಂತೆ ತನಗಾಸನ್ನಕಾಲ ಜಯೋಪಾಯಮಂ ಮನದೊಳ್‌ ಬಗೆದು 
ದಿನಾಂತಂಬರೆಗಂ ತಡೆದು, ಬಲಿಕೆಲ್ಲಿಯುಂ ನಿಲ್ಲದೆ ಪೆಜಗಂ ನೋಡುತ್ತುಂ ಭಯಾತುರನಂತೆ 
ಬಂದು, 

ಭ್ರುಕುಟಿಪುಟರಕ್ತ ನೇತ್ರನ- 

ನಕಾಲಕಾಲೋಗ್ರನಂ ಭಯಂಕರ ದಂಷ್ಟಾ- 

ಪ್ರಕರಾಳವದನನಂ ದೀ- 

ರ್ಥಕರ್ಣನೆಯ್ದಿದನರಣ್ಯಮೃಗವಲ್ಲಭನಂ ೧೪೧ 
ಅಂತೆಯ್ದಿವಂದ ದೀರ್ಥಕರ್ಣನಂ ಕಂಡು ಜಠರಾನಳಿಶಿಖಾಕಳಾಪದಂದಹೃಮಾನಮಾನಸಂ ಸಿಂಗಂ 
ಮುಳಿದೇನೆಲವೋ! ನೀನಿನಿತು ಪೊಟ್ತಾರ ಬಲದೊಳ್‌ ತಡೆದೆ ? ಈಗಳ್‌ ಬರುತಡಿಗಡಿಗೆ 
ಪೆಅಗಂ ನೋಡುತ್ತುಂ ಭಯಾತುರನಾಗಿ ಬಂದೆ, ನಿನ್ನಂ ಕಾವನೆಂಬನುಳ್ಳೊಡೆ ತೋಅವನಂ 
ಮುನ್ನಮಾಪೋಶನಂಗೊಂಡು ಬಚಟೆಕ್ಕೆ ನಿನ್ನಂ ಪ್ರಾಣಾಹುತಿಗೆಯ್ದೆನೆಂಬುದುಂ : ದೇವ! ನಿಮ್ಮ 
ಕೋಪಮುಂ ಪ್ರತಾಪಮುಮೆಮ್ರಂದಿಗರಪ್ಪ ಬಡವುಗಲ್ಲಲ್ಲದೆ ಹೆಅರ್ಗಿಲ್ಲ ಆದೊಡಂ ಬರ್ಪಾಗಳೊಂದು 
ಸಿಂಹಂ ಬರಲೀಯದೆ ತಡೆದಡ್ಡಂ ಬಂದೆನ್ನಂ ಬರವಿನ ವೃತ್ತಾಂತಮಂ ಬೆಸಗೊಂಡಿಂತೆಂದುದು ; 

ತುಂಗಗಜಂಗಳ್ಳಳ್ಳಿ ಮೃ 

ಗಂಗಳನಾಯ್ಪಣಸಿ ತಿಂಬುದಪ್ಪೊಡೆ ಪೆಅಿತೇಂ 

ಸಿಂಗಮದಲ್ಲದು ಪೋಗಾ 

ಸಿಂಗಂ ತಾಂ ಗಾವಸಿಂಗಮೆಂದುದು ನಿನ್ನಂ ೧೪೨ 
ಎಂದು ನಿಮ್ಮಡಿಯನನೇಕ ಪ್ರಕಾರದಿಂ ಆೋಡಾಡಿ ಬಯ್ಯುತೆನ್ನಂ ಬರಲೀಯದೆ ಕಾಡುತಿರ್ದ 
ಕಾರಣದಿನಿನ್ನೆಗಂ ತಡೆದೆನೆಂದು ಹೇಟ್ಟುದುಂ, ಕೇಸರಿಯಾಸುರಂ ಮಸೆಗಿ ಕ್ಷುಧಾಗ್ನಿಯೊಡನೆ ಕೋಶಾಗ್ನಿ 


ಶ್ಲೋ!! ಕ್ಷಣಮಾತ್ರದಲ್ಲಿ ಧ್ವಂಸವಾಗುವ ಕಾಯಕ್ಕೆ ಯುದ್ಧದಲ್ಲಿಯಾಗಲಿ ಮರಣದಲ್ಲಿಯಾಗಲಿ 
ಏಕೆ ಚಿಂತೆ ವ॥। ಎಂದು ಯೋಚಿಸಿ ಸಂಜೆಯವರೆಗೆ ಕಾದಿದ್ದು ಬಳಿಕ ಎಲ್ಲಿಯೂ ನಿಲ್ಲದೆ 
ಹಿಂದಕ್ಕೆ ನೋಡುತ್ತ ಭಯಾತುರನಂತೆ ಬಂದಿತು. ೧೪೧. ಹುಬ್ಬು ಗಂಟಿಕ್ಕಿದ ಕೆಂಡಕಾರುವ 
ಕಣ್ಣುಗಳ, ದಾಡೆಹಲ್ಲುಗಳಿಂದ ಕರಾಳಮುಖವಾದ ಮೃಗವಲ್ಲಭನನ್ನು ಮೊಲ ಕಂಡಿತು. 
ವ॥ ಹಾಗೆ ಬಂದ ದೀರ್ಫಕರ್ಣನನ್ನು ಕಂಡು ಜಠರಾಗ್ನಿಜ್ವಾಲೆಯಿಂದ ಸುಟ್ಟ ಮನಸ್ಸಿನ 
ಸಿಂಹ ಸಿಟ್ಟಿನಿಂದ ಉರಿದೇಳುತ್ತ ಹೀಗೆಂದಿತು : ಎಲವೋ ! ನೀನಿಷ್ಟು ಹೊತ್ತು ತಡವಾಗಿ 
ಬರಲು ಕಾರಣರಾರು? ಈಗ ಬರುವಾಗ ಹೆಜ್ಜೆ ಹೆಜ್ಜೆಗೂ ಭಯಾತುರನಾಗಿ ಹಿಂದೆ 
ನೋಡುತ್ತ ಬಂದೆ. ನಿನ್ನ ಒಡೆಯನೆಂಬುವನು ಯಾರಾದರೂ ಇದ್ದರೆ ತೋರಿಸು. ಮೊದಲು 
ಅವನನ್ನು ಆಪೋಶನ ಮಾಡಿ ಆನಂತರ ನಿನ್ನನ್ನು ಪ್ರಾಣಾಹುತಿ ಮಾಡುವೆ. ಅದಕ್ಕೆ 
ದೀರ್ಫಕರ್ಣ ಹೀಗೆಂದಿತು : ನಿಮ್ಮಕೋಪವೂ ಪ್ರತಾಪವೂ ನಮ್ಮಂಥ ಬಡವರ ಮೇಲಲ್ಲದೆ 
ಬೇರೆ ಏನೂ ಇಲ್ಲ. ಆದರೂ ನಾನು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಸಿಂಹ ನನ್ನನ್ನು 
ಬರಲು ಬಿಡದೆ ತಡೆದು ಅಡ್ಡಗಟ್ಟಿತು. ಆಗ ಆ ಕೇಸರಿ ಭಯಂಕರವಾಗಿ ಗರ್ಜಿಸಿ 
ಕ್ಷುಧಾಗ್ದಿಯೊಡನೆ ಕೋಪಾಗ್ನಿಯೂ ಹೆಚ್ಚಿ ಮೊಲದ ಮಾತಿನ ಬಲೆಗೆ ಸಿಕ್ಕಿಬಿದ್ದಿತು. ತನ್ನನ್ನು 














೧೧೨ ಕರ್ಣಾಟಕ ಪಂಚತಂತ್ರಂ 
ಪೆರ್ಚೆ ಮೊಲದ ಮಾತಿನ ಬಲೆಯೊಳ್‌ ಸಿಲ್ಕಿ ಕಡುಮುಳಿದು, ತನ್ನನಿಂತು ಕಡೆ ನುಡಿದ 
ಸಿಂಗಮಿರ್ಪೆಡೆಯಂ ತೋಜಕಿನೆ ಮೊಲನೆಂದುದು : ಆ ಸಿಂಗನತಿಬಲನಪ್ಪುದಚೆಂ ದೇವರ್‌ಪೋಗಿ 
ಪೆಅಗೆ ಹೀನಮಕ್ಕುಮದಾಗಳುಟೆದ ಮೃಗಂಗಳೆಲ್ಲ ಹಾಸ್ಕಂಗೆಯ್ದಪ್ಪುವದಲೆಂದೆನ್ನನಾರೋಗಿಸಿ 
ಸುಖದೊಳಿರಿಂ. "ಜೀವನ್‌ ಭದ್ರಾಣಿ ಪಶ್ಯತಿ' ಎಂಬ ನೀತಿಯುಂಟಪ್ಪುದಚೆಂ ನಿಷ್ಕಾರಣಂ ಸಾಯದೆನ್ನಂ 
ಕೊಳ್ಳಿಮೆನಲಾ ಸಿಂಗಂ ಕೇಳ್ದು ನೀನುಸಿರದವನಿರ್ದೆಡೆಯಂ ತೋಣು ನಡೆಯೆನಲಾ 
ದೀರ್ಥಕರ್ಣನಂತೆಗೆಯ್ದೆನೆಂದು ಮುಂದಿಟ್ಟೊಡಗೊಂಡು ಬಂದತರ್ಕ ಪರಾಕ್ರಮನಷ್ಟ ನಿಮ್ಮ ಮೆಚ್ಚದೆ 
ಮಚ್ಚರಿಸುವ ಸಿಂಹಮಿಲ್ಲಿರ್ದುದೆಂದು, 


ತರಳ ಸ್ಥಾಟಕ ಭಿತ್ತಿರು- 

ಚಿರಮಂ ತಾಂ ತಾರಾಹಾರಶಶಿವಿಶದಾಂಭಃ 
ಪರಿಪೂರ್ಣಮನುರುತರಮಂ 

ಪುರಾಣಕೂಪಮನಗಾಧಮಂ ಭೀಕರಮಂ ೧೪೩ 


ಅಂತಾ ಬಾವಿಯಂ ತೋಟಿ, ದೇವಾ! ನೋಡಿಮೆನಲೊಡಂ, ಕೋಪಾನ್ಗಂ ಕೂಪದೊಳಗಂ 
ನೋಡುವುದುಮಲ್ಲಿ ಪ್ರತಿಬಂಬಿಸಿದ ತನ್ನ ರೂಪಮಂ ಮತ್ತೊಂದು ಸಿಂಹಮೆ ಗೆತ್ತು. 


ಕೋಪಾಳನನಳುರೆ ಮಹಾ 

ಕೂಹದೊಳಿಭವೈರಿ ಪಾಯ್ದು ಸತ್ತುದು ಘನ ಶೌ- 
ರ್ಕೋಹೇತನಾದೊಡಂ ಸಲೆ 

ಕೋಪಾತುರನಪ್ಪನಾವನುಂ ಬಟ್ಡಪನೇ ೧೪೪ 


ಅಂತಾ ಸಿಂಹಮಂ ಬುದ್ಧಿಯ ಬಲದೊಳ್‌ ಮೊಲಂ ಮೊದಲಾಗಿ ಕೊಂದುದೆಂದೊಡೆ 
ವಿಶುದ್ಧಬುದ್ಧಿಯುಂ ನಿಶ್ಚಯಾತಕನುಮಪ್ಪಾತನೆತ್ತಿಕೊಂಡ ಕಜ್ಜಂ ಪಲಸಿನ ಮರದಂತೆ ಫಲಮನೆತ್ತಿಕೊಂಡು 
ಬರಲಕ್ಕುಂ 


ಈ ರೀತಿ ತಿರಸ್ಕರಿಸಿದ ಸಿಂಹವಿರುವ ಕಡೆಯನ್ನು ನನಗೆ ತೋರಿಸು ಎಂದಿತು. 
ದೀರ್ಫಕರ್ಣನು ಹಾಗೆಯೇ ಆಗಲಿ ಎಂದು ಸಿಂಹವನ್ನು ಮುಂದೆ ಮಾಡಿಕೊಂಡು ಬಂದು 
ನಿಮನ್ನು ಮೆಚ್ಚದೆ ಮತ್ತರಿಸುವ ಅಸಾಧಾರಣ ಪರಾಕ್ರಮಿಯಾದ ಸಿಂಹ ಇಲ್ಲಿದೆ ಎಂದು 
೧೪೩. ಸ್ಫಟಿಕದ ಭಿತ್ತಿಯಂತೆ ಹೊಳೆಯುವ, ಮುತ್ತಿನ ಹಾರದಂತೆ, ಚಂದ್ರನಂತೆ 
ತಿಳಿಜಲವುಳ್ಳುದೂ ಭಯಂಕರವೂ ಅತ್ಯಂತ ಅಗಾಧವೂ ಆದ ಒಂದು ಹಳೆಯ ಬಾವಿಯನ್ನು 
ತೋರಿಸಿತು. ಹಾಗೆ ಆ ಬಾವಿಯನ್ನು ತೋರಿಸಿ ದೇವಾ ! ನೋಡಿರಿ ಎನ್ನಲು 
ಕೋಪಾಂಧನಾದ ಆ ಕೇಸರಿ ಕೂಪದೊಳಕ್ಕೆ ನೋಡಲು ಅಲ್ಲಿ ಪ್ರತಿಬಿಂಬಿಸಿದ ತನ್ನ 
ರೂಪವನ್ನೇ ಮತ್ತೊಂದು ಸಿಂಹವೆಂದು ಭ್ರಮಿಸಿತು. ೧೪೪. ಕೋಪದಿಂದ ಆ 
ಮಹಾಕೂಪದಲ್ಲಿ ಬಿದ್ದು ಸತ್ತಿತು. ಎಷ್ಟೇ ಶೌರ್ಯ ವಂತನಾಚಲೂ ಕೋಪಾತುರನಾದವನು 
ಎಂದಾದರೂ ಬಾಳುವನೇ? ವ॥। ಹಾಗೆ ಆ ಸಿಂಹವನ್ನು ಬುದ್ಧಿಬಲದಿಂದ ಒಂದು 
ಮೊಲ ಕೊಂದಿತು. ಹಾಗೆಯೇ ವಿಶುದ್ಧಬುದ್ಧಿಯುಳ್ಳವನೂ ದೃಢನಿರ್ಧಾರವುಳ್ಳವನೂ 
ಕೈಕೊಂಡ ಕಾರ್ಯ ಹಲಸಿನಮರ ಹಣ್ಣು ಬಿಟ್ಟಂತೆ ಫಲಪ್ರದವಾಗುವುದು. 


ಭೇದ ಪ್ರಕರಣಂ ೧೧೩ 
ಅದು ಕಾರಣದಿಂ ಭಾವಿಸೆ 
ಸದಮಳಮತಿಯುತನೆನಿಷ್ಟವಂಗೆಂತುಂ ತೀ- 
ರದ ಕಜ್ಜಮುಂಟೆ ಬುದ್ಧಿಯೊ- 
ಳೆದೆವೆರಸಿದ ನರರಸಾಧ್ಯರಂ ಸಲೆ ಗೆಲ್ವರ್‌ ೧೪೫ 


ಎಂದಿಂತನೇಕದೃಷ್ಟಾಂತಂಗಳಂ ತೋಟೆ ನುಡಿದ ದವನಕನ ಮಾತಂ ಕರಟಕಂ ಕೇಳ್ದು ನೀನುಪಾಯ 
ಕುಶಲನುಂ ಕುಶಾಗ್ರಬುದ್ಧಿಯುಮಪ್ಪುದರ್ಕೇನುಂ ಸಂದೆಯಮಿಲ್ಲ. ತಡೆಯದೆ ನೀನೆತ್ತಿದ ಕಜ್ಜದ 
ಕಡೆಯನೆಯ್ಲಿಸೆಂಬುದುಮಂತೆಗೆಯ್ದೆನೆಂದು, 


ಪೃಥ್ವೀ ವೃತ್ತಂ ॥॥ ಶಠಪ್ರಕೃತಿ ನಿರ್ಗುಣಂ ಸಕಲಧರ್ಮ ಭೂಜಾವಳೀ 
ಕುಠಾರನಿರದೆಯ್ದಿದಂ ದವನಕಂ ಮೃಗಾಧೀಶನಂ 
ಕಠೋರನಖರಾಹತದ್ದಿರದ ಕುಂಭಪೀಠಸ್ಥಳೀ 
ಲುಠದ್ರುಧಿರ ದಾರುಣೋಲ್ಲಸಿತ ಕೇಸರೋದ್ಧಾಸಿಯಂ ೧೪೬ 
ಅಂತೆಯ್ದಿ ಪೊಡೆಮಟ್ಟು ಸೆಮುಚಿತಸ್ಥಾನದೊಳ್‌ ಕುಳ್ಳಿರ್ದು ತಲೆಯಂ ಬಾಗಿ ನೆಲನನುಂಗುಟದಿಂ 
ಬರೆಯುತಿರ್ದ ದವನಕನ ಕೃತಕವೇಷಮಂ ಕಂಡು ಪ್ರಾಕೃತವೇಷಮೆಂದು ನಂಬಿ ಪಿಂಗಳಕನಿಂತೆಂದಂ: 
ಏಂ ದವನಕ! ನೀನಿಂತು ಚಿಂತಾಕ್ರಾಂತನುಂ ಭ್ರಾಂತಚಿತ್ತನುಮಾಗಿರ್ಪುದಾವ ಕಾರಣಂ ಪೇಲ್‌ನೆ 
ದವನಕನಿಂತೆಂದಂ : 
ದೇವ ಸರಭಸದಿನೀ ಸಂ- 
ಜೀವಕನೆಂಬೆಟ್ತು ಕೆಲೆದೊಡಾ ಧ್ವನಿಗೊಂದಂ 
ಭಾವಿಸದೆ ನೀಂ ಭಯಂಬ- 
ಟ್ವೀ ವನಮಂ ಬಿಟ್ಟು ಪೋಷೆನೆಂಬುದುಮಾಗಳ್‌ ೧೪೭ 


೧೪೫. ಬುದ್ಧಿವಂತರಾದವರಿಗೆ ಸಾಧ್ಯವಾಗದ ಕೆಲಸವುಂಟೇ ? ವ॥ ಈ ರೀತಿ ಅನೇಕ 
ದೃಷ್ಟಾಂತಗಳನ್ನು ತೋರಿ ಹೇಳಿದ ದವನಕನ ಮಾತನ್ನು ಕರಟಕನು ಕೇಳಿ ನೀನು 
ಉಪಾಯಕುಶಲನೂ ಕುಶಾಗ್ರ ಬುದ್ಧಿಯುಳ್ಳವನೂ ಆಗಿರುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. 
ತಡಮಾಡದೆ ನೀನು ಯೋಚಿಸಿದ ಕಾರ್ಯವನ್ನು ಕೊನೆಗೊಳಿಸು ಎಂದು ಹೇಳಿತು. 
ಅಂತೆಯೇ ೧೪೬. ಹಟವಾದಿಯೂ, ನಿರ್ಗುಣನೂ, ಸಕಲ ಧರ್ಮ ವೃಕ್ಷಗಳಿಗೆ ಕುಠಾರ 
ಸ್ವರೂಪನೂ ಆದ ಕಠೋರವಾದ ಉಗುರುಗಳ ಹೊಡೆತಕ್ಕೆ ಆನೆಗಳ ಕುಂಭಸ್ಥಳಗಳನ್ನು 
ಒಡೆದು ರಕ್ತಸಿಕ್ತ ಕೇಸರಗಳಿಂದ ಶೋಭಿಸುವ ಮೃಗಾಧೀಶನಲ್ಲಿಗೆ ದವನಕನು ಹೋಗಿ 
ವ! ನಮಸ್ಕರಿಸಿ ಸಮುಚಿತಸ್ಥಾನದಲ್ಲಿ ಕುಳಿತು ತಲೆಬಾಗಿ ನೆಲವನ್ನು ಬರೆಯುತ್ತಿದ್ದ ದವನಕನ 
ಕೃತಕವೇಷವನ್ನು ಕಂಡು ಇದು ಪ್ರಾಕೃತವೇಷವೆಂದು ಭಾವಿಸಿ ಪಿಂಗಳಕ ಹೀಗೆಂದ: ಏನು 
ದವನಕ ! ನೀನು ಹೀಗೆ ಚಿಂತಾಕ್ರಾಂತನೂ ಭ್ರಾಂತಚಿತ್ತನೂ ಆಗಿರಲು ಕಾರಣವೇನು? 
ಅದಕ್ಕೆ ದವನಕನು ಹೀಗೆ ಹೇಳಿದ : ೧೪೭. ದೇವಾ ! ಈ ಸಂಜೀವಕ ಎಂಬ ಎತ್ತು 
ರಭಸದಿಂದ ಕೆಲೆಯಲು ಆ ಧ್ವನಿಗೆ ಭಯಪಟ್ಟು ಈ ವನವನ್ನೇ ಬಿಟ್ಟು 





೧೧೪ ಕರ್ಣಾಟಕ ಪಂಚತಂತ್ರಂ 
ಆಂ ನಿಮ್ಮಡಿಯ ಭಯಮಂ ಕಳೆಯಲೆಂದಾ ಮಹಾಸೆತ್ರ ಸಂಪನ್ನನಂ ನಿಮೊಳ್‌ ಕೂಡುವುದುಂ 
ಕೂಡಿದೊಡಾ ಪಾಪಕರ್ಮಂ ಪೊಲೆಗೆಳೆಯಂತೆಯುಂ ಶಾಂತಿಗೆಯ್ಕೆ ಬೇತಾಳಂ ಮೂಡಿದಂತೆ ತಾಂ 
ಜಾತಿಯೊಳ್‌ ಪಶುವಪ್ಪುದಜೆಂ ಹೊಚೆಯಂ ಧರ್ಮಮುಮನೆಚೆಯದಾ ಮೂಢಂ ನಿನ್ನ ರಾಜಕ್ಕಾಸೆವಟ್ಟು 
ನಿನ್ನಂ ಕೊಂದಪೆನೆಂದು ಸಮಕಟ್ಟುತಿರ್ದಪನದನಾನಲೆದೆನಪ್ಪುದಲೆಂದಿಲ್ಲಿ ಕರ್ತವ್ಯಮಾವುದೆಂದು 
ಚಿಂತಿಸಿದಹೆನೆಂದು ಬಿನ್ನಪಂಗೆಯ್ದುದುಂ, ಪಿಂಗಳಕನಿಂತೆಂದಂ : 
ಅನುರಕ್ತಂ ಭಕ್ತಂ ಹಿತ- 
ನೆನಗೀಗಳ್‌ ಜೀವಮಾಗಿ ಸಂಜೀವಕನಿಂ- 
ಬೆನೆ ನಡಪುತಿರ್ದಪಂ ಮ- 
ತ್ರಿನಿಸುಂ ವಿಪರೀತಮಪ್ಪುದಂ ಕಂಡಜೆಯೆಂ ೧೪೮ 
ಅಂತುಮಲ್ಲದೀಗಳೆನಗೆ ಅತ್ಯಾಸನ್ನವರ್ತಿಯಪ್ಪುದಜೆಂ ನಮ್ಮ ದುಷ್ಪಪರಿಗ್ರಹಂ ಕೆಮನ್ಸೆ 
ದ್ವೇಷಂಗೆಯ್ದು ತಾಮೆಲ್ಲರಾಜದೆ ನಿನ್ನನುಪೇಶ್ಷಿಸಿದರವಂದಿರ ಮಾತಂ ಕೇಳಲುಂ ನೀಂ ಮನಂಗುಡಲ್ವೇಡೆಂದು 
ನುಡಿವುದುಂ, ದವನಕನಿಂತೆಂದಂ : ನಾನಾವ ಕಜ್ಜವನಾದೊಡಂ ತ್ರಿಕಾಲಜ್ಞಾನಿಯ ಕಾಣ್ಕೆಯಂತೆ. 
ಕಂಡುದಂ, ಸಮಸ್‌ಶಾಸ್ತ್ರಶ್ರವಣಹರಿಣತಂ ಕೇಳ್ದ ನಿಶ್ಚಯಾರ್ಥದಂತೆ ಕೇಳ್ಪುದನಲ್ಲದೆ ಜಾತೃಂಧನಂತೆ 
ಪೆಅರ ಕಾಣೈೆಯೊಳ್‌ ಕಂಡುದಂ ಜಾತಿಬಧಿರನಂತನ್ಮರ ಕಿವಿಯೊಳ್‌ ಕೇಳ್ದುದಂ ನುಡಿವನಲ್ಲೆಂ, 
ದೇವರೆನ್ನ ಬುದ್ಧಿಯ ನೆಗಟ್ಟ ಸಾಹಸಂಗಳುಮಂ ಪುರುಷಕಾರಂಗಳುಮನಚಿತುಮಜೆಯದಂತೆ 
ಪರಪ್ರೇರಕನುಮನವಿಚಾರಕನುಮಂ ಮಾಡಿ ನುಡಿದಿರ್‌, ಎಂತುಂ ವಾಕ್ಕಂ ॥ "ಯಃ ಸಂಧಿಪರಃ 
ದೋಷಾನ್ವೇತ್ತಿ ತಸ್ಮ ದೋಷ ಬಹುತ್ವಂ ಪ್ರಖ್ಯಾಪಯತಿ' ಎಂಬ ನೀತಿಯನಲೆವೆನಪ್ಪುದಳೆಂದಾಂ 


ಹೋಗುವೆನೆಂದೆಯಲ್ಲವೇ ! ವ॥ ನಾನು ಪೂಜ್ಯರಾದ ನಿಮ್ಮಭಯವನ್ನು ನಿವಾರಿಸಲೆಂದು 
ಆ ಮಹಾಸತ್ವ್ವಸಂಪನ್ನನನ್ನು ನಿಮ್ಮೊಡನೆ ಕೂಡಿಸಿದೆ. ಆದರೆ ಆ ಪಾಪಿಷ್ಠ ದುಷ್ಟ 
ಸ್ನೇಹಿತನಂತೆಯೂ ಶಾಂತಿಮಾಡಲು ಬೇತಾಳ ಮೂಡಿದಂತೆಯೂ ತಾನು ಜಾತಿಯಲ್ಲಿ 
ಪಶುವಾದುದರಿಂದ ಸಂಬಂಧವನ್ನೂ ಧರ್ಮವನ್ನೂ ಅರಿಯದ ಮೂಢನಾದುದರಿಂದಲೂ 
ನಿನ್ನ ರಾಜ್ಯಕ್ಕಾಸೆಪಟ್ಟು ನಿನ್ನನ್ನು ಕೊಲ್ಲಬೇಕೆಂದು ಹವಣಿಸುತ್ತಿರುವನು. ಅದನ್ನು ನಾನು 
ತಿಳಿದುದರಿಂದ ಈಗ ನನ್ನ ಕರ್ತವ್ಯವೇನೆಂದು ಚಿಂತಿಸುತ್ತಿರುವೆನೆಂದು ಬಿನ್ನವಿಸಲು 
ಪಿಂಗಳಕನು ಹೀಗೆ ಹೇಳಿದನು: ೧೪೮. ಅನುರಕ್ತನೂ, ಭಕ್ತನೂ, ಹಿತನೂ ಆಗಿರುವ 
ನನ್ನ ಜೀವವಾಗಿರುವ ಸಂಜೀವಕನು ನನಗೆ ಸರಿಯಾಗಿ ನಡೆದುಕೊಳ್ಳುತ್ತಿರುವನು. ಈಗ 
ವಿರೋಧವಾಗಿ ನಾನು ವರ್ತಿಸಲಾರೆ. ವ॥! ಅಲ್ಲದೆ, ಈಗ ನನಗೆ ಅತ್ಯಾಸನ್ನಕಾಲ 
ವಾದುದರಿಂದ ನಮ್ಮ ವೈರಿಗಳು ಸುಮ್ಮ ಸುಮನೆ ದ್ವೇಷಿಸುತ್ತ ನಿನ್ನನ್ನು ಉಪೇಕ್ಷಿಸಿದರು. 
ಅವರ ಮಾತನ್ನು ಕೇಳಬೇಡ ; ಅದಕ್ಕೆಲ್ಲ ಮನಸ್ಸು ಕೊಡಬೇಡ. ಅದಕ್ಕೆ ದವನಕನು 
ಹೀಗೆಂದನು : ನಾನು ಯಾವ ಕೆಲಸವನ್ನಾದರೂ ತ್ರಿಕಾಲಜ್ಞಾನಿಯ ದರ್ಶನದಂತೆ 
ಕೇಳಿದುದನ್ನು ಅಲ್ಲದೆ ಹುಟ್ಟು ಕುರುಡನಂತೆ ಬೇರೆಯವರು ಕಂಡುದನ್ನು, ಹುಟ್ಟು ಕಿವುಡನಂತ 
ಬೇರೆಯವರು ಕೇಳಿದುದನ್ನು ನುಡಿಯುವವನಲ್ಲ, ಪೂಜ್ಯರಾದ ತಾವು ನನ್ನ ಸಾಹಸಗಳನ್ನೂ, 
ಸಾಮರ್ಥ್ಯಗಳನ್ನೂ ಲೆಕ್ಕಿಸದೆ ವೈರಿಪ್ರೇರಕನೆಂಬಂತೆ, ಅವಿಚಾರಕನೆಂಬಂತೆ ನೋಡಿದಿರಿ. 
"ಯಃ ಸಂಧಿಪರಃ ದೋಷಾನ್ಸೇತ್ರಿ ತಸ್ಯ ದೋಷಬಹುತ್ವಂ ಪ್ರಖ್ಕಾಪಯತಿ' ಎಂಬ 





ಭೇದ ಪ್ರಕರಣಂ ೧೧೫ 
ಕಂಡುಂ ಕೇಳ್ಪುಂ ನುಡಿವೆನಲ್ಲದೆ ವೃಥಾ ಪರನಿಂದೆಗೆಯ್ದೆನಲ್ಲಂ, ಇದು ಸ್ಥಾಮಿಕಾರ್ಯದುಪ್ಪು 
ದಚಿಂದುಹೇಕ್ಷಿಸಿರ್ಪುದು ಅನುಜೀವಿಗಳ್ಗೆ ಗುಣಮಲ್ಲಂ-ಅದಲೆಂ ನುಡಿದಪೆನದೆಂತೆನೆ: 
ಸ್ವಾಮಿಹಿತನಪ್ಪದಂ ಸ್ವ 
ಸ್ವಾಮಿಗೆ ಹಿತಮಪ್ಪ ಕಜ್ಜಮುಳ್ಳೊಡೆ ಪಿರಿದುಂ 
ಪ್ರೇಮದಿನಲೆಪುವುದಲೆಪದೊ- 
ಡೇಮಾತಿಹಪರವಿರುದ್ಧಮಪ್ಪುದಮೋಘಂ ೧೪೯ 
ಅಜೆದುದನಾಳ್ಪನೊಳ್‌ ಮಅಸಿ ಮಾಣ್ಣಿರದೊಯ್ಯನೆ ಪೇಟದಾತನೇ- 
ತಅ ಹಿತನೆಯ್ದೆ ಕೂರ್ಪವರ ಪೇಲ್ಬುದನಿಂಬೆನೆ ಕೇಳಿದಾತನೇ- 
ತಳ ವಿಭು ಮಂತ್ರಿಯುಂ ನೃಪತಿಯುಂ ಬಗೆಗೊಂಡನುಕೂಲವೃತ್ತಿಯೊಳ್‌ 
ನೆಆ್‌ದಿರೆ ಕೂಡುಗುಂ ನಿಖಿಲರಾಜ್ಯವಿಭೂತಿಗಳಾವ ಕಾಲಮುಂ ೧೫೦ 
ಹಿತನಪ್ಪ ಭೃತ್ಯನೆಂದುಂ 
ಪತಿಗಹಜಯಮಾಗದಂತು ನೆಗಬ್ಬುದು ಪತಿದು- 
ರ್ಮತಿಯಾಗಿ ದುಷ್ಪಜನಸಂ- 
ಗತಿಗೆಅಗಿದೊಡೆಅಗಲೀಯದಿರ್ಪುದಮೋಘಂ ೧೫೧ 


ಎಂತುಂ ಪೂರ್ವೋಕ್ತಮಿಂತೆಂಬುದಲ್ವೆ, 
ಶ್ಲೋ 1! ಯದಿಷ್ಟಂ ತಸ್ಕ ತದ್ದೂ ,ಯಾತ್‌ ಯಸ್ಕ ನೇಚ್ಛೇತ್ಸರಾಭವಂ 
ಏಷಏವ ಸತಾಂ ಧರ್ಮೋ ವಿಪರೀತಮತೋತನ್ಯಥಾ 11೫೨11 
ಟೀ!! ಆವನಾವನೋರ್ವಂಗೆ ಹೊಲ್ಲೆಹಮಂ ಬಯಸುವಾತನಾತಂಗನುಕೂಲಮಾಗಿಯೆ 


ಪೇಲ್ಬುದು ; ಲೇಸಂ ಬಯಸುವಾತಂ ಅಕಾರ್ಯಮನನುಕೂಲವಾಗಿ ನುಡಿಯಲಾಗದು ಎಂದಿಂತನುರಕ್ಷನಪ್ಪ 
ಸದ್ಭೃತ್ಯಂಗಂ ಸಚಿವಂಗಂ ಪೇಟ್ವೇಗುಣಂಗಳನಾನಜಕಿವೆನಾಗಿಯುಂ ನೀಂ ಕಿಡೆ ಕಿಡಲುಂ ನೀಂ ಬಾಲಕ 


ನೀತಿಯನ್ನು ಅರಿತವನಾದುದರಿಂದ ಕಂಡು, ಕೇಳಿ ಹೇಳುವೆನಲ್ಲದೆ ಸುಮನೆ ಬೇರೆಯವರನ್ನು 
ನಿಂದಿಸುವವನು ನಾನಲ್ಲ. ಇದು ಸ್ವಾಮಿಕಾರ್ಯವಾದುದರಿಂದ ಇದನ್ನು ಉಪೇಕ್ಷಿಸುವುದು 
ಭೃತ್ಯರ ಗುಣವಲ್ಲ. ೧೪೯. ಸ್ವಾಮಿಹಿತನಾದವನು ತನ್ನ ಒಡೆಯನಿಗೆ ಹಿತವಾದ 
ಕಾರ್ಯವಿದ್ದಲ್ಲಿ ಪ್ರೀತಿಯಿಂದ ತಿಳಿಸಬೇಕು, ತಿಳಿಸದಿದ್ದಲ್ಲಿ ಇಹಪರಗಳಲ್ಲಿ ವಿರೋಧ 
ವುಂಟಾಗುವುದು. ೧೫೦. ತಿಳಿದುದನ್ನು ಆಳುವವನಲ್ಲಿ ಮರೆಸಿ ಹೇಳದವನು ಎಂಥ 
ಸೇವಕ ? ಹೇಳಿದುದನ್ನು ಉಚಿತವರಿತು ಕೇಳದವನು ಎಂಥ ಸ್ವಾಮಿ ? ಪ್ರಭುವೂ 
ಮಂತ್ರಿಯೂ ಕೂಡಿ ನಡೆದರೆ ಎಲ್ಲ ಕಾಲದಲ್ಲೂ ಸಕಲ ರಾಜ್ಯವಿಭೂತಿಗಳೂ 
ಕೂಡಿಬರುವುವು. ೧೫೧. ಹಿತನಾದ ಭೃತ್ಯನು ಎಂದೂ ತನ್ನ ಒಡೆಯನಾದವನಿಗೆ 
ಅಪಜಯವಾಗದಂತೆ ನಡೆದುಕೊಳ್ಳತಕ್ಕದ್ದು. ಪತಿ ದುರ್ಮತಿಯಾಗಿ ದುಷ್ಟರ 
ಸಹವಾಸಕ್ಕೆರಗಿದರೆ ಹಾಗಾದಂತೆ ನೋಡಿಕೊಳ್ಳತಕ್ಕದ್ದು. ಶ್ಲೋ! ಒಬ್ಬನಿಗೆ ಕೆಟ್ಟದ್ದನ್ನು 
ಬಯಸುವಾತನು ಆತನಿಗೆ ಅನುಕೂಲವಾಗಿ ಹೇಳಬೇಕು. ಲೇಸನ್ನು ಬಯಸುವಾತನು 
ಅಕಾರ್ಯವನ್ನು ಅನುಕೂಲವಾಗಿ ನುಡಿಯಲಾಗದು. ಹೀಗೆ ಅನುರಕ್ತನಾದ ಸದ್ಭೃತ್ಯನ, 
ಸಚಿವನ ಗುಣಗಳನ್ನು ತಿಳಿದ ನಾನು, ನೀನು ಕೆಡಲು ಕೆಡಲಿಕ್ಕೂ, ನೀನು ಬಾಳಲು 


೧೧೬ ಕರ್ಣಾಟಕ ಪಂಚತಂತ್ರಂ 
ಬಾಟಲುಮಿರ್ದೆನಾಗಿಯುಂ ಕಂಡ ಕಜ್ಜಮಂ ದೇವರ್ಗಜೆಯೆ ಬನ್ನಹಂಗೆಯ್ದೆನೆಂಬಂದುಂ; 
ಪಿಂಗಳಕನಿಂತೆಂದಂ; ನೀನೀಗಳ್‌ ನುಡಿದ ಮಾತಿನಿತುಮಾಪುಂಗಂ ಹಿತವಂಗಂ ನುಡಿಯಲಪ್ಪು 
ದಾದೊಡಮವಾಬನಸಗೋಚರಮಪ್ಪಾತತತ್ತಮಂ ತತ್ತವಿಚಾರಪಾರಗರುಂ ಅನುಮಾನಪ್ರಮಾಣರುಮಾಗಿ 
ಕೈಕೊಂಡೊರ್ವರೊಂದನೆ ಕಂಡೆಂತುಂ ನಿಶ್ಚಯಿಸಲುಮೇಕವಾಕ್ಕರಾಗಲುಮಚಿದಪರಿಲ್ಲದಣಿಂ ಅಂತಪ್ಪಾತ್ಮ 
ತತ್ತಮನೆನಗಜೆಪಿದ ಸದಾಚಾರನುಂ ಸಾಧುವೇಷನುಂ ಸತ್ತುರುಷನುಮಪ್ಪ ಸಂಜೀವಕನ ಗುಣಂಗಳುಮಂ 
ಪ್ರತಕ್ಷಪ್ರಮಾಣಂಗಳಿನಾವಲೆದಿರ್ದುಂ ನಮಗಾತಂ ತಪ್ಪುವನೆಂದು ನಿಶ್ಚೈಸಲ್ಪರ್ಕುಮೆ ಎನೆ ದವನಕಂ 
ಮುಗುಳ್ನಗೆ ನಗುತ್ತಿಂತೆಂದಂ : 
ಶ್ಲೋ 1! ಅಭ್ರಾಂತಶ್ಚ ನೃಪೋ ನಾಸ್ತಿ ಶ್ರೋತ್ರಿಯೇ ನಾಸ್ತಿ ಬುದ್ಧಿಮಾನ್‌ 
ಅವಿದಗ್ಗಾಂಗನಾ ನಾಸ್ತಿ ಕಿರಾಟೋ ನಾಸ್ತಿ ನಿಶ್ಶಠಃ 11೫೩11 

ಟೀ!! ಮರುಳನಲ್ಲದರಸಿಲ್ಲ ಬುದ್ಧಿಯುಳ್ಳ ಛಾಂದಸರಿಲ್ಲ ಜಾಣೆಯಲ್ಲದ ಸ್ತ್ರೀಯಿಲ್ವ ಹುಸಿಯದ 
ವ್ಯವಹಾರಿಯಿಲ್ಲ ಎಂಬೀ ಶ್ಲೋಕಾರ್ಥಮುಂಟಪ್ಪುದಲೆಂ "ಪರಮಾಣು ಪ್ರಮಾಣನೊರ್ವ ಕ್ಷತ್ರಿಯನ 
ಮೇಲೆ ಪರ್ವತಪ್ರಮಾಣ ಪಂಚಶತ ಪಿಶಾಚಂಗಳಿರ್ಪುವು' ಎಂಬ ನಾಣ್ಣುಡಿಯುಂಟು. 
'ಅರಸುಮಾನೆಯುಂ ತಿರಿಪುವರಿಚ್ಛೆ' ಎಂಬ ಲೋಕಗಾಣೆಯೋಕೆ ಪ್ರುಸಿಯಕ್ಕುಂ? ಇದೆಲ್ಲಂ ಸಂಜೀವಕನೆಂಬ 
ಹಸುವಂ ತಂದು ನಿಮ್‌ ಕೂಡಿದೆನ್ನ ಮರುಳ್ತನಮಲ್ಲದೆ ನಿಮೊಲಿನಿತುಂ ದೋಷಮಿಲ್ಲ ಅದಂತಿರ್ಕೆ, 
ಆತನನಾಂ ತಂದು ಕಾಣಿಸಿ ಕೂಡಿದಂದಿಂ ತೊಟ್ಟು ಇಂದುವರಮೆನ್ನಂ ಕರಂ ಮನ್ನಿಸಿ ನಡಪುತ್ತಿರ್ದು 
ಈಗಳುಂ ಎನ್ನಂ ತನ್ನಾತನೆಂದೇ ಬಗೆದೆನ್ನಂ ಕಟ್ಟೇಕಾಂತಕ್ಕುಯ್ಲಿಂತೆಂದಂ : 


ಬಾಳಲಿಕ್ಕೂ ಸಿದ್ಧನಾಗಿರುವುದರಿಂದಲೇ ನನಗೆನಿಸಿದ ವಿಚಾರವನ್ನು ಪೂಜ್ಯರಿಗೆ ಬಿನ್ನಯಿಸಿದೆ. 
ಅದಕ್ಕೆ ಪಿಂಗಳಕನು ಹೀಗೆ ನುಡಿದನು : ನೀನು ಈಗ ಹೇಳಿದ ಈ ಮಾತೆಲ್ಲ ಆಪ್ತನಿಗೂ 
ಹಿತನಿಗೂ ಹೇಳಬೇಕಾದುದಾದರೂ ಅವಾಜನಸಗೋಚರವಾದ ಆತ್ಮತತ್ವ್ವವನ್ನು ನನಗೆ 
ಉಪದೇಶಿಸಿದ ಸದಾಚಾರನೂ ಸಾಧುವೇಷನೂ ಸತ್ಪುರುಷನೂ ಆದ ಸಂಜೀವಕನ 
ಗುಣಗಳನ್ನು ಪ್ರತ್ಯಕ್ಷವಾಗಿಯೂ ಪ್ರಮಾಣಪೂರ್ವಕವಾಗಿಯೂ ನಾವು ತಿಳಿದಿದ್ದೂ ನಮಗೆ 
ಅವನು ಎರಡೆಣಿಸುವನೆಂದು ಹೇಗೆ ನಿಶ್ಚಯಿಸುವುದು ? ಆಗ ದವನಕ ಮುಗುಳ್ನಗುತ್ತ 
ಹೀಗೆಂದ: ಶ್ಲೋ!! ಮರುಳನಲ್ಲದ ಅರಸಿಲ್ಲ, ಬುದ್ಧಿವಂತನಾದ ಬ್ರಾಹ್ಯಣನಿಲ್ಲ, 
ಜಾಣೆಯಲ್ಲದ ಸ್ತ್ರೀಯಿಲ್ಲ ; ಹುಸಿಯದ ವ್ಯವಹಾರಿಯಿಲ್ಲ ಎಂಬ ಶ್ಲೋಕಾರ್ಥ 
ವಿರುವುದರಿಂದ “ಪರಮಾಣುಪ್ರಮಾಣನಾದ ಒಬ್ಬ ಕ್ಷತ್ರಿಯನ ಮೇಲೆ ಪರ್ವತಪ್ರಮಾಣದ 
ಐನೂರು ಪಿಶಾಚಗಳಿರುವುವು' ಎಂಬ ನಾಣ್ಣುಡಿಯುಂಟು, "ಅರಸೂ ಆನೆಯೂ 
ತಿರುಗಿಸುವವರ ಇಚ್ಛೆ' ಎಂಬ ಲೋಕದ ಗಾದೆ ಏಕೆ ಸುಳ್ಳಾಗುವುದು ? ಇದೆಲ್ಲವೂ 
ಸಂಜೀವಕ ಎಂಬ ಪಶುವನ್ನು ನಿಮ್ಮಲ್ಲಿ ತಂದು ಕೂಡಿಸಿದ ನನ್ನ ಮರುಳಂತನವಲ್ಲದೆ. 
ನಿಮ್ಮಲ್ಲಿ ಲೇಶವೂ ದೋಷವಿಲ್ಲ. ಅದು ಹಾಗಿರಲಿ. ಆತನನ್ನು ನಾನು ನಿಮಗೆ ಕಾಣಿಸಿ 
ಕೂಡಿಸಿದಂದಿನಿಂದ ಇಂದಿನವರೆಗೆ ನನ್ನನ್ನು ಚೆನ್ನಾಗಿ ಮನ್ನಿಸಿ ನಡೆಸುತ್ತಿದ್ದು ಈಗಲೂ 
ನನ್ನನ್ನು ತನ್ನವನೆಂದೇ ಬಗೆದು ನನ್ನನ್ನು ಏಕಾಂತಕ್ಕೆ ಕರೆದು ಹೀಗೆಂದ : 





ಭೇದ ಪ್ರಕರಣಂ ೧೧೭ 

ಆಪದ್ದಿನೀತನಂ ಧೃತ- 

ಕೋಪನನಚ್ನಾನಿಯಂ ಕೃತಘ್ನನನೆಂದುಂ 

ಪಾಪಿಯನವಿಚಾರಿಯನಿಂ- 

ತೀ ಪಿಂಗಳೆಕನನಶೇಷದೋಹಾವಿಳೆನಂ ೧೫೨ 

ಇಂತಪ್ಪನನಾಳ್ಗನೆಂದೋಲಗಿಪರ್ಗೇನಾನುಮೊಂದು ನೆಪದಿಂದಾತನ ಕೈಯೊಳೇ ಸಾಮಾಗದೆ 

ಪೋಗದು, ಅವನಂ ನೀಂ ಮುನ್ನಂ ಶಾಂತನುಂ ಪಿರಿಯನುಮಾಗಿ ಪೇಲಸ್ತಿ ಈಗಳಾತನ ಪುರುಷಾರ್ಥದ 
ಪುರುಳುಂ ಶಕ್ತಿಯಳವುಂ ಕಲಿತನದ ಗುಣ್ಣುಂ ಪರಾಕ್ರಮದ ಬಿಣ್ಣುಂ ಕರತಳಾಮಳಕಮಾಗಿರ್ದಷ್ಟುದು, 
ಆ ಹರಿಯನೊಂದು ನರಿಯಂ ಕೊಲ್ಹಂತಶ್ರಮದಿಂಬೆ ಕೊಂದು ಗಜಾದಿ ಮೃಗಗಣಮಂ ನಿರ್ಬಾಧೆಯಿಂ 
ನಿಶ್ಚಿಂತಮಿರ್ಪಂತು ಮಾಟಿಕಿನೆಂದು ಮತ್ತಮಿಂತೆಂದಂ : 

ಆಸದೃಶಮೆನಿಪ್ಪ ಭವದೀ- 

ಯ ಸತ್ತಮಂ ಬಗೆಯದಾತಸತ್ತಮೆನೆ ಸಮ- 

ರ್ಥಿಸಿ ದೇವ "ವೀರಭೋಜ್ಯಾ 

ವಸುಂಧರಾ' ಎಂದು ನುಡಿದನಾ ವೃಜಭೇಂದ್ರಂ ೧೫೩ 

ಮೃಗರಾಜನ ಶಕ್ತಿತ್ರಯ- 

ದ ಗುಣ್ಣುಮಂ ಬಾಹುಬಲದ ತಿಣ್ಣುಮನಚಿದೆಂ 

ಬಗೆಯೊಳ್‌ ಕೊಂದಾತನನಾ 

ಮೃಗರಾಜಶ್ರೀಯನಾವಗಂ ಕೈಕೊಳ್ವೆಂ ೧೫೪ 
ಎಂಬಂ, ಅದಲ್ಲದೆಯುಂ, 

ವೃಷಭೇಂದ್ರನಂದಮೀಗಳ್‌ 

ವಿಷಮತರಂ ಮುನ್ನಿನಂದಮಲ್ಲಂ ಬಗೆಯಂ. 

ವಿಷಧರವಲ್ಲಭ ಭೂಷಣ 

ವೃಷಭನುಮಂ ದೇವ ನಿಮನೇಂ ಬಗೆದಪನೇ ೧೫೫ 


೧೫೨. ಆಪದ್ವಿನೀತನೂ, ಕೋಪಿಷ್ಠನೂ, ಅಜ್ಞಾನಿಯೂ, ಕೃತಘ್ನನೂ, ಪಾಪಿಯೂ, 
ಅವಿಚಾರಿಯೂ ಆದ ವ॥। ಈ ಪಿಂಗಳಕನನ್ನು ಓಲಗಿಸುವವರಿಗೆ ಏನಾದರೊಂದು 
ನೆವದಿಂದ ಆತನ ಕೈಯಿಂದಲೇ ಸಾವಾಗದೆ ಇರದು. ಅವನನ್ನು ನೀನು ಮೊದಲು ಶಾಂತನೂ 
ಹಿರಿಯನೂ ಎಂದು ಹೇಳಿದೆ. ಈಗ ಆತನ ಪುರುಷಾರ್ಥದ ಹುರುಳನ್ನೂ ಶಕ್ತಿಯನ್ನೂ 
ಪರಾಕ್ರಮವನ್ನೂ ತಿಳಿದಿರುವೆ. ಸಿಂಹವನ್ನು ಒಂದು ನರಿಯನ್ನು ಕೊಲ್ಲುವಂತೆ ಅಶ್ರಮದಿಂದ 
ಕೊಂದು ಗಜಾದಿಮೃಗಗಳಿಗೆ ನಿರ್ಬಾಧೆಯೂ, ನಿಶ್ಚಿಂತೆಯೂ ಉಂಟಾಗುವಂತೆ 
ಮಾಡುವೆನೆಂದು ನುಡಿದ : ೧೫೩. ದೇವಾ! ಅಸದೃಶವಾದ ನಿಮ್ಮ ಸಾಮರ್ಥ್ಯವನ್ನು 
ಬಗೆಯದೆ ತನ್ನ ಸಾಮರ್ಥ್ಯವನ್ನೇ ದೊಡ್ಡದೆಂದು ಸಮರ್ಥಿಸಿ "ವೀರಭೋಜ್ಯಾ ವಸುಂಧರಾ' 
ಎಂದು ಆ ವೃಷಭೇಂದ್ರನು ನುಡಿಯಬಹುದೇ ? ೧೫೪. ಮೃಗರಾಜನ ಶಕ್ತಿ ತ್ರಯವನ್ನೂ 
ಬಾಹುಬಲದ ತೀವ್ರತೆಯನ್ನೂ ಅರಿತುಕೊಂಡು ಉಪಾಯದಿಂದ ಮೃಗರಾಜನನ್ನು ಕೊಂದು 
ಈ ವನಕ್ಕೆ ಅಧಿಪತಿಯಾಗುವ ಎಂದು ಯೋಚಸುತ್ತಿರುವನು. ೧೫೫. ಈಗ ಆ 
ವೃಷಭೇಂದ್ರನ ಪರಿ ವಿಷಮತರವಾಗಿದೆ. ಅವನು ಈಗ ಮೊದಲಿನಂತಿಲ್ಲ. ಈಶ್ವರನ 


೧೧೮ ಕರ್ಣಾಟಕ ಪಂಚತಂತ್ರಂ 
ಸಕಲೋರ್ವೀತಳಪೂಜ್ಯಮಪ್ಪ ಭವದೀಯ ಪ್ರಾಜ್ಯರಾಜ್ಯಕ್ಕೆ ಕಂ- 
ಟಕನಾದಂ ಕ್ರಮದಿಂದೆ ಸಂವರಿಸಿದಂ ಕ್ರೋಧಾದಿ ವರ್ಗಂಗಳೆಂ 
ಸುಕರಂ ಭಾವಿಸಿ ನೋಡೆ ದೇವ ಪೆಅತೇಂ ಸಂಜೀವಕಂ ದಾವಪಾ- 
ವಕನಾದಂ ಭವದಿಷ್ಟ ಸೇವಕಗಣಕ್ಕೇಂ ಪರ್ಚುವೇಂ ಮಂತಣಂ ೧೫೬ 
ಕೇಸರಿ ಚಕ್ರವರ್ತಿ ಪೆಠತೇಂ ನಿನಗಲ್ತು ವಿರೋಧಿನಾಯಕ 
ತ್ರಾಸಕನೆಂಬ ಪೆಂಪನೊಳಕೊಂಡ ಹಿರಣ್ಮಕನಂ ಪರಾಕ್ರಮೋ- 
ದ್ಧಾಸಿಯನಾತ್ಮ ತೀಕ್ಷ್ಣ ನಖರಂಗಳಿನಾಸುರಮಾಗಿ ಸೀಲ್ತ ಪುಂ- 
ಸ್ಕೇಸರಿಗಂ ಬಲಾಧಿಕನಸಾಧ್ಯತರಂ ನೆಗಲ್ಬಂ ವೃಹಾಧಿಸಂ ೧೫೭ 
ಮತ್ತಂ ನಿನಗೆ ಶತ್ರುಮಿತ್ರೋದಾಸೀನರಾಗಿರ್ದವರ್ಗಳಲ್ಲಿಗೆ ತನ್ನ ಗುಪ್ತಚರರನಟ್ಟಿ ತನಗೆ 
ಮಾಡಿಕೊಳುತಿರ್ದಪನದೆಂತೆನೆ : 
ವೃಕಶಾರ್ಮೂಲ ವರಾಹಮುಖ್ಯರ ಮನಂಗೊಂಡಂ ಮಹಾಶ್ವಾಪದ 
ಪ್ರಕರಾಮಾತ್ಮರೊಳಂ ಗಜಾಧಿಷರೊಳಂ ನಂಟರ್ತನಂಗೊಂಡನ- 
ಪ್ರಕಟಂ ನೀತಿವಿರುದ್ಧಮಾಜೆಡೆಯೊಳಂ ತಾನೆಂಬ ಸನುಂತ್ರಿಯಿಂ 
ಎಕಳಂ ಮಾಡುವನಿಂತು ತೊಟ್ಟನೆ ಭವತ್ಸಪ್ಪಾಂಗವಂ ಪುಂಗವಂ ೧೫೮ 


ಅದಲ್ಲದೆಯುಂ ದೇವರ್‌ ತನಗೆ ಸಮಾನಬಲರಪ್ಪುದಚೆಂ ಸಮಬಲನೊಳಮಧಿಕಬಲನೊಳಂ 
ಯುದ್ಧಂ ನಿಷಿದ್ಧ ಜಯಂ ಸಂದೆಯಮೆಂದಲೆನನಪ್ಪುದಲೆಂ ದೇವರ್ಗೆ ಬಲಕ್ಷಯಮಪ್ಪಂತು 


ವಾಹನವಾದ ವೃಷಭೇಂದ್ರನನ್ನೂ ಅವನು ಲೆಕ್ಕಿಸುತ್ತಿಲ್ಲ ಎಂದ ಮೇಲೆ ನಿಮ್ಮನ್ನು 
ಬಗೆಯುವನೇ ? ೧೫೬. ಸಕಲೋರ್ವಿಗೂ ಪೂಜ್ಯನಾದ ನಿನ್ನ ಸಾಮ್ರಾಜ್ಯಕ್ಕೆ ಅವನು 
ಕಂಟಕನಾಗಿ ಪರಿಣಮಿಸಿದ್ದಾನೆ. ಕ್ರಮವಾಗಿ ಕ್ರೋಧಾದಿ ಅರಿವರ್ಗವನ್ನು 
ರೂಢಿಸಿಕೊಳ್ಳುತ್ತಿದ್ದಾನೆ. ದೇವ, ಹೆಚ್ಚೇನು ಹೇಳಲಿ, ಸಂಜೀವಕನು ಬೆಂಕಿಯಂತೆ 
ವರ್ಧಿಸುತ್ತಿದ್ದಾನೆ. ಹೀಗಿರುವಾಗ ನಿಮ್ಮ ಇಷ್ಟವಾದ ಸೇವಕಜನರೊಂದಿಗೆ ಮತ್ತೇಕೆ 
ಮಂತಣ? ೧೫೭. ಸಿಂಹ ಚಕ್ರಿಯೆ, ನಿನಗಿರಲಿ, ವಿರೋಧಿನಾಯಕರಿಗೆ ಪರಮ 
ಸಂಕಟಕರನಾಗಿದ್ದ ಹಿರಣ್ಯಾಕ್ಷನನ್ನು ತೀಕ್ಷ್ಣವಾದ ಉಗುರುಗಳಿಂದ ಭಯಂಕರವಾಗಿ ಸೀಳಿ 
ಕೊಂದ ಸಾಕ್ಷಾತ್‌ ನರಸಿಂಹನಿಗೂ ಅವನು ಅಸಾಧ್ಯನಾಗಿದ್ದಾನೆ. ಮತ್ತೆ, ನಿನಗೆ ಶತ್ರು, 
ಮಿತ್ರ, ಉದಾಸೀನರಾಗಿದ್ದವರ ಬಳಿಗೆಲ್ಲ ಗುಪ್ತಚಾರರನ್ನು ಕಳುಹಿಸಿಕೊಟ್ಟು ಅವರೆಲ್ಲರನ್ನೂ 
ತನ್ನ ಪಕ್ಷವಾಗಿ ಮಾಡಿಕೊಳ್ಳುತ್ತಿದ್ದಾನೆ, ಹೇಗೆಂದರೆ ೧೫೮. ವೃಕ ಶಾರ್ದೂಲ, ವರಾಹ 
ಮುಖ್ಯರ ಮನಸ್ಸನ್ನು ಒಲಿಸಿಕೊಂಡಿದ್ದಾನೆ, ಶ್ವಾಪದ ಪ್ರಕರ ಅಮಾತ್ಮರಲ್ಲಿಯೂ, 
ಗಜಾಧಿಪರಲ್ಲಿಯೂ ನಂಟಸ್ತಿಕೆ ಬೆಳಸಿದ್ದಾನೆ. ನೀತಿವಿರುದ್ಧವಾದೆಡೆಗಳಲ್ಲಿ ಇದ್ದು ನಿನ್ನ 
ಸಪ್ತಾಂಗವನ್ನು ಹಾಳುಮಾಡುತ್ತಿದ್ದಾನೆ. ಅಲ್ಲದೆ ಪೂಜ್ಯರು ತನ್ನ ಸಮಾನಬಲರಾದುದರಿಂದ 
ಸಮಬಲರಲ್ಲಿಯೂ, ಅಧಿಕಬಲರಲ್ಲಿಯೂ ಯುದ್ಧ ನಿಷಿದ್ಧ; ಜಯ ಸಂದೇಹ ಎಂದು 
ತಿಳಿದವನಾದುದರಿಂದ ತಮಗೆ ಬಲಕ್ಷಯವಾಗುವಂತೆ ಸಂಜೀವಕನು ಏನಾದರೂ ತಂತ್ರ 


ಭೇದ ಪ್ರಕರಣಂ ೧೧೯ 
ಸಂಜೀವಕನುಮೇನಾನುಮೊಂದಂ ತಂತ್ರಿಸಿ ಸಂಸಾರಿಯುಂ ಪರಾಕ್ರಮಿಯುಮಪ್ಪ ನಿನಗೆ ದಿವ್ಯಮುನಿಗೆ 
ಪೇಟ್ಜಂತೆ ನಿವೃತ್ತಿಧರ್ಮಮಂ ಹೇಲಕ್ಬೊಡದನೇ ಕ್ಷತ್ರಧರ್ಮಮಂ ಪತ್ತುವಿಟ್ಟು ನೀಂ ನೆಗಲುತಿರ್ಷ 
ಕಾರಣಂ, 
ಬಿಡದೀಗಳ್‌ ಮೃಗಯಾನಿಮಿತಮೆಸೆವೀ ಕಾಂತಾರಬೊಳ್‌ ವ್ಯಾಧರಾ- 
ಗಡೆಯತ್ಕಾಗ್ರಹದಿಂ ತೊಟಲ್ಜರಟೆದಿತ್ತೀಗಳ್‌ ಮೃಗವ್ರಾತಮಿಂ 
ಪಡೆಮಾತೇಂ ಮದಗಂಧಸಿಂಧುರಘಟಾಚಕ್ರಂ ಮನೋರಾಗದಿಂ 
ಕುಡಿಗುಂ ಸಂತತಮೀಗಳಂಜದೆ ಭವತಿ ಡಾಸರೋವಾರಿಯಂ ೧೫೯ 
ಪಿರಿದಾಳಾಪದೊಳೇಂ ಮೃಗ 
ಪರಿವೃಢ ನೀಂ ನಂಬು ನಂಬದಿರ್‌ ಕೈಕೊಳ್‌ ಮೇಣ್‌ 
ಪರಿಹರಿಸು ಗಂಧಸಿಂಧುರ 
ವಿರೋಧಿ ನಿನ್ನಿಚ್ಛಿ ನಿನಗಮಂಜದೆ ನುಡಿವೆಂ ೧೬೦ 
ಹರಿಣೀನೇತ್ರೆಯನಬ್ಧಹಂಡಮುಖಿಯಂ ಬಿಂಬೋಷ್ಠಿಯಂ ಕುಂದ ಸೌಂ- 
ದರದಂತೋಜ್ಜ್ವಲೆಯಂ ಸುರೂಪವತಿಯಂ ಶ್ಶಾಮಾಂಗಿಯಂ ಭೂರಿಭೂ- 
ಧರ ತುಂಗಸ್ಸನೆಯಂ ಮಯೂರಕಚಭಾರಾಕ್ರಾಂತೆಯಂ ದೇವ ಶಾ- 
ಕ್ವರಚಕ್ರೇಶ್ವರನೀ ವನಪ್ರಮದೆಯಂ ಕೈಕೊಳ್ಳದೇಂ ಮಾಣ್ಣನೇ ೧೬೧ 
ಶ್ಲೋ!! ಯಸಿನ್ನೇವಾಧಿಕಂ ಭಾರಮಾರೋಪಯತಿ ಪಾರ್ಥಿವಃ 
ಸುತೇ ವಾ ತತ್ಕುಲೀನೇ ವಾ ಸ್ವಲಕ್ಸಿ £0 ಹರತೇ ತದಾ Meo 


ಟೀ! ಅರಸಂ ತನ್ನ ಮಗನಲ್ಲಿಯಾದೊಡಂ ತನ್ನ ಕುಲದಲ್ಲಿಯಾದೊಡಂ ಆವನೋರ್ವನ 
ಮೇಲೆ ರಾಜ್ಯಭಾರಮಂ ಹೊಲೆಸಿಯಿಹಂ ತಾನವನೈಶ್ವರೈವನಪಹರಿಸಬೇಕಾಗಿ ಮಾಡಿದವಂ 
ಮತ್ತಮದಲ್ಲದೆಯುಂ, 
ಶ್ಲೋ!! ಮೂಲಭ್ಯೃತ್ಯೇ ಸಾಹರಾಧೇಹ್ಕಾಗತಂ ತು ನ ಮಾನಯೇತ್‌ 
ಪೂರ್ಪಾಶ್ರಿತೇನ ರಾಜ್ಯಂ ಚ ಸಾಧ್ಯತೇ ನ ಪರೇಣ ಚ 11919611 


ಮಾಡಿ ಸಂಸಾರಿಯೂ ಪರಾಕ್ರಮಿಯೂ ಆದ ನಿಮಗೆ ದಿವ್ಯಮುನಿ ಹೇಳುವಂತೆ 
ವೈರಾಗ್ಯವನ್ನು ಬೋಧಿಸುತ್ತಿರುವನು. ೧೫೯. ಅದರಿಂದ ನೀವು ಕ್ಲಾತ್ರಧರ್ಮವನ್ನು 
ತ್ಯಜಿಸುವಂತಾಯಿತು. ಮದ್ದಾನೆಗಳ ಹಿಂಡು ನಿರ್ಭಯವಾಗಿ ನಿಮ್ಮಕ್ರೀಡಾಸರೋವರದ 
ನೀರನ್ನು ಕುಡಿಯುವಂತಾಯಿತು ! ೧೬೦. ಮೃಗಾಧಿಪ ! ಹೆಚ್ಚು ಮಾತಿನಿಂದ ಏನು 
ಪ್ರಯೋಜನ ? ನೀನು ನಂಬು, ಬಿಡು; ನಾನು ಹೇಳಿದ ವಿಚಾರವನ್ನು ಕೈಕೊಳ್ಳು, ಬಿಡು 
ಅದು ನಿನ್ನ ಇಷ್ಟ ; ನನಗೆನ್ನಿಸಿದುದನ್ನು ನಾನು ಅಂಜದೆ ನಿನಗೆ ತಿಳಿಸಿದೆ. 
೧೬೧. ಜಿಂಕೆಗಳೆಂಬ ಕಣ್ಣುಗಳು, ತಾವರೆಗೊಳವೆಂಬ ಮುಖ, ಬಿಂಬಫಲದ ತುಟಿ, 
ಮಲ್ಲಿಗೆಯ ಸೌಂದರ್ಯಗಳಿರುವ ಶ್ಯಾಮಾಂಗಿಯಾದ, ನವಿಲುಗರಿಗಳ ಸಿರಿಮುಡಿಯುಳ್ಳ 


೧೨೦ ಕರ್ಣಾಟಕ ಪಂಚತಂತ್ರಂ 
ಟೀ! ಪಲ್‌ಯನಾಗಿರ್ದವನ ಮೇಲಪರಾಧವಾದೊಡಂ ಪೊಸತಾಗಿ ಬಂದಾತಂಗೆ ಸತ್ಕಾರಮಂ 

ಮಾಡಲಾಗದು : ತನ್ನ ಪೂರ್ವಾಶ್ರಿತನಲ್ಲದೆ ಮತ್ತೊರ್ವಂ ರಾಜ್ಯಮಂ ಸಾಧಿಸಲಚೆಯಂ, ಎಂಬ 
ನೀತಿಯುಂಟದಚೆಂದೀ ಸಂಜೀವಕನನಾಪ್ತನೆಂದು ಮಂತ್ರಿಯಂ ಮಾಡಿ ಕೊಂಡಾಡಿ ತೇಜವನಿತ್ತು 
ಮೂಲಬಲಮನೆಲ್ಲಮನವಷ್ಜೆಿಗೈದು ವಿರಕ್ತಪ್ರಕೃತಿಯುಮೇಕಾಕಿಯುಮಾದೆ. ಅದು ಕಾರಣದಿಂ ನಿನ್ನ 
ರಾಜ್ಯಕ್ಕಾತನೇ ನೇತೃವಾದನೆಂದು ನುಡಿದ ದವನಕನ ನಿಷ್ಠುರಾಲಾಹಂಗಲ್ಗೈ ಪಿಂಗಳಕಂ ಕರಂ 
ಮುಳಿದಿಂತೆಂದಂ : 

ದವನಕ ನೀನೇನೆಂದೊಡ- 

ಮವಶ್ಯವಾಂ ಮುಳಿವುದಿಲ್ಲವಾ ಭದ್ರಮನಂ- 

ಗೆ ವೃಷೋತ್ತಮಂಗೆ ಧರ್ಮೋ- 

ಕ್ರಿವಿದಿತ ಸೆಂಜೀವಕಂಗೆ ನಿಷ್ಕಾರಣದಿಂ ೧೬೨ 
ಅದಳೆಂ ಸಂಜೀವಕನೆನ್ನನೇಗೆಯ್ದೊಡಮೊಳ್ಳಿತ್ತು ನೀನುಸಿರದಿರೆಂಬುದುಂ ಮತ್ತಂ ದವನಕನಿಂತೆಂದಂ: 


ಶ್ಲೋ।! ಸ್ವಾಮಿಹಿತ ನಿಷ್ಠುರಾಣಾಂ ವಿಜ್ಞಾಪಯತಾಂ ಯಥೋಚಿತಂ ಕಾಲೇ 
ಭೃತ್ಯಾನಾಂ ಯಸ್ಪಸಾನ್‌ ಮೃತ್ಯುರಪಿ ಶ್ಲಾಘನೀಯೋಸೌ 11೬11 


ಟೀ॥ ಭೃತ್ಯರೊಳಗಾವನಾನೊರ್ವಂ ವೇಳೆಯಲ್ಲಿ ಯಥೋಚಿತವಾಗಿ ಆಳ್ವಂಗೆ ಹಿತಮಪ್ಪ 
ನಿಷ್ಠುರಮಂ ಬನ್ನಹಂಗೆಯ್ದಪನಾ ಭೃತ್ಸನೊಡೆಯನಿಂ ಹೊಲ್ಲೆಹಂ ಬಂದೊಡಂ ಕೊಂಡಾಡಬೇಕು, 
ಎಂಬುದುಪಜೀವಿಗೆ ಗುಣಮೆಂದು ಹೇಟ್ದ ನೀತಿಯುಂಟಪ್ಪುದಲೆಂ ನೀನೆನ್ನಂ ಏಗೆಯ್ದೊಡಮಕ್ಕುಂ, 
ಭವದೀಯ ರಾಜಲಕ್ಷಿ « ಗರ್ವಪರ್ವತಾರೂಢನುಂ ಬಲಾಧಿಕನುಮಪ್ಪ ಸಂಜೀವಕನಂ ಕಿಡಿಸುವುದೇ 
ನಯಂ. ಪೂರ್ಮೋಕ್ಷಮಿಂತೆಂಬುದಲ್ಲಿ ; 


ಶ್ಲೋ!! ವಿರುದ್ಧಸ್ಯ ಚ ಭೃತ್ಯಸ್ಯ ದಂತಸ್ಮ ಚಲಿತಸ್ಮ ಚ 
ಅಮಾತ್ಮಸ್ಕ ಚ ದುಷ್ಪಸ್ಕ ಮೂಲಾದುದ್ಧರಣಂ ಸುಖಂ 110೭11 


ಈ ವನಸ್ತೀಯನ್ನು ಆ ವೃಷಭನು ಅಪಹರಿಸದೆ ಬಿಡುವನೆ ? ಶ್ಲೋ!! ಅಪರಾಧ 
ಮಾಡಿದ್ದರೂ ಹೊಸತಾಗಿ ಬಂದವನನ್ನು ಸತ್ಕರಿಸಬಾರದು. ಪೂರ್ವಾಶ್ರಿತನಲ್ಲದೆ 
ಮತ್ತೊಬ್ಬನು ರಾಜ್ಯವನ್ನು ಸಾಧಿಸಲರಿಯನು ಎಂಬ ನೀತಿಯುಂಟು. ಈ ಸಂಜೀವಕನನ್ನು 
ಆಪ್ತನೆಂದು ಮಂತ್ರಿಯನ್ನಾಗಿ ಮಾಡಿ ಕೊಂಡಾಡಿ ಮೂಲಬಲವೆಲ್ಲವನ್ನೂ ಅವಜ್ಞೆಗೈದು 
ವಿರಕ್ತನೂ ಏಕಾಕಿಯೂ ಆದೆ. ಅದರಿಂದಾಗಿ ನಿನ್ನ ರಾಜ್ಯಕ್ಕೆ ಅವನೇ ಒಡೆಯನೆನಿಸಿದನು. 
ಹೀಗೆ ನೀಡಿದ ದವನಕನ ನಿಷ್ಠುರಾಲಾಪಕ್ಕೆ ಪಿಂಗಳಕನು ಸಿಟ್ಟಾಗಿ ಹೀಗೆಂದನು : ೧೬೨. 
ದವನಕ ! ಆ ಭದ್ರಮನಸ್ಕನೂ, ವೃಷೋತ್ತಮನೂ, ಧರ್ಮಜ್ಞನೂ ಎನಿಸಿದ ಸಂಜೀವಕನ 
ಬಗೆಗೆ ನಿಷ್ಕಾರಣವಾಗಿ ನೀನು ಏನು ಹೇಳಿದರೂ ನಾನು ಸಿಟ್ಟಾಗುವವನಲ್ಲ. ವ! ಅದರಿಂದ 
ಸಂಜೀವಕನು ನನಗೆ ಏನು ಮಾಡಿದರೂ ಒಳ್ಳೆಯದಕ್ಕೆ; ನೀನು ಸುಮನಿರು ! ಬಳಿಕ 
ದವನಕನು ಹೀಗೆ ಹೇಳಿದನು: ಶ್ಲೋ ಯಾವ ಭೃತ್ಯನು ಸಕಾಲದಲ್ಲಿ ಯಥೋಚಿತವಾಗಿ 
ಒಡೆಯನಿಗೆ ಹಿತವಾದ ನಿಷ್ಠುರವನ್ನು ಬಿನ್ನಯಿಸುವನೋ ಅಂಥ ಸೇವಕ ತನ್ನ ಒಡೆಯನಿಂದ 
ಕೇಡುಂಟಾದರೂ ಕೊಂಡಾಡಬೇಕು ಎಂದು ನೀತಿಯುಂಟು. ಅದರಿಂದ ನೀನು ನನ್ನನ್ನು 
ಏನು ಮಾಡಿದರೂ ಅನುಭವಿಸುವೆ. ತಮ್ಮರಾಜ್ಮಾಶ್ರಯದ ಐಶ್ವರ್ಯವನ್ನು ಅನುಭವಿಸಿ 





ಭೇದ ಪ್ರಕರಣಂ ೧೨೧ 
ಟೀ! ಪಗೆಯಪ್ಪ ಭೃತ್ಸನಂ, ಅಲುಗಾಡುವ ಹಲ್ಲಂ, ದುಷ್ಪನಪ್ಪ ಮಂತ್ರಿಯಂ ಬೇರ್ವೆರಸಿ 
ಕೀಬ್ದುದೇ ಸುಖಂ, ಅದೆಂತೆನೆ : 
ಶ್ಲೋ!! ಗಚ್ಚದೂರಮಪಿ ಯತ್ರನಂದಸೇ ಪೃಚ್ಛ ಬಾಲಮಪಿ ಬುದ್ಧಿವಿಸ್ತರಂ 
ದೇಹಿದೇಹಮಪಿ ಪಾತ್ರ ಆಗತೇ ಛಿಂದಿ ಬಾಹುಮಪಿ ದುಷ್ಪಮಾತನಃ॥1೮॥ 
ಟೀ॥ ಎನಿತು ದೂರಮಾದೊಡಂ ತನಗೆ ಸುಖವುಂಟಾದಲ್ಲಿಗೆ ಪೋಪುದು. ಚಿಕ್ಕಾತ 
ನಾದೊಡಂ ಬುದ್ಧಿವಂತನಲ್ಲಿ ಕಾರ್ಯಮಂ ಕೇಳ್ದುದು ; ಸತ್ಪಾತ್ರಕ್ಕೆ ಶರೀರವನಾದೊಡಂ ಕುಡುವುದು; 
ದೋಷಮುಳ್ಳೊಡೆ ತನ್ನ ತೋಳನ್ನಾದೊಡಂ ಕಡಿದುಬಡುವುದು, ಎಂಬುದುಂ ಅದೆಲ್ಲಮಂ ಕೇಳ್ವು 
ಪಿಂಗಳಕನಿಂತೆಂದಂ : ಸಂಜೀವಕನಪ್ಲೊಡೆನಗೆ ಪರಮವಿಶ್ವಾಸಿಯುಂ ಸದ್ಧ ತನುಮಾಗಿರ್ಷನೆಂತು 
ತಪ್ಪುವನೆನೆ, ದವನಕನಿಂತೆಂದಂ : ಆವಂ ಭೃತ್ಯಾಭೃತನೆಂಬುದನೇಕಾಂತಿಕಮಪ್ಪುದದೆಂತೆಂದೊಡೆ: 
ಅರಸನೋಲೈಸುವರಾ- 
ದರದಿಂ ಬಲಹೀನರಾಗಿ ಸೇವಕರೆಂದುಂ 
ವರರಾಜ್ಮಂ ಶ್ರೀ ಸಹಿತಂ 
ದೊರಕಲ್‌ ಕೈಕೊಳ್ಳಬಿರ್ಹರಾರೀ ಜಗದೊಳ್‌' ೧೬೩ 
ಅದಲ್ಲದೆಯುಂ, ಶ್ಲೋ! ನ ಚಾಸ್ತಿ ಪುರುಷೋ ರಾಜ್ಞಾಂ ಯೋ ನ ಕಾಮಯತೇ ಶ್ರಿಯಂ 
ಅಶಕ್ತಾಶ್ರಿಯಮಾನೇತುಂ ನರೇಂದ್ರಂ ಪರ್ಯುಹಾಸತೇ Use 
ಟೀ॥! ಅರಸುಗಳ ಐಶ್ವರೈಮಂ ಬಯಸದಿರ್ಪ ಮನುಷರೆಂದುಮಿಲ್ಲ ಅಶಕ್ಷರಪ್ಪವರ್‌ 
ಬಹಳ್ಳೆಶ್ವರ್ಯಮಂ ಪಡೆಯಬೇಕೆಂದರಸೆರನೋಲೈಸುವರ್‌, 
ಶ್ಲೋ!! ಅನೇಕ ದೋಷದುಷ್ಟೋಷಪಿ ಕಾಯಃ ಕಸ್ಮ ನ ವಲ್ಲಭಃ 
ಕುರ್ವನ್ನಪಿ ವ್ಯಲೀಕಾನಿ ಯಃ ಪ್ರಿಯಃ ಪ್ರಿಯ ಏವ ಸಃ WoW 


ಗರ್ವಪರ್ವತಾರೂಢನೂ ಬಲಾಧಿಕನೂ ಆದ ಸಂಜೀವಕನನ್ನು ಕೆಡಿಸುವುದೇ ನೀತಿ. 
ಶ್ಲೋ।। ಹಗೆಯಾದ ಭೃತ್ಯನನ್ನೂ ಅಲುಗಾಡುವ ಹಲ್ಲನ್ನೂ ದುಷ್ಪನಾದ ಮಂತ್ರಿಯನ್ನೂ 
ಬೇರುಸಹಿತವಾಗಿ ಕೀಳುವುದೇ ಸುಖಕರ. ಶ್ಲೋ!! ಎಷ್ಟೇ ದೂರವಿದ್ದರೂ ತನಗೆ 
ಸುಖವೆನಿಸಿದಲ್ಲಿಗೆ ಹೋಗುವುದು ; ಚಿಕ್ಕವನಾದರೂ ಬುದ್ಧಿವಂತನಲ್ಲಿ ಆಲೋಚನೆಯನ್ನು 
ಕೇಳುವುದು ; ಸತ್ಪಾತ್ರಕ್ಕೆ ತನ್ನ ದೇಹವನ್ನಾದರೂ ಕೊಡುವುದು ; ದೋಷಯುಕ್ತವಾಗಿದ್ದರೆ 
ತನ್ನ ತೋಳನ್ನಾದರೂ ಕಡಿದುಬಿಡುವುದು. ಅದೆಲ್ಲವನ್ನು ಕೇಳಿ ಪಿಂಗಳಕನು ಹೀಗೆಂದನು: 
ಸಂಜೀವಕನು ನನಗೆ ಪರಮ ವಿಶ್ವಾಸಿಯೂ, ಸದ್ಭೃತ್ಯನೂ ಎನ್ನಿಸಿಕೊಂಡಿದ್ದಾನೆ. ಅಂಥವನು 
ನನಗೆ ಹೇಗೆ ತಪ್ಪುವನು? ಅದಕ್ಕೆ ದವನಕನು ಹೀಗೆ ಹೇಳಿದನು : ೧೬೩. ಸೇವಕರು 
ಬಲಹೀನರಾದುದರಿಂದಲೇ ಅರಸರನ್ನು ಓಲೈಸುವರು. ಶ್ರೇಷ್ಠವಾದ ರಾಜ್ಯವು 
ಐಶ್ವರ್ಯಸಹಿತ ಸಿಕ್ಕುವುದಾದರೆ ಜಗತ್ತಿನಲ್ಲಿ ಯಾರು ತಾನೇ ಅದನ್ನು ಬಯಸಲಿಕ್ಕಿಲ್ಲ ! 
ಅರಸರ ಐಶ್ವರ್ಯವನ್ನು ಬಯಸದಿರುವ ಮನುಷ್ಯರಿಲ್ಲ. ಶ್ಲೋ!! ಅಶಕ್ತರಾದವರು ಬಹಳ 
ಐಶ್ವರ್ಯವನ್ನು ಪಡೆಯಬೇಕೆಂದು ಅರಸರನ್ನು ಓಲೈಸುವರು. ಶ್ಲೋ!! ಅನೇಕ 
ದೋಷಗಳಿಂದ ಕೆಟ್ಟುಹೋಗಿದ್ದರೂ ಶರೀರವು ಯಾರಿಗೆ ತಾನೇ ಪ್ರಿಯವಾಗಿಲ್ಲ? 


೧೨೨ ಕರ್ಣಾಟಕ ಹಂಚತಂತ್ರಂ 
ಟೀ! ಅನೇಕ ದೋಹದಿಂ ದುಷ್ಪಮಪ್ಪುದಾದೊಡಂ ಶರೀರವಾರ್ಗೆ ಪ್ರಿಯವಲ್ಲ? 
ಅವಿವೇಕಿಗಳ್‌ ಶತ್ರುಕಪಟದಿಂ ಮಾಲ್ಬ ಹಿತಮಂ ಕಂಡು ಪ್ರಿಯಮೆಂದೇ ಬಗೆವರ್‌ 
ಪ್ರಿಯನಾದನತ್ಕವಶ್ಶಂ 
ಪ್ರಿಯನಕ್ಕುಂ ದುಷ್ಪನಾಗಿಯುಂ ಸಲೆ ದುಷ್ಟಾ- 
ಶ್ರಯಮಾಗಿಯುಂ ಶರೀರಂ 
ಪ್ರಿಯಮಾದುದು ಸಕಲ ವಸುಮತೀತಳಕೆಲ್ಲಂ ೧೬೪ 


ಅದಣೆಂ ಸಂಜೀವಕಂಗೆ ನೀಂ ಕೂರ್ಪೆಯಪ್ಪ ಕಾರಣದಿಂದಾತನೆನಿತು ಪೊಲ್ಲಮೆಗೆಯ್ದನಾದೊಡ 
ಮೊಳ್ಳಿದನೆಂದು ನುಡಿದೆ. ಇದು ನಿನ್ನ ಅಜ್ಞಾನಮಲ್ಲದೆ ಪರಮಜ್ಞಾನಮಲ್ಲೆಂದು ಮತ್ತಮಿಂತೆಂದಂ: 


ಅನುಪಮಬಲಂ ಮಹಾಕಾ- 
ಯನೆನಗೆ ಪಿರಿದುಂ ಸಹಾಯನೆಂದೇನಾನುಂ 
ಮನದೊಳ್‌ ನೆನೆವೈ ವೃಷಭೇಂ- 
ದ್ರನನದು ಕೂಡದು ಮೃಗೇಂದ್ರ ನಿನಗೀ ಹದದೊಳ್‌ ೧೬೫ 
ಅದೆಂತನೆ, ಶ್ಲೋ! ಕಿಂ ಗಜೇನ ಪ್ರಮತ್ರೇನ ಕಿಂ ದುಷ್ಟೇನ ಚೆ ಮಂತ್ರಿಣಾ 
ಕಿಂ ಧನೇನಾತಿದುಃಖೇನ ಕಿಂ ಮಿತ್ರೇಣ ಶಠೇನ ಚ 1೬೧॥! 


ಟೀ1! ಸೊರ್ಕಿದಾನೆಯಿಂ, ದುಷ್ಪನಾದ ಮಂತಿಯಿಂ, ಹಿರಿದು ದುಃಖವಹ ಧನದಿಂ, 
ಕಪಟಿಯಾದ ಮಿತ್ರನಿಂದೇಂ ಪ್ರಯೋಜನಂ, ಅದುಕಾರಣದಿಂ ಸಂಜೀವಕನಪ್ಪೊಡೆ ನಿಮ್ಮಡಿಗೊಂದು 
ಪ್ರಯೋಜನ ಮಾತ್ರನಲ್ಲಂ, ಎನ್ನ ಬಿನ್ನಪವನವಧರಿಸುವಿರಪ್ಪೊಡೆ ಪರಿಹರಿಸುವುದೆ ಕಾರ್ಯಮದಲ್ಲದಾಗಳ್‌ 
ಪಿರಿದುಮಪಾಯಮಕ್ಕುಮದೆಂತೆನೆ. 
ಶ್ಲೋ!! ಸತಾಂ ಮತಿಮತಿಕ್ರಮ್ಮ ಯೋ ಸತಾಂ ವರ್ತತೇ ವಶೇ 
ಅಚಿರಾತ್‌ ಸಸ್ಥಿತಸ್ಥಾನೇ ದ್ವಿಷತಾಂ ವರ್ತತೇ ವಶೇ Meo 


ಅವಿವೇಕಿಗಳು ಶತ್ರುವು ಕಪಟಬುದ್ಧಿಯಿಂದ ಮಾಡುವ ಹಿತವನ್ನು ಕಂಡು ಪ್ರಿಯವೆಂದೇ 
ನಂಬುವರು. ಅದರಿಂದ ಸಂಜೀವಕನ ಬಗೆಗೆ ನಿನಗೆ ವಿಶ್ವಾಸವಿರುವುದರಿಂದ ಆತನು 
ಎಂಥ ನೀಚಕಾರ್ಯ ಮಾಡಿದರೂ ಅವನು ಒಳ್ಳೆಯವನೆಂದು ನೀನು ನುಡಿಯುತ್ತಿರುವೆ. 
ಇದು ನಿನ್ನ ಅಜ್ಞಾನವೇ ಹೊರತು ಪರಮಜ್ಞಾನವಲ್ಲ. ೧೬೫. ಅನುಪಮಬಲನೆಂದೂ 
ಮಹಾಕಾಯನೆಂದೂ ಅತ್ಯಂತಸಹಾಯಕನೆಂದೂ ನಿನ್ನ ಮನಸ್ಸಿನಲ್ಲಿ ವೃಷಭೇಂದ್ರನ ಬಗೆಗೆ 
ವಿಶ್ವಾಸವಿಟ್ಟುಕೊಂಡಿರಬಹುದು ಹಾಗಿದ್ದಲ್ಲಿ ಅದು ಕೂಡದು. ಶ್ಲೋ॥। ಸೊಕ್ಕಿದಾನೆ 
ಯಿಂದಲೂ ದುಷ್ಟಮಂತ್ರಿಯಿಂದಲೂ ಹಿರಿದಾದ ದುಃಖವನ್ನುಂಟು ಮಾಡುವ 
ಧನದಿಂದಲೂ ಕಪಟಮಿತ್ರನಿಂದಲೂ ಏನು ಪ್ರಯೋಜನ? ಅದರಿಂದ ಸಂಜೀವಕನು 
ಮಹಾಪ್ರಭುಗಳಿಗೆ ಒಂದು ಪ್ರಯೋಜನಕ್ಕೂ ಬರುವವನಲ್ಲ. ನನ್ನ ಮಾತನ್ನು ಕೇಳುವಿರಾದರೆ 
ಅವನನ್ನು ನಿವಾರಿಸುವುದೇ ಸೂಕ್ತ ; ಅಲ್ಲದಿದ್ದರೆ ದೊಡ್ಡ ಅಪಾಯವುಂಟು. 


ಭೇದ ಪ್ರಕರಣಂ ೧೨೩ 


ಟೀ॥॥ ಆವನೊರ್ವಂ ಸಜ್ಜನರ ಬುದ್ಧಿಯನತಿಕ್ರಿಮಿಸಿ ದುರ್ಜನರ ವಶದೊಳಿರ್ದಪಂ ಆತಂ 
ತಾನಿರ್ದ ಠಾವಿನಲ್ಲೆ ಹಗೆವರ್ಗೆ ಸಾಧ್ಯವಹಂ. ಅದಲ್ಲದೆಯುಂ, 


ಶ್ಲೋ! ಅಪ್ರಿಯಸ್ಯಾಪಿ ವಚಸಃ ಪರಿಣಾಮಾವಿರೋಧಿನಃ 
ವಕ್ತಾ ಶ್ರೋತಾ ಚ ಯತ್ರಾಸ್ತಿ ರಮಂತೇ ತತ್ರ ಸಂಪದಃ Meat 


ಟೀ॥॥ ಅಪ್ರಿಯವಾದೊಡಂ ಮೇಲೆ ಹಿತಕರಮಪ್ಪ ನುಡಿಯಂ ನುಡಿಯಬಲ್ಲವನುಂ 
ನುಡಿದುದನಲಿದು ಕೇಳಬಲ್ಲವನುಮೆಲ್ಲಿಯುಂಟು ಅಲ್ಲಿ ಸಂಪತ್ತುಮಪ್ಪುವು. 


ಮತ್ತಮಲ್ಲದೆಯುಂ, 
ಶ್ಲೋ!! ಸುಲಭಾಃ ಪುರುಷಾ ರಾಜ್ಞಃ ಸತತಂ ಪ್ರಿಯವಾದಿನಃ 
ಅಪ್ರಿಯಸ್ಕ ಚ ಪಥ್ಗೈಸ್ಮ ವಕ್ತಾ ಶ್ರೋತಾ ಚ ದುರ್ಲಭಃ Heol 
ಟೀ! ಅರಸಿಂಗೆ ಎಲ್ಲಾ ಹೊತ್ತು ಹಿತವಂ ನುಡಿವ ಮನುಷ್ಕರ್‌ ಹಲವರುಂಟುಃ 
ಅಪ್ರಿಯವಾಗಿಯುಂ ಹಿತವಂ ನುಡಿವವನುಂ ಕೇಳಬಲ್ಲವನುಂ ದುರ್ಲಭಂ - ಎಂಬೀ ರಾಜನೀತಿಯ 
ಕ್ರಮಂಗಳನತಿಕ್ರಮಿಸಿ ನಡೆವುದು ಉಚಿತಮಲ್ಲೆಂದು ನುಡಿದ ದವನಕನ ಮಾತನಾಕರ್ಣಿಸಿ 
ಪಿಂಗಳಕನಿಂತೆಂದಂ : 


ಶರಣಾಗತನೆಂದತ್ಯಾ- 

ದರದಿಂ ಕೈ ಕೊಂಡು ಮಗುಲ್ದು ಸಂಜೀವಕನಂ 

ಪರಮಸ್ನೇಹಿತನಂ ಪರಿ- 

ಹರಿಸುವನಲ್ಲೆಂ ಸಮಸ್ಸಗುಣಸಂಯುತನಂ ೧೬೬ 


ಅಂತುಮಲ್ಲದಾತಂಗಾನೇತಅಸೊಳಂ ಪೊಲ್ಗೆನಲ್ಲೆಂ, ಏನಾನುಂ ನಿರ್ಮಳಧರ್ಮಮಾರ್ಗಾನುವರ್ತಿಯಪ್ಪು 
ದಚೆಂದೆನ್ನಂ ತನ್ನ ಸಹಧರ್ಮಿಯಪ್ಪಂತು ಧರ್ಮೋಪದೇಶಂಗೆಯ್ದನಪ್ಪುದೆಂ ಗುರುಸ್ಥಾನನುಂ 
ಶರಣಾಗತನಪ್ಪುದಚೆಂ ಪುತ್ರಸ್ಥಾನನುಮಾಗಿರ್ಪಂ. ಅಂತಪ್ಪಾತಂಗೆಂತುಂ ತಪ್ಪುವನಲ್ಲೆಂ. 


ಶ್ಲೋ! ಕ್ಷುದ್ರೇಿಷಿ ನೂನಂ ಶರಣಂ ಪ್ರಪನ್ನೇ 
ಮಮತ್ತಮುಚ್ಚಿಶ್ಮಿರಸಾಂ ಸತೀವ 11೬೫11 


ಶ್ಲೋ! ಯಾವನು ಸಜ್ಜನರ ಬುದ್ಧಿಯನ್ನು ಅತಿಕ್ರಮಿಸಿ ದುರ್ಜನರ ವಶದಲ್ಲಿರುವನೋ 
ಅವನು ತಾನಿದ್ದ ಸ್ಥಳದಲ್ಲಿಯೇ ಹಗೆಯ ವಶವಾಗುವನು. ಶ್ಲೋ! ಅಪ್ರಿಯವಾದರೂ 
ಮುಂದೆ ಹಿತಕರವಾದ ನುಡಿಯನ್ನು ಹೇಳಬಲ್ಲವನೂ ಹೇಳಿದುದನ್ನು ತಿಳಿದು 
ಕೇಳಬಲ್ಲವನೂ ಇರುವಲ್ಲಿ ಸಂಪತ್ತು ಇರುವುದು. ಅರಸನಿಗೆ ಸದಾಕಾಲವೂ ಹಿತವಾದುದನ್ನು 
ನುಡಿಯಬಲ್ಲ. ಮನುಷ್ಯರು ಅನೇಕರಿರುವರು. ಅಪ್ರಿಯವಾದರೂ ಹಿತವನ್ನು ಹೇಳುವವನೂ 
ಕೇಳಬಲ್ಲವನೂ ಸಿಕ್ಕುವುದು ದುರ್ಲಭ. ಈ ರಾಜನೀತಿಯ ಕ್ರಮಗಳನ್ನು ಅತಿಕ್ರಮಿಸಿ 
ನಡೆಯುವುದು ಉಚಿತವಲ್ಲ ಎಂದು ನುಡಿದ ದವನಕನ ಮಾತನ್ನು ಕೇಳಿ ಪಿಂಗಳಕನು 
ಹೀಗೆಂದನು : ೧೬೬. ಶರಣಾಗತನೆಂದು ಅತ್ಯಾದರದಿಂದ ಸಂಜೀವಕನನ್ನು ಸ್ವೀಕರಿಸಿ 
ಈಗ ಅಂಥ ಪರಮಸ್ನೇಶಿತನನ್ನು ನಾಮು ಬಡಲಾರೆ, ವ ಅಲ್ಲದೆ, ಆತನ ಬಗೆಗೆ ನಾನು 
ಇಷ್ಟರವರೆಗೆ ಯಾವುದರಲ್ಲೂ ದುಷ್ಟನಾಗಿ ವರ್ತಿಸಲಿಲ್ಲ. ಏನಾದರೂ 
ಸದ್ಯರ್ಮಮಾರ್ಗಾನುವರ್ತಿ ಯಾಗುವುದಾದಲ್ಲಿ ತನ್ನ ಸಹಧರ್ಮಿಯಾಗುವಂತೆ 
ಧರ್ಮೋಪದೇಶ ಮಾಡಿದುದರಿಂದ ಗುರುಸ್ಥಾನನೂ ಶರಣಾಗತನಾದುದರಿಂದ 


೧೨೪ ಕರ್ಣಾಟಕ ಪಂಚತಂತ್ರಂ 
ಟೀ!! ದುಷ್ಪನಾದೊಡಂ ಶರಣ್ಣೊಕ್ಕನಲ್ಲಿ ಮಹಾಪುರುಷರ್ಗೆ ಪಿರಿದು ಸ್ನೇಹಮುಂಟಾಗಿಹುದು. 
ಸುರಪತಿ ಗೃಧ್ರನಾಗಿ ತಗುಳಲ್‌ ಮಲ್‌್‌ಪೊಕ್ಕ ಕಪೋತನಂ ಕ್ಲಿತೀ- 
ಶ್ವರ ಕುಲಚಕ್ರವರ್ತಿ ಶಿಬಿಯೆಂಬ ನೃಪೋತ್ತಮನಾತ್ಮಮಾಂಸಮಂ. 
ಸುರಪತಿಗಿತ್ತು ರಕ್ಷಿಸಿ ಹಯೋಧಿಪರೀತಧರಿತ್ರಿ ಬಣ್ಣಿಸು- 
ತಿರೆ ತಳೆದಂ ಶರತ್ಸಮಯ ಚಂದ್ರಕರೋಜ್ಜಲ ರುಂದ್ರಕೀರ್ತಿಯಂ ೧೬೭ 
ಆತತಕೀರ್ತಿ ರಾಮನೃಪನಾತ್ಷುಲಾಂಗನೆಯಂ ಮನೋಜ್ಞೆಯಂ 
ಸೀತೆಯನುಯ್ದ ರಾವಣನ ತಮನ್ಸನಾತನ ಪಕ್ಚವೆನ್ನದೀ 
ಭೂತಳವಾಸಿಗಳ್‌ ಪೊಗಟ ರಕ್ಷಿಸಿ ತುಂಗನಿಜಪ್ರತಾಪಮಂ 
ಸೇತುವರಂ ನಿಮಿರ್ಚಿ ತಳೆದಂ ಜಸಮಂ ರಘುವಂಶಮಂಡನಂ ೧೬೮ 

ಕುಲಿಶಾಸ್ತ್ರಭೀತಿಯಿಂ ಬರೆ 

ಜಲನಿಧಿ ಮುಂ ಮಣಿಗೆ ವಂದ ಕುಲಪರ್ವತ ಸಂ- 

ಕುಲಮಂ ರಕ್ಷಿಸಿ ತಳೆದ- 

ತ್ವಲಘುತರಶ್ರೀಯನಸಮಗಂಭೀರತೆಯಂ ೧೬೯ 
ಎಂದು ನುಡಿದ ಪಿಂಗಳಕಂಗೆ ದವನಕನಿಂತೆಂದಂ : ದೇವಾ! ಸಂಜೀವಕಂ ನಿಮ್ಮಡಿಯಾಧಿಪತ್ಯಮಂ 
ಕೊಳಲ್‌ ಬಂದು ಮುನ್ನಮೆ ತನ್ನ ಗರ್ಜನೆಗೆ ಭಯಂಬಟ್ಟೀ ನೆಲನಂ ಪತ್ತುವಿಟ್ಟು ಪೋಷಂತು 
ಮಾಲಕ್ಷಿನೆಂದು ಸಮಕಟ್ಟಿಕೊಂಡು ಬಂದಿರ್ದಂ. ಅದಲ್ಲದೆಯುಂ ಅದು ಕಡೆ ಸಲ್ಲದಿರ್ದೊಡೆ 
ಭಯಸ್ಕನಾಗಿ ಬಂದು ನಿಮಗೆ ಶರಣಾಗತನಾದಂ ಬಕವೇಷಿಯುಂ ಬದ್ಧದ್ವೇಷಿಯುಂ 
ಬುದ್ಧಿವಂತನುಮಪ್ಪುದಲೆಂ, 


ಪುತ್ರಸ್ಥಾನನೂ ಆಗಿರುವನು. ಅಂಥವನಿಗೆ ಏನಾದರೂ ನಾನು ತಪ್ಪಲಿಕ್ಕಿಲ್ಲ. ಶ್ಲೋ! 
ದುಷ್ಪನಾದರೂ ಶರಣುಬಂದವನಲ್ಲಿ ಮಹಾಪುರುಷರಿಗೆ ಹಿರಿಯ ಸ್ನೇಹವುಂಟಾಗುವುದು. 
೧೬೭. ಹಿಂದೆ ದೇವೇಂದ್ರನು ಗೃಧ್ರವೇಷದಿಂದ ಬಂದಾಗ ಮರೆಹೊಕ್ಕ ಪಾರಿವಾಳವನ್ನು 
ರಕ್ಷಿಸಲು ಶಿಬಿಚಕ್ರವರ್ತಿಯು ತನ್ನ ಮಾಂಸವನ್ನು ದೇವೇಂದ್ರನಿಗೆ ಕೊಟ್ಟು ಮೂರು 
ಲೋಕವೂ ಅವನ ದಾನಗುಣವನ್ನು ಬಣ್ಣಿಸುವಂತಾಯಿತು. ೧೬೮. ಶ್ರೀರಾಮನು ತನ್ನ 
ಸತಿಯಾದ ಸೀತೆಯನ್ನು ರಾವಣ ಕದ್ದೋಯ್ದರೂ ಅವನ ತಮ್ಮವಿಭೀಷಣನು ಶ್ರೀರಾಮನ 
ಮರೆಹೋಗಲು ಅವನನ್ನು ರಕ್ಷಿಸಿ ರಘುವಂಶಮಂಡನನೆನಿಸಿದನು. ೧೬೯. ದೇವೇಂದ್ರನ 
ವಜ್ರಾಯುಧದ ಹತಿಯನ್ನು ತಪ್ಪಿಸಿಕೊಳ್ಳಲು ತನ್ನ ಆಶ್ರಯಕ್ಕೆ ಬಂದ ಕುಲಪರ್ವತಗಳನ್ನು 
ರಕ್ಷಿಸಿ ಜಲನಿಧಿಯು ತನ್ನ ಅಸಮಗಂಭೀರತೆಯನ್ನು ಮೆರೆಯಿತು. ವ॥ ಈ ರೀತಿ ಹೇಳಿದ 
ಪಿಂಗಳಕನಿಗೆ ದವನಕನು ಹೀಗೆ ನುಡಿದನು : ದೇವಾ ! ಸಂಜೀವಕನು ನಿಮ್ಮಆಧಿಪತ್ಯವನ್ನು 
ವಶಪಡಿಸಿಕೊಳ್ಳಲು ಬಂದು ಮೊದಲೇ ತನ್ನೊಂದು ಗರ್ಜನೆಗೆ ಭಯಪಟ್ಟು ಈ ನೆಲವನ್ನು 
ಬಿಟ್ಟು ಹೋಗುವಂತೆ ಮಾಡುವೆನೆಂದು ಸ್ಪರ್ಧೆಯಿಂದ ಇಲ್ಲಿಗೆ ಬಂದಿರುವನು. 
` ಅದಾಗದಿರುವುದರಿಂದ ಭಯದಿಂದ ನಿಮಗೆ ಶರಣಾಗತನಾದನು. ಅಲ್ಲದೆ ಅವನು 





ಭೇದ ಪ್ರಕರಣಂ ೧೨೫ 
ಶ್ಲೋ॥॥ ಸ್ವಾರ್ಥಮುದ್ದರತೇ ಪ್ರಾಜ್ಞ ಸ್ಪಾರ್ಥಭ್ರಂಶೋ ಹಿ ಮೂರ್ಜತಾ ೬೬ 


ಟೀ! ಬುದ್ಧಿವಂತನಪು_ದಟೆಂ ತನ್ನ ಕಾರ್ಯವನೆ ಮಾಡಿಕೊಳ್ಳುದು; ತನ್ನ ಕಾರೈವಂ ಕೆಡಿಸುವುದೆ 
ಮೂರತೆ, ಅದುಕಾರಣಂ ತನ್ನ ಕಾರೃವಪ್ಪನ್ನೆವರಮಾತಂ, 
ಶ್ಲೋ! ಬಹಿಸ್ಸರ್ವಕಾರಪ್ರವಣ ರಮಣೀಯಂ ವೃಷಹರನ್‌ 
ಪರಾನೂಹ್ಯಸ್ಥಾನಾನ್ಯಪಿ ತನುತರಾಣಿ ಸ್ಥಗಯತಿ 
ಜಗದ್ದಿದ್ದಾನೇವಂ ನಿಪುಣಮತಿಸಂಧಾಯ ಕಷಟ್ಟೆಃ 
ತಟಸ್ಥ ಸ್ವಾನರ್ಥಾನ್‌ ಘಟಯತಿ ಚ ಮೌನಂ ಚೆ ಭಜತೇ Mec 
ಟೀ॥! ಬಹಿರಾಕಾರವೆಲ್ಲಂ ಚೆಲ್ವಾಗಿರ್ಪಂತು ವೈವಹರಿಸುವಂ; ಪರರ ದೆಸೆಯಿಂ ತನ್ನ 
ಮರ್ಮಸ್ಥಾನಂಗಳನತ್ಕಂತ ಸೂಕ್ಷ್ಮ ಮಾದೊಡಂ ಮಜಸುವಂ ಪ್ರೌಢತರಬುದ್ಧಿಯನುಂಟು ಮಾಡಿ 
ನಿರ್ವಾಹೋಹಾಯಂಗಳಿಂ ತಟಸ್ಥವಾಗಿ ತನಗೆ ಪ್ರಯೋಜನಮಪ್ಪುದಂ ಮಾಡಿಕೊಳುತ್ತುಂ ನುಡಿಯದಿಹಂ 
ಎಂಬ ನೀತಿಯೊಳಾತಂ ಪರಿಣತನಪ್ಪುದಲೆಂ ತನ್ನ ಮಾಟ್ದ ಕಜ್ಜಮನೆನ್ನರುಮಜೆಯದಂತು ನೆಗಟ್ಟಹಂ. 
ಪಾವು ಪಾವಿನ ಪಜ್ಜೆಯನಲೆವಂತೆಮಂದಿಗರ್ಗಲ್ಲದಾತನಭಿಪಾಯಮಂ ಪೆಅರ್ಗಳೆಯಲ್‌ಬಾರದು. 
ಆ ಧೂರ್ತಂ ಸ್ವಾರ್ಥಸಿದ್ಧಿಯಪ್ಪನ್ನೆವರಮಿಂತಿರ್ದಹನಲ್ಲದೆ ತನ್ನ ದುರ್ಜನತ್ನಮನೆಂತುಂ ಬಡಂ 
ಅದೆಂತೆನೆ : 
ಶ್ಲೋ!! ದುರ್ಜನಃ ಪ್ರಕೃತಿಂ ಯಾತಿ ಸೇವೃಮಾನೋಷಪಿ ಯತ್ನತಃ 
ಸ್ವೇದನಾಭೃಂಜನೋಪಾಯೈಃ ಶ್ವಪ್ರಚ್ಛಮಿವ ನಾಮಿತಂ Mec 
ಟೀ!! ದುರ್ಜನಸ್ವಭಾವಮಂ ಕಂಡು ಯತ್ನದಿಂ ನಡೆಸುವೊಡಂ ನೈಜಗುಣಂ ಬಡದು. 
ಅದು ಎಹಗೆಂದೊಡೆ ನಾಯಬಾಲಮಂ ಕಾಸಿ ತಿರ್ದಿದೊಡಂ ಕೊಂಕು ಮಾಣದಹಗೆ- ಎಂದು 
ನುಡಿದ ಮೃಗಧೂರ್ತಕನ ನುಡಿಯಂ ಹಿಂಗಳಕಂ ಕೇಳ್ವು ಈ ಹಾಪಿಗಾ ಪಶುವಿನ ಮೇಲೆ 





ಬಕವೇಷಿಯೂ ಬದ್ಧ ದ್ವೇಷಿಯೂ ಬುದ್ಧಿವಂತನೂ ಆಗಿರುವುದರಿಂದ ಶ್ಲೋ! 
ಬುದ್ಧಿವಂತನಾದವನು ತನ್ನ ಕಾರ್ಯವನ್ನು ಮಾಡಿಕೊಳ್ಳತಕ್ಕದ್ದು. ತನ್ನ ಕಾರ್ಯವನ್ನು 
ಕೆಡಿಸಿಕೊಳ್ಳುವುದೇ ಮೂರ್ಯತೆ. ಅದರಿಂದ ತನ್ನ ಕಾರ್ಯವಾಗುವವರೆಗೆ ಆತನು 
ಬಾಹ್ಯಕಾರವೆಲ್ಲ ಚೆನ್ನಾಗಿರುವಂತೆ ವ್ಯವಹರಿಸುವನು; ಪರರಿಗೆ ತನ್ನ ಮರ್ಮಸ್ಥಾನಗಳನ್ನು 
ತೋರಿಸುವುದಿಲ್ಲ. ಪ್ರೌಢಬುದ್ಧಿಯಿಂದ ಉಪಾಯಗಳನ್ನೊಡ್ಡಿ ತಟಸ್ಥನಾಗಿದ್ದು ತನಗೆ 
ಪ್ರಯೋಜನವಾದುದನ್ನು ಮಾಡಿಕೊಳ್ಳುತ್ತ ಮೌನವಾಗಿರುವನು. ಈ ನೀತಿಯಲ್ಲಿ 
ಸಂಜೀವಕನು ನ್ವಿಪುಣನಾದುದರಿಂದ ತಾನು ಮಾಡುವ ಕಾರ್ಯವನ್ನು ಯಾರಿಗೂ 
ತಿಳಿಯದಂತೆ ಮಾಡುವನು. ಹಾವು ಹಾವಿನ ಹೆಜ್ಜೆಯನ್ನು ಅರಿಯುವಂತೆ ನಮೃವರಿಗಲ್ಲದೆ 
ಆವನ ವಿಚಾರವನ್ನು ಬೇರೆಯವರು ಅರಿಯುವುದು ಅಸಾಧ್ಯ. ಆ ಧೂರ್ತನು 
ಸ್ಪಾರ್ಥಸಿದ್ಧಿಯಾಗುವವರೆಗೆ ಹೀಗಿದ್ದು ತನ್ನ ದುಜ ನ್ನು ಎಂದಿಗೂ ಬಿಡನು. ಶ್ಲೋ! 
ದುರ್ಜನ ಸ್ವಭಾವವನ್ನು ಕಂಡು ಯತ್ನದಿಂದ ನಡೆಯಿಸಿದರೂ ನೈಜಗುಣ ಬಿಡದು. 
ನಾಯಬಾಲವನ್ನು ಕಾಸಿ ತಿದ್ದಿದರೂ ಅದರ ಡೊಂಕು ಪರಿಹರಿಸದು. ಮೃಗಧೂರ್ತನ 
ಮಾತನ್ನು ಪಿಂಗಳಕನು ಕೇಳಿ ಈ ಪಾಪಿಗೆ ಆ ಪಶುವಿನ ಮೇಲಿನ ಕೋಪ ಹೋಗಿಲ್ಲ ; 












೧೨೬ ಕರ್ಣಾಟಕ ಪಂಚತಂತ್ರಂ 
ಕೋಪಂ ಪೋದುದಿಲ್ಲೇಗೆಯ್ದೆನೆಂದು ಬೆಅಗಾಗಿ ಮಜುಮಾತಂ ಕುಡಲಟೆಯದಿರ್ದನಂ ಕಂಡು 
ದವನಕನಿಂತೆಂದಂ : ದೇವಾ! ನಿಮ್ಮ ಮುನ್ನಿನ ಭವದ ಅಗಣ್ಮಪುಣ್ಕೊದಯದಿಂ ಮೃಗಾಧಿ 
ರಾಜನಾಗಿ ಪುಟ್ಟದೆ : ಎಮ್ಮಂತಪ್ಪ ಪಟ್‌ಯರುಮನಾಪ್ಪರುಮನವಜ್ಜೆಗೆಯ್ದೆಲ್ಲಿಯಾನುಂ ಬಂದ 
ಚಲ್ಲವೊತ್ತನ ಬೆಲ್ಲವಾತುಗಳಂ ಕೈಕೊಂಡು ರಾಜ್ಯಮಂ ಕಿಡಿಸಲ್ಪಗೆದೆಯಪ್ಪೊಡದನುಪೇಕ್ಷಿಸಲ್ಪಾರದೆಂತೆನೆ, 
ಶೋ॥ ನೃಪಃ ಕಾಮಾಸಕ್ತೋ ನ ಗಣಯತಿ ಕಾರ್ಯಂ ನ ಚೆ ಹಿತಂ 
ಯಥೇಷ್ಟಂ ಸ್ವಚ್ಚಂದೋ ವಿಹರತಿ ಚ ಮತ್ತೋ ಗಜ ಇವ 11೬೮॥ 
ತದಾಧಾತಃ ಪಶ್ಚಾಶ್ರತತಿ ಸ ಯದಾ ಶೋಕ ಗಹನೇ 
ತದಾಮಾತ್ಮೇ ದೋಷಾನ್‌ ಕ್ಲಿಪತಿ ನ ನಿಜಂ ವೇತ್ಯವಿನಯಂ ೬೯ 
ಟೀ! ಒಂದಿಚ್ಛೆಯಲ್ಲಿ ಆಸಕ್ತನಾಗಿರ್ದರಸು ತನಗೆ ಕಾರ್ಯವಂ ತನಗೆ ಹಿತವಪ್ಪುದಂ ಬಗೆಯಂ, 
ಮದಸೊರ್ಕಿದಾನೆಯಂತೆ ತನ್ನಿಚ್ಚೆಯಿಂ ಬೇಲ್ಪನಿತು ವಿಸಟಂಬರಿವಂ. ಆವುರ್ಬಿಂದೊಂದುಬಾರಿ 
ದುಃಖಂಬಡೆವಂ, ಆ ವೇಳೆಯಲ್ಲಿ ಸ್ವಭಾವವಿನಯಮಂ ಬಿಟ್ಟು ಪ್ರಧಾನನ ಮೇಲೆ 
ದೋಷಂಗಳನಾರೋಪಿಸುವಂ, ಮತ್ತಮದಲ್ಲದೆಯುಂ, 
ಜನನಾಥಂ ಕಾಮಾಸ- 
ಕ್ಷನಾಗಿ ಮದದಂತಿಯಂತೆ ಚರಿಯಿಸಿ ತುದಿಯೊಳ್‌ 
ತನಗಾಪತ್ತಾದೊಡಮಾ- 
ತೈನಿಂದಮಾಯ್ತೆಂಗುಮಲೆಯನಾತಸ್ಷಿತಿಯಂ- ೧೩೦ 


ಅದಟೆಂ 
ಆಗ್ರಹದಿಂ ಬಾರಿಪುದು ದು- 
ರಾಗ್ರಹನನಕಾರ್ಯಮಾರ್ಗಯುಕ್ತನನಾಕೇ- 


ಶಗ್ರಹಣಾಂತ ಸಾಧುಜ- 
ನಾಗ್ರಣಿಯುಂ ಹಿತನುಮೆನಿಹ ಸಚಿವಂ ನೃಹನಂ ೧೭೧ 


ಏನು ಮಾಡಲಿ ಎಂದು ಬೆರಗಾಗಿ ಮರು ನುಡಿಯಲಾರದೆ ಇದ್ದ ಪಿಂಗಳಕನನ್ನು ಕಂಡು 
ದವನಕನು ಹೀಗೆಂದನು: ದೇವಾ ! ನಿಮ್ಮ ಪೂರ್ವಜನ್ಮದ ಅಗಣ್ಯಪುಣ್ಯದಿಂದ 
ಮೃಗಾಧಿರಾಜನಾಗಿ ಹುಟ್ಟಿದೆ. ನಮ್ಮಂಥ ಹಳೆಯರನ್ನೂ ಆಪ್ತರನ್ನೂ ಅವಜ್ಜೆಗೈದು 
ಎಲ್ಲಿಂದಲೋ ಬಂದ ಚಾಡಿಕೋರನ ಬೆಲ್ಲವಾತುಗಳನ್ನು ಕೈಕೊಂಡು ರಾಜ್ಯವನ್ನು ಕೆಡಿಸಲು 
ಬಗೆದೆಯಾದರೆ ಅದನ್ನು ಉಪೇಕ್ಷಿಸಬಾರದು. ೧೭೦. ಕಾಮಾಸಕ್ತನಾದ ಅರಸನು ತನ್ನ 
ಹಿತವನ್ನು ಬಗೆಯನು. ಮದ್ದಾನೆಯಂತೆ ತನ್ನ ಇಚ್ಛಾನುಸಾರವಾಗಿ ಅಲೆದಾಡುವನು. ಆ ' 
ಮದದಿಂದ ಮಹಾದುಃಖವನ್ನು ಅನುಭವಿಸುವನು. ಆ ಸಮಯದಲ್ಲಿ ಸ್ವಭಾವಸಹಜವಾದ 
ಅವಿನಯವನ್ನು ಬಿಟ್ಟು ಪ್ರಧಾನನ ಮೇಲೆ ದೋಷವನ್ನು ಆರೋಪಿಸುವನು. ಅದರಿಂದ 
ಬಲವಂತವಾಗಿ ೧೭೧. ಅಕಾರ್ಯಮಾರ್ಗಯುಕ್ತನಾದ ಆ ದುರಾಗ್ರಹನನ್ನು 


ಭೇದ ಪ್ರಕರಣಂ ೧೨೭ 
ಎಂದಿಂತು ದವನಕಂ ನೂಜೆಯುಂ ತೋಟಿ ನುಡಿಯೆ, ಪಿಂಗಳಕಂ ಕಿನಿಸಿ ಕೆರಳ್ದು ಕಿಡಿಕಿಡಿವೋಗಿ, 
ಪಲವು ಮಾತಿನೊಳೇಂ, ಈ ಬೂತಂ ನಿರುತ್ತರಂ ಮಾಡಿದಪೆನೆಂದಿಂತೆಂದಂ : ಎಲವೊ! ನೀಂ 
ಪಟಮೆಯನೆ ತೋಲೆ ಕೀಲೆ ಕಿಡೆ ನುಡಿದಪೆ, ಒಂದೆಡೆಗೆ ಪಲಕಿಯನಿಂ ಪೊಸಂಬನೆ ಲೇಸು. 


ಅದೆಂತೆನೆ, ಶ್ಲೋ 1! ಮೂಷಕಾ ಗೃಹಜಾತಾಶ್ಚ ಹಂತವ್ಯಾಹೈಪಕಾರಿಣ: 
ಉಪಪ್ರದಾನೈರ್ಮಾರ್ಜಾರೋ ಹಿತಕೃದ್ರಕ್ಷ ತೇ ಬುದ್ಧಃ ॥೭ಂ॥ 
ಟೀ॥ ಇಲಿಗಳ್‌ ಮನೆಯಲ್ಲಿ ಪುಟ್ಟಿದುವಾದೊಡಂ ಅಪಕಾರಿಗಳಾದುದಲೆಂ ಕೊಲಿಸಿ 
ಕೊಂಬುವು. ಲೋಗರ ಕೈಯಲ್ಲಿ ಕೊಂಡು ಸಲಹಿದ ಚೆಕ್ಕು ಹಿತಂ ಮಾಡುವ ಕಾರಣದಿಂ ರಕ್ಷಿಸಿ 
ಕೊಳಲ್ಪಟ್ಟುದು. ಮತ್ತಮಲ್ಲದೆಯುಂ, 
ಇಲಿಗಳ್‌ ಮನೆಯೊಳ್‌ ಪುಟ್ಟಿಯು- 
ಮಲಸದೆ ತವೆ ತೋಡಿ ಮನೆಗಳಂ ಕಿಡಿಸುವವೊಲ್‌ 


ಖಲನೆನಿತು ಪಟಕಿಯನಾದೊಡ- 
ಮಿಲೇಶ್ವರಂಗಚಿವನೊಡರಿಕುಂ ದುಷ್ಟತೆಯಿಂ ೧೭೨ 


ಅದತೆಂ ಕೇವಳಂ ಪಲಮೆಯೇ ಪ್ರಯೋಜನಮಿಲ, ನೀಂ ಹಲಿಿಯನಾದೊಡಂ ಧೂರ್ತನು 
ಮಪು್ರಯೋಜನನುಮಪ್ಪೆ : ಗಅಪದಿರ್‌. ಆನುಮಾತನುಂ ಪರಸ್ಪರೋಪಕಾರಿಗಳದಚೆಂದೋರೋರ್ವರ್ಗೆ 
ತಪ್ಪುವರಲ್ಲೆನೆ ದವನಕನಿಂತೆಂದಂ ; ದೇವಾ! ಸಂಜೀವಕನಪ್ಪೊಡೆ ನೀಚನುಂ ನಿಸ್ತಿಂಶನುಮಾಗಿರ್ದನವನಂ 
ನಂಬಿದಂದು ಪೊಲ್ಲಮಕ್ಕುಮದೆಂತೆನೆ : 


ಶ್ಲೋ ॥ ಉಪಕರ್ತರಿ ಸಜ್ಜನೇಪಿ ನೀಚಃ ಕೃತಕೃಸ್ಠಪಕರ್ತುಮೀಹತೇ 
ಅತಏವ ಹತೋ ವನೇ ಸುಪುತ್ರೋಹ್ಯುಪಕರ್ತಾ ಕಥಕೇನ ವಾನರಃ॥೭೧॥! 


ತೊರೆಯುವುದು ವಿಹಿತ. ವ॥ ಹೀಗೆಂದು ದವನಕನು ಸೂಕ್ಷವನ್ನು ಹೇಳಲು ಪಿಂಗಳಕನು 
ಕಿಡಿಕಿಡಿಯಾಗಿ ಹಲವು ಮಾತಿನಿಂದೇನು ಪ್ರಯೋಜನ ; ಈ ಬೂತನ್ನು 
ನಿರುತ್ತರಗೊಳಿಸುವೆನೆಂದು ಹೀಗೆ ನುಡಿದನು: ಎಲವೋ ! ನೀನು ಹಳೆಯದನ್ನೇ ಹೇಳಿ 
ಹೇಳಿ ನೀಚವಾದುದನ್ನು ನುಡಿಯುತ್ತಿರುವೆ. ಒಂದು ದೃಷ್ಟಿಯಿಂದ ಹಳೆಯನಿಗಿಂತ 
ಹೊಸಬನೆ ಲೇಸು. ಶ್ಲೋ।। ಇಲಿಗಳು ಮನೆಯಲ್ಲಿ ಹುಟ್ಟಿದುವಾದರೂ 
ಅಪಕಾರಿಗಳಾಗಿರುವುದರಿಂದ ಕೊಲ್ಲಿಸಿಕೊಳ್ಳುವುವು. ಜನರ ಕೈಯಿಂದ ಕೊಂಡು ಸಾಕಿದ 
ಬೆಕ್ಕು ಹಿತವನ್ನುಂಟು ಮಾಡುವುದರಿಂದ ಬದುಕಿ ಉಳಿದುಕೊಳ್ಳುತ್ತದೆ! ವ॥। ಅದರಿಂದ 
ಕೇವಲ ಹಳಮೆಯಿಂದ ಪ್ರಯೋಜನವಿಲ್ಲ. ನೀನು ಹಳೆಯನಾದರೂ ಧೂರ್ತನೂ 
ಅಪ್ರಯೋಜಕನೂ ಆಗಿರುವೆ. ಹರಟಬೇಡ. ನಾನೂ, ಆತನೂ ಪರಸ್ಪರ 
ಉಪಕಾರಿಗಳಾದುದರಿಂದ ಪರಸ್ಪರ ತಪ್ಪುವುದಿಲ್ಲ. ಅದಕ್ಕೆ ದವನಕನು ಹೀಗೆಂದನು: ದೇವಾ! 
ಸಂಜೀವಕನು ನೀಚನೂ ನಿಸ್ತಿಂಶನೂ ಆಗಿರುವುದರಿಂದ ಅವನನ್ನು ನಂಬಿದರೆ ಕೇಡು 
ಸಂಭವಿಸದೆ ಇರದು. ಶ್ಲೋ॥। ಉಪಕಾರವನ್ನು ಮಾಡಿದ ಸಜ್ಜನನಿಗಾದರೂ ನೀಚನಾದವನು 
ಅಪಕಾರವನ್ನೇ ಎಣಿಸುವನು. ವನದಲ್ಲಿ ತನ್ನ ಮರಿಗಳೊಡಗೂಡಿಕೊಂಡಿದ್ದ ಒಂದು 
ವಾನರನು ಕಥಕನೆಂಬ ಬೇಡನಿಗೆ ಉಪಕಾರವನ್ನು ಮಾಡಿ ಅವನಿಂದ ಕೊಲ್ಲಿಸಿಕೊಂಡಿತು. 


೧೨೮ ಕರ್ಣಾಟಕ ಪಂಚತಂತ್ರಂ 

ಟೀ॥! ಉಪಕಾರವಂ ಮಾಡಿದ ಸಜ್ಜನನಲ್ಲಿಯಾದೊಡಂ ನೀಚನಾಗಿರ್ದವನಪಕಾರವನೇ 
ಮಾಡಲುದ್ಯೋಗಿಸುವಂ, ಅದೆಹಗೆಂದೊಡೆ, ವನದೊಳ್‌ ತನ್ನ ಮಚೆಗಳೊಡಗೂಡಿರ್ಪುದೊಂದು 
ವಾನರಂ ಕಥಕನೆಂಬ ಬೇಡಂಗುಪಕಾರವಂ ಮಾಡಿ ಕೊಲಿಸಿಕೊಳಲ್ಪಟ್ಟುದು ಎಂಬ ಕಥೆಯಂತಕುಮೆನೆ, 
ಪಿಂಗಳಕನದೆಂತೆನೆ ದವನಕಂ ಪೇಲ್ಲುಂ : 


೧೦. ಉಪಕಾರವಂ ಮಾಡಿ ಕೆಟ್ಟ ಕಪಿಯ ಕಥೆ 


ಕಾಮ್ಯಕವನವೆಂಬ ವನದಲ್ಲಿ ಕಥಕನೆಂಬ ಬೇಡನಿರ್ಪಂ. ಆತನೊಂದು ದೆವಸಂ ಬೇಂಟೆವೋಗಿ 
ವಯೋಧಿಕನಪ್ಪುದೊಂದು ಪುಲಿಯಂ ಕಂಡು ಅದನೆಚ್ಚು ತಪ್ಪುವುದುಂ, ಆ ಪುಲಿ 
ಮುನಿದವನನೆಲ್ಲಟ್ಟಲೊಡಂ, 


ಮನದಿಂ ಬೇಗಂ ಕಪಿಯೂ- 

ಧನಿಲಯಮಂ ಎಪುಲತರವಟೋರ್ವೀರುಹಮಂ. 

ಘನಕೂಟಮಂ ಪಲಾಯನ 

ಜನಿತ ಎಷಾದಂ ನಿಷಾದನೆಯ್ದಿದನಾಗಳ್‌ ೧೭೩ 


ಅಂತೆಯ್ದಿ ತರುಶಿಲೆಯಂ ಪಿಡಿದಿರ್ಪನನಲ್ಲಿರ್ಪುದೊಂದು ಕಪಿ ಕಂಡು ಬೇಗಮಿದಿರಂ ಬಂದು 
ಅಂಜದಿರೆಂದು ಕೈಯಂ ಪಿಡಿದು ತೆಗೆವುದುಂ, ಆ ಜರಚ್ಚಮೂರಂ ಕಂಡು, ಎಲೈ ಶಾಖಾಚರ, 
ನೀನೀ ವನೇಚರನಂ ತೆಗೆದೆನಗೆಯ್ದಲ್ಲಾರದಂತು ದೂರಂ ಮಾಡಲ್ವೇಡ ಇವನಪ್ಪೊಡೆ ಮಹಾಪಾತಕಂ 
ವಿಶ್ವಾಸಘಾತುಕಂ ತನಗಿಂಬುವರೆ ನಿನಗಂ ತಪ್ಪದಿರ್ಪನಲ್ಲಿವನನದಲೆಂ ಕೆಡೆನೂಂಕು, ಕೊಂದು 
ತಿಂದಪೆನೆಂದೊಡಾ ಕಪಿ ಕುಪಿತನಾಗಿ ಶರಣ್ಕೊಕ್ಕ ಪುಳಿಂದನನೊಪ್ಪಿಸುವನಲ್ಲೆಂ ನಿನ್ನ ಬಂದ ಬಟ್ಟೆಯನೆ 
ಪೋಗೆಂದೊಡೆ, ಮತ್ತಂ ಪುಲಿಯಿಂತೆಂದುದು : 


ಆ ಕಥೆಯಂತೆ ಆದೀತು ಎನ್ನಲು ಪಿಂಗಳಕನು ಅದೇನು ಎಂದು ಕೇಳಲು ದವನಕನು 
ಹೇಳತೊಡಗಿದನು : 

ವ॥। ಕಾಮ್ಯಕ ಎಂಬ ವನದಲ್ಲಿ ಕಥಕನೆಂಬ ಬೇಡನಿದ್ದನು. ಆತನೊಂದು ದಿನ 
ಬೇಟೆಗೆಂದು ಹೋಗಿ ವಯಸ್ಸಾದ ಒಂದು ಹುಲಿಯನ್ನು ಕಂಡು ಅದನ್ನು ಹೊಡೆಯಲು 
ಹೋಗಿ ಗುರಿ ತಪ್ಪಲು ಆ ಹುಲಿ ಕೋಪದಿಂದ ಅವನನ್ನು ಅಟ್ಟಿಕೊಂಡು ಬಂತು. 
೧೭೩. ಆಗ ಆ ನಿಷಾದನು ಮನೋವೇಗದಿಂದ ಒಂದು ದೊಡ್ಡ ಮರದ ಮೇಲಿರುವ 
ಕಪಿಗಳ ಮನಗೆ ಓಡಿಬಂದನು. ವ॥! ಮರದ ಕೊಂಬೆಯನ್ನು ಹಿಡಿದು ಮೇಲಕ್ಕೇರುತ್ತಿದ್ದ 
ಬೇಡನನ್ನು ಕಂಡು ಒಂದು ಕಪಿ ಬೇಗನೆ ಎದುರುಗೊಂಡು ಅಂಜದಿರು ಎಂದು ಕೈ 
ಹಿಡಿದು ರಕ್ಷಿಸಿತು. ಆ ಹಳೆಯ ಹುಲಿ ಇದನ್ನು ಕಂಡು, ಎಲೆ ಶಾಖಾಚರ! ನೀನು 
ವನೇಚರನನ್ನು ಹತ್ತಿರ ಸೇರಿಸಿ ನನಗೆ ಸಿಕ್ಕದಂತೆ ದೂರಗೊಳಿಸಬೇಡ. ಇವನು 
ಮಹಾಪಾತಕನು; ವಿಶ್ವಾಸಘಾತುಕನು; ಅನುಕೂಲಸಮಯ ಬಂದಲ್ಲಿ ನಿನಗೂ 
ಕೇಡನ್ನುಂಟುಮಾಡದಿರನು. ಅದರಿಂದ ಇವನನ್ನು ಕೆಳಕ್ಕೆ ಬೀಳಿಸು ; ಕೊಂದು ತಿಂದುಬಿಡುವೆ 
ಎಂದು ಹೇಳಿತು. ಅದಕ್ಕೆ ಆ ಕಪಿ ಕುಪಿತನಾಗಿ ಶರಣು ಬಂದ ಪುಳಿಂದನನ್ನು ಒಪ್ಪಿಸಲಾರೆ; 


ಭೇದ ಪ್ರಕರಣಂ ೧೨೯ 
ವಲಿಮುಖ ನೀತಿ ಬಹಿರ್ಮುಖ 
ಮಲಿನಾತನನೆನ್ನ ಮಾತುಗೇಳದೆ ನೀನೀ 
ಖಲನನೊಳಕೊಂಡೊಡೆಲೆ ಕಂ- 
ಬಲಕಂ ಶಿವಭೂತಿಗಾದ ಕಥೆಯಂತಕ್ಕುಂ ೧೭೪ 


ಎಂಬುದುಂ ಅದೆಂತೆಂದು ಗೋಲಾಂಗೂಲಂ ಬೆಸಗೊಳೆ, ಶಾರ್ದೂಲಂ ಪೇಲ್ಗುಂ: 
೧೧. ಶಿವಭೂತಿಯ ಕಥೆ 
ಒಂದು ಮಹಾಟವಿಯೊಳ್‌ ಕಂಬಳಕನೆಂಬ ಬೇಡನೊಂದು ಪುಲಿ ತನ್ನನಟ್ಟಿವರೆ ಪ್ರಾಣ 
ಭಯದಿಂ ದೆಸೆಗಾಣದೆ ಪುರಾಣಕೂಹದೊಳ್‌ ಬಿರ್ದಂ. ಆ ಪುಲಿಯುಂ ಕೋಪಾಂಧನಪ್ಪುದಜಿಂದಲ್ಲಿಯೆ 
ಬಿರ್ದುದು. ಅನ್ನೆಗಮೊಂದು ಚಪಲಕನೆಂಬ ಕಪಿ ನೀರ್ಗುಡಿಯಲೆಂದು ಬಾವಿಯಂ ಪುಗುತಂದು 
ತತ್ಕೂಪ ಸಮೀಪದೊಳ್‌ ನಿಂದು ಪೋಗಲಿಂಬಲ್ಲದೆ ತಡಿವಿಡಿದೆಳಲುತ್ತಿರ್ದ ಸರ್ಪನ ಬಾಲಮಂ 
ಬಳ್ಳಿಯೆಂದು ಬಗೆದು ಪಿಡಿದಿಟೆಯುತ್ತುಮಹಿಸಹಿತಂ ಬಿರ್ದುದು, ಅನ್ನೆಗಂ : 
ಮಲರಹಿತನನೂನದಯಾ 
ನಿಲಯನದೃಷ್ಟಾರ್ಥಿ ತೀರ್ಥಯಾತ್ರಾಶ್ರಮ ಎ- 
ಹ್ವಲಮಾನಸಂ ಪಿಪಾಸಾ- 
ಕುಲಿತಂ ಶಿವಭೂತಿಯೆಂಬ ಪಾರ್ವಂ ಬರುತುಂ ೧೭೫ 
ತತ್ಯೂಪಮಂ ಕಂಡು ತನ್ನ ಕಯ್ಯ ಕಳಶಮಂ ಬಳ್ಳಿಯೊಳ್‌ ಕಟ್ಟಿ ನೀರಂ ತೆಗೆವಾಗಳದಂ 
ಪುಲಿ ಪಿಡಿದು ನೇಲ್ಬುದುಮದು ಕಯ್ದೆ ಬಿಣ್ಣಿತ್ತಾದೊಡದಂ ನೋಜಕಿನೆಂದು ಬಲಿದು ಪಿಡಿದು 
ಮೆಲ್ಲನೆ ತೆಗೆದು, ಪುಲಿ ಪೊಅಮಟ್ಟು ಪೊಡೆವಡೆ ಕಂಡು ಚೋದ್ಯಂಬಟ್ಟು, ನೀನೀ ಬಾವಿಯೊಳ್‌ 


ನೀನು ಬಂದ ದಾರಿ ಹಿಡಿ ಎನ್ನಲು ಮತ್ತೊಮ್ಮೆ ಹುಲಿ ಹೀಗೆಂದಿತು : ೧೭೪. ಎಲೈ 
ವಲೀಮುಖ ! ನನ್ನ ಮಾತು ಕೇಳದೆ ನೀನು ಈ ಖಳನನ್ನು ಒಳಕೊಂಡರೆ ಕಂಬಲಕನಿಗೂ 
ಶಿವಭೂತಿಗೂ ಆದ ಕಥೆಯಂತೆ ಆದೀತು ಎಂದಿತು. ವ॥। ಅದೇನೆಂದು ಗೋಲಾಂಗೂಲ 
ಕೇಳಲು ಆ ಶಾರ್ದೂಲ ಅದನ್ನು ಹೇಳತೊಡಗಿತು: ಒಂದು ದೊಡ್ಡ ಕಾಡಿನಲ್ಲಿ 
ಕಂಬಳಕನೆಂಬ ಬೇಡನು ಒಂದು ಹುಲಿಯು ತನ್ನನ್ನು ಅಟ್ಟಿಕೊಂಡು ಬರಲು 
ಪ್ರಾಣಭಯದಿಂದ ದಿಕ್ಕುಗಾಣದೆ ಒಂದು ಹಳೆಯ ಬಾವಿಯಲ್ಲಿ ಬಿದ್ದನು. ಆ ಹುಲಿಯೂ 
ಕೋಪಾಂಧನಾಗಿ ಅದೇ ಬಾವಿಯಲ್ಲಿ ಬಿದ್ದಿತು. ಅಷ್ಟರಲ್ಲಿ ಚಪಲಕನೆಂಬ ಒಂದು ಕಪಿ 
ನೀರು ಕುಡಿಯಬೇಕೆಂದು ಆ ಬಾವಿಯ ಬಳಿಗೆ ಬಂದು ಅದರ ಸಮೀಪದಲ್ಲಿ ನಿಂತು 
ಹೋಗಲು ದಾರಿಯಿಲ್ಲದೆ ದಡವನ್ನು ಹಿಡಿದುಕೊಂಡು ಜೋತಾಡುತ್ತಿದ್ದ ಸರ್ಪನ 
ಬಾಲವನ್ನು ಬಳ್ಳಿಯೆಂದು ತಿಳಿದು ಹಿಡಿದು ಇಳಿಯುತ್ತಿರಲು ಆ ಸರ್ಪಸಹಿತವಾಗಿ ಬಿದ್ದಿತು. 
ಅಷ್ಟರಲ್ಲಿ ೧೭೫. ತೀರ್ಥಯಾತ್ರಾರ್ಥಿಯಾದ ದಯಾಪರನಾದ ಬಾಯಾರಿದ 
ಶಿವಭೂತಿಯೆಂಬ ಬ್ರಾಹ್ಮಣನು ಬಂದನು. ವಃ! ಆ ಬಾವಿಯನ್ನು ಕಂಡು ತನ್ನ ಕಯ್ಯ 
ಕಲಶವನ್ನು ಬಳ್ಳಿಯಿಂದ ಕಟ್ಟಿ ನೀರನ್ನು ತೆಗೆಯುತ್ತಿರಲು ಅದನ್ನು ಹುಲಿ ಹಿಡಿದು 
ನೇಲುತ್ತಿರಲು ಕುಯ್ಗೆ ಭಾರವಾದರೂ ಅದನ್ನು ನೋಡೋಣವೆಂದು ಬಲವಾಗಿ ಹಿಡಿದು 


೧೩೦ ಕರ್ಣಾಟಕ ಪಂಚತಂತ್ರಂ 
ಬಿಟ್ಟ ಕಾರಣಮಾವುದೆಂದು ವಸುಧಾಮರಂ ಬೆಸಗೊಳೆ, ತಾನುಂ ಬೇಡನುಂ ವ್ಯಾಳನುಂ 
ಗೋಲಾಂಗೂಲನುಂ ಬಿರ್ದ ಕಾರಣಮಂ ಹೇಟ್ವು ನಿಮ್ಮಡಿಗಳ ಕೃಷೆಯಿಂ ಮೃತ್ಕುಮುಖದಿಂ 
ಪೊಅಮಟ್ಟು ಬರ್ದುಂಕಿದೆಂ. ಈ ತೋರ್ಷ ಪಿರಿಯ ಗಿರಿಯ ತಬ್ಬಲ ಗುಹೆಯೊಳಿರ್ದಪೆನಲ್ಲಿಗೆ 
ಬನ್ನಿ, ನಿಮಗಮೌಲ್ಯಮಪ್ಪ ವಸ್ತುಗಳನೀವೆನೆಂದೊಡೆ ನೀಂ ಹೇಟ್ದಿ ಪ್ರಾಣಿಗಳಂ ತೆಗೆದು 
ತೀರ್ಥಯಾತ್ರೆಗೆಯ್ದು ಮಗುಟ್ದು ಬರ್ಪಲ್ಲಿ ನಿನ್ನಲ್ಲಿಗೆ ಬರ್ಣೆನೆಂದೂಡಾ ಶಾರ್ದೂಲಂ, ಅಂತಪ್ಲೊಡೆ 
ಈ ವ್ಯಾಧನಂ ತೆಗೆಯದಿರಿಂ. ನೀಚಂಗೆನಿತುಪಕಾರಂಗೆಯ್ದೊಡಮೊಳ್ಳಿತ್ತುಗೆಯ್ದನಲ್ಲದೆಂತೆನೆ : 
ಶ್ಲೋ!! ಉಪಕಾರೋಪಿ ನೀಚಾನಾಂ ಅಪಕಾರಾಯ ಕಲ್ಪತೇ 
ಪಯಃಹಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ. Mz 


ಟೀ!! ನೀಚಂಗುಪಕಾರವಂ ಮಾಡಿದೊಡೆ ಅಪಕಾರವನೆ ಮಾಡುವನಲ್ಲದೆ ಶಾಂತನಾಗಲರಿಯಂ, 
ಅದೆಂತೆಂದೊಡೆ ಹಾವಿಂಗೆ ಹಾಲನೆಅ್‌ದೊಡೆ ವಿಷಂ ಪೆರ್ಚುವಂತೆ-ಎಂಬೀ ಶ್ಲೋಕಾರ್ಥಮನವಧರಿಸಿ 
ನೆಗಟ್ಟುದೆಂದು ಪುಲಿ ಪೇಟ್ಡು ಪೋಪುದುಂ ಆ ಪಾರ್ವಂ ತತ್ಕೂಪಸ್ಯಮಪ್ಪ ವ್ಯಾಳನುಮಂ 
ಗೋಲಾಂಗೂಲನುಮಂ ತೆಗೆವುದುಮವೆರಡುಂ ಪೊಳಮಟ್ಟು ಪೊಡೆಮಟ್ಟು ಬಟೆಯಂ 
ವಳೀಮುಖನಿಂತೆಂದುದು : ನಿಮ್ಮಡಿ, ನಿಮ್ಮ ಪ್ರಸಾದದಿಂದೆನಗೆ ಪುನರ್ಜನಮಾದುದು. ಆಂ 
ಬದರಿಕಾಶ್ರಮದುಹವನದೊಳಿರ್ಪೆಂ ಅಲ್ಲಿಗೆತ್ತಾನುಂ ಬಂದಿರಪ್ಪೊಡೆನ್ನಾರ್ಹ ಶಕ್ತಿಯಿಂ ಭಕ್ತಿಗೆಯ್ದೆನೆಂದು 
ಗೋಲಾಂಗೋಲಂ ಪೇಟ್ದು ಪೋಪುದುಂ ಉರಗಂ ನಿಮ್ಮಡಿ, ನೀಮೆನಗೆ ಪ್ರಾಣೋಪಕಾರಂಗೆಯ್ದಿರ್‌ 


ಮೇಲಕ್ಕೆ ತೆಗೆಯಲು ಹುಲಿ ಹೊರಕ್ಕೆ ಬಂದು ನಮಸ್ಕರಿಸುತ್ತಿರುವುದನ್ನು ಕಂಡು 
ಆಶ್ಚರ್ಯಪಟ್ಟನು. ನೀನು ಈ ಬಾವಿಯಲ್ಲಿ ಬಿದ್ದ ಕಾರಣವೇನು ಎಂದ ಶಿವಭೂತಿ 
ಕೇಳಲು ತಾನೂ, ಬೇಡನೂ, ಸರ್ಪನೂ, ಗೋಲಾಂಗೂಲನೂ ಬಿದ್ದ ಕಾರಣವನ್ನು 
ಅದು ಹೇಳಿತು. ನಿಮ್ಮ ಕೃಪೆಯಿಂದ ಮೃತ್ಯುಮುಖದಿಂದ ಪಾರಾಗಿ ಬದುಕಿದೆ, ಇಲ್ಲಿಗೆ 
ತೋರುವ ದೊಡ್ಡ ಪರ್ವತದ ತಪ್ಪಲ ಗುಹೆಯಲ್ಲಿ ನಾನಿರುವೆನು. ಅಲ್ಲಿಗೆ ಬನ್ನಿ. ನಿಮಗೆ 
ಅಮೂಲ್ಯವಾದ ವಸ್ತುಗಳನ್ನು ಕೊಡುವೆನು ಎನ್ನಲು ನೀನು ಹೇಳಿದ ಪ್ರಾಣಿಗಳನ್ನು ಹೊರಕ್ಕೆ 
ತೆಗೆದು ತೀರ್ಥಯಾತ್ರೆಮಾಡಿ ಹಿಂದಿರುಗಿ ಬರುವಾಗ ನಿನ್ನಲ್ಲಿಗೆ ಬರುವೆನೆಂದು ಹೇಳಿದನು. 
ಆದಕ್ಕೆ ಆ ಶಾರ್ದೂಲನು ಹಾಗಾದರೆ ಈ ವ್ಯಾಧನೊಬ್ಬನನ್ನು ತೆಗೆಯಬೇಡಿರಿ. ನೀಚನಿಗೆ 
ಎಷ್ಟೇ ಉಪಕಾರ ಮಾಡಿದರೂ ಒಳ್ಳೆಯದನ್ನು ಮಾಡುವವನಲ್ಲ. ಶ್ಲೋ! ನೀಚನಿಗೆ 
ಉಪಕಾರವನ್ನು ಮಾಡಿದರೆ ಅಪಕಾರವನ್ನೇ ಬಗೆಯುವನಲ್ಲದೆ ಶಾಂತವಾಗಲರಿಯನು. 
ಹಾವಿಗೆ ಹಾಲೆರೆದರೆ ವಿಷಮಾತ್ರ ಅಧಿಕವಾಗುತ್ತದೆ. ವ॥ ಇದನ್ನು ತಿಳಿದು ವರ್ತಿಸಿರಿ 
ಎಂದು ಹುಲಿಯು ಹೇಳಿ ಹೋಯಿತು. ಆ ಬ್ರಾಹ್ಮಣನು ಆ ಬಾವಿಯಲ್ಲಿ ಬಿದ್ದಿದ್ದ 
ಸರ್ಪನನ್ನೂ, ಗೋಲಾಂಗೂಲವನ್ನೂ ತೆಗೆಯಲು ಅವು ಹೊರಬಂದು ನಮಸ್ಕರಿಸಿ 
ವಲೀಮುಖ ಹೀಗೆಂದಿತು : ಪೂಜ್ಯರೇ, ನಿಮ್ಮಪ್ರಸಾದದಿಂದ ನನಗೆ ಪುನರ್ಜನ್ಯವಾಯಿತು. 
ನಾನು ಬದರಿಕಾಶ್ರಮದ ಉಪವನದಲ್ಲಿರುವೆ. ಅಲ್ಲಿಗೆಂದಾದರೂ ತಾವು ಬಂದಾಗ 
ನನ್ನಿಂದಾದ ಶಕ್ತಿಯಿಂದ ಭಕ್ತಿಯನ್ನು ಮಾಡುವೆನೆಂದು ಗೋಲಾಂಗೂಲವು 
ಹೇಳಿಹೋಯಿತು. ಸರ್ಪನು ನೀವು ನನಗೆ ಪ್ರಾಣೋಪಕಾರವನ್ನು ಮಾಡಿದಿರಿ. 


ಭೇದ ಪ್ರಕರಣಂ ೧೩೧ 
ನಿಮಗೇನಾನುಮಧ್ಹಾನಮಾದಾಗಳಿನ್ನಂ ನೆನೆದೊಡಾಂ ಬಂದು ದೇವರ ಸೇವೆಯಂ ಮಾಡಿ 
ಪೋಷೆನೆಂದುರಗಂ ಪೇಟೆ ಪೋಪುದುಂ, ಆ ದ್ವಿಜಂ ತನ್ನ ಮನದೊಳಿಂತೆಂದು ಬಗೆದು, 

ಪೊಲ್ಲ ಗಡ ತೆಗೆಯಲಪ್ಪೊಡೆ 

ಭಿಲ್ಲನನೆಂದೆನಗೆ ಪುಂಡರೀಕಂ ಪೇಟ್ಕ- 

ತ್ರಿಲ್ದುಭಯಪಕ್ಷಪಾತಮೆ 

ಪೊಲ್ಲದು ಪೊಲ್ಲದೆ ಪರೋಪಕಾರವೃಸನಂ ೧೭೬ 
ಎಂತುಂ "ಯತ್ನರಾರ್ಥಂ ಶರೀರಂ' ಎಂಬ ಸುಭಾಷಿತಂ ಪೇಟೆದಂತೆ ಈ ಪುರುಷನಂ ತೆಗೆಯದಂದು 
ಕಾಪುರುಷನಷ್ಠೆಂ ತನ್ನಪ್ಪುದಕ್ಕೆಂದು ಪರೋಷಕಾರವಿಭೂತಿ ಶಿವಭೂತಿ 

ಕರುಣಾರಸಾರ್ದಹೃದಯಂ. 

ದುರಾತನೆನ್ನದೆ ಕಿರಾತನಂ ತೆಗೆದನಿಳಾ- 

ಮರಜನವಿನುತಂ ಭಾವಿಸೆ 

ಪರಹಿತನಿರತಾತ್ಮನಪ್ಪವಂಗಚಿದುಂಟೇ ೧೭೭ 


ಅಂತು ತೆಗೆವುದುಂ ಕಿರಾತನುಂ ಪೊಡೆವಟ್ಟು ನಿಮ್ಮಡಿಯ ಧರ್ಮದಿಂ ನಾ ಬರ್ದುಂಕಿದೆಂ. ಆಂ 
ಪದ್ಮನಗರದೊಳಿರ್ಪೆಂ. ನೀಮೆತ್ತಾನುಂ ಬಾರ್ತೆಯಪ್ಪೊಡಲ್ಲಿಗೆ ಬನ್ನಿಂ. ಎನ್ನಾರ್ಪನಿತು 
ಶಕ್ತಿಯೊಳುಪಕರಿಸಿದಪ್ಪೆನೆಂದು ಪೋದಂ, ಶಿವಭೂತಿಯುಂ ಕೆಲವುಕಾಲಕ್ಕೆ ತೀರ್ಥಯಾತ್ರೆಗೆಯ್ದು 
ಮಗುಟ್ಟು ಬರುತ್ತುಂ ಉತ್ತುಂಗಶಿಖರಿಯ ತಪ್ಪರೊಳ್‌ ಬರ್ಪುದನಾ ವ್ಯಾಫಂ ಕಂಡು ಶೀಘ್ರ 
ಮಿದಿರಂಬಂದು ಶಿವಭೂತಿಗೆ ಪಾದಾಕ್ರಾಂತನಾಗಿ ತನ್ನಿರ್ಪ ಗುಹೆಗೊಡಂಗೊಂಡು ಪೋಗಿ, 


ನಿಮಗೇನಾದರೂ ಕಷ್ಟ ಬಂದಲ್ಲಿ ನನ್ನನ್ನು ನೆನೆದ ಕೂಡಲೇ ಬಂದು ತಮ್ಮ ಸೇವೆ ಮಾಡಿ 
ಹೋಗುವೆನೆಂದು ಹೇಳಿಹೋಯಿತು. ಆಗ ಬ್ರಾಹ್ಮಣನು ತನ್ನ ಮನಸ್ಸಿನಲ್ಲಿ ಹೀಗೆಂದು 
ಆಲೋಜಿಸಿದನು. ೧೭೬. ಆ ಭಿಲ್ಲನನ್ನು ಹೊರತೆಗೆದರೆ ಕೇಡಾಗುವುದೆಂದು ಆ ಹುಲಿ 
ಹೇಳಿಹೋಯಿತಷ್ಟೆ. ಇಲ್ಲ ಉಭಯ ಪಕ್ಷಪಾತವೇ ನೀಚವಾದುದು. ಪರೋಪಕಾರ 
ಎಂದಾದರೂ ನೀಚಕಾರ್ಯವೇ ? ವ॥। ಹೇಗೂ "ಯತ್ಪರಾರ್ಥಂ ಶರೀರಂ' ಎಂಬ 
ಸುಭಾಷಿತವು ಹೇಳಿದಂತೆ ಈ ಪುರುಷನನ್ನು ತೆಗೆಯದಿದ್ದಲ್ಲಿ ಕಾಪುರುಷನೆನಿಸುವೆನು, 
ತನಗಾಗುವುದಾಗಲಿ ಎಂದು ಪರೋಪಕಾರ ವಿಭೂತಿಯೆನಿಸಿದ ಆ ಶಿವಭೂತಿ 
೧೭೭. ಕರುಣಾರಸಾರ್ದ್ರಹೃದಯನಾಗಿ ದುರಾತ್ಮನೆಂದು ಎಣಿಸದೆ ಆ ಕಿರಾತನನ್ನು ಹೊರಕ್ಕೆ 
ತೆಗೆದನು. ಪರಹಿತನಿರತಾತದಿಗೆ ಅಸಾಧ್ಯವಾದುದುಂಟೇ ? ವ॥ ಹಾಗೆ ತೆಗೆಯಲು 
ಕಿರಾತನೂ ನಮಸ್ಕರಿಸಿ ನಿಮ್ಮಿಂದಾಗಿ ಬದುಕಿದೆ. ನಾನು ಪದ್ಮನಗರದಲ್ಲಿ 
ವಾಸಮಾಡಿಕೊಂಡಿರುವೆ. ನಿಮಗೆಲ್ಲಿಯಾದರೂ ಅನುಕೂಲವಾದಾಗ ಅತ್ತಕಡೆ ಚಿತ್ತೈಸಿರಿ. 
ನನ್ನಿಂದಾದಷ್ಟು ಭಕ್ತಿಯಿಂದ ನಿಮ್ಮನ್ನು ಉಪಚಿರಿಸುವನೆಂದು ಹೇಳ ಹೊರಟುಹೋದನು. 
ಶಿವಭೂತಿಯೂ ಕೆಲವುಕಾಲಕ್ಕೆ ತೀರ್ಥಯಾತ್ರೆ ಪೂರೈಸಿ ಹಿಂದಿರುಗಿ ಬರುತ್ತಿರಲು ಉತ್ತುಂಗ 
ಶಿಖರಿಯ ತಪ್ಪಲಲ್ಲಿ ಅವನು ಬರುತ್ತಿರುವುದನ್ನು ಆ ವ್ಯಾಘ್ರ ಕಂಡು ಶೀಘ್ರವಾಗಿ 
ಎದುರುಗೊಂಡು ಶಿವಭೂತಿಗೆ ನಮಸ್ಕರಿಸಿ ತಾನಿರುವ ಗುಹೆಗೆ ಕರೆದುಕೊಂಡು 


೧೩೨ ಕರ್ಣಾಟಕ ಪಂಚತಂತ್ರಂ 

ಹಾರಾಂಗದ ಕುಂಡಲ ಎ- 

ಸ್ಟಾರ ಕಿರೀಟಾದ್ಯಮೂಲಭೂಷಣಚಯಮಂ 

ಚಾರುಗುಣಾಂಕಿತನಿರದೆ ಚ- 

ಮೂರಂ ಶಿವಭೂತಿಗಿತ್ತುದತ್ಕಾದರದಿಂ ೧೭೮ 

ಅಂತು ತೊಡಿಗೆಗಳಂ ಪುಲಿಯಿಂ ಹಡೆದು ಶಿವಭೂತಿ ಪರಮವಿಭೂತಿಗಾಸದನಾದೆನೆಂದು 

ಸಂತಸಂಬಟ್ಟಲ್ಲಿಂ ತಳರ್ದು ಬದರಿಕಾಶ್ರಮವನಕ್ಕೆ ಬಂದು ಪಥಪರಿಶ್ರಮಪನಾಲಿಸಲೆಂದು ಧರಾಮರಂ 
ಮಾಮರದಡಿಯೊಳ್‌ ವಿಶ್ರಮಿಸಿರ್ಪುದುಮಾ ವನದೊಳಿರ್ಷ ಬಲೀಮುಖಂ ಕಂಡತಿಪ್ರೀತಿಯಿಂ 
ಪ್ರಸನ್ನಮುಖನಾಗಿ ಬಂದು ಪೊಡೆಮಟ್ಟು, 

ಪನಸಾಮ್ರ ಜಂಬು ಜಂಬೀ- 

ರ ನಾರಿಕೇಳೀ ಕಪಿತ್ಯ ಕದಳೀನಾರಂ- 

ಗ ನವೀನ ಫಲಾವಳಿಯಂ 

ಎನಯದಿನಾ ದ್ವಿಜವರಂಗೆ ಕಪಿವರನಿತ್ತಂ ೧೭೯ 
ಅಂತು ಶಾಖಾಚರಂ ತಂದಿತ್ತ ಫಲಂಗಳಂ ಕೊಂಡು ಶಿವಭೂತಿಯುಮಂದಿನ ದಿವಸಮಲ್ಲಿರ್ದು 
ಕೆಲವಾನುಂ ದಿವಸಕ್ಕೆ ಪದನಗರಮನೆಯ್ಲಿ ಕಂಬಳಕನ ಮನೆಯನಜಸುತ್ತುಂ ಬರ್ಪುದುಮಾ ಕಿರಾತಂ 
ಕಂಡು ಪೊಡೆವಟ್ಟು ಮನೆಗೊಡಂಗೊಂಡೊಯ್ದೂ ಶಿವಭೂತಿಗಭ್ಯಾಗತಕ್ರಿಯೆಂಯಂಂ 
ಮಾಡಲುಪಾಯಮಿಲ್ಲದುಸಿರದಿರ್ಪನಂ ಕಂಡೇಂ ಮಗನೆ ! ಚಿಂತಿಸುತಿರ್ದಪೆಯೆಂಬುದುಂ ನಿಮ್ಮಡಿಗಳುಂ 
ಬಿಜಯಂಗೆಯಿರಾನುಂ ನಿರುಪಾಯನಾಗಿರ್ದಹೆನೆಂಬುದುಂ ಇನ್ನುಮಿದರ್ಕೊಂದುಂ ಚಿಂತೆಗೆಯ್ಕ 


ಹೋಯಿತು. ೧೭೮. ಹಾರ, ಅಂಗದ, ಕುಂಡಲ, ಕಿರೀಟಾದಿ ಅಮೂಲ್ಯ ಭೂಷಣಗಳನ್ನು 
ಆದರಪೂರ್ವಕವಾಗಿ ಶಿವಭೂತಿಗೆ ಕೊಟ್ಟಿತು. ವ॥। ಹಾಗೆ ಆ ತೊಡಿಗೆಗಳನ್ನು ಹುಲಿಯಿಂದ 
ಪಡೆದು ಶಿವಭೂತಿಯು ಮಹಾ ಐಶ್ವರ್ಯಕ್ಕೆ ಆಸ್ಪದವಾಯಿತೆಂದು ಸಂತೋಷಪಟ್ಟು 
ಅಲ್ಲಿಂದ ಹೊರಟನು. ಬದರಿಕಾಶ್ರಮವನಕ್ಕೆ ಬಂದು ಪಥಪರಿಶ್ರಮವನ್ನು ಆರಿಸಿಕೊಳ್ಳಲೆಂದು 
ಶಿವಭೂತಿ ಒಂದು ಮಾವಿನ ಮರದಡಿಯಲ್ಲಿ ವಿಶ್ರಮಿಸಿಕೊಂಡಿರಲು ಆ ವನದಲ್ಲಿದ್ದ 
ಬಲೀಮುಖನು ಕಂಡು ಅತಿ ಪ್ರೀತಿಯಿಂದ ಪ್ರಸನ್ನಮುಖನಾಗಿ ಬಂದು ನಮಸ್ಕರಿಸಿ 
೧೭೯. ಹಲಸು, ಮಾವು, ನೇರಿಳೆ,ಕಿತ್ತಳೆ, ತೆಂಗು, ಬಾಳೆ, ಬೇಲ ಮೊದಲಾದ ಹೊಸ 
ಹೊಸ ಹಣ್ಣುಗಳನ್ನು ತಂದು ವಿನಯಪೂರ್ವಕವಾಗಿ ಆ ಕಪಿವರನು ಕೊಟ್ಟನು. 
ವಟ ಹಾಗೆ ಶಾಖಾಚರನು ತಂದಿತ್ತ ಫಲಗಳನ್ನು ಕೊಂಡು ಶಿವಭೂತಿಯು ಅಂದು 
ಅಲ್ಲಿಯೇ ಉಳಿದು ಕೆಲವು ದಿನಗಳ ಬಳಿಕ ಪದ್ಮನಗರವನ್ನು ಸೇರಿ ಕಂಬಳಕನ ಮನೆಯನ್ನು 
ಅರಸುತ್ತ ಬರಲು ಆ ಕಿರಾತನು ಕಂಡು ನಮಸ್ಕರಿಸಿ ಮನೆಗೆ ಕರೆದುಕೊಂಡು ಬಂದು 
ಶಿವಭೂತಿಗೆ ಅಭ್ಯಾಗತ ಕ್ರಿಯೆಯನ್ನು ಮಾಡಲು ಉ: 
ಕಂಡು ಮಗನೇ ಏನು ಚಿಂತಿಸುತ್ತಿರುವೆ ಎಂದು ಕೇಳಿದನು. ಅದಕ್ಕೆ ಆ ಬೇಡನು 
ನಿಮ್ಮಡಿಗಳು ಚಿತ್ತೈಸಿದಿರಿ; ನಾನು ನಿಮ್ಮನ್ನು ಸತ್ಕರಿಸಲು ನಿರುಪಾಯನಾಗಿರುವೆನೆಂದನು. 
ಇನ್ನು ನೀನು ಇದಕ್ಕಾಗಿ ಚಿಂತಿಸಬೇಡ ; ನಿನಗೆ ಬದುಕುವ ಉಪಾಯವನ್ನು ನಾನೇ 





ವಿಲ್ಲದೆ ಸುಮನೆ ಇದ್ದುದನ್ನು 


ಭೇದ ಪ್ರಕರಣಂ ೧೩೩ 
ಲ್ವೇಡಿನ್ನುಂ ನಿನಗೆ ಬಾಬ್ವಪಾಯವಮನಾನೇ ಮಾಲಕಿನೆಂದೇಕಾಂತದೊಳ್‌ ಕುಳ್ಳಿರ್ದು ತನ್ನ 
ತಂದಮೂಲ್ಯವಸ್ತುಗಳನದಂಗೆ ತೋಖುವುದುಂ, 


ಎನಗೆ ಹಿತಂ ಬ್ರಾಹ್ಮಣನೀ- 

ತನೆನ್ನದನಿವೇಕಿಯಾಗಿ ಶಿವಭೂತಿಗೆ ತೊ- 

ಟ್ವಿನೆ ಬಗೆದನಹಿತಮಂ ತ- 

ದ್ವನಚರನೆಂತುಂ ಕೃತಪ್ನರೇನಂ ಮಾಡರ್‌ ೧೮೦ 


ಅಂತು ಬಗೆದು ಪೊಲಲನಾಳ್ವರಸನಲ್ಲಿಗೆ ಪೋಗಿ, ದೇವಾ! ನಿಮ್ಮ ತುಡುವಾಭರಣಂಗಳಂ 
ಪಲವಮೂಲ್ಯವಸ್ತುಗಳಂ ತಂದೆನ್ನ ಮನೆಯೊಳೊರ್ವ ಪಾರ್ವನಿರ್ದಹನೆಂದು ಪೇಟ್ಗುದುಮರಸಂ, 
ತಳಾಅರ್ಗೆ ಪೇಟಲೊಡಮಂವರ್‌ ಪರಿದಾ ಪಾರ್ವನಂ ಪಿಡಿದು ಹೆಡಗಯ್ಯಂ ಕಟ್ಟಿ 
ತಂದೊಪ್ಪಿಸುವುದುಮರಸನಾತನ ಕಯ್ಕೊಳಿರ್ದ ವಸ್ಸುಗಳಿಲ್ಲವುಂ ಕೊಂಡು ಬಿಕ್ಕೆ ಸೆಣ್‌ಯೊಳಿಕ್ಕೆ 
ಕಿಚೆದು ಬೇಗಂ ಚೆಅಗಾಗಿರ್ದು ತನ್ನ ಮರುಳ್ತನಕ್ಕೆ ತಾನೆ ಹಾಸ್ಕಂಗೆಯ್ದು ತನಗೆ ಬಂಧನ 
ಮೋಕ್ಷೋಪಾಯಮಂ ಚಿಂತಿಸಿ, ನಿನಗದ್ದಾನಮಾದಾಗಳಿನ್ನಂ ನೆನೆವುದೆಂದು ಹಾವು ಹೇಟ್ಟು ಪೋದುವಂ 
ನೆನೆದು ನೋಲಸಿನೆಂದು ನೆನೆಯಲೊಡಮಾ ಹಾವು ಮನದಿಂ ಮುನ್ನವೆ ಬಂದು ಪೊಡೆಮಟ್ಟು, 
ಬೆಸನೇನೆಂಬುಜುಮೀ ಪೊಲಲನಾಳ್ವರಸನೆನ್ನರ್ಥಮೆಲ್ಲಮಂ ಕೊಂಡುದಲ್ಲದೆಯುಮೆನಗಿಂತಪ್ಪವಸ್ಕೆಯಂ 
ಮಾಡಿದನಿದರ್ಕೆ ತಕ್ಕುದಂ ನೀನೆ ಬಲ್ಲೆಯೆಂಬುದುಮಿಬಾವ ಗಹನಮರಸನ ಪಿರಿಯ ಮಗನನೀಗಳೆ 
ಪೋಗಿ ಕೊಂದಪೆಂ, ನಿಮಗಲ್ಲದೆ ಪೆಅರಾರ್ಗಂ ಸಾಧ್ಯಮಾಗೆಂ, ನೀಮೊಂಡುಪಾಯದಿಂ ಬಂದು 


ಯೋಚಿಸುವೆನೆಂದು ಏಕಾಂತದಲ್ಲಿ ಕುಳಿತುಕೊಂಡು ತಾನು ತಂದ ಅಮೂಲ್ಯ 
ಆಭರಣಗಳನ್ನು ತೋರಿಸಿದನು. ಆಗ ಆ ವನೇಚರನು ೧೮೦. ಈ ಬ್ರಾಹ್ಮಣ ತನಗೆ 
ಹಿತವನ್ನುಂಟು ಮಾಡಿದವನೆಂದು ಬಗೆಯದೆ ಶಿವಭೂತಿಗೆ ಅಹಿತವನ್ನು ಎಣಿಸಿದನು. 
ಕೃತಫ್ನರೇನು ಮಾಡಲಿಕ್ಕಿಲ್ಲ ! ವ॥। ಆ ನಗರವನ್ನು ಆಳುವ ಅರಸನಲ್ಲಿಗೆ ಹೋಗಿ, 
ದೇವಾ ! ನೀವು ಧರಿಸುವ ಆಭರಣಗಳನ್ನು ತಂದ ಒಬ್ಬ ಬ್ರಾಹ್ಮಣನು ನನ್ನ 
ಮನೆಯಲ್ಲಿರುವನು ಎಂದು ಹೇಳಿದನು. ಅರಸನು ತನ್ನ ತಳಾರರಿಗೆ ಆಜ್ಞಾಘಿಸಲು ಅವರು 
ಅಲ್ಲಿಗೆ ಧಾವಿಸಿ ಅವನ ಹೆಡಗಯ್ಯನ್ನು ಕಟ್ಟೆ ತಂದು ಅರಸನಿಗೆ ಒಪ್ಪಿಸಲು ಅವನು 
ಬ್ರಾಹ್ಮಣನ ಕಯ್ಯಲ್ಲಿದ್ದ ಆಭರಣಗಳನ್ನೆಲ್ಲ ಕಸಿದುಕೊಂಡು ಸೆರೆಮನೆಯಲ್ಲಿಟ್ಟನು. ಬ್ರಾಹ್ಮಣನು _ 
ತನ್ನ ಮರುಳುತನಕ್ಕೆ ತಾನೇ ಹಾಸ್ಯಮಾಡಿ ತನ್ನ ಬಂಧನದ ಬಿಡುಗಡೆಯ ಉಪಾಯವನ್ನು 
ಚಿಂತಿಸಿ, ನಿನಗೆ ಕಷ್ಟ ಬಂದಾಗ ನನ್ನನ್ನು ನೆನೆ ಎಂದು ಹಾವು ಹೇಳಿದ ಮಾತನ್ನು 
ನೆನಪಿಸಿಕೊಂಡು ಹಾಗೆ ಸ್ಮರಿಸಿಕೊಳ್ಳಲು ಆ ಹಾವು ಆಲೋಚಿಸುವ ಮೊದಲೇ ಅಲ್ಲಿಗೆ 
ಬಂದು ನಮಸ್ಕರಿಸಿ ನನ್ನಿಂದೇನಾಗಬೇಕೆಂದು ಕೇಳಿತು. ಈ ಊರಿನ ಅರಸನು ನನ್ನ 
ಐಶ್ಚರ್ಯವನ್ನೆಲ್ಲ ದೋಚಿಕೊಂಡು ನನಗೆ ಇಂಥ ಅವಸ್ಥೆಯನ್ನುಂಟುಮಾಡಿದನು. ಇದಕ್ಕೆ 


ಜ್‌ 


ತಕ್ಕುದನ್ನು ನೀನೇ ಬಲ್ಲೆ ಎಂದು ಹೇಳಿದನು. ಅದಕ್ಕೆ ಸರ್ಪನು ಇದಾವ ಮಹಾಕಾರ್ಯ, 
ಅರಸನ ಹಿರಿಯ ಮಗನನ್ನು ಈಗಲೇ ಹೋಗಿ ಕೊಂದುಬಿಡುವೆನು. ನಿಮಗಲ್ಲದೆ 
ಗುಣಮಾಡಲು ಬೇರೆ ಯಾರಿಗೂ ಸಾಧ್ಯವಾಗದಂತೆ ಮಾಡುವೆನು. ನೀವು ಬಂದು 


೧೩೪ ಕರ್ಣಾಟಕ ಪಂಚತಂತ್ರಂ 
ನೀರನಭಿಮಂತ್ರಿಸಿ ತಳಿಯಲೊಡಂ ನಿರ್ವಿಷಮಪ್ಪೆಂ ಅಲ್ಲಿ ನಿಮ್ಮ ಸ್ಪಾರ್ಥಮೆಲ್ಲಮಂ ತೀರ್ಚಿಕೊಳ್ಳಿಮೆಂದು 
ಪೇಟ್ತು ಪೋಗಿ ನಂದನವನದೊಳಾಡುತ್ತಿರ್ದ ನೃಪನಂದನನಂ ಕಂಡಾಗಳ್‌. 
ಸಕಲಕಲಾಧರನಂ ರಾ- 
ಹು ಕೊಳ್ಳ ತೆಳದಿಂ ವಿಷಾತಿಭೀಕರದಂಪ್ರಾ 
ನಿಕರಂ ಕೊಂಡುದು ನರಪಾ- 
ಲಕಸುತನಂ ಮಿತ್ರಕಾರೃತತ್ನರನುರಗಂ ೧೮೧ 
ಅಂತು ಪಾವು ಕೊಳಲೊಡಂ, ವಿಷಮವಿಷಭರವಿಷದೂಷಿತನಾಗಿರ್ದ ಕುಮಾರನಂ 
ಗಾರುಡಿಗರ್‌ ಬಂದು ಕಂಡು ತಮತಮ್ಮಪಿವಂದದಿಂ ಮಂತಿಸಿದೊಡೆಂತುಂ ನಿರ್ವಿಷಮಾಗದಿರ್ಪುದು 
ಮರಸಂ ಕಂಡೀ ಕುಮಾರನನೆತ್ತಿದಂಗೆ ಬೇಡಿತ್ತಂ ಕುಡುವೆನೆಂದು ಡಂಗುರಂಬೊಯ್ಸಲೊಡಂ. 
ಶಿವಭೂತಿ ಕೇಳ್ದು ತಾನೆತ್ತುಜಿನೆಂದು ಹೇಟಕ್ಟೊಡರಸಂ ಕೇಳ್ದು ಪರಿತಂದು ಶಿವಭೂತಿಯಂ ಸೇಯಂ 
ಬಿಟ್ಟೊಡಗೊಂಡು ಪೋಪುದುಮಾತಂ ಪೋಗಿ ಗುಂಡಿಗೆಯ ನೀರನಭಿಮಂತ್ರಿಸಿ ತಳಿಯಲೊಡಂ, 
ಕುಮಾರಂ ದಷ್ಟನಿಷ್ಟನಂ ಕಂಡಂತೆ ಭೋಂಕನೆರ್ದು ಕುಳ್ಳಿರ್ದನಂ ಕಂಡರಸಂ ಸಂತೋಷಂಬಟ್ಟು 
ಶಿವಭೂತಿಗೆ ಪಿರಿದುಂ ವಿಭೂತಿಯಂ ಮಾಡಿ ಆತಂಗೆ ಕಿರಾತನಿಂದಾದವಸ್ಥೆಯಂ ಕೇಳ್ದಾ ಕಿರಾತನಂ 
ಯಮಪುರಕ್ಕೆ ಕಳುಪಿದಂ. 
ಅದು ಕಾರಣದಿಂದೀ ಹಾಹಕರ್ಮನಂ ನಂಬಲ್ವೇಡ; ಕೆಡೆನೂಂಕೆಂಬುದುಂ, ಮರ್ಕಟ 
ನಿಂತೆಂದುದು : ಈತನನಾವ ತೆಅದಿಂ ನೂಂಕುವನಲ್ಲೆಂ ಪೋಗೆನೆ, ಪುಲಿ ಪೋದುದು. ಇತ್ತಂ 
ತರುಚರಂ ವನಚರಂ ಪಸಿದನೆಂದು ಫಲಾವಳಿಯಂ ತರಲ್ಲೋಪುದುಮಾ ಪಾಪಕರ್ಮನದಳ 


ನೀರನ್ನು ಅಭಿಮಂತ್ರಿಸಿ ತಳಿದ ಕೂಡಲೇ ನಿರ್ವಿಷನಾಗುವೆ. ಆಗ ನಿಮ್ಮ ಉದ್ದೇಶವನ್ನು 
ನೆರವೇರಿಸಿಕೊಳ್ಳಿರಿ ಎಂದು ೧೮೧. ನಂದನವನದಲ್ಲಿ ಆಡುತ್ತಿದ್ದ ಅರಸುಮಗನ್ನು ಆ 
ಮಿತ್ರಕಾರ್ಯತತ್ಪರನಾದ ಉರಗ ಕಚ್ಚಿತು. ವ! ವಿಷಸರ್ಪ ಕಚ್ಚಿದ ರಾಜಕುಮಾರನನ್ನು 
ಗಾರುಡಿಗರು ಬಂದು ಕಂಡು ತಮ್ಮತಮ್ಮ ತಿಳಿವಳಿಕೆಗೆ ಅನುಗುಣವಾಗಿ ಮಂತ್ರಿಸಿದರೂ 
ನಿರ್ವಿಷವಾಗದೆ ಇರಲು ಅರಸನು ಈ ರಾಜಕುಮಾರನನ್ನು ಏಳಿಸಿದವನಿಗೆ ಬೇಡಿದುದನ್ನು 
ಕೊಡುವೆನು ಎಂದು ಡಂಗುರ ಸಾರಲು ಅದನ್ನು ಕೇಳಿ ಶಿವಭೂತಿಯು ತಾನು 
ರಾಜಕುಮಾರನನ್ನು ಬದುಕಿಸುವೆನೆಂದು ಹೇಳಲು ಅವನನ್ನು ಸೆರೆಯಿಂದ ಬಿಡಿಸಿದರು. 
ತನ್ನ ಗುಂಡಿಗೆಯ ನೀರನ್ನು ಅಭಿಮಂತ್ರಿಸಿ ತಳಿಯಲು ರಾಜಕುಮಾರನು ದಷ್ಟನು ತನ್ನ 
ಇಷ್ಟನನ್ನು ಕಂಡವನಂತೆ ಭೋಂಕನೆ ಎದ್ದು ಕುಳಿತನು. ಅರಸನು ಕಂಡು ಸಂತೋಷಪಟ್ಟು 
ಶಿವಭೂತಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟು ಆತನಿಗೆ ಕಿರಾತನಿಂದ ಒದಗಿದ 
ದುರವಸ್ಥೆಯನ್ನು ತಿಳಿದು ಆ ಕಿರಾತನನ್ನು ಯಮಪುರಕ್ಕೆ ಕಳುಹಿಸಿದನು. ಅದರಿಂದ ಈ 
ಪಾಪಕರ್ಮನನ್ನು ನಂಬಬೇಡ ; ಬೀಳುವಂತೆ ಕೆಳಕ್ಕೆ ನೂಕು ಎನ್ನಲು ಆ ಮರ್ಶಟನು. 
ಹೀಗೆಂದನು : ಈತನನ್ನು ನೀನು ಎಷ್ಟು ಹೇಳಿದರೂ ನೂಕಲಾರೆ ; ಇಲ್ಲಿಂದ 
ಹೊರಟುಹೋಗು ಎನ್ನಲು ಹುಲಿ ಅಲ್ಲಿಂದ ಹೋಯಿತು. ಇತ್ತ ಆ ತರುಚರ ವನಚರನು 
ಹಸಿದನು ಎಂದು ಫಲಾವಳಿಯನ್ನು ತರಹೋಗಲು ಆ ಪಾಪಕರ್ಮನು ಆ ಕಪಿಯ 


ಭೇದ ಪ್ರಕರಣಂ ೧೩೫ 
ಮಳೆಗಳಂ ಕಂಡಿವೆನ್ನ ಕುಟುಂಬಕ್ಕೊಂದೆರಡು ದಿವಸದಾಹಾರಮಕ್ಕುಮೆಂದವಂ ತೆಗೆದುಕೊಂಡು 
ಪೋದಂ. ಅದಟೆಂ 


ಏ ಪಡೆಮಾತೀ ಜಗದೊಳ್‌ 

ಕೋಪನನಂ ಪಾಷರೂಪನಂ ನಂಬಿದವಂ- 

ಗಾಪತ್ತಜೆವವಿವೇಕಮನ- 

ಸ್ವಾಹ ಪರಂಪರೆಗಳೆಂಬಿವಕ್ಕುವುಮೋಘಂ. ೧೮೨ 


ಎಂದು ದವನಕಂ ಪೇಟ್ತಿ ಕಥೆಯಂ ಪಿಂಗಳಕಂ ಕೇಳ್ಪಿಂತೆಂದಂ : 


ವಿಷಮಮತಿ ನಿನ್ನ ಹೇಲ್ಬುದೆ 
ವಿಶೇಷಮತಮಪ್ಪುದಾದೊಡಂ ವೃಷಭೇಂದ್ರ 
ಪಶು ನಿಷ್ಟಾಪಂ ಧಾರ್ಮಿಕ- 
ನಶೇಷನೀತಿಜ್ಞನುಂ ಕೃತಜ್ಞನುಮಪ್ಪಂ ೧೮೩ 
ಅದಳೆಂ, ಸಂಜೀವಕನೊಳಾದ ವಿಶ್ವಾಸಂ ದೋಷಮಲ್ಲೆನೆ ಮತ್ತಂ ದವನಕನಿಂತೆಂದಂ : 
ಸಂಜೀವಕನ ತತ್ಕೂರ್ಮೆಯನಿನ್ನೇವೇಲಕ್ತಿ ಕೃತಿಯಧರ್ಮವರ್ತಿಯಪ್ಪ ನಿನಗೆ ಯತಿಧರ್ಮಮಂ 
ಪತ್ತಿಸಿದಂ. ನೀನುಮದಅಂತೆ ಕೆಲವು ದಿನಕ್ಕೆ ಪುಲ್ಲಂ ತಿಂದು ಪಶುತ್ವಮಂ ಪೊರ್ದದಿರೆ ಎಂತುಂ, 


ವಾಕ್ಕಂ ॥।ಸಂಸರ್ಗಜಾ ದೋಷಗುಣಾ ಭವಂತಿ 


ಟೀ1! ದೋಷಗುಣಗಳು ಸಹವಾಸದಿಂದುಂಟಾಗುವುವು-ಎಂಬ ಸುಭಾಷಿತಾರ್ಥಮೇಕೆ 
ತಪ್ಪುಗುಮೆನೆ, ಪಿಂಗಳಕನದೆಂತೆನೆ, ದವನಕಂ ಪೇಲ್ಗುಂ : 


ಮರಿಗಳನ್ನು ಕಂಡು ಇವು ನನ್ನ ಕುಟುಂಬಕ್ಕೆ ಒಂದೆರಡು ದಿನಗಳವರೆಗೆ ಆಹಾರಕ್ಕಾದೀತು 
ಎಂದು ಕೊಂಡುಹೋದನು. ೧೮೨. ಅದರಿಂದ ಕೋಪಿಯನ್ನೂ ಪಾಪಕರ್ಮಿಯನ್ನೂ 
ನಂಬಿದವನಿಗೆ ಆಪತ್ತು ತಪ್ಪಿದ್ದಲ್ಲವ॥ ಎಂದು ದವನಕನು ಹೇಳಿದ ಕಥೆಯನ್ನು ಪಿಂಗಳಕನು 
ಕೇಳಿ ಹೀಗೆಂದನು. ೧೮೩. ವಿಷಮಮತಿ ! ನೀನು ಹೇಳಿದುದು ನಿಜವಾದರೂ 
ವೃಷಭೇಂದ್ರನು ನಿಷ್ಟಾಪಿ, ಪಶು, ಧಾರ್ಮಿಕನು, ನೀತಿಜ್ಞ ಕೃತಜ್ಞ ವ॥। ಅದರಿಂದ 
ಸಂಜೀವಕನೊಡನೆ ನನಗೆ ಉಂಟಾದ ಸ್ನೇಹ ನಿರ್ದುಷ್ಟವಾದುದು. ಅದಕ್ಕೆ ದವನಕನು 
ಹೀಗೆಂದನು : ಸಂಜೀವಕನ ಸ್ನೇಹವನ್ನು ಏನೆಂದು ಬಣ್ಣೆಸಲಿ ? ಕ್ಷತ್ರಿಯಧರ್ಮವರ್ತಿಯಾದ 
ನಿನಗೆ ಯತಿಧರ್ಮವನ್ನು ಅಂಟಿಸಿದ. ನೀನೂ ಅದರಂತೆ ಕೆಲವು ದಿನಗಳಲ್ಲಿ ಹುಲ್ಲು 
ತಿಂದು ಪಶುತ್ವವನ್ನು ಹೊಂದುವೆ. ವಾ॥। "ಸಂಸರ್ಗ ಜಾ ದೋಷಗುಣಾ ಭವಂತಿ' 
ಎಂಬ ಸುಭಾಷಿತದ ಅರ್ಥ ಏಕೆ ತಪ್ಪುವುದು ? ಎನ್ನಲು ಪಿಂಗಳಕನು ಅದೇನು ಎಂದು 


೧೩೬ ಕರ್ಣಾಟಕ ಪಂಚತಂತ್ರಂ 
೧೨. ಎರಡು ಗಿಣಿಗಳ ಕಥೆ 

ಶ್ರೀಧರನಿಭನೆನೆ ನೆಗಲ್ದ ಜ- 

ನೋದಯನೆಂಬರಸನೊರ್ಮೆ ಬೇಂಟೆಯನಾಡಲ್‌ 

ಪೋದುದನಲೆದಾತನ ದಾ- 

ಯಾದಂ ಕೊಲಲೆಂದು ಮೇಲೆ ಬರ್ಪುದುಮಾಗಳ್‌ ೧೮೪ 

ಅಂತಾತನ ಬರವಂ ದೂರದೊಳೆ ಕಂಡು ಪಗೆವನಪ್ಪುದಂ ನಿಶ್ನಯುಮಾಗಲಟೆತು ಪಗೆಗೆ 

ಪಕ್ಕಾಗೆ ನಿಷ್ಕಾರಣಂ ಸಾವುದಾವ ಕಾರಣಂ. 'ಬರ್ದನೆ ಬಂಟಂ' ಎಂಬ ನಾಲ್ದುಡಿಯುಂಟು. 
“ಶರೀರಮಾದ್ಕಂ ಖಲು ಧರ್ಮಸಾಧನಂ' ಎಂಬ ಪುರಾಣಬಾಕೃಮುಂಟಪ್ಪುದಲೆಂ, ತಾನೇಜಿದ 
'ಜಾತಶ್ವಮಂ ಕೀತೆ ಬಿಟ್ಟಕ್ಕಲೊಡಮದು ಗಾಳಿಗೆ ಗಳಿಮೂಡಿದಂತೆಯುಂ ಮನಮನೆಡಗಲಸಿದಂತೆಯು 
ಮಾಗಿ ಪಿರಿದಂತರಮಂ ಪೋಗಿಯೊಂದು ಶಬರಶಿಬಿರಮನೆಯ್ದುವುದುಮದಂ ಕಂಡಲ್ಲಿ ನಿಲಲ್ಲಗೆದು 
ಬರ್ಪ ರಾಜಪುತ್ರನಂ ಪುಳಿಂದಮಂದಿರದೊಳೊಂದು ಪಂಜರಗತನಾಗಿರ್ದ ಶುಕಪತತ್ರಿ ಕಂಡು 
ನಿಜಾಧಿಪನಪ್ಪ ಕಿರಾತಾಧೀಶಂಗಿಂತೆಂದುದು : 

ಬಲೆ ಶಬರರಾಜ ನೋಡಿದೆ 

ಪಲವುಂ ಪೊಂದುಡಿಗೆದೊಟ್ಟು ಬಂದೊರ್ವಂ ವ್ಯಾ 

ಕುಲನಾಗಿರ್ಹಂ ನೀಂ ವ್ಯಾ 

ಕುಲನಲ್ಲದೆ ಬಂದು ಪಿಡಿದುಕೊಳ್ಳೀ ಧನಮಂ ೧೮೫ 


ಎಂದು ಗಪುವರಗಿಳಿಯ ಸರಮನಾಲಿಸಿ ಕೇಳ್ದಲ್ಲಿಯುಂ ನಿಲಲಣದೆ ಮತ್ತಂ ಕಿಚಿದಂತರಮಂ 
ಬರ್ಪುದುಮಾ ಮಹಾಗಹನಮಧ್ಯದೊಳಂಬರವರೆಗಂ ಬೆಳೆದ ಮರದುಉಗಲ ನಡುವೆ ನೀಳ್ಳೊಪ್ಪಿ 


ಕೇಳಲು ದವನಕನು ಹೇಳತೊಡಗಿದನು : ೧೮೪. ಶ್ರೀಮನ್ನಾರಾಯಣನಿಗೆ 
ಸಮಾನನೆಂಬಂತಿದ್ದ ಜನೋದಯ ಎಂಬ ರಾಜನು ಒಮ್ಮೆ ಬೇಟೆಯನ್ನಾಡಲು ಕಾಡಿಗೆ 
ಹೋದುದನ್ನು ತಿಳಿದು ಅವನ ದಾಯಾದಿ ಅವನನ್ನು ಕೊಲ್ಲಬೇಕೆಂದು ಅವನನ್ನು 
ಹಿಂಬಾಲಿಸಿದನು. ವ ಅವನ ಬರವನ್ನು ದೂರದಿಂದಲೇ ಕಂಡು ಅವನು ತನ್ನ ಹಗೆ 
ಎಂಬುದನ್ನು ನಿಶ್ಚಯಿಸಿ ಹಗೆಗೆ ಗುರಿಯಾಗಿ ನಿಷ್ಕಾರಣವಾಗಿ ಯಾಕೆ ಸಾಯಬೇಕು, 
"ಬದುಕಿದವನೇ ಬಂಟ' ಎಂಬ ನಾಣ್ಣುಡಿಯುಂಟು. "ಶರೀರಮಾದ್ಯಂ 
ಖಲುಧರ್ಮಸಾಧನಂ' ಎಂಬ ಪುರಾಣವಾಕ್ಯ ಉಂಟು. ಅದರಿಂದ ತಾನು ಏರಿದ 
ಜಾತ್ಯಶ್ವವನ್ನು ಸವರಲು ಅದು ಗಾಳಿಗೆ ಗರಿಮೂಡಿದಂತೆಯೂ ಮನಸ್ಸಿನ ವೇಗಕ್ಕೂ 
ಮಿಗಿಲೆಂಬಂತೆಯೂ ದೂರ ಹೋಗಿ ಒಂದು ಬೇಡರ ಬಿಡಾರವನ್ನು ತಲುಪಿತು. ಅದನ್ನು 
ಕಂಡು ಅಲ್ಲಿ ನಿಲ್ಲಬೇಕೆಂದು ಬರುತ್ತಿದ್ದ ರಾಜಕುಮಾರನನ್ನು ಬೇಡರ ಬಿಡಾರದಲ್ಲಿದ್ದ 
ಪಂಜರದ ಗಿಣಿ ಕಂಡು ತನ್ನ ಅಧಿಪತಿಯಾದ ಕಿರಾತಾಧೀಶನಿಗೆ ಈ ರೀತಿಯಾಗಿ ಹೇಳಿತು: 
೧೮೫. ಎಲೈ ಶಬರರಾಜ ! ಬಗೆಬಗೆಯ ಚಿನ್ನದ ಆಭರಣಗಳನ್ನು ತೊಟ್ಟುಕೊಂಡು 
ಒಬ್ಬನು ವ್ಯಾಕುಲಗೊಂಡು ಇಲ್ಲಿಗೆ ಬರುತ್ತಿದ್ದಾನೆ. ನೀನು ನಿರ್ವಾಕುಲನಾಗಿ ಈ 
ಐಶ್ವರ್ಯವನ್ನು ತೆಗೆದುಕೊಳ್ಳು ವ! ಎಂದು ಗಳಹುವ ಅರಗಿಳಿಯ ಮಾತನ್ನು ಕೇಳಿ 
ಅಲ್ಲಿಯೂ ನಿಲ್ಲಲಾರದೆ ಸ್ವಲ್ಪದೂರ ಮುಂದುವರಿದನು. ಆ ಮಹಾಗಹನ ಮಧ್ಯದಲ್ಲಿ 





ಭೇದ ಪ್ರಕರಣಂ ೧೩೭ 
ದಿವಕ್ಕೆ ಪೋಪ ಬಟ್ಟೆಗೆ ಸೋಪಾನಂಗಟ್ಟದಂತೆ ತೆಅತೆಜದಿಂ ನೆಗೆದೊಗೆವ ಪೊಗೆಯಂ ಕಂಡು 
ಮತ್ತಮದಂ ಬೇಡರ ಹಳ್ಳಿಯೆಂದೆ ಬಗೆದು ಭಯಂಗೊಂಡು ತನ್ನಿಷ್ಟದೈವಮಂ ಸಲಿಸಿ ತನ್ನಪ್ಪುದಕ್ಕೆ 
ಇನ್ನೆತ್ತಂ ಪೋಹೆಂ ; ಕುದುರೆಯುಂ ಜವಂಗೆಟ್ಟುದು ; ನಾಂ ಪಥಶ್ರಾಂತನಾದೆನಗೆ ದೈವಮೇ 
ಶರಣೆಂದು ಕಂಠಗತಪ್ರಾಣನಾಗಿ ಮನಂಗುಂಬ ಬರ್ಪ್ಹ ಜನೋದಯನೃಪಂಗೆ ಪ್ರಾಣವಾಯು 
ಬರ್ಪಂತೆ ಹೋಮಧೂಮಧೂಪಿತ ದಿವೃಗಂಧಾಮೃತಂ ಬೆರಸು, 

ವಿದಳಿತ ಪುಷ್ಠನೌರಭಮನಾವಗಮಿರ್ಕುಳಿಗೊಂಡು ಕೊಂಡು ಷ- 

ಟ್ವದ ಪದಪದಿನೀನಿವಹಶೈತ್ಯದೊಳೊಯ್ಯನೆ ಕೂಡಿ ಕೂಡಿ ಮಾ- 

ಣದೆ ವಿವಿಧ ದ್ರುಮೋತ್ಕರದಿಜುಂಬಿನೊಳಿಂಬೆನೆ ನಿಂದು ನಿಂದು ತೀ- 

ಡಿದುದಘಹಾರಣಂ ಪಥಪರಿಶ್ರಮವಾರಣನಾ ಸಮೀರಣಂ ೧೮೬ 

ಅಂತು ಬಂದ ಮಂದಮಾರುತನಿಂದಾಪ್ಯಾಯಿತಶರೀರನಾಗಿ ತದ್ಧೂಪವಾಸನೆಯಿಂದಿದು 
ಯಷ್ಯಾಶ್ರಮಮೆಂದು ನಿಶ್ಚೈಸಿ ತದಾಶ್ರಮಾಭಿಮುಖನಾಗಿ ಬರುತ್ತುಮಾಶ್ರಮಿಗಳ ಹೋಮಕಾರ್ಯಕ್ಕೆ 
ಕಅತಿವ ಕಾಮಧೇನಂಗಳಂತೆ ಕಅತವ ಹೋಮಧೇನುಗಳೆಂ ಕಿಡಲೀಯದೆ ಕಾದು 
ಪಾಲಾಶಾಶ್ವತ್ಯೌದುಂಬರಾರ್ಕ ನೈಗ್ರೋಧ ಶಮ್ಮಹಾಮಾರ್ಗ ಖದಿರಾದಿ ಶುಷ್ಕ ಸಮಿತ್ತುಗಳುಮಂ 
ಕುಶಾಶ್ವಲಾಯನ ವಿಶ್ವಾಮಿತ್ರಾದಿ ದೂರ್ವಾಂಕುರ ಪವಿತ್ರವಸ್ತುಗಳುಮಂ ಕೊಂಡು ಧೇನುಗಳಂ 
ಮುಂಕೊಂಡು ಬರ್ಪ ಶಿಷ್ಠಸಮೂಹಂಗಳುಮಂ, ಕುಂದ ಮುಚುಕುಂದ ಮಂದಾರೇಂದೀವರ 
ನಂದ್ಯಾವರ್ತ ತ್ರಿಸಂಧ್ಕಾ ಬಂಧೂಕ ಕದಂಬ ಕನಕ ಕರವೀರ ಕರ್ಣಿಕಾರ ಕುಮುದ ವಕುಳ 
ಕುರವಕ ಕಮಲ ತಿಲಕ ಚಂಪಕ ಪಾಟಲಿ ಪಾರಿಜಾತ ಜಾತಿ ಪುನ್ನಾಗ ಮಲ್ಲಿಕಾದನೇಕ ಸುರಭಿ 


ಮುಗಿಲು ಮುದ್ದಿಡುವ ಮರಗಳ ಗುಂಪಿನ ನಡುವೆ ಸ್ವರ್ಗಕ್ಕೆ ಹೋಗಲು ಸೋಪಾನ 
ಕಟ್ಟಿದಂತೆ ಏರುತ್ತಿದ್ದ ಹೊಗೆಯನ್ನು ಕಂಡು ಅದೂ ಬೇಡರ ಹಳ್ಳಿಯೆಂದೇ ಭಾವಿಸಿ 
ಭಯಗೊಂಡು ತನ್ನ ಇಷ್ಟದೈವವನ್ನು ಸಧಿಸಿದನು. ಆಗುವುದು ಆಗಲಿ, ಇನ್ನೆತ್ತ ಹೋಗಲಿ; 
ಕುದುರೆಗೂ ಶ್ರಮವಾಗಿದೆ. ಮಾರ್ಗಾಯಾಸದಿಂದ ಬಳಲಿದ ನನಗೆ ದೇವರೇ ಗತಿಯೆಂದು 
ಕಂಠಗತಪ್ರಾಣನಾಗಿ ಮನಗುಂದಿ ಬರುತ್ತಿದ್ದ ಜನೋದಯ ನೃಪನಿಗೆ ಪ್ರಾಣವಾಯು 
ಬರುವಂತೆ ಹೋಮಧೂಮದ ಕಂಪನ್ನು ಹೊತ್ತ ತಂಗಾಳಿ ತೀಡಿತು. ಆ ಮಂದ 
ಮಾರುತದಿಂದ ದೇಹದ ಬಳಲಿಕೆ ಪರಿಹಾರವಾಗಿ ಆ ಧೂಪವಾಸನೆಯಿಂದ ಇದು 
ಖಷ್ಯಾಶ್ರಮವಾಗಿರಬೇಕೆಂದು ನಿಶ್ಚಯಿಸಿ ಆ ಆಶ್ರಮಕ್ಕೆ ಎದುರಾಗಿ ಬರುತ್ತಿದ್ದನು. ಆಶ್ರಮಿಗಳ 
ಹೋಮಕಾರ್ಯಕ್ಕೆ ಕರೆವ ಕಾಮಧೇನುಗಳಂತೆ ಕರೆವ ಹೋಮಧೇನುಗಳನ್ನು 
ಕಳೆದುಹೋಗದಂತೆ ಕಾಯುತ್ತ ಪಲಾಶ, ಅಶ್ವತ್ವ, ಅತ್ತಿ, ಎಕ್ಕೆ, ಆಲ, ಶಮಿ ಮೊದಲಾದ 
ಒಣಸೌದೆಗಳನ್ನೂ ಅಶ್ವಲಾಯನ ವಿಶ್ವಾಮಿತ್ರ ಎಂಬ ದರ್ಭೆ ದೂರ್ವಾಂಕುರ ಮೊದಲಾದ 
ಪವಿಶ್ರವಸ್ತುಗಳನ್ನೂ ಹೊತ್ತುಕೊಂಡು ಮೊಲ್ಲೆ, ನಿತ್ಯಮಲ್ಲಿಗೆ, ಮಂದಾರ, ಕನ್ನೈದಿಲೆ, 
ನಂದಿಬಟ್ಟಲು, ತ್ರಿಸಂಧ್ಯಾ, ಬಂಧೂಕ, ಕದಂಬ, ಹೊಂಗಣಗಿಲೆ, ಬೆಟ್ಟದಾವರೆ, ಬಿಳಿಯ 
ನೈದಿಲೆ, ಬಕುಳ, ಕುರವಕ, ತಾವರೆ, ತಿಲಕ, ಸಂಪಿಗೆ, ಪಾದರಿ, ಪಾರಿಜಾತ, ಜಾಜಿ, 
ಸುರಹೊನ್ನೆ, ಮಲ್ಲಿಗೆಗಳನ್ನು ಕೊಂಡು ಬರುತ್ತಿದ್ದ ಶಿಷ್ಠಸಮೂಹವನ್ನೂ, ಬಗೆಬಗೆಯ 
ಪರಿಮಳಭರಿತವಾದ ಹೂವುಗಳನ್ನೂ ಮೊಗ್ಗೆಗಳನ್ನೂ ಬುಟ್ಟಿಯಲ್ಲಿ ತುಂಬಿಕೊಂಡು 











೧೩೮ ಕರ್ಣಾಟಕ ಪಂಚತಂತ್ರಂ 
ಕುಸುಮಂಗಳಂ ಸಜ್ಜುಕಮಪ್ಪುವಂ ಪುಟ್ಟಯೊಳ್‌ ತೀವಿಕೊಂಡು ದಧಿ ಮಧು ಘೃತ ಕ್ಷೀರ 
ಗೋಮಯ ಗೋಮೂತ್ರಂಗಳುಮಂ ಪುಣೃತೀರ್ಥೋದಕಗಳುಮಂ ಕಲಶಂಗಳೊಳ್‌ ತೀವಿಕೊಂಡು 
ತಪೋಧನರ ದೇವತಾರಾಧನೆಗೆ ಕಾಲಾತಿಕ್ರಮಮಾಗಲೀಯದೆ ಭಾಳಾಧಾಳಿಯಲ್ಲಿ ಬರ್ಪ ಪರಿಚಾರಕರ 
ನೆರವಿಯುಮಂ ಕಂಡವರ ಪಿಂದುಪಿಂದನೆ ಬಂದು ಮುನಿವನಮನೆಯ್ದುವುದುಮಾ ವನದೊಳಾ 
ವನಕ್ಕಿಕ್ಕಿದ ಬಾಲಕ್ವೀಲಿಯಂತೆ ರಸರಸಾಯನಂಗಳಂ ತೀವಿ ನೇಟಿದ ಪೊಂಗಳಸಂಗಳಂತಪ್ಪ ನವಫಲಂಗಳಿಂ 
ನೆೆದೊಪ್ಪುವ ಮಾತುಲುಂಗದ ಪೊದಜುಗಳುಮನಾ ಪೊದಅ ಮೊದಲೊಳೊದವಿ ಬೆಳೆದು 
ಬೀಗಿ ತಮ್ಮಿಂ ತಾವೆ ಬಿರಿದು ಬರಿವಟ್ಟು ಸುರಿವ ದಾಳಿಂಬದ ಪಣಳೆ ತನಿರಸದ ಪರಿವೊನಲೆ 
ಪರಿನೀರಾಗೆಯಂಕುರವೊತ್ತಿ ಬೆಳೆಯುತಿರ್ದ ಕರ್ಬಿನ ಮಡಲ್ಗಳುಮಂ ಅಲ್ಲಿಂದೊಳಗೆ 
ಕಲ್ಪವೃಕ್ಷದೊಳ್ಳಿಕಲ್ಪಮಿಲ್ಲೆನಿಸಿ ಬೇರಿಂತೊಟ್ಟು ತುದಿಗೊಂಬುವರಮೋರಂತೆ ನೇಚಿದುವಾಗಿರ್ದೆಲೆಯಿಂ 
ತುಣುಗಿ ಫಲವಾದ ಪನಸಿನ ಮರಂಗಳುಮಂ, ಭೂತಳಕ್ಕತಿಪ್ರೀತಿಕರಮಾಗಿ ಪೂತು ಪಣ್ತೆಅಗಿದರ 
ನೇಟೆಲು ಇಮ್ಮಾವಿನ ತೆಂಗಿನ ನಾರಂಗದ ಮರಂಗಳ್‌ ಮೊದಲಾಗಿ ಫಲಂಗಳಿಂ ನೇಚೆದೊಪ್ಪುವನೇಕ 
ವೃಕ್ಸ್ಚಂಗಳುಮಂ, ಆ ಮರಂಗಳ ಶಾಖಾಗ್ರಂಗಳ ತಳಿರ ತುಜುಗಲೊಳಿರ್ದು ಹಾಪರೂಪನಿದಂ 
ಪುಗಲ್ವೇಡೆಂಬಂತೆ ಪುಗಿಲುಗಿಲೆನುತಿರ್ಹ ಪುಷ್ಪಪರಪುಷ್ಪಂಗಳುಮಂ. ಮೃದುಮಧುರ ಗಂಭೀರ 
ರವದಿಂ ಸಾಮವೇದವನನುವಾದಂಗೆಯ್ವಂತಿರ್ಪ ಮಧುಕರಪ್ರಕರಮುಮಂ, ವೇದಾಂತ ಸಿದ್ಧಾಂತ 
ಪ್ರಮಾಣ ಶಾಸ್ತ್ರಂಗಳನೋದಿ ತರ್ಕಿಸುವ ಪಂಡಿತರ್ಕಳೊಡನೆ ತೊಡರ್ದು ನುಡಿದು ಸದುತ್ತರಂಗುಡುತಿರ್ಷ 


ಮೊಸರು, ಜೇನುತುಪ್ಪ, ಹಾಲು ಗೋಮಯ, ಗೋಮೂತ್ರಗಳನ್ನೂ ಪುಣ್ಯ 
ತೀರ್ಥೋದಕಗಳನ್ನೂ ಕಲಶಗಳಲ್ಲಿ ತುಂಬಿಕೊಂಡು ತಪೋಧನರ ದೇವತಾರಾಧನೆಗೆ 
ಕಾಲ ಮೀರದಂತೆ ಧಾಳಾಧಾಳಿಯಲ್ಲಿ ಬರುತ್ತಿದ್ದ ಪರಿಚಾರಕರ ಗುಂಪನ್ನೂ ಕಂಡು ಅವರ 
ಹಿಂದೆಯೇ ಬಂದು ಮುನಿವನವನ್ನು ಸೇರಿದನು. ಆ ವನದಲ್ಲಿ ಆ ವನಕ್ಕೆ ಹಾಕಿದ 
ಜೀವಂತವಾದ ಬೇಲಿಯಂತೆ ರಸರಸಾಯನಗಳನ್ನು ತುಂಬಿಕೊಂಡು ಚಿನ್ನದ ಕಲಶಗಳಂಥ 
ಹೊಸಹಣ್ಣುಗಳಿಂದ ತುಂಬಿ ಶೋಭಿಸುವ ಮಾದಳದ ಪೊದೆಗಳನ್ನೂ, ಅವುಗಳ ಬುಡದಲ್ಲಿ 
ಬೆಳೆದು ಬೀಗಿ ತಮ್ಮಿಂದ ತಾವೇ ಬಿರಿದು ಬಿರಿವಟ್ಟು ಸುರಿವ ದಾಳಿಂಬದ ಹಣ್ಣುಗಳ 
ತಂಪಾದ ರಸದ ಪ್ರವಾಹವೇ ಕಾಲುವೆಯಾಗಲು ಮೊಳಕೆ ಬಿಟ್ಟು ಬೆಳೆಯುತ್ತಿದ್ದ ಕಬ್ಬಿನ 
ಸೋಗೆಗಳನ್ನೂ, ಅಲ್ಲಿಂದ ಒಳಗೆ ಕಲ್ಪವೃಕ್ಷಕ್ಕೂ ಇದಕ್ಕೂ ವ್ಯತ್ಯಾಸವಿಲ್ಲವೆಂಬಂತೆ ಬೇರಿನಿಂದ 
ತುದಿಕೊಂಬೆಯವರೆಗೆ ಒಂದೇ ರೀತಿಯಾಗಿ ತುಂಬಿದ ಎಲೆಗಳಿಂದ ಕಿಕ್ಕಿರಿದು ಹಣ್ಣು 
ಬಿಟ್ಟ ಹಲಸಿನ ಮರಗಳನ್ನೂ, ಭೂಮಿಗೆ ಅತ್ಯಂತ ಪ್ರೀತಿಯಾಗುವಂತೆ ಹೂಬಿಟ್ಟು ಹಣ್ಣಾಗಿ 
ಎರಗಿದ ಅರನೇರಿಳೆಯ, ಇಮ್ಮಾವಿನ, ತೆಂಗಿನ, ಕಿತ್ತಿಳೆಯ ಮರಗಳು ಹಣ್ಣುಗಳಿಂದ 
ತುಂಬಿ ಶೋಭಿಸುವ ಅನೇಕ ವೃಕ್ಷಗಳನ್ನೂ, ಆ ಮರಗಳು ಕೊಂಬೆಗಳ ತುದಿಯ ಚಿಗುರ 
ಪೊದೆಯಲ್ಲಿದ್ದು ಪಾಪರೂಪನಾದವನು ಇದನ್ನು ಪ್ರವೇಶಿಸಬೇಡ ಎಂಬಂತೆ ಪುಗಿಲ್‌ 
ಪುಗಿಲ್‌ ಎನ್ನುತ್ತಿರುವ ಪುಷ್ಪವಾದ ಕೋಗಿಲೆಗಳನ್ನೂ, ಮೃದುಮಧುರ ಗಂಭೀರ ಸ್ವರದಿಂದ 
ಸಾಮವೇದವನ್ನು ಅನುವಾದಿಸುವಂತಿದ್ದ ತುಂಬಿಗಳ ಹಿಂಡನ್ನೂ, ವೇದಾಂತ ಸಿದ್ಧಾಂತ 
ಪ್ರಮಾಣ ಶಾಸ್ತ್ರಗಳನ್ನು ಓದಿ ತರ್ಕಿಸುವ ಪಂಡಿತರೊಡನೆ ಸೇರಿ ನುಡಿಯುತ್ತ ಸದುತ್ತರ 


ಭೇದ ಪ್ರಕರಣಂ ೧೩೯ 
ಶಂಕಶಾರಿಕಾನಿಕಾಯಂಗಳುಮಂ, ಪಂಚಾಗ್ನಿತಾಹಪತಪ್ತಮಾನಸರಪ್ಪ ತಪೋಧನಜನಕ್ಕೆ 
ತಪನತಾಪಮನಾಗಲೀಯದೆ ತಳಿರ್ದುಣುಗಲಂ ಪೊತ್ತು ನಭದೊಳ್‌ ನಲಿದಾಡುವ ಸೋಗೆನವಿಲ್ಗಳ 
ಪಿಂಡುಗಳುಮಂ, ಅಗ್ನಿಹೋತ್ರೋಪಚರಣ ಪರಿಣತಾಂತಃಕರಣರಪ್ಪ ಆಹಿತಾಗ್ನಿಗಳ ಮೆಯ್ಕೊಳೊಗೆದ 
ಶ್ರಮಸ್ವೇದಬಿಂದುಗಳುಮಂ ತಂತಮ್ಮೆಅಂಕೆಯ ಗಾಳಿಯೊಳಾಚಿಸುತ್ತಿರ್ಹ್ಪ ರಾಜಹಂಸೆಗಳುಮಂ, 
ದೇವತಾರಾಧನಂಗೆಯ್ವ ತಪೋಧನರ್ಗಿರದೆ ಗದ್ದುಗೆಗಳಂ ಕಟ್ಟ ಧೂಪದೀಪಂಗಳುಮಂ ಕೊಟ್ಟು 
ಪರಿಯಪ್ಪಿಗೆಯ್ವ ಪಟುತರ ಮರ್ಶಟಸಮೂಹಂಗಳುಮಂ, ಕೃಚ್ಛಾ _ತಿಕೃಚ್ಛ, ಚಾಂದ್ರಾಯಣ ಸಾಂತಪನಾದಿ 
ಮಹಾತಪಂಗಳಿಂ ತಪ್ಪರಾಗಿ ಕ್ಷೀಣಧಾತುಗಳಾಗಿಯುಂ ಮಾಣದೆ ನಡೆಪಾಡುತಿರ್ದೆಡವಿ ಕೆಡೆವ 
ಜರತ್ತಾಪಸರ ಕಯ್ಸಂ ಪಿಡಿದೊಯ್ಯನೆತ್ತುವ ಗೋಲಾಂಗೂಲಜಾಲಮುಮಂ, ಹೋಮಾಗ್ನಿಯಂ 
ನಂದಿಸಲುಂ ಕುಂದಿಸಲುಮೀಯದೆ ಶುಷ್ಕಸಾಧನಂಗಳಂ ಸಂಧಿಸುವ ಕರಿಕರೇಣುಗಳುಮಂ, ಸ್ನಾತಕವ್ರಾತಕ್ಕೆ 
ಶೌಚಕಾರ್ಕ ನಿಮಿತ್ತಂ ದರಿಯ ಮಣ್ಣಂ ಕೋಡೊಳಿತ್ತಿ ತಂದವರ ಮುಂದಿಕ್ಕುವ ಭದ್ರಗಜವುಜಮುಮಂ, 
ತೀರ್ಥಸ್ನಾನಾರ್ಥಂ ಪರಸ್ಥಾನಂಗೆಯ್ವ ವಾನಪ್ರಸ್ಥಜನಂಗಳ ಧೌತವಸ್ತ್ರ "ಹವಿತ್ರಾಕ್ಸಸೂತ್ರಂಗಳಂ ತಮ್ಮ 
ಕವಲ್ಲೊಂಬುಗಳೊಳ್‌ ನೇಟಿಸಿಕೊಂಡಿಂಬಿನೊಳವರೊಡನೆ ನಡೆವ ಸಾರಂಗಸಮೂಹಮುಮಂ, ಭಿಕ್ಷುಗಳ 
ಭೈಕ್ಟಂಗಳೊಳ್‌ ಮಕ್ಸಿಕಾಸಂಗತಿಯಾಗಲೀಯದೆ ತಮ್ಮ ಬಾಲಂಗಳೊಳ್‌ ಬೀಸುತ್ತುಂ ಪೋಷ 
ಚೆಮರೀಮ್ಯಗಂಗಳುಮುಂ, ಕಾಂತಾರ ಚೈಕ್ಹಾಹಾರಿಗಳಷ್ಟ ಭಿಕ್ಷುಗಳ್ಗೆ ವೃಕ್ಷರೂಪದೊಳಿರ್ದು ಭಿಕ್ಷಮನಿಕ್ಕುವ 
ಯಕ್ಷದೇವತೆಯರುಮಂ, ಯೋಗಾಭ್ಯಾಸಂಗೆಯ್ವ ಯೋಗೀಂದ್ರಬೃಂದಕ್ಕೆ ಯೋಗಾಸನಮಾಗಿ 


ಕೊಡುತ್ತಿರುವ ಶುಕಸಾರಿಕೆಗಳ ಸಮೂಹಗಳನ್ನೂ, ಪಂಚಾಗ್ನಿ ತಾಪತಪ್ತ ಮಾನಸರಾದ 
ತಪೋಧನರಿಗೆ ಬಿಸಿಲಿನ ರುಳ ತಾಗದಂತೆ ಚಿಗುರುಗಳ ಹೊರೆಯನ್ನು ಹೊತ್ತು ಬಾನಿನಲ್ಲಿ 
ನಲಿದಾಡುವ ಗಂಡು ನವಿಲುಗಳ ಹಿಂಡುಗಳನ್ನೂ, ಅಗ್ನಿಹೋತ್ರಗಳನ್ನು ಆಚರಿಸುವುದರಲ್ಲಿ 
ಪರಿಣತಾಂತಃಕರಣರಾದ ಆಹಿತಾಗ್ನಿಗಳ ಮೈಯಲ್ಲಿ ಹುಟ್ಟಿದ ಬೆವರಿನ ಹನಿಗಳನ್ನು ತಮ್ಮ 
ತಮ್ಮ ರೆಕ್ಕೆಯ ಗಾಳಿಯಿಂದ ಆರಿಸುತ್ತಿದ್ದ ರಾಜಹಂಸೆಗಳನ್ನೂ, ದೇವತಾರಾಧನೆಯನ್ನು 
ಮಾಡುವ ತಪೋಧನರಿಗೆ ಪೀಠಗಳನ್ನು ಕಟ್ಟಿ ಧೂಪದೀಪಗಳನ್ನು ಕೊಟ್ಟು ಸೇವೆ ಮಾಡುವ 
ಚುರುಕಿನ ಮಂಗಗಳ ಸಮೂಹಗಳನ್ನೂ, ಕೃಚ್ಛ, ಅತಿಕೃಚ್ಛ, ಚಾಂದ್ರಾಯಣ, ಸಾಂತಪನ 
ಮೊದಲಾದ ಮಹಾತಪಸ್ಸುಗಳಿಂದ ತಪ್ಪರಾಗಿ ಕ್ಷೀಣಧಾತುಗಳಾದರೂ ಬಿಡದೆ 
ನಡೆದಾಡುತ್ತಿದ್ದು ಎಡವಿ ಬೀಳುವ ವೃದ್ಧತಾಪಸರ ಕಯ್ಯನ್ನು ಹಿಡಿದು ಕೂಡಲೇ ಎತ್ತುವ 
ಕೋತಿಗಳ ಗುಂಪನ್ನೂ, ಹೋಮಾಗ್ದಿಯನ್ನು ನಂದಿಸಲೂ ಕುಂದಿಸಲೂ ಬಿಡದೆ ಒಣಗಿದ 
ಸಾಧನಗಳನ್ನು ಜೋಡಿಸುವ ಆನೆಯ ಮರಿಗಳನ್ನೂ, ಸ್ನಾತಕವ್ರಾತಕ್ಕೆ ಶೌಚಕಾರ್ಯಕ್ಕಾಗಿ 
ಕಣಿವೆಯ ಮಣ್ಣನ್ನು ಕೊಂಬುಗಳಿಂದ ಎತ್ತಿ ತಂದು ಅವರ ಮುಂದೆ ಹಾಕುವ ಉತ್ತಮವಾದ 
ಗಜಗಳ ಗುಂಪನ್ನೂ, ತೀರ್ಥಸ್ನಾನಕ್ಕಾಗಿ ಪ್ರಯಾಣಿಸುವ ವಾನಪ್ರಸ್ಥ ಜನರ ಧೋತ್ರ, 
ಪವಿತ್ರ ಜಪಸರಗಳನ್ನು ತಮ್ಮ ಕವಲುಗೊಂಬುಗಳಲ್ಲಿ ಸಿಕ್ಕಿಸಿಕೊಂಡು ಅವರೊಡನೆ 
ನಡೆಯುವ ಸಾರಂಗಸಮೂಹವನ್ನೂ, ಭಿಕ್ಷುಗಳ ಭಿಕ್ಷೆಯಲ್ಲಿ ನೊಣಗಳು ಬೀಳದಂತೆ 
ತಮ್ಮ ಬಾಲಗಳಿಂದ ಬೀಸುತ್ತ ಹೋಗುವ ಚಮರೀಮೃಗಗಳನ್ನೂ, ಕಾಡಿನಲ್ಲಿ 
ಭಿಕ್ಷಾಹಾರಿಗಳಾದ ಭಿಕ್ಷುಗಳಿಗೆ ವೃಕ್ಚರೂಪದಲ್ಲಿದ್ದು ಭಿಕ್ಷೆಯನ್ನು ಹಾಕುವ 
ಯಕ್ಷದೇವತೆಗಳನ್ನೂ, ಯೋಗಾಭ್ಯಾಸವನ್ನು ಮಾಡುವ ಯೋಗೀಂದ್ರವೃಂದಕ್ಕೆ 





೧೪೦ ಕರ್ಣಾಟಕ ಪಂಚತಂತ್ರಂ 
ಸುತ್ತುಗೊಂಡು ಬತ್ತರಂಗೆಯ್ದಂತಿರ್ದ ಭೋಗೀಂದ್ರವೃಂದಮುಮಂ, ಬಾಲಕರಂತೆ ಕಂದಮೂಲಹಫಲಂಗಳಂ 
ಹೆಅರ್‌ ತಂದಿಕ್ಕೆ ತಿಂದಾನಂದಮನಸ್ಕರಾಗಿ ನಿಂದ ತಪೋಧನರುಮಂ, ಚಕ್ಸುಶ್ಶ್ರುತಿಗಳಂತೆ 
ವಾಯುಂಭಕ್ತಕರಾಗಿರ್ದ ಮುನುಂಕ್ಲುನಿಕರಮಂಮಂ, ನೀರ್ಮಾನಸರಂತೆ ನೀರೊಳ್‌ 
ನೆಲೆಸಿರ್ದುದಕವಾಸಿಗಳುಮಂ, ಸಂಸಾರಸಾಗರಮನೀಯಂದದಿಂ ಜಾಂಟುವುದಂದು 
ತೋಣುವಂದದಿಂದೊಂದೆ ಕಾಲೊಳ್‌ ನಿಂದಿರ್ದೇಕಪಾದವ್ರತಸ್ಥರುಮಂ, ಸಗ್ಗದ ಬಟ್ಟೆಯಂ ಸುಟ್ಟಿ 
ತೋಜುವಂತೆ ಕಯನೆತ್ತಿ ನಿಂದೂರ್ಧ್ವಬಾಹುವು್ರತಿಗಳುಮಂ, ಪಸರಿಸಿದ ಕುಸುಮದೆಸಳ ಕಸವರಂ 
ದೆಸೆದೆಸೆಗೆ ಮಸುಳೆ ಮಲಯಾನಿಳಂ ಬೀಸಿ ಕಳೆಯೆ ತ್ರಿಕಾಲದೊಳೆಂ ಕುಲ್ದಾಯಿತನಂತೆ ಗಂಗಾಜಲಮಂ 
ತಂದು ತಳಿವ ಚೆಳುಗಿಲಳುವುಂ, ಧರ್ಮಶಾಸ್ತ್ರ ವ್ಯಾಖ್ಯಾನಂಗೆಯ್ವಾ ಮುನಿಮುಖ್ಯರ 
ಪಕ್ಕದೊಳಾಗಳುಮಗಲದ ಕರಿ ರುರು ಹರಿಣ ಶಶಕ ಸಾರಂಗಮೆ ಮೊದಲಾದ ಮೃಗಂಗಳೊಡನೆ 
ಬದ್ಧವೈರಮಂ ಪತ್ತುವಿಟ್ಟು ಒಂದೊಂದನವುಂಕಿ ನೂಂಕಿ ಹತ್ತಿ ಸಿವಿಯಿತ್ತೊಲ್ಲು ಕೇಳ್ವ ಸಿಂಹ 
ಶರಭ ಶಾರ್ದೂಲ ವ್ಥಾಳಾದಿ ಕ್ರೂರಮೃಗನಿವಹಮುಮಂ ಕಂಜಾ ತಪೋಧನರ ತಪೋವನದ 
ತಪಃಪ್ರಭಾವಕ್ಕಮಲ್ಲಿಯ ಪಶುಮೃಗ ಹಕ್ಚಿಜಾತಿಗಳ್‌ ಮೊದಲಾದ ಚರಾಚರಂಗಳ್ಗೆ ಪುಟ್ಟದುಪಶಮಾದಿ 
ಗುಣಕ್ಕಂ ಚೋದ್ಯಂಬಟ್ಟು ನೋಡುತಿರ್ದ ರಾಜಕುಮಾರನಂ ಅಲ್ಲಿರ್ದುಜೊಂದು ರಾಜಕೀರಂ 
ಕಂಡು, ಎಲೈ ಮಹಾಪುರುಷ! ನೀನುಂ ಕುದುರೆಯುಂ ಕರಂ ಟಲ್ಲಿರ್‌ ಇಂದಿನ ದಿವಸಮನೀ 
ಯಹಾಶ್ರಮದೊಳ್‌ ವಿಶ್ರಮಿಸಿ ಪೋಗಿಮೆಂಬುದುಂ ಆ ಹಕ್ಕಿಯ ಮಾತು ತನ್ನ ಮನಕ್ಕೆ ಬಂದು 


ಯೋಗಾಸನವಾಗಿ ಸುತ್ತಿಕೊಂಡು ವಿಸ್ತಾರಗೈಯ್ಯುವಂತಿದ್ದ ಭೋಗೀಂದ್ರವೃಂದವನ 
ಬಾಲಕರಂತೆ ಕಂದಮೂಲಫಲಗಳನ್ನು ಬೇರೆಯವರು ತಂದುಹಾಕಲು ತಿಂದು ಆನಂದ 
ಮನಸ್ಕರಾಗಿರುವ ತಪೋಧನರನ್ನೂ, ಹಾವುಗಳಂತೆ ವಾಯುಭಕ್ಷಕರಾಗಿದ್ದ ಮುಮುಕ್ಷು 
ನಿಕರವನ್ನೂ, ನೀರ್ಮಾನಸರಂತೆ ನೀರಿನಲ್ಲಿ ನೆಲೆಸಿದ್ದ ಉದಕವಾಸಿಗಳನ್ನೂ, ಸಂಸಾರ 
ಸಾಗರವನ್ನು ಈ ರೀತಿಯಿಂದ ದಾಟುವುದೆಂದು ತೋರಿಸುವಂತೆ ಒಂದೇ ಕಾಲಿನಲ್ಲಿ 
ನಿಂತಿದ್ದ ಏಕಪಾದವ್ರತಸ್ಥರನ್ನೂ, ಸ್ವರ್ಗದ ಮಾರ್ಗವನ್ನು ನಿರ್ದೇಶಿಸಿ ತೋರುವಂತೆ 
ಕಯ್ಯನೆತ್ತಿ ನಿಂತ ಊರ್ದ್ವಬಾಹುವ್ರತಿಗಳನ್ನೂ, ಹಸರಿಸಿದ ಕುಸುಮದೆಸಳ ಚಿನ್ನವನ್ನು 
ದಿಕ್ಕುದಿಕ್ಕಿಗೆ ಕಂದಿರಲು ಮಲಯಾನಿಲ ಬೀಸಿ ಕಳೆಯಲು ಮೂರು ಕಾಲಗಳಲ್ಲೂ 
ಖಲ್ದಾಯಿತನಂತೆ ಗಂಗಾಜಲವನ್ನು ತಂದು ತಳಿಯುವ ಬಿಳಿಯ ಮುಗಿಲುಗಳನ್ನೂ, 
ಧರ್ಮ ಶಾಸ್ತ್ರ ವ್ಯಾಖ್ಯಾನಮಾಡುವ ಮುನಿಮುಖ್ಯರ ಪಕ್ಕದಲ್ಲಿ ಯಾವಾಗಲೂ ಅಗಲದೆ 
ಇರುವ ಆನೆ, ಜಿಂಕೆ, ಹರಿಣ, ಮೊಲ, ಸಾರಂಗ ಮೊದಲಾದ ಮೃಗಗಳೊಡನೆ 
ಬದ್ಧವೈರವನ್ನು ಬಿಟ್ಟು ಒಂದೊಂದನ್ನೂ ಅವುಕಿ ನೂಕಿ ಹತ್ತಿ ಕಿವಿಯಿಟ್ಟು ಪ್ರೀತಿಯಿಂದ 
ಕೇಳುವ ಸಿಂಹ ಶರಭ ಶಾರ್ದೂಲ ಸರ್ಪ ಮೊದಲಾದ ಕ್ರೂರಮೃಗಸಮೂಹವನ್ನು 
ಕಂಡು ಆ ತಪೋಧನರ ತಪೋವನದ ತಪಃಪ್ರಭಾವಕ್ಕೆ ಅಲ್ಲಿಯ ಪಶುಪಕ್ಷಿ ಮೊದಲಾದ 
ಚರಾಚರಗಳಿಗೆ ಹುಟ್ಟಿದ ಉಪಶಾಂತಿ ಮೊದಲಾದ ಗುಣಕ್ಕೆ ಚೋದ್ಯ ಹೊಂದಿ ನೋಡುತ್ತಿದ್ದ 
ಆ ರಾಜಕುಮಾರನನ್ನು ಅಲ್ಲಿದ್ದ ಒಂದು ರಾಜಕೀರ ಕಂಡು ಎಲೆ ಮಹಾಪುರುಷ! ನೀನೂ 
ಕುದುರೆಯೂ ತುಂಬ ಬಳಲಿದ್ದೀರಿ. ಇಂದು ನೀವು ಈ ಯಷ್ಯಾಶ್ರಮದಲ್ಲಿ ವಿಶ್ರಮಿಸಿಕೊಂಡು 








ಭೇದ ಪ್ರಕರಣಂ ೧೪೧ 
ಒಂದು ಪೊಗೊಳದ ತಡಿಯ ಮಾಮರದಡಿಯೊಳ್‌ ಹಲ್ಲಣಮಂ ಬಿಟ್ಟು ಕುದುರೆಯಂ ನೀರಂ 
ಕುಡಿಸಿ ತಾನುಂ ಸ್ನಾನಾದಿ ನಿತನಿಯಮಂಗಳಂ ತೀರ್ಚಿಯಾ ಪೂಗೊಳದಿಂ ಪೊಅಮಟ್ಟು ತದಾಶ್ರಮದ 
ಗುರುಗಳ ಸಮೀಪಕ್ಕೆ ಬಂದವರ್ಗೆ ವೃದ್ಧಾನುಕ್ರಮದಿಂ ಪೊಡೆಮಟ್ಟು, ನಿಮ್ಮಡಿ ದೇವತಾಸ್ಟರೂಪಂ 
ತತ್ವಂ ತಹಂ ಧರ್ಮವೆಂಬಿವೆಂತಪ್ಪುವವನೆನಗಜೆಯೆ ಬೆಸಸಿಮೆನೆ ಮುನೀಶ್ಚರನಿಂತೆಂದಂ: 
ಸಾವುಂ ಪುಟ್ಟುಮದಿಲ್ಲದ- 
ನಾವನವಂ ದೇವನಾತನೆಂದುದೆ ತತ್ತಂ 
ಜೀವದಯೆ ಧರ್ಮಮಿಂದ್ರಿಯ 
ಸೇವನೆಯಂ ಬಟ್ಟೊಡದುವೆ ತಪಮುಪಶಮದಿಂ ೧೮೭ 
ಎಂದು ಯೋಗೀಶ್ವರನಾತನಭಿಪ್ರಾಯಮಂ ಕಿಲೆದಖೊಳೆ ನೆಖೆಯೆ ಪೇಟ್ವುದುಮರಸಂ 
ಸಂತಸಂಬಟ್ಟು ಕುಳ್ಳಿರ್ಪನ್ನೆಗೆಮಾ ರಾಜಕೀರಂ ರಾಜಜಂಬೂ ರಂಭಾದಿ ಸ್ಟಾದುಫಲಂಗಳಂ ತಂದೀಯೆ 
ಅವನಾಸ್ದಾದಿಸಿ ವಿಗತಶ್ರಮನಾಗಿ ಮಿತ್ರನಪ್ಪ ಶುಕಪತತಿಗಿಂತೆಂದಂ 
ತನುರುಚಿ ರೂಪ ಸನ್ನುತ ವೆಯಃಸ್ವರ ಚೇಷ್ಟೆಗಳಿಂದಮೊಂದಿ ನಿ 
ನ್ಹನೆ ನೆಆ್‌ ಪೋಲ್ತುದೊಂದು ಗಿಳಿ ಬೇಡರ ಹಳ್ಳಿಯೊಳಿರ್ದು ಕಂಡುಮೆ 
ನ್ನೆನೆ ಪಿಡಿ ಕಟ್ಟು ಕೊಲ್ಲಿವನನೆಂದುದು ದುರ್ಣಯದಿಂ ಸಮಂತು ನೀ 
ನೆನಗುಪಕಾರಮಂ ಎನಯದಿಂ ನೆಅ್‌ ಮಾಬುದಿದೇಂ ಸುಮಿತ್ರ ಪೇಟ್‌ ೧೮೮ 


ಎಂಬುದುಂ : ಶ್ಲೋ 1! ಮಾತಾಪ್ಯೇಕಾ ಪಿತಾಪ್ಯೇಕೋ ಮಮತಸ್ಕ ಚೆ ಪಕ್ಷಿಣಃ 
ಅಹಂ ಮುನಿಭಿರಾನೀತೋ ನೀತಸ್ಸತು ಗವಾಶನೈಃ॥॥೭೩!! 


ಹೋಗಿ ಎಂದಿತು. ಆ ಪಕ್ಷಿಯ ಮಾತನ್ನು ನಂಬಿ ಒಂದು ಹೂಗೊಳದ ದಡದ ಮಾವಿನ 
ಮರದ ಬುಡದಲ್ಲಿ ಹಲ್ಲಣವನ್ನು ಬಿಚ್ಚಿ ಕುದುರೆಗೆ ನೀರನ್ನು ಕುಡಿಸಿ, ತಾನೂ ಸ್ನಾನಾದಿ 
ನಿತ್ಯ ನಿಯಮಗಳನ್ನು ಪೂರೈಸಿದನು. ಅಲ್ಲಿಯೇ ಹತ್ತಿರವಿದ್ದ ಆಶ್ರಮದ ಗುರುಗಳ ಸಮೀಪಕ್ಕೆ 
ಬಂದು ಅವರಿಗೆ ನಮಸ್ಕರಿಸಿ, ನೀವು ದೇವತಾಸ್ತ್ರರೂಪರು. ತತ್ವ , ತಪಸ್ಸು, ಧರ್ಮ 
ಎಂಬಿವುಗಳು ಹೇಗಿವೆ ಎಂಬುದನ್ನು ನನಗೆ ತಿಳಿಯುವಂತೆ ಹೇಳಿರಿ ಎಂದು ಕೇಳಲು ಆ 
ಮುನೀಶ್ವರನು ಹೀಗೆ ಹೇಳಿದನು : ೧೮೭. ಸಾವೂ ಹುಟ್ಟೂ ಇಲ್ಲದವನೇ ದೇವನು : 
ಆತನ ಮಾತೇ ತತ್ತ, ಸ ಜೀವದಯೆಯೇ ಧರ್ಮ ; ಇಂದ್ರಿಯಸೇವೆಯನ್ನು ತೊರೆಯುವುದೇ 
ತಪಸ್ಸು ವ॥। ಎಂದು ಆ ಯೋಗೀಶ್ವರನು ತನ್ನ ಅಭಿಪ್ರಾಯವನ್ನು ಕಿರಿದರಲ್ಲಿ ತುಂಬುವಂತೆ 
ಹೇಳಲು, ಅರಸನು ಸಂತೋ ನ ಅಲ್ಲಿಯೇ ಕುಳಿತುಕೊಂಡನು. ಆಗ ಆ ರಾಜಕೀರವು 
ನೇರಳೆ ಬಾಳೆ ಮೊದಲಾದ ರುಚಿಕರವಾದ ಹಣ್ಣುಗಳನ್ನು ತಂದುಕೊಡಲು ಅದನ್ನು 
ಆಸ್ವಾದಿಸಿ ಶ್ರಮ ಪರಿಹರಿಸಿಕೊಂಡು ಮಿತ್ರನಾದ ಆ ಗಿಳಿಗೆ ಹೀಗೆ ಹೇಳಿದನು: 
೧೮೮. ದೇಹ, ರೂಪು, ವಯಸ್ಸು, ಸ್ವರ, ಚೇಷ್ಟೆಗಳಲ್ಲಿ ನಿನಗೆ ಅನುರೂಪನಾದ ಒಂದು 
ಗಿಳಿ ಬೇಡರ ಹಳ್ಳಿಯಲ್ಲಿರುವುದನ್ನು ಕಂಡೆ. ನನ್ನನ್ನು ಕಂಡು ಇವನನ್ನು ಹಿಡಿ, 
ಕಟ್ಟು, ಕೊಲ್ಲು ಎಂದು ದುರ್ಣಯದಿಂದ ವರ್ತಿಸಿತು. ನೀನು ಮಿತ್ರನಾಗಿ ನಡೆದುಕೊಂಡೆ; 
ಇದಕ್ಕೆ ಕಾರಣವೇನು? ಎಂದು ಕೇಳಲು ಶ್ಲೋ॥। ನನಗೂ, ಆ ಪಕ್ಷಿಗೂ ತಂದೆತಾಯಿ 
ಗಳೊಬ್ಬರೇ. ನನ್ನನ್ನು ಈ ಮುನಿಗಳು ಕೊಂಡುಬಂದರು. ಅವನನ್ನು ಕ್ರೂರರೂ ಮ್ಲೇಚ್ಛರೂ 














೧೪೨ ಕರ್ಣಾಟಕ ಪಂಚತಂತ್ರಂ 
ಟೀ!! ಎನಗಮಾ ಪಕ್ಷಿಗಂ ತಾಯುಮೊರ್ವಳ್‌ ತಂದೆಯುಮೊರ್ವಂ ಎನ್ನನೀ ಮುನಿಗಳ್‌ 
ಕೊಂಡುಬಂದರ್‌. ಆ ಪಕ್ಷಿಯಂ ಕ್ರೂರರುಂ ಮ್ಲೇಚ್ಛರುಮಪ್ಪ ಬೇಡರ್‌ ಕೊಂಡು ಪೋದರ್‌ 


ಮತ್ತಮಲ್ಲದೆಯುಂ, ಶ್ಲೋ 1! ಅಹಂ ಮುನೀನಾಂ ವಚನಂ ಶೃಣೋಮಿ 
ಶೃಣೋತ್ಸಸೌ ಕ್ರೂರ ಗವಾಶನಾನಾಂ 
ಪ್ರತ್ಯಕ್ಷಮೇತದ್ಧವತಾಪಿ ದೃಷ್ಟಂ 
ಸಂಸರ್ಗಜಾ ದೋಷಗುಣಾ ಭವಂತಿ nz 
ಟೀ॥ ನಾಂ ಮುನಿಗಳ ವಚನಮಂ ಕೇಳ್ವೆಂ. ಆ ಪಕ್ಷಿ ಕ್ರೂರರಪ್ಪ ಮ್ಲೇಚ್ಛರ ಮಾತಂ 
ಕೇಳ್ಬುದು. ಇದು ಪ್ರತ್ಯಕ್ಷಮಾಗಿ ನಿನ್ನಿಂದಮೆ ಕಾಣಲ್ಲಟ್ಟುದು ; ಸಂಸರ್ಗದಿಂ ದೋಷಗುಣಂ 
ಗಳಹವು-ಎಂದು ರಾಜಕೀರಂ ಪೇಲ್ದುದಲೆಂದೆಂತಪ್ಪ ಬುದ್ಧಿವಂತನುಂ ಸಂಸರ್ಗವಶದಿಂ ನಿಸರ್ಗ 
ಗುಣಮಂ ಪತ್ತುವಿಡುವುದು ಕಡುದಿಟಂ ; ಆನೇನಂ ಪೇಲಕ್ಟೊಡಂ ನೀ ಮೋನಂಗೊಂಡಿರ್ದಪೆ 
ಇದು ನಿನ್ನ ಮುನ್ನಿನ ಭವದ ದುಷ್ಕರ್ಮಮೆಂದು ನೊಂದು ನುಡಿದ ದವನಕಂಗೆ ಪಿಂಗಳಕ 
ನಿಂತೆಂದಂ : ಸಂಜೀವಕನನೆಂತುಂ ಪರಿಹರಿಸುವನಲ್ಲೆನೆಂದು ಪಲವು ತೆಅದೊಳಂ ನುಡಿದು ನಿನ್ನಂ 
ಮಾಣಿಸಲಾಅದಾನುಸಿರದಿರ್ದೊಡಂ ನೀಂ ಮಾಣದಾ ಪ್ರಾಣಿಯ ಬೆನ್ನೊಳಕಾರಣಂ ವಿರುದ್ಧಂಗಟ್ಟಿ 
ತಗುಳ್ಳನೆ, ನಿನ್ನಂ ಕಯ್ಕೊಡ್ಡಿ ಬೇಡಿಕೊಂಡಪೆನಿನ್ನಾದೊಡಂ ಉಸಿರದಿರೆನಲೊಡಂ ದವನಕಂ ಬೆಕ್ಕಸಂಬಟ್ಟು 
ಮಗೇಂದ್ರನಿಂದನೀಲದಂತೆ ತೃಣಗ್ರಾಹಿಯಪ್ಪ ವೃಷಭೇಂದ್ರನ ಬುದ್ಧಿಯೊಳೇಕಗ್ರಾಹಿಯಾಗಿರ್ದಪನಿನ್ನೀ 
ಮರುಳನೆಂತು ತಿಳಿಪುವೆನೆಂದು ಮತ್ತಮಿಂತೆಂದಂ : 
ಸಂಜೀವಕನಂ ಸಾಧುಸ 
ಮಂಜಸನಂ ಮಾಡಿ ದುಷ್ಪನೆಂದೀಗಳೆ ಎ 
ನ್ನಂ ಜಡಿದು ನುಡಿವೆ ಕೆಮನೆ 
ಕುಂಜರ ಮದಹರಣ ! ನಿನಗೆ ಮತ್ತಂ ಪೇಬಸ್ತಿಂ ೧೮೯ 


ಆದ ಬೇಡರು ಕೊಂಡುಹೋದರು. ಅಲ್ಲದೆ, ಶ್ಲೋ! ನಾನು ಮುನಿಗಳ ವಚನವನ್ನು 
ಕೇಳುವೆನು. ಅವನು ಕ್ರೂರರಾದ ಮ್ಲೇಚ್ಛರ ಮಾತನ್ನು ಕೇಳುವನು. ಇದನ್ನು ಪ್ರತ್ಯಕ್ಷವಾಗಿ 
ನೀನೇ ಕಂಡಿರುವೆ. ಸಂಸರ್ಗದಿಂದ ದೋಷಗುಣಗಳುಂಟಾಗುವುವು ವ॥ ಎಂದು 
ರಾಜಕೀರವು ಹೇಳಿದುದರಿಂದ ಎಂಥ ಬುದ್ಧಿವಂತನೂ ಸಂಗವಶದಿಂದ ಸ್ವಭಾವಗುಣವನ್ನು 
ಬಿಡುವುದು ಸತ್ಯ. ನಾನು ಏನನ್ನು ಹೇಳಿದರೂ ನೀನು ಮೌನವಾಗಿರುವೆ. ಇದು ನಿನ್ನ 
ಪೂರ್ವಜನ್ಮದ ದುಷ್ಕೃತ್ಯ ಎಂದು ನೊಂದು ನುಡಿದ ದವನಕನಿಗೆ ಪಿಂಗಳಕನು ಹೀಗೆಂದನು: 
ಸಂಜೀವಕನನ್ನು ನಾನು ಓಡಿಸುವವನಲ್ಲ ಎಂದು ಹಲವು ರೀತಿಯಲ್ಲಿ ಹೇಳಿದ ನಿನ್ನನ್ನು 
ನಿವಾರಿಸಲಾರದೆ ನಾನು ಮೌನದಿಂದಿದ್ದರೂ ನೀನು ಬಿಡದೆ ಆ ಪ್ರಾಣಿಯ ಮೇಲೆ 
ನಿಷ್ಕಾರಣವಾಗಿ ವಿರೋಧವನ್ನು ಕಟ್ಟುವೆ. ನಿನಗೆ ಕಯ್ಕೊಡ್ಡಿ ಬೇಡಿಕೊಳ್ಳುವೆ ; ಇನ್ನಾದರೂ 
ಉಸಿರತ್ತದಿರು. ಅದಕ್ಕೆ ದವನಕನು ಆಶ್ಚರ್ಯಪಟ್ಟು ಮೃಗೇಂದ್ರನು ಇಂದ್ರನೀಲದಂತಿರುವ 
ಹುಲ್ಲು ಮೇಯುವ ವೃಷಭೇಂದ್ರನ ಬುದ್ಧಿಯೊಳಗೆ ಏಕಗ್ರಾಹಿಯಾಗಿರುವನು. ಇನ್ನು ಈ 
ಮರುಳನನ್ನು ಹೇಗೆ ಒಲಿಸಿಕೊಳ್ಳಲಿ ಎಂದು ಹೀಗೆಂದನು : ೧೮೯. ಸಂಜೀವಕನನ್ನು 
ಸಾಧುಸಜ್ಜನನನ್ನಾಗಿ ಮಾಡಿ ನನ್ನನ್ನು ದುಷ್ಟನೆಂದು ಜಡಿದು ನುಡಿದೆ. ಕುಂಜರಮದಹರಣ! 


ಭೇದ ಪ್ರಕರಣಂ ೧೪೩ 
ಅದೆಂತೆಂದೊಡಿಷ್ಟರ್‌ ಬಾರಿಸಿದೊಡಂ ಮಾಣದೆ ದುಷ್ಪರನೊಳಕೊಂಡು ಕೆಟ್ಟರ ಕಥೆಗಳಂ 
ಪೇಲಕಿಂ ಕೇಳಿಮೆಂದಿಂತೆಂದಂ : 
ಶ್ಲೋ ॥ ನತ್ವ ವಿಜ್ಞಾತಶೀಲಾಯ ಗೃಹೇ ದದ್ಯಾತ್‌ ಪ್ರತಿಶ್ರಯಂ 
ಡುಂಡುಕಸ್ಕ ಹಿ ದೋಷೇಣ ಹತಾ ಮಂದವಿಸರ್ಪಿಣೀ 11೭೫11 
ಟೀ!! ಅಜ್ಞಾತಕುಲಶೀಲನಪ್ಪಾತನಂ ತನ್ನಾವಾಸಮಂ ಪುಗಿಸಲಾಗದು ; ಡುಂಡುಕನೆಂಬ 
ತಿಗುಣೆ ಮಾಡಿದ ದೋಷದಿಂ ಮಂದವಿಸರ್ಪಿಣಿಯೆಂಬ ವಸ್ತ್ರಮೃಗಂ ಕೆಟ್ಟುದು. ಅದೆಂತೆನೆ 
ಪೇಲ್ಗುಂ: 
೧೩. ತಿಗುಣೆಯುಂ ಕೂಆ್‌ಯುಂ 
ರಾಜಂ ನಿಳಿಂಪಭೂಪಮ 
ನೋಜಂ ಕೌಶಾಂಬಿಯೆಂಬ ನಗರದೊಳಿರ್ಪಂ 
ರಾಜಾಧಿರಾಜನನುಹಮ 
ತೇಜಂ ರಾಜೇಂದ್ರಚಂದ್ರನೆಂಬ ನರೇಂದ್ರಂ ೧೯೦ 


ಆ ರಾಜೇಂದ್ರನ ರಾಜಭವನದೊಳಗೆ, 


ನವಕಾಲಾಗರು ಧೂಪಧೂಮಮಲಿನಂ ನಾನಾವಿಧಾನೂನ ಚಿ 
ತ್ರವಿತಾನೋತ್ತಮರತ್ನಭಿತ್ತಿರುಚಿರಂ ಸತ್ಕಾಂಚನೋದಂಚ ಜಾ 
ಳವಿಳಾಶೋಭಿತಮಾಗಳುಂ ಸೊಗಯಿಕುಂ ಶೋಭಾವಹಂ ಚಿತ್ತಸಂ 

ಭವ ಲಕ್ಷಿ (ನಿಳಯಂ ಸಮಸ್ತಜನಚೇತೋಹಾರಿ ಶಯ್ಕಾಗೃಹಂ ೧೯೧ 


ಅಂತೊಪ್ಪುವ ಶಯ್ಯಾಗೃಹದೊಳ್‌ ನೂತನರತ್ನರಚಿತ ಚಂಚತ್ಕಾಂಚನಮಯ ಮಂಚಾಗ್ರ 
ಸ್ಥಿತ ಮಂದಾಕಿನೀ ಪುಳಿನಾಯಮಾನ ಪ್ರಚ್ಚದಾಚ್ಚಾದಿತಮಷ್ಟ ಶಯ್ಕಾತಳದೊಳ್‌ ಮಂದ 


ನಿನಗೆ ಇನ್ನೂ ಒಮ್ಮೆ ಹೇಳಿನೋಡುವೆ. ವ॥ ಇಷ್ಟರಾದವರು ನಿವಾರಿಸಿದರೂ ಕೇಳದೆ. 
ದುಷ್ಟರನ್ನು ಒಳಕ್ಕೆ ಸೇರಿಸಿ ಕೆಟ್ಟುಯೋದವರ ಕಥೆಗಳನ್ನು ಹೇಳುವೆ ಕೇಳಿ ಎಂದು 
ಹೇಳತೊಡಗಿದನು: ಶ್ಲೋ! ಕುಲಶೀಲವನ್ನು ಅರಿಯದವನನ್ನು ತನ್ನ ಮನೆಗೆ 
ಹೊಗಿಸಬಾರದು. ಡುಂಡುಕನೆಂಬ ತಿಗುಣೆ ಮಾಡಿದ ದೋಷದಿಂದ ಮಂದವಿಸರ್ಪಿಣಿ 
ಎಂಬ ವಸ್ತ್ರಮೃಗ ಕೆಟ್ಟುಹೋಯಿತು. ಅದು ಹೇಗೆಂದು ಹೇಳುವೆನು : ೧೯೦. ಕೌಶಾಂಬಿ 
ಎಂಬ ನಗರದಲ್ಲಿ ದೇವೇಂದ್ರ ಮನೋಜನಾದ (7?) ಅನುಪಮ ತೇಜನಾದ 
ರಾಜೇಂದ್ರಚಂದ್ರನೆಂಬ ರಾಜಾಧಿರಾಜನು ಇದ್ದನು. ವ! ಆ ರಾಜೇಂದ್ರನ 
ರಾಜಭವನದೊಳಗೆ ೧೯೧. ಹೊಸ ಕಾಲಾಗರು ಧೂಪದಿಂದ ಮಲಿನವಾದ, ನಾನಾ 
ವಿಧದ ಉತ್ತಮ ಚಿತ್ರಗಳ ಮೇಲ್ಕಟ್ಟಿನಿಂದ ಕೂಡಿದ ಉತ್ತಮ ರತ್ನಭಿತ್ರಿಯಿಂದ ಶೋಭಿಸುವ 
ಒಳ್ಳೆಯ ಬಂಗಾರದಿಂದ ಹೊಳೆಯುವ ಜಾಳವಿಳಾಶೋಭಿತವಾಗಿ ಯಾವಾಗಲೂ 
ರತಿನಿಲಯವಾಗಿ ಸಮಸ್ತಜನ ಚೇತೋಹಾರಿ ಯಾಗಿ ಶಯ್ಯಾಗೃಹವು ಶೋಭಾವಹವಾಗಿ 
ಸೊಗಯಿಸುತ್ತಿತ್ತು. ವ॥ ಹಾಗೆ ಶೋಭಿಸುವ ಶಯ್ಯಾಗೃಹದಲ್ಲಿ ನೂತನ ರತ್ನರಚಿತವಾದ 
ಹೊಳೆಯುವ ಹೊನ್ನಿನ ಮಂಚದಲ್ಲಿ ಗಂಗಾನದಿಯ ಮರಳಿನಂತೆ ಹಾಸುಬಟ್ಟೆಯಿಂದ 





೧೪೪ ಕರ್ಣಾಟಕ ಪಂಚತಂತ್ರಂ 
ವಿಸರ್ಪಿಣಿಯೆಂಬುದೊಂದು ಪೇನಿರ್ಪುದು. ಅಲ್ಲಿಗೆ ಡುಂಡುಕನೆಂಬ ತಿಗುಣೆ ಬಂದು, ಆನುಂ ನಿನ್ನ 
ಸಮೀಪದೊಳಿರ್ಪೆನೆನೆ ಹೇನಿಂತೆಂದುದು : ನೀನಷ್ಲೊಡೆ ವಿಷಮಶೀಲಂ, ನಿನ್ನನೊಳಕೊಂಡಂದು 
ಕೃಷ್ಣೋರಗನನೊಳಕೊಂಡ ಡುಂಡುಭಂಗಳ ಕಥೆಯೆನಗಕ್ಕುಮೆನೆ, ಡುಂಡುಕನದೆಂತೆನೆ ಮಂದವಿಸರ್ಪಿಣಿ 


ಹೇಟ್ಲುಂ : 


೧೪. ಕೃಷ್ಣೋರಗನನೊಳಕೊಂಡ ಒಳ್ಳೆಗಳ ಕಥೆ 


ಪ್ರಜಾಪಾಲನೆಂಬರಸು ಲೀಲೋದ್ಯಾನವನದೊಳ್‌ ಜಲಕೇಳಿ ನಿಮಿತ್ತಂ ಕ್ರೀಡಾಸರೋವರಮಂ 
ಮಾಡಿಸಿ ನೀರಂ ತೀವಿ ಮತ್ತಲ್ಲಿ ಜಲಕೇಳಿಯಾಡುವ ಗಾಡಿಕಾರ್ತಿಯರಂ ಕಾಡಲೆಂದೊಳ್ಳೆಗಳಂ 
ತಂದು ಬಿಡಿಸಿಯವರ್ಕೆ ಪಾಲನೆಆದು ನಡೆಪುತಿರ್ಪನ್ನೆಗಮಲ್ಲಿಗೊಂದು ಕೃಷ್ಣತರುಣೋರಗಂ ಬಂದು 
ಕೊರ್ಬಿಯಾಡುವ ಡುಂಡುಭಂಗಳಂ ಕಂಡು ಆನುಂ ನಿಮ್ಮೊಡನಿರ್ದಹೆನೆಂದೊಡೊಳ್ಳಿಗಳ್‌, ಕರಮೊಳ್ಳಿತ್ತು 
ಬನ್ನಿಮೆಂಬುದುಂ : ಅವಂ ಮಾರ್ಕೊಂಡುಮೊಂದು ಪುರಾಣಡುಂಡುಭನಿಂತೆಂದುದು. ಈ ವಿಷಧರಂ 
ಮಹಾವಿಷಧರಂ, ನಾವೆಲ್ಲಂ ಏಷಧರರಾಗಿಯುಂ ನಿರ್ವಷರುಮದಚಿಂದಿದರ್ಕಂ ನಮಗಂ ಸಹಚರತ್ವಮುಂ 
ಮಿತ್ರತ್ವಮುಮಾಗದದೆಂತೆನೆ "ಕುಮಿತ್ರ ಸೇವಾಂ ನ ಕದಾಪಿ ಕುರ್ಕಾತ್‌' ಎಂಬ ಕಥೆಯಂ 
ಕೇಳ್ದಳೆವುದಿಲ್ಲಕ್ಕುಮೆ ಎನೆ ಡುಂಡುಭಂಗಳದೆಂತೆನೆ ಪುರಾಣಡುಂಡುಭಂ ಪೇಟ್ಗುಂ: 


ಆಚ್ಛಾದಿತವಾದ ಶಯ್ಯಾತಳದಲ್ಲಿ ಮಂದವಿಸರ್ಪಿಣಿ ಎಂಬ ಒಂದು ಹೇನು ವಾಸಮಾಡಿ 
ಕೊಂಡಿತ್ತು. ಅಲ್ಲಿಗೆ ಡುಂಡುಕನೆಂಬ ತಿಗಣೆ ಬಂದು ನಾನೂ ನಿನ್ನ ಸಮೀಪದಲ್ಲಿರುವೆನು 
ಎನ್ನಲು ಹೇನು ಹೀಗೆಂದಿತು: ನೀನಾದರೋ ವಿಷಮಶೀಲನು ; ನಿನ್ನನ್ನು ಒಳಕ್ಕೆ 
ಸೇರಿಸಿಕೊಂಡರೆ ಕೃಷ್ಣೋರಗನನ್ನು ಸೇರಿಸಿಕೊಂಡ ಡುಂಡುಭಗಳ ಕಥೆಯಂತೆ ಆದೀತು 
ಎನ್ನಲು ಡುಂಡುಕನು ಅದೇನೆಂದು ಕೇಳಲು ಮಂದವಿಸರ್ಪಿಣಿ ಹೇಳಿತು : ಪ್ರಜಾಪಾಲ 
ನೆಂಬ ಅರಸನು ಕ್ರೀಡೋದ್ಯಾನದಲ್ಲಿ ಜಲಕೇಳಿಗಾಗಿ ಕ್ರೀಡಾಸರೋವರವನ್ನು ಮಾಡಿಸಿ 
ನೀರನ್ನು ತುಂಬಿಸಿ ಅಲ್ಲಿ ಜಲಕೇಳಿಯಾಡುವ ಸುಂದರಿಯರನ್ನು ಕಾಡಲೆಂದು ಒಳ್ಳೆಗಳನ್ನು 
ತಂದು ಬಿಟ್ಟು ಅವುಗಳಿಗೆ ಹಾಲನ್ನೆರೆದು ಸಾಕುತ್ತಿದ್ದನು. ಅಷ್ಟರಲ್ಲಿ ಅಲ್ಲಿಗೆ ಒಂದು 
ಕೃಷ್ಣಸರ್ಪವು ಬಂದು ಕೊಬ್ಬಿಯಾಡುತ್ತಿದ್ದ ಡುಂಡುಭಗಳನ್ನು ಕಂಡು ನಾನೂ ನಿಮ್ಮೊಡನೆ 
ಇರುವೆನು ಎನ್ನಲು ಒಳ್ಳೆಗಳು ಒಳ್ಳೆಯದು ಬನ್ನಿ ಎಂದುವು. ಅವುಗಳನ್ನು ಪ್ರತಿಭಟಿಸಿ 
ಒಂದು ಹಳೆಯ ಒಳ್ಳೆ ಹೀಗೆಂದಿತು : ಈ ಹಾವು ಮಹಾವಿಷಧರ. ನಾವೆಲ್ಲ 
ಹಾವುಗಳಾದರೂ ನಿರ್ವಿಷಧರರು. ಅದರಿಂದ ಇದಕ್ಕೂ ನಮಗೂ ಸಹಚರ್ಯ 
ವುಂಟಾಗದು. "ಕುಮಿತ್ರ ಸೇವಾಂ ನ ಕದಾಪಿ ಕುರ್ಯಾತ್‌' ಎಂಬ ಕಥೆಯನ್ನು ನೀವು 
ಕೇಳಿರಲಿಕ್ಕಿಲ್ಲ ಎನ್ನಲು ಡುಂಡುಭಗಳು ಅದೇನೆಂದು ಕೇಳಲು ಹಳೆಯ ಒಳ್ಳೆ ಹೇಳಿತು : 








ಭೇದ ಪ್ರಕರಣಂ ೧೪೫ 
೧೫. ರಾಜಹಂಸನುಂ ಆಂದೆಯುಂ 


ಒಂದು ಮಹಾಟವಿಯೊಳ್‌ ಅತ್ಯಂತ ಶೋಭಾಕರಮಪ್ಪದೊಂದು ಸರೋಜಾಕರಮುಂಟು. 


ಶರಮದ್ಯಚ್ಛಾರು ಚಂದ್ರೋಪಮ ವಿಶದ ಸತ್ತಕ್ಸಯುಗಂ ಸರೋಜಾ 

ಕರಲಕ್ಷಿ £ತಾರಹಾರಂ ತರುಣ ಬಿಸಲತಾ ಲೋಲನಾ ತಾಮ್ರಚಂಚ 
ಚ್ಚರಣದ್ದಂದ್ವಂ ಸಲೀಲಾಗತಿ ಎರಚಿತ ವಾರಾಂಗನಾಶಿಕ್ಸನತ್ಕಾ 

ದರದಿಂದಿರ್ಪಂ ಸುಮಿತ್ರಂ ಹೆಸರೊಳಸದೃಶಂ ರಾಜಹಂಸಾವತಂಸಂ ೧೯೨ 


ಆ ರಾಜಹಂಸಂಗಂ ಕನಕಾಕ್ಸನೆಂಬೊಂದಾಂದೆಗಂ ಪರಮಮಿತ್ರತ್ವಮಾಗಿ ಕೆಲವುಕಾಲಂ 
ಸಲುತ್ತಿರೆ, ಕನಕಾಕ್ಷನ ನಿವಾಸಮಪ್ಪ ಮಹಾವಟವೃಕ್ಷದ ಸಮೀಷದೊಳನೂನ ಮದಾಂಧಗಂಧ 
ಸಿಂಧುರ ಘಟಾನಿನಾದ ಬಧಿರಿತದಿಗಂತರಾಳಮುಂ ರಥಚಕ್ರಚೀತ್ಕಾರ ಭೀಕರಮುಂ ಹಯಹೇಷಾ 
ಭೀಷಣಮುಂ ಉದ್ಧಟಸುಭಟಹೂಂಕಾರಭಯಂಕರಮುಮಪ್ಪದೊಂದು ಮಹಾಕಟಕಂ ಬಂದು 
ಬಿಡುವುದುಂ ಅದು ಕಂಡಾನ್ನೆಗಾನಂದಂ ಪುಟ್ಟಿ ತನಗೆ ಷರಮಮಿತ್ರನಪ್ಪ ಸುಮಿತ್ರನಲ್ಲಿಗೆ ಬಂದು 
ಇಂತೆಂದುದು : ನಿನ್ನ ಮನೆಗೆಂದುಂ ಬಂದಾಂ ತುಪ್ಪನಾಗಿ ಪೋಹೆಂ, ನೀನೆನ್ನ ಮನೆಗೆಂದುಂ 
ಬಂದಟೆಯೆ ಇಂದು ಬಂದೆನ್ನ ಸಿರಿಯುಮಂ ಸಂಪತ್ತುಮಂ ನೋಟ್ಬುದೆನೆ ರಾಜಹಂಸನಿಂತೆಂದಂ! 
ನಿನ್ನ ಮನೆಯೆಂಬುದೆನ್ನ ಮನೆ, ಎನ್ನ ಮನೆಯೆಂಬುದು ನಿನ್ನ ಮನೆ ನೀಂ ಬೇಖಾಂ ಬೇಜಕಿಂಬ 
ಭಿನ್ನಬುದ್ಧಿ ನಿನಗಂ ನನಗಂ ಬೇಡದೆಂತೆನೆ : 

ಶ್ಲೋ 1! ಅಹಮಿಹೈವ ವನನ್ನಪಿ ತಾವಕಸ್ತಮಹಿ ತತ್ರವಸನ್ನಪಿ ಮಾಮಕಃ 
ಹೃದಯಸಂಗಮ ಏವ ಸುಸಂಗತಮೋ ನ ತನುಸಂಗಮ ಏವ ಸುಸಂಗಮಃ 
11೭೬॥| 


ಒಂದು ದೊಡ್ಡ ಅಡವಿಯಲ್ಲಿ ಅತ್ಯಂತ ಶೋಭಾಕರವಾದ ಒಂದು ಸರೋವರವಿತ್ತು. 
೧೯೨. ಅಲ್ಲಿ ಶರಚ್ಚಂದ್ರನಂತೆ. ಬೆಳ್ಳಗಿನ ಸುಂದರವಾದ ರೆಕ್ಕೆಯುಳ್ಳವನೂ, ಆ ಸರೋವರ 
ಲಕ್ಷ್ಮಿಯ ತಾರಹಾರನೂ, ಎಳೆಯ ತಾವರೆದಂಟುಗಳೊಡನೆ ಆಡುವವನೂ ನಸುಕೆಂಪಾದ 
ಹೊಳೆಯುವ ಪಾದಗಳುಳ್ಳವನೂ! ತನ್ನ ಕ್ರೀಡಾಗತಿಯನ್ನು ವಾರಾಂಗನೆಯರಿಗೆ 
ಕಲಿಸಿದವನೂ ರಾಜಹಂಸಗಳಿಗೆ ಭೂಷಣಪ್ರಾಯನೂ ಇ ಆದ ಸುಮಿತ್ರನೆಂಬ ಅಸದ್ಭಶವಾ 
ಹೆಸರಿನವನು ಇದ್ದನು. ವ॥। ಆ ರಾಜಹಂಸನಿಗೂ ಕನಕಾಕ್ಷನೆಂಬ ಹೆಸರಿನ ಒಂದು 
ಆಂದೆಗೂ ಮಿತ್ರತ್ವವುಂಟಾಯಿತು. ಹೀಗೆ ಕೆಲವು ಕಾಲ ಕಳೆಯಲು ಆ ಕನಕಾಕ್ಚನು ವಾಸ 
ಮಾಡಿಕೊಂಡಿದ್ದ ಮಹಾವಟವೃಕ್ಷದ ಸಮೀಪದಲ್ಲಿ ಒಂದು ಮಹಾಸ್ಥೆನ್ಯವು ಬಂದಿಳಿಯಿತು. 
ಅದನ್ನು ಕಂಡು ಆ ಆಂದೆಗೆ ಆನಂದವಾಗಿ ತನ್ನ ಪರಮಮಿತ್ರನಾದ ಸುಮಿತ್ರನಲ್ಲಿಗೆ ಬಂದು 
ಹೀಗೆಂದಿತು : ನಿನ್ನ ಮನೆಗೆ ನಾನು ಯಾವಾಗಲೂ ಬಂದು ಸಂತುಷ್ಟನಾಗಿ ಹೋಗುವೆ. 
ನೀನು ನನ್ನ ಮನೆಗೆ ಎಂದೂ ಬಂದವನಲ್ಲ, ಇಂದು ಬಂದು ನನ್ನ ಸಿರಿಯನ್ನೂ ವೈಭವವನ್ನೂ 
ಕಾಣಬೇಕು ಎನ್ನಲು ರಾಜಹಂಸ ಹೀಗೆಂದಿತು : ನಿನ್ನ ಮನೆಯೇ ನನ್ನ ಮನೆ ; ನನ್ನ 
ಮನೆಯೇ ನಿನ್ನ ಮನೆ. ನೀನು ಬೇರೆ ನಾನು ಬೇರೆ ಎಂಬ ಭಿನ್ನಬುದ್ಧಿ ನಮ್ಮೊಳಗೆ ಬೇಡ. 
ಶ್ಲೋ! ನಾನಿಲ್ಲಿದ್ದೂ ನಿನ್ನವನು, ನೀನಲ್ಲಿದ್ದೂ ನನ್ನವನು. ಮನಸ್ಸಂಗಮವೇ ಸಂಗಮ : 


೧೪೬ ಕರ್ಣಾಟಕ ಪಂಚತಂತ್ರಂ 

ಟೀ! ನಾನಿಲ್ಲಿರ್ದುಂ ನಿನ್ನವನು, ನೀನಲ್ಲಿರ್ದುಂ ಎನ್ನವನು, ಮನಸ್ಸಂಗಮವೆ ಸಂಗಮವು. 
ಶರೀರ ಸಂಯೋಗಮೆಂಬುದು ಪ್ರಯೋಜನವಲ್ಲ-ಎಂದಿಂತು ಮಿತ್ರಂಗೆ ಹೇಟ್ಡ ಲಕ್ಷಣಗಳೊಳವು, 
ನಿನಗಮೆನಗಮೇತಅಕೊಳಂ ವಿಕಲ್ಪಮಿಲ್ಲ ನಿಶ್ಚಿಂತಮಿರೆಂಬುದುಮಾಂದೆ ಇಂತೆಂದುದು 
ನೀನೆಂದುದಪ್ಪುದಾದೊಡಂ ಲೌಕಿಕೋಕ್ತಿಯಿಂತಪ್ಪುದಲ್ತೆ : 

ಶ್ಲೋ! ದದಾತಿ ಪುತಿಗೃಹ್ಣಾತಿ ಗೋಷ್ಯಮಾಖ್ಯಾತಿ ಪೃಚ್ಛತಿ 
ಭುಜಕ್ತೀ ಭೋಜಯತೇ ಚೈವ ಹಡ್ಡಿಧಂ ಪ್ರೀತಿಲಕ್ಷಣಂ (೭೭1 

ಟೀ॥ ತಾಂ ಕುಡುವುದು ಮಗುಬ್ಬವರ ಕಯಲ್ಲೀಸುಕೊಂಬುದು, ಗುಪ್ಪವಪ್ಪ ಕಾರ್ಯವಂ 
ಪೇಲ್ಬುದು ಮರಳಿ ತಾನವರಂ ಬೆಸಗೊಂಬುದು ತಾನುಂಬುದು ಮಗುಬ್ಜವರ್ಗಿಕ್ಕಿಸುವುದು : 
ಎಂದಿಂತು ಪ್ರೀತಿಯಾಜುತೆಅನಕ್ಕುಂ. ಅದಚೆಂ ನೀನಿಂದೆನ್ನ ಮನೆಗೆ ಬಾರದಂದು ನಿನ್ನ ಕೆಳೆ ಟಕ್ಕರ 
ಕೆಳೆಯಂತಕ್ಕುಮಲ್ಲದೆ ತಕ್ಕರ ಕೆಳೆಯಂತೊಪ್ಪಲಲೆಯದು, ಅಮೋಘಂ ಬರಲ್ವೇಟ್ಮುಮೆಂದು ನಯಮಂ 
ನುಡಿದಾಗ್ರಹಂಗೆಯ್ದು ಕಾಲಂ ಪಿಡಿಯೆ ನಾಂ ಪೋಗದಿರ್ದೊಡೆ ಕನಕಾಕ್ಷಂ ಮನಃಕ್ಪಂತಬಡುಗುಮೆಂದು 
ಪೋಗಲ್ಲಗೆದು, "ಸ್ನೇಹೋಷಿ ಕಾರಣಮನರ್ಥಪರಂಪರಾಯಾಃ' ಅನರ್ಥ ಪರಂಪರೆಗೆ ಸ್ನೇಹಮೇ 
ಕಾರಣಂ ಎಂಬ ಅರ್ಥಮಂ ಯಥಾರ್ಥಂ ಮಾಡಲ್ಲೋಹಂತೆ ಸುಮಿತ್ರಂ ಕುಮಿತ್ರನಪ್ಪಾಂದೆಯ 
ಪಿಂದುಪಿಂದನೆ ಬಂದು ರಾತ್ರಿಯೊಳಾ ರಾತ್ರಿಚರಸ್ಕಾನಮನೆಯ್ದೆ ವಂದಿರ್ಪುದುಂ: 

ಎಸೆವೀ ಸಿಂಧುರಮೀ ರಥಪ್ರಕರಮೀ ಜಾತೃಶ್ಚಮೀ ರೌದ್ರವೀ 

ರಸಮೂಹಂ ನೆಗಟ್ಟೇ ಮನೋಹರವಧೂಸಂದೋಹಮೀ ರಾಜಕ- 

ಪ್ರಸರಂ ನಿಕ್ಕುವಮೆನ್ನದೆಂದು ವಿಹಗೇಂದ್ರಂಗಾಂದೆ ತೋಟಿತ್ತು ಸಂ 

ತಸದಿಂ ತೋಅದರಾರೊ. ಬಂಧುಜನಕಾತ್ಮೀಯಾಧಿಕೈಶ್ಚರ್ಯಮಂ ೧೯೩ 


ಶರೀರ ಸಂಯೋಗ ಪ್ರಯೋಜನವಿಲ್ಲ. ವ ಇದು ಮಿತ್ರಲಕ್ಷಣ. ನಿನಗೂ ನನಗೂ 
ಯಾವುದರಲ್ಲೂ ವಿಕಲ್ಪವಿಲ್ಲ; ನಿಶ್ಚಿಂತನಾಗಿರು ಎನ್ನಲು ಆಂದೆ ಹೀಗೆಂದಿತು; ನೀನು 
ಹೇಳಿದುದು ನಿಜವಾದರೂ ಲೌಕಿಕೋಕ್ತಿ ಹೀಗಿರುವುದಲ್ಲವೇ ? ಶ್ಲೋ!! ಕೊಡುವುದು, 
ತೆಗೆದುಕೊಳ್ಳುವುದು, ರಹಸ್ಯ ವಿಚಾರಗಳನ್ನು ಹೇಳುವುದು, ಕೇಳುವುದು, ಊಟ 
ಮಾಡುವುದು, ಊಟ ಮಾಡಿಸುವುದು -ಹೀಗೆ ಪ್ರೀತಿಯೆಂಬುದು ಆರು ರೀತಿಯದಾಗಿದೆ. 
ವ॥। ಆದ್ದರಿಂದ ನೀನಿಂದು ನಮ್ಮಮನೆಗೆ ಬಾರದಿದ್ದಲ್ಲಿ ನಿನ್ನ ಗೆಳೆತನವು ಠಕ್ಕರ ಗೆಳೆತನದಂತೆ 
ಶೋಭಿಸಲಾರದು ಎಂದು ತಪ್ಪದೆ ಬರಬೇಕೆಂದು ಸ್ನೇಹದಿಂದ ವರ್ತಿಸಿ ಬಲಾತ್ಕರಿಸಿ 
ಕಾಲುಹಿಡಿಯಿತು. ಆಗ ಆ ರಾಜಹಂಸವು ತಾನು ಹೋಗದಿದ್ದಲ್ಲಿ ಕನಕಾಕ್ಷನ ಮನಸ್ಸಿಗೆ 
ನೋವಾಗುವುದೆಂದು, ಹೋಗುವುದೆಂದು ಯೋಚಿಸಿ "ಸ್ನೇಹೋಪಿ ಕಾರಣಮನರ್ಥ 
ಪರಂಪರಾಯಾಃ' ಅನರ್ಥ ಪರಂಪರೆಗೆ ಸ್ನೇಹವೇ ಕಾರಣ ಎಂಬುದನ್ನು 
ಯಥಾರ್ಥಗೊಳಿಸಲು ಹೋಗುವಂತೆ ಸುಮಿತ್ರನು ಕುಮಿತ್ರನಾದ ಆಂದೆಯ ಹಿಂದೆ ಹಿಂದೆ 
ಬಂದು, ರಾತ್ರಿಕಾಲದಲ್ಲಿ ಅದರ ನಿವಾಸವನ್ನು ಸೇರಿದುವು. ೧೯೩. ಆಗ ಅಲ್ಲಿ 
ಶೋಭಿಸುತ್ತಿದ್ದ ಆನೆ, ರಥ, ಕುದುರೆ, ಸೈನ್ಯ, ಮನೋಹರಿಯರ ಸಂದೋಹಗಳೆಲ್ಲವೂ 
ನಿಶ್ಚಯವಾಗಿಯೂ ತನಗೆ ಸೇರಿದವು ಎಂದು ಆ ವಿಹಗೇಂದ್ರನಿಗೆ ಆಂದೆಯು ತೋರಿಸಿತು! 
ಬಂಧುಜನಕ್ಕೆ ಸಂತೋಷದಿಂದ ತಮ್ಮಐಶ್ವರ್ಯವನ್ನು ತೋರಿಸದೆ ಇರುವವರು ಯಾರು? 


ಭೇದ ಪ್ರಕರಣಂ ೧೪೭ 

ಅಂತಾ ಪಿಂಗಲಿಯೆಂಬ ಆಂದೆಗೀರನಾ ಹಂಸಗೆ ಕಾಪುರುಷನಂತೆ ತನಗಿಲ್ಲದ 
ಮೈಮೆಯನುಂಟುಮಾಡಿ ನುಡಿಯುತಿರ್ಪನ್ನೆಗಂ ನಿಶಾವಸಾನಸಮಯದೊಳ್‌ ಹಯಣದ 
ಸೂಳುಗಾಳಿಗಳಂ ಪಿಡಿದು 'ಬೀಡೆತ್ತಲುದ್ಕೋಗಂಗೆಯ್ದುದಂ ಕಂಡು ಧವಲಪಕ್ಷಂ ಕನಕಾಕ್ಚಂಗಿಂತೆಂದಂ: 
ನಿನ್ನ ಪಡೆಯಪೊಡೇಕಿಲ್ಲಿಂದೆತ್ತಿ ಪೋದಪುದು ಎಂಬುದುಂ, ಎನ್ನ ನಿಯಾಮಮಿಲ್ಲದೆತ್ತಲಲೆಯದಿದ 
ನೀಗಳೆ ಮಾಣಿಸುವೆನೆಂದು ಬಿಲ್ದಾಳಪ್ಪ ಬಲ್ಲ ಬಿನ್ನಣಿಯಿದಿರ ರೂಪನೆತ್ವಲೀಯದೊಂದೆ 
ಕೋಲಿಂದಿಸುವಂತೊಂದೆ. ಕೊರಲೊಳೆತ್ತಲೀಯದೆ ಸೇವಿಸುವುದುಮಾ ಸರಮನರಸಂ ಕೇಳ್ದಿಂದಿನ 
ಪಯಣಮುಪ್ಪಯಣಮೆಂದಂದಿನ ಪಯಣಮಂ ಮಾಣ್ದು ಮಲುದೆವಸಂ ಯಾಮಿನೀವಿರಾಮವಪ್ಪುದಂ 
ಪ್ರಯಾಣಭೇರಿಯಂ ಹೊಯ್ಸಿದಾಗಳದಂ ವಿಹಗೇಂದ್ರಂ ಕೇಳ್ದಾಂದೆಗೆಂದುದು : ಭಾವಾ! ನಿನ್ನ 
ಬೀಡಿಂದೇಕೆತ್ತಿಪೋದಪ್ಪುದೆಂಬುದುಮೆನ್ನಾಜ್ಞೆಯಿಲ್ಲದೆಲ್ಲಿಗಮೇಕೆ ಪೋಕುಂ ಚಂದ್ರೋದಯದೊಳ್‌ 
ಸಮುದ್ರಘೋಷಮುಮಾದಿತ್ಕೋದಯದೊಳೆನ್ನ ಬೀಡಿನ ಘೋಷಮುಮೆಂದುಮೀಯಂದಮೆ ಎಂದು 
ಮಲಕಿಗಾಲಮುಂಟೆಂದು ತಪ್ಪಿದ ಜೋಯಿಸಂ ಬಾವಿಯ ನೀರಡಕಿ ನೀರ್ವೊಯ್ದನೆಂಬ ಕಥೆಯಂತೆ 
ಪುಸಿಯರಸುತನದ ಬೆಸನದೊಳ್‌ ತೊಡರ್ದುಸಿರದಿರ್ದೆನಪ್ಪೊಡೆ ಎನ್ನ ಕೆಳೆಯನೊಳಗನಲೆದಪನೆಂದು 
ನಾಲ್ಕೈದು ಕೊರಲಂ ಸಿಲ್ಕುವಳಿದು ಮತ್ತಂ ಮೇಲ್ಲಟ್ಟದಾ ಸರಮಂ ಕೇಳ್ದು ಆ ಪಡೆ ಹಯಣಮನಂದುಂ 
ಮಾಣ್ಣುದಂಂ, ಅದೆಲ್ಲಮುನರಸಂ ಕೇಳು ವಂಜಂದಿವಸವಂರ್ಥರಾತ್ರಿಯೊಲ್‌ 
ಪೋಗಲುದ್ಯೋಗಂಗೆಯ್ವುದುಂ: ರಾಜಹಂಸಂ ಕಂಡೇಂ ಗಡಾ ಕನಕಾಕ್ಸಾ ! ನಿನ್ನ ಪಡೆ ಫೇಟ್ಟ 
ಮುನ್ನಿನಂದಮಲ್ಲ ಇಂದು ನಡುವಿರುಳೆ ನಡೆಯಲೊಡರಿಸಿದಪ್ಪುದೆಂಬುದುಮಾಂದೆಯಿಂತೆಂದುದು: 


ವ॥। ಹಾಗೆ, ಆ ಆಂದೆಯು ಕಾಪುರುಷನಂತೆ ತನಗಿಲ್ಲದ ಮಹಿಮೆಯನ್ನು ಆರೋಪಿಸಿ ಆ 
ರಾಜಹಂಸನೊಡನೆ ನುಡಿಯುತ್ತಿರಲು ಮುಂಜಾನೆ ಪ್ರಯಾಣದ ಸರದಿ ಕಹಳೆಗಳು 
ಬೀಡೆತ್ತಲು ಪ್ರಾರಂಭಿಸುವುದನ್ನು ಕಂಡು ಆ ಹಂಸವು ಕನಕಾಕ್ಷನೊಡನೆ ಹೀಗೆಂದು ಕೇಳಿತು: 
ಇದು ನಿನ್ನ ಸೈನ್ಯವಾಗಿದ್ದಲ್ಲಿ ಇದು ಇಲ್ಲಿಂದೇಕೆ ಹೋಗುತ್ತಿರುವುದು ಎಂದು ಕೇಳಲು 
ನನ್ನ ಅಪ್ಪಣೆಯಿಲ್ಲದೆ ಇದು ಇಲ್ಲಿಂದ ಹೋಗಲಾರದು ; ಇದನ್ನೀಗಲೇ ತಡೆಯುವೆನೆಂದು 
ಒಕ್ಕೊರಲಿನಿಂದ ಕೂಗಲು ಅರಸನು ಇಂದನ ಪ್ರಯಾಣ ಉಪ್ಪಯಣ ಎಂದು ಅಂದಿನ 
ಪ್ರಯಾಣವನ್ನು ನಿಲ್ಲಿಸಿದನು. ಮರುದಿನ ಮುಂಜಾನೆ ಪ್ರಯಾಣ ಭೇರಿಯನ್ನು ಬಾರಿಸಲು 
ವಿಹಗೇಂದ್ರನು ಕೇಳಿ ಆಂದೆಗೆ ಹೇಳಿತು : ಭಾವ ! ನಿನ್ನ ಬೀಡಿನಿಂದ ಯಾಕೆ ಸೈನ್ಯ 
ಹೋಗುತ್ತಿರುವುದು ? ಅದಕ್ಕೆ ಆ ಆಂದೆ ನನ್ನ ಆಜ್ಞೆಯಿಲ್ಲದೆ ಅದೆಲ್ಲಿಗೆ ಹೋಗುವುದು?? 
ಚಂದ್ರೋದಯದಲ್ಲಿ ಸಮುದ್ರಘೋಷದಂತೆ ಸೂರ್ಯೋದಯಕಾಲದಲ್ಲಿ ನನ್ನ ಬೀಡಿನ 
ಘೋಷವು ಸಹಜ. ಮಳೆಗಾಲ ಉಂಟು ಎಂದು ತಪ್ಪ ಹೇಳಿದ ಜೋಯಿಸನು ಬಾವಿಯ 
ನೀರನ್ನೆತ್ತಿ ಹೊಯ್ದನೆಂಬ ಕಥೆಯಂತೆ ಹುಸಿ ಅರಸುತನದ ವ್ಯಸನದಲ್ಲಿ ಸಿಲುಕಿ, 
ಮಾತಾಡದಿದ್ದಲ್ಲಿ ನನ್ನ ಗೆಳೆಯನು ನನ್ನ ರಹಸ್ಯವನ್ನು ಅರಿಯುವನೆಂದು ನಾಲ್ಕೈದು ಬಾರಿ 
ಕೂಗಿತು. ಆ ಸ್ವರವನ್ನು ಕೇಳಿ ಆ ದಿನವೂ ಪ್ರಯಾಣವನ್ನು ನಿಲ್ಲಿಸಿದರು. ಅದೆಲ್ಲವನ್ನೂ 
ಅರಸನು ಕೇಳಿ ಮರುದಿನ ಅರ್ಧರಾತ್ರಿಯಲ್ಲಿ ಹೋಗಬೇಕೆಂದು ನಿಶ್ಚಯಿಸಲು ರಾಜಹಂಸವು 
ಕಂಡು, ಏನು ಕನಕಾಕ್ಷ ! ನಿನ್ನ ಸೈನ್ಯವು ನೀನು ಹೇಳಿದಂತೆ ಮಾಡುತ್ತಿಲ್ಲವಲ್ಲ ; ಇಂದಿನ 
ನಡುವಿರುಳೇ ಹೊರಡುವುದು ಎನ್ನಲು ಆಂದೆಯು ಹೀಗೆಂದಿತು : ಈ ಸೈನ್ಯವನ್ನು ನಾನು 








೧೪೮ ಕರ್ಣಾಟಕ ಪಂಚತಂತ್ರಂ 
ಈ ಪಡೆಯನಾಂ ಮುನ್ನಂ ಪರಮಂಡಲಕ್ಕೆ ಹೇಲ್ತ ಕಾರಣದಿಂದೆತ್ತಲ್ಪಗೆದಪ್ಪುದಿದನಾನಿಂದು 
ಪೋಗಲೀಯೆನೆಂದು ಪಲವುಂ ಸೂಲುಲಿದು ಪಲ್ಸರ್ಚಿ ಕಲ್ಲಸರದಿಂ ಸಿಲ್ಕುವಳಿದು 
ಮಾಣುುದುಮದೆಲ್ಲಮನರಸಂ ಕೇಳ್ದು ಶಕುನಿಗರಂ ಕರೆಯಿಸಿ, ಈ ಶಕುನಮದೇನಂ ಪೇಟ್ಟಪುದೆಂದು 
ಬೆಸಗೊಳ್ಳುದುಂ : ಅಲ್ಲಿ ಶಕುನಿಗರೊಳೊರ್ವ ನಿಂತೆಂದಂ: ಈ ಪಕ್ಷಿ ನುಡಿದ ಮೂಜುಂ 
ಸರದಭಿಪಾಯದೊಳ್‌ ನಮ್ಮ ಶತ್ರುದಕ್ಕೆ ಈ ಪಕ್ಷಿಯ ಮಿತ್ರನಕ್ಕೆ ಸಾಗುಮೆಂದು ಹೇಬ್ದುದುಂ ಎನ್ನ 
ಮನಮುಂ ನಿನ್ನ ಕಂಡ ಯುಕ್ತಿಯುಮೊಂದಾಗಿರ್ದುದು ಇನ್ನಿದರ್ಕೆ ತಕ್ಕುದನಾನೆ ಬಲ್ಲೆನೆಂದು 
ಧನುರ್ವೇದಿಯುಂ ಶಬ್ದವೇದಿಯುವುಪ್ಪ ಬಿಲ್ಲ ಬಿನ್ನಣಿಯೊರ್ವನಂ ಕರೆದು ನಿಚ್ಚಂ ವಕ್ರಿಸುತ್ತಿರ್ಪ 
ನಿಚ್ಚಲವಕ್ಕಿಯನೆಚ್ಚು ಬಾಯೆಂದು ಪೇಬ್ದುದುಮಾತನಂತೆಗೆಯ್ದೆನೆಂದು ಆಂದೆಯಿರ್ದ ಮರದ ಸಮೀಪಕ್ಕೆ 
ಬಂದು ಬಲೆಕ್ಕದಅ ಸರಮನೆಲ್ಲಿಯುಂ ಕೇಳಲಿಂಬಲ್ಲದೆ ಕೊಂಬಿನೊಳ್‌ ವಸಿಯಿಸಿ ಮಿಸುಗುತಿರ್ದ 
ರಾಜಹಂಸನಂ ಆಂದೆಯೆಂದೇ ಬಗೆದು, 


ಭರದಿಂ ರಾಮಂ ಕಾಕಾ- 
ಸುರನಂ ಮುನಿದಿಸುವ ತೆಅದಿನೆಚ್ಚಂ ಎಹಗೇ- 
ಶ್ವರನೆನಿಷ ಹಂಸನಂ ವರ 
ಶರಾಸನಾಗಮವಿಶಾರದಂ ತತ್‌ಕ್ಷಣದಿಂ ೧೯೪ 
ಅಂತೆಚ್ಚ ಕೋಲಿಂ ಮುನ್ನಮೆ ಸುರುಳ್ಳುರುಲ್ಲು ಹಂಸಂ ವಿಧ್ವಂಸಮನೆಯ್ದಿತ್ತು 
(ಹದಿನಾಲ್ಕನೆಯ ಕಥೆಯ ಶೇಷು 
ಅದಟೆಂ, ಶ್ಲೋ ॥ ಅಕಾಲಚರ್ಕಾಂ ವಿಷಮೇಷು ಗೋಷ್ಠೀಂ 
ಕುಮಿತ್ರಸೇವಾಂ ನ ಕದಾಪಿ ಕುರ್ಯಾತ್‌ 
ಪಶ್ಶಾಂಡಜಂ ಹದ್ಮವನೇ ಪ್ರಸೂತಂ 
ಫನುರ್ವಿಮುಕ್ತೇನ ಶರೇಣ ವಿದ್ಧಂ uel 





ಮೊದಲು ಪರರಾಷ್ಟ್ರಕ್ಕೆ ಕಳುಹಿಸಬೇಕೆಂದಿರುವುದರಿಂದ ಅದು ಹೊರಟಿತು. ಅದನ್ನು 
ನಾನು ಇಂದು ಹೋಗಲು ಬಿಡುವುದಿಲ್ಲ ಎಂದು ಹಲವು ಬಾರಿ ಹಲ್ಲುಕಚ್ಚಿ ಕರ್ಕಶವಾಗಿ 
ಕೂಗಲು, ಅದನ್ನು ಕೇಳಿದ ರಾಜನು ಈ ಶಕುನದ ಅರ್ಥವೇನೆಂದು ಶಕುನಿಗರನ್ನು 
ಕರೆಯಿಸಿ ಕೇಳಿದನು. ಆ ಶಕುನಿಗರಲ್ಲೊಬ್ಬನು ಹೀಗೆಂದನು: ಮೂರು ಬಾರಿ ಕೂಗಿದ 
ಹಕ್ಕಿಯ ಸ್ವರದಲ್ಲಿ ನಮ್ಮ ಶತ್ರುವಾಗಲೀ ಈ ಹಕ್ಕಿಯ ಮಿತ್ರನಾಗಲೀ ಸಾಯುವುದು 
ಎಂದು ಅರ್ಥವಾಗುವುದು: ಅದಕ್ಕೆ ಅರಸನು ನನ್ನ ಮನಸ್ಸೂ ನೀನು ಹೇಳಿದ ಅರ್ಥವೂ 
ಒಂದೇ ಆಗಿದೆ. ಇನ್ನದಕ್ಕೆ ತಕ್ಕುದನ್ನು ನಾನೇ ಬಲ್ಲೆ ಎಂದು ಧನುರ್ವೇದಿಯೂ 
ಶಬ್ದವೇದಿಯೂ ಆದ ಒಬ್ಬ ಬಿಲ್ಲಾರನ್ನು ಕರೆಯಿಸಿ ನಿತ್ಯವೂ ವಕ್ರವಾಗಿ ಕೂಗುತ್ತಿರುವ 
ಈ ಅನಿಷ್ಟಕರವಾದ ಹಕ್ಕಿಯನ್ನು ಕೊಂದು ಬಾ ಎಂದು ಹೇಳಿದನು. ಆತನು ಹಾಗೆಯೇ 
ಮಾಡುವೆನೆಂದು ಆಂ। ಮರದ ಸಮೀಪಕ್ಕೆ ಬಂದು ಅದರ ಸ್ವರವನ್ನು ಎಲ್ಲಿಯೂ 
ಕೇಳದೆ ಕೊಂಬೆಯಲ್ಲಿ ವಾಸಿಸುತ್ತಿದ್ದ ರಾಜಹಂಸವನ್ನು ಆಂದೆಯೆಂದೇ ತಿಳಿದು ೧೯೪. 
ರಾಮನು ಕಾಕಾಸುರನ ಮೇಲೆ ಕೋಪದಿಂದ ಬಾಣ ಪ್ರಯೋಗಿಸಿದಂತೆ ಆ ಪಕ್ಷಿಶ್ರೇಷ್ಠನನ್ನು 
ತತ್‌ಕ್ಷಣವೇ ಕೊಂದನು. ವ॥ ಹಾಗೆ ಬಿಟ್ಟ ಬಾಣ ಮುಟ್ಟುವ ಮೊದಲೇ ಸುರಳುರುಳಿ 
ಹಂಸ ವಿಧ್ವಂಸವಾಯಿತು. (ಹದಿನಾಲ್ಕನೆಯ ಕಥೆಯ ಶೇಷ) ಅದರಿಂದ, ಶ್ಲೋ 
ಅಕಾಲದಲ್ಲಿ ಸಂಚರಿಸಬಾರದು, ವಿಷಮರೊಡನೆ ಗೋಷ್ಠಿಯನ್ನು ಮಾಡಬಾರದು: 











ಭೇದ ಪ್ರಕರಣಂ ೧೪೯ 

ಟೀ! ಅಕಾಲದಲ್ಲಿ ಚರಿಸಲಾಗದು. ವಿಹಮರೊಡನೆ ಗೋಷ್ಠಿಯಂ ಮಾಡಲಾಗದು. 
ಕುಮಿತ್ರನ ಸಂಗಡ ಅಡಲಾಗದು: ಅದು ಹೇಂಗೆಂದೊಡೆ ಹದ್ಮವನದಲ್ಲಿ ಪುಟ್ಟಿದ ರಾಜಹಂಸೆಯಾಂದೆಯ 
ಕೆಳಗೊಂಡ ಕಾರಣದಿಂದೊಂದೆ ಬಾಣದಿಂ ಮರಣಮನೆಯ್ವಿತ್ತು. ಎಂದಿಂತು ಬುದ್ಧಿವಂತನಪ್ಪೊಳ್ಳೆ 
ಪೇಟಸ್ಟೊಡದಂ ಮಾಣದೆ ಮತ್ತಿನೊಳ್ಳೆಗಳ್‌ ದರ್ಪದಿಂ ಸರ್ಪನಂ ನಡುವಿಟ್ಟುಕೊಂಡಿರ್ಪುದುಮಾ 
ಹಾವು ಪಾಲಂ ಕುಡಿದು ಕೊರ್ಬಿ ನೆಚೆದಾಡುತ್ತುಮಿರ್ದುದು. ಅನ್ನೆಗಮಿತ್ತಂ, 


ಅಳಿನೀಸಂಕುಳವೇಷ್ಟಿತಪ್ರವಿಳೆಸನಲ್ಲೀವನಂ ಚಾರುಪಾ 

ಟಳಮಸ್ತಂಗತಕುಂದಮೆಸೆದತ್ತೆತ್ತಂ ದವೋಗಾಗ್ತಿದ- 

ಗೃಳತಾವ್ರಾತಮಪಾಸ್ತ ಮೇಘಮುದಿತಾಬ್ದೌಥಂ ನಿದಾಘಂ ಮಹೀ- 

ತಳದೊಳ್‌ ತಪ್ತಮಹೀರಜಂ ದಿವಸಕೃತ್ವಾಹಾರ್ತದೇಹಿವ್ರಜಂ ೧೯೫ 

ಅಂತೊಪ್ಪುವ ನಿದಾಘಸಮಯದೊಳ್‌ ಪ್ರಜಾಪಾಲ ಮಹೀಪಾಲಂ ಜಲಕ್ರೀಡಾಸಕ್ಷಚಿತ್ತನಾಗಿ 
ಮದನಮತ್ತಮಾತಂಗ ಗಮನೆಯರುಂ ಮಾರವೀರಧನುಃ ಖಂಡಾಯಮಾನಭ್ರೂಲತಾ 
ವಿಭ್ರಮಭ್ರಾಜಿತೆಯರುಂ ಮಣಿಮಯಮಂಜೀರಮಂಜು ಶಿಂಜಿತವಾಚಾಳಚಾರುಚರಣೆಯರುಂ 
ಮದಮದಿರಾಮದೋನತ್ರೆಯರುಂ ಮಕರಕೇತನ ರಾಜ್ಯಾಧಿದೇವತೆಯರುವುಪ್ಪ ನಿಜಾಂತಃಪುರಪುರಂಧ್ರಿ 
ಯರ್ವೆರಸು ಪೋಗಿ ಜಲಕ್ರೀಡೆಯಾಡುತಿರ್ಪುದುಂ ಅಂದಲ್ಲಿರ್ದ ಸರ್ಪನರಸಿಯಂ ಪಿಡಿದು 
ಬಿಡದಿರ್ಪುದುಮದನರಸಂ ಕಂಡೆಂತಾನುಂ ಬಿಡಿಸಿ ಕಳೆದಾ ಸರ್ಪನುಮನೊಳ್ಳೆಗಳುಮಂ ಶತಖಂಡಂ 
ಮಾಡಿ ಕೊಲಿಸಿದಂ, ಅದಚೆಂ, 


ಕುಮಿತ್ರನ ಸಂಗಡ ಮಾತನಾಡಬಾರದು. ಸಃ ವರದಲ್ಲಿ ಹುಟ್ಟಿದ ರಾಜಹಂಸ ಆಂದೆಯ 
ಗೆಳೆತನ ಮಾಡಿದುದರಿಂದ ಒಂದೇ ಬಾಣದಿಂದ ಮರಣಹೊಂದಿತು. ವ॥ ಈ ರೀತಿಯಲ್ಲಿ 
ಬುದ್ಧಿವಂತನಾದ ಒಳ್ಳೆಯು ಹೇಳಿದರೂ ಕೇಳದೆ ಉಳಿದ ಒಳ್ಳೆಗಳು ದರ್ಪದಿಂದ ಆ 
ಸರ್ಪವನ್ನು ತಮ್ಮ ನಡುವೆ ಇಟ್ಟುಕೊಂಡಿರಲು ಆ ಹಾವು ಹಾಲನ್ನು ಕುಡಿದು ಕೊಬ್ಬಿ 
ಒಳ್ಳೆಗಳೊಡನೆ ಕೂಡಿ ಆಡಿಕೊಂಡಿತ್ತು. ಅಷ್ಟರಲ್ಲಿ ಇತ್ತ, ೧೯೫ ಹೆಣ್ಣು ತುಂಬಿಗಳ 
ಸಮೂಹದಿಂದ ಸುತ್ತುವರಿದ ಚೆನ್ನಾಗಿ ಅರಳಿರುವ ಮಲ್ಲಿಗೆಯ ತೋಟ, ಸುಂದರ ಪಾದರಿ, 
ಮುಚ್ಚಿದ ಮೊಲ್ಲೆಯ ರಾಶಿ, ಕಾಡುಗಿಚ್ಚಿನ ಭಯಂಕರವಾದ ಅಗ್ನಿಯಿಂದ ದಗ್ಗವಾದ 
ಬಳ್ಳಿಗಳು, ಬೇಸಗೆ, ನೆಲದಲ್ಲಿ ಸುಡುವ ಧೂಳು, ಸೂರ್ಯನ ಬಿಸಿಲಿನ ರುಳದಿಂದ 
ಆಯಾಸಗೊಂಡ ಜೀವಿಗಳು ಎಲ್ಲೆಲ್ಲಿಯೂ ಕಂಡುಬಂದವು. ವ॥। ಅಂತಹ ಬೇಸಗೆಯ 
ಕಾಲದಲ್ಲಿ ಪ್ರಜಾಪಾಲ ರಾಜನು ಜಲಕ್ರೀಡಾಸಕ್ತನಾಗಿ ಮನನ ಮದ್ದಾನೆಯ 
ನಡಗೆಯುಳ್ಳವರೂ, ಮನ್ಮಥನ ಬಿಲ್ಲಿನ ತುಂಡೆಂಬಂತೆ ಹುಬ್ಬಿನ ಬಳ್ಳಿಯಿಂದ 
ಶೋಭಿಸುವವರೂ, ರತ್ನಖಚಿತವಾದ ಕಾಲಂದುಗೆಯ ಮಧುರನಾದದಿಂದ ಕೂಡಿದ 
ಸುಂದರ ಪಾದೆಯರೂ, ಮದಮದ್ಯದಿಂದ ಉನತ್ರೆಯರೂ, ಕಾಮರಾಜ್ಯದ 
ಅಧಿದೇವತೆಯರೂ ಆದ ತನ್ನ ಅಂತಃ ಪುರದ ಚೆಲುವೆಯರನ್ನು ಕೂಡಿಕೊಂಡು ಹೋಗಿ 
ಜಲಕ್ರೀಡೆಯಾಡುತ್ತಿದ್ದನು. ಅಂದು ಅಲ್ಲಿದ್ದ ಸರ್ಪವು ಅರಸಿಯನ್ನು ಹಿಡಿದುಕೊಂಡು 
ಬಿಡದೆ ಇರಲು ಅರಸನು ಅದನ್ನು ಕಂಡು ಹೇಗೋ ಅದನ್ನು ಬಿಡಿಸಿ ಸರ್ಪವನ್ನೂ 


೧೫೦ ಕರ್ಣಾಟಕ ಪಂಚತಂತ್ರಂ 
ಶ್ಲೋ।! ಸುಖಂ ವಸಂತಃ ಪಯಸಾ ಚ ಪುಷ್ಠಾಃ 
ನೃಪಸ್ಕ ಭಾರ್ಯಾ ಸಹದೀಪ್ಯಮಾನಾಃ 
ತೇ ಡುಂಡುಭಾ ಸರ್ಹಕೃತಾಪರಾಧಾನ್‌ 
ನಷ್ಟಾ ಧ್ರುವಂ ದುಷ್ಪ ಪರಿಗ್ರಹೇಣ uzen 
ಟೀ! ಪಾಲಂ ಕುಡಿದು ಸುಖದೊಳ್‌ ನೃಪಸತಿಯರ ಕೂಡಿರ್ದೊಳ್ಳೆಗಳ್‌ ಸರ್ಪಕೃತಾಪರಾಧ 
ನಿಮಿತ್ತಂ ಕೊಲಿಸಿಕೊಳಲ್ಪಟ್ಟವು. 
ಅದಲೆಂ ನಿನ್ನನೊಳಕೊಂಡಂದೆನಗಮಾ ವಿಧಿಯಕ್ಕುಮೆಂದು ಮಂದವಿಸರ್ಪಿಣಿ ಪೇಟ್ದುದುಂ 
ಡುಂಡುಕನಿಂತೆಂದುದು : ನಿನಗಿನಿತವಸ್ಕೆಯುಮನಿಷ್ಟಮುಮಾಗಲ್ವೇಡ, ಆನಿಲ್ಲಿರ್ಹೆನಲ್ಲೆಂ ಅತಿಥಿ 
ಯುಮನಭ್ಯಾಗತನುಮನಷಜ್ಜೆಗೆಯ್ದುದೇತಅ ಧರ್ಮಂ, ಅದೆಂತೆನೆ, 


ಶ್ಲೋ! ಗುರುರಗ್ಗಿರ್ದಿ'ಜಾತೀನಾಂ ವರ್ಣಾನಾಂ ಬ್ರಾಹ್ಮಣೋ ಗುರುಃ 
ಪತಿರೇವ ಗುರುಸ್ತ್ರೀಣಾಂ ಸರ್ವಸ್ಯಾಭ್ಯಾಗಳೋ ಗುರುಃ sou 
ಟೀ1[ಬ್ರಾಹ್ಮಣಂಗೆ ಅಗ್ನಿಯೇ ಗುರು, ಕ್ಷತ್ರಿಯ ವೈಶ್ಯ ಶೂದ್ರರ್ಣೆ ಬ್ರಾಹ್ಮಣನೇ ಗುರು. 
ಸತಿಗೆ ಪತಿಯೇ ಗುರು, ಎಲ್ಲರ್ಗಮಭ್ಯಾಗತನೇ ಗುರು. ಮತ್ತಮದಲ್ಲದೆಯುಂ 
ಶ್ಲೋ!! ಅತಿಥಿರ್ಯಸ್ಮ ಭಗ್ನಾಶೋ ಗೃಹಾತ್ರತಿ ನಿವರ್ತತೇ 
ಸೆ ದತ್ವಾ ದುಷ್ಕೃತಂ ತಸ್ಕ ಪುಣ್ಯಮಾದಾಯ ಗಚ್ಛತಿ Ugo 
ಟೀ॥! ಆವನಾನೊರ್ವನ ಮನೆಗೆ ಬಂದತಿಥಿ ಭಗ್ನಮನಸ್ಕನಾದೊಡೆ ತಾಂ ಮಾಡಿದ 
ಪಾಪಮಂ ಗೃಹಸ್ಸಂಗೆ ಕೊಟ್ಟು ಆ ಗೃಹಸ್ಥನುಪಾರ್ಜಿಸಿದ ಪುಣ್ಮಮನುಯ್ದಂ. ಎಂಬುದು 
ಮನೆವಾದಮ್ಮಮವೆಲ್ಲವಂ ನೀನೆ ಬಲ್ಲೆಯೆಂದೊಡೆ ಮಂದವಿಸರ್ಪಿಣಿ ಮತಿಭ್ರಾಂತಿಯಿಂ ದುಷ್ಪನಂ 
ಶಿಷ್ಟನೆಂದೆಡೆಗೊಟ್ಟಿರಲ್‌ ಇತ್ತಲರಸಂ ಸಿರಿಮಂಚದೊಳ್‌ ಪವಡಿಸಲೊಡಂ, 


ಒಳ್ಳೆಗಳನ್ನೂ ನುಚ್ಚುನುರಿಗೊಳಿಸಿ ಕೊಲ್ಲಿಸಿದನು. ಶ್ಲೋ!! ಅದರಿಂದ ಹಾಲು ಕುಡಿದು 
ಸುಖದಿಂದ ನೃಪಸತಿಯರನ್ನು ಕೂಡಿಕೊಂಡಿದ್ದ ಒಳ್ಳೆಗಳು ಸರ್ಪಕೃತಾಪರಾಧದಿಂದಾಗಿ 
ಸತ್ತುಹೋದವು. ಅದರಿಂದ ನಿನ್ನನ್ನು ಒಳಕ್ಕೆ ಸೇರಿಸಿಕೊಂಡರೆ ನನಗೂ ಅದೇ ಗತಿಯಾದೀತು 
ಎಂದು ಮಂದವಿಸರ್ಪಿಣಿ ಹೇಳಲು ಡುಂಡುಕ ಹೀಗೆಂದಿತು: ನಿನಗೆ ಇಂಥ ಅನಿಷ್ಟವೂ 
ಅವಸ್ಥೆಯೂ ಆಗುವುದು ಬೇಡ. ನಾನಿಲ್ಲಿರುವವನಲ್ಲ. ಅತಿಥಿಯನ್ನೂ ಅಭ್ಯಾಗತನನ್ನೂ 
ಅವಜ್ಞೆಗೆಯ್ಯುವುದು ಅದೆಂಥ ಧರ್ಮ ? ಹೇಗೆಂದರೆ, ಶ್ಲೋ! ಬ್ರಾಹ್ಮಣನಿಗೆ ಅಗ್ನಿಯೇ 

ರು, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಬ್ರಾಹ್ಮಣನೇ ಗುರು, ಸತಿಗೆ ಪತಿಯೇ ಗುರು, 
ಅಭ್ಯಾಗತನು ಸರ್ವರಿಗೂ ಗುರು. ಶ್ಲೋ॥। ಅಲ್ಲದೆ, ಯಾವನಾದರೊಬ್ಬನ ಮನೆಗೆ ಬಂದ 
ಅತಿಥಿ ಭಗ್ನಮನಸ್ಕನಾದರೆ ತಾನು ಮಾಡಿದ ಪಾಪವನ್ನು ಆ ಗೃಹಸ್ಥನಿಗೆ ಕೊಟ್ಟು ಆ 
ಗೃಹಸ್ಥ ಸಂಪಾದಿಸಿದ ಪುಣ್ಯವನ್ನು ಕೊಂಡು ಹೋಗುವನು. ವ॥। ಈ ರೀತಿ ಹೇಳಲು 
ಮನೆವಾರ್ತೆಯ ಧರ್ಮವೆಲ್ಲವನ್ನೂ ನೀನೇ ಬಲ್ಲೆಯೆನ್ನಲು ಮಂದವಿಸರ್ಪಿಣಿ 
ಮತಿಭ್ರಾಂತಿಯಿಂದ ದುಷ್ಟನನ್ನು ಶಿಷ್ಟನೆಂದು ಸ್ವೀಕರಿಸಿತು. ಇತ್ತ ಅರಸನು ತನ್ನ 


ಭೇದ ಪ್ರಕರಣಂ ೧೫೧ 
ಪರಿತಂದು ತಿಂದು ಮಂಚಾಂ 
ತರದೊಳ್‌ ತಚ್ಛಿದ್ರಭಾಗಮಂ ಪೊಕ್ಕುದತಿ- 
ತ್ವರಿತಗತಿ ಮತ್ಕುಣಂ ಮುಖ 
ಪರಿಪೀತನರೇಂದ್ರರುಧಿರ ವಾಃಕಣಮಾಗಳ್‌ ೧೯೬ 
ಅಂತು ಡುಂಡುಕತುಂಡ ಖಂಡಿತ ಶರೀರನರಸಂ ಭೋಂಕನೆಟ್ಟಚಿಪುದುಂ ಸೆಜ್ಜೆಯ 
ಕಾಪಿನವರ್‌ ಪರಿತಂದು ಶೋಧಿಸಿ ನೋಡಿ ಪಚ್ಚಡಿಕೆಯಂ ಪತ್ತಿರ್ದ ಕೂಜಕಿಯಂ ಕಂಡರಸಂಗೆ 
ನಿದ್ರಾಭಂಗಮಂ ಮಾಡಿದ ದ್ರೋಹನಿದಕ್ಕುಮೆಂದು ಮಂದವಿಸರ್ಪಿಣಿಯಂ ಕೊಂದರ್‌ ಅದಲೆಂ, 
ಶ್ಲೋ! ಯೋವವಿನೀತಸ್ಕ ಸಂಸ್ಕಾನಂ ದದಾತಿ ಸ ವಿನಶ್ಶತಿ 
ಡುಂಡುಕಸ್ಕಾಹರಾಧೇನ ಹತಾ ಮಂದವಿಸರ್ಪಿಣೀ 11೮೨॥1 
ಟೀ! ಆವನಾನೊರ್ವಂ ದುರ್ಜನನನೊಳಳೊಂಡಿಹಂ ಅವಂ ಕಿಡುವಂ. ಅದು 
ಎಹಗೆಂದೊಡೆ, ಡುಂಡುಕನೆಂಬ ತಿಗುಣೆಯ ಅಹರಾಧದಿಂ ಮಂದವಿಸರ್ಪಿಣಿಯೆಂಬ ಹೇನು 
ಕೊಲಿಸಿಕೊಳಲ್ಪಟ್ಟುದು-ಎಂದಿಂತನೇಕ ಪ್ರಕಾರಮಾದುಪಕಥೆಗಳಂ ಕುಚೆತು ದೃಷ್ಟಾಂತಂಗಳಂ ನೀತಿ 
ಶಾಸ್ತ್ರಾಭಿಪ್ರಾಯಂಗಳಂ ದವನಕಂ ಹೇಲ್ಟು ಮತ್ತದಿಂಂತೆಂದಂ : ನಿನ್ನ ಮರುಲ್ವನಕ್ಕೆ ಮುನ್ನಮೆ 
ಬೇಸತ್ತು ಬಿಟ್ಟು ಪರಿಗ್ರಹಮೆಲ್ಲಂ ಪಠೆದುಪೋದುದು. ಆನುಂ ಕಾರಸಹಾಯನಲ್ಲದೆ ಖಡ್ಗ 
ಸೆಹಾಯನಲ್ಲೆಂ. ಅಂತಾಗಿಯುಮೆನ್ನಚೆವುದೆಲ್ಲಮುಂ ನೆಅ3ಯೆ ಬಿನ್ನಪಂಗೆಯ್ದೆಂ. ಇನ್ನಪ್ಪೊಡೆನ್ನ ಮೇಲೆ 
ದೋಷಮಿಲ್ಲ ಮೇಲಪ್ಪುದುಂ ನೀನೆ ಬಲ್ಲೆಯೆಂಬುದುಮುದಳ ಕುಮಂತ್ರದಿಂ ಪಿಂಗಳಕನೆಂಬ 
ಗ್ರಹಂ ಸದಾಗ್ರಹಮನೆಂತಾನುಂ ಪತ್ತುವಿಟ್ಟಿಂತೆಂದುದು : ನೀನೆನಗಿನಿತಾಗ್ರಹಂಗೆಯ್ದು 
ಬುದ್ಧಿವೇಬ್ದುದೆಲ್ಲಮೆನ್ನ ಹಾನಿವೃದ್ಧಿಗಳ್‌ ನಿನ್ನವಪ್ಪ ಕಾರಣದಿಂ ಪೇಲಿದೆ, ಆನುಮಿನಿತುಂ ಮಾರ್ಕೊಂಡು 


ಸಿರಿಮಂಚದಲ್ಲಿ ಪವಡಿಸಲು ೧೯೬. ಅತಿತ್ವರಿತಗತಿಯ, ರಾಜನ ರಕ್ತವನ್ನು ಕುಡಿದಿರುವ 
ಬಾಯಿಯ ಆ ತಿಗಣೆಯು ಮಂಚದ ಛಿದ್ರಭಾಗವನ್ನು ಹೊಕ್ಕಿತು. ಅಂತು ಡುಂಡುಕತುಂಡ 
ಖಂಡಿತಶರೀರನಾದ ಅರಸನು ಭೋಂಕನೆ ಎಚ್ಚರಗೊಳ್ಳಲು ಶಯ್ಕಾಗ್ರಹದ ಕಾವಲುಗಾರರು 
ಅಲ್ಲಿಗೆ ಓಡಿಬಂದು ಹುಡುಕಿ ನೋಡಲು ಹೊದೆವಸ್ತವನ್ನು ಹತ್ತಿಕೊಂಡಿದ್ದ ಕೂರೆಯನ್ನು 
ಕಂಡು ಅರಸನ ನಿದ್ರಾಭಂಗಮಾಡಿದ ದ್ರೋಹಿ ಇದೇ ಎಂದು ಮಂದವಿಸರ್ಪಿಣಿಯನ್ನು 
ಕೊಂದರು. ಅದರಿಂದ ಶ್ಲೋ।! ದುರ್ಜನರನ್ನು ಸೇರಿಸಿಕೊಂಡವನು ಕೆಡುವನು. 
ಡುಂಡುಕನೆಂಬ ತಿಗಣೆಯ ಅಪರಾಧದಿಂದ ಮಂದವಿಸರ್ಪಿಣಿಯೆಂಬ ಹೇನು 
ಸತ್ತುಹೋಯಿತು. ವ॥। ಈ ರೀತಿಯ ಅನೇಕ ಉಪಕಥೆಗಳನ್ನು ಕುರಿತು ದೃಷ್ಟಾಂತಗಳನ್ನೂ 
ನೀತಿಶಾಸ್ತ್ರದ ಅಭಿಪ್ರಾಯಗಳನ್ನೂ ಹೇಳಿ ದವನಕನು ಬಳಿಕ ಹೀಗೆಂದನು : ನಿನ್ನ 
ಮರುಳುತನಕ್ಕೆ ಮೊದಲೇ ಬೇಸತ್ತು ಪರಿಗ್ರಹಗಳೆಲ್ಲ ಹರಿದುಹೋದುವು. ನಾನೂ 
ಕಾರ್ಯಸಹಾಯನಲ್ಲದೆ ಖಡ್ಗಸಹಾಯನಲ್ಲ. ಹಾಗಿದ್ದರೂ ನನಗೆ ತಿಳಿದ ಎಲ್ಲ 
ಏಚಾರಗಳನ್ನೂ ಚೆನ್ನಾಗಿ ಬಿನ್ನೈಸಿದೆನು. ಇನ್ನು ನನ್ನಲ್ಲಿ ದೋಷವಿಲ್ಲ. ಮುಂದಾಗುವುದನ್ನು 
ನೀನೇ ಬಲ್ಲೆ ಎನ್ನಲು ಪಿಂಗಳಕನು ಹೀಗೆಂದಿತು : ನೀನು ನನಗೆ ಇಷ್ಟೆಲ್ಲ ಒತ್ತಾಯದಿಂದ 
ಬುದ್ಧಿ ಹೇಳಿದುದೆಲ್ಲ ನನ್ನ ಹಾನಿವೃದ್ಧಿಗಳು ನಿನ್ನದಾದುದರಿಂದ ಹೇಳಿದೆಯಷ್ಟೆ. ನಾನೂ 
ಇಷ್ಟರವರೆಗೆ ವಿರೋಧಿಸಿದುದು ಸಂಜೀವಕನು ಪಶುವಾಗಿರುವುದಕ್ಕಾಗಿ. ನಾನಾದರೋ 


* ೧೫೨ ಕರ್ಣಾಟಕ ಪಂಚತಂತ್ರಂ 


ದೆಲ್ಲಂ ಸಂಜೀವಕನಪ್ಪೊಡೆ ಪಶು, ನಾನಪ್ಪೊಡೆ ಮೃಗಾಧಿರಾಜನದನೆಂತುಂ ಕೊಲ್ಪೆನೆಂದಿರ್ದೆಂ. 
ನೀನೆಂದುದು ತಪ್ಪದು. ಅರಸುಗೆಯ್ದಾತಂ ಮಂತ್ರಿಯ ಹೇಟಸ್ಕಿಗೆಯ್ಕಲೆವೇಬ್ಕುಂ. ಅದೆಂತೆನೆ ; 


ಶ್ಲೋ ಸ ಕಿಂ ಸಖಾ ಸಾಧು ನ ಶಾಸ್ತ್ರಿ ಯೋಧಿಪಂ 
ಹಿತಾನ್‌ನಯಸ್ಸಂಶ್ರುಣುತೇ ಸ ಕಿಂ ಪ್ರಭುಃ 
ಸದಾನುಕೂಲೇಷು ಹಿ ಕುರ್ವತೇ ರತಿಂ 
ನೃಪೇಷ್ಟಮಾತ್ಯೇಷು ಚ ಸರ್ವಸಂಪದಃ 11೮೩11 


ಟೀ! ಸ್ನೇಹಿತಂಗೆ ಬುದ್ಧಿಗಲಿಸದ ಮಿತ್ರನುಂ ಒಡೆಯಂಗೆ ಹಿತವಂ ಮಾಡದ ಭೃತ್ಯನುಂ 
ಮಂತ್ರಿಯ ಮಾತಂ ಕೇಳದರಸುಂ ಇಂತಿವರ್‌ ಪ್ರಯೋಜನಮಿಲ್ವ ಅನುಕೂಲನಹ ಪ್ರಧಾನನಲ್ಲಿಯುಂ 
ಅರಸನಲ್ಲಿಯುಂ ಸಕಲ ಸಂಪತ್ತು ದೊರಕೊಂಬುದು - ಎಂದಿಂತಪ್ಪ ರಾಜನೀತಿಗಳೊಳವು. ಆಂ 
ನಿನ್ನ ಪೇಟ ಬುದ್ಧಿಯೊಳ್‌ ಸಂಜೀವಕಂಗೆ ತಕ್ಕುದಂ ಮಾಟಕಿನಾತನೆನಗೆ ತಪ್ಪಲ್ಪಗೆವುದನೆಂತೆಯಲಕ್ಕು 
ಮೆಂಬುದುಂ ದವನಕನಿಂತೆಂದಂ : ದೇವಾ! ನೀವೇಕಾಕಿಯಾಗಿರ್ದವಸರದೊಳ್‌ ಸಂಜೀವಕಂ 
ನಿಮ್ಮಲ್ಲಿ ಮುನ್ನಂ ಬರ್ಪಂದಮಲ್ಪದೆ ಭೋರನೆ ಬಂದತಿದೂರಮುಮತ್ಯಾಸನ್ನಮುಮಲ್ಪದೆ ನಿಂದು 
ಹಿಂದುಮುಂದುಮನೆಡಬಲನುಮಂ ಬೆರ್ಚಿದಂತೆ ನೋಟ್ಕುಮಪ್ಪೊಡಾಗಳ್‌ ನಿಮಗೆ ತಪ್ಪಲ್ಲಗೆಯ 
ಬಂದನೆಂದಜೆಯಿಮೆಂದು ಪೇಟ್ವುದುಂ ಪಿಂಗಳಕಂ ಕರಂ ಮುಳಿದಿಂತೆಂದಂ : 


ಕೊರ್ಬಿದ ಶಾಕ್ಟರನಂ ಭುಜ 

ಗರ್ಬದೆ ಪಿಡಿದಡಸಿ ಸೀಲ್ದು ನಿಜಗರ್ಬದಗು 

ರ್ಬುರ್ಬಿರೆ ಕೊರ್ಬರೆ ಕೊಂದಾಂ 

ಪರ್ಬಂ ಮಾಡೆನೆ ಸೃಗಾಲ ನಾಳೆಯೆ ನಿನಗಂ ೧೯೭ 


ಮೃಗಾಧಿರಾಜ; ಅದನ್ನು ಹೇಗೆ ಕೊಲ್ಲಲಿ ಎಂದಿದ್ದೆ. ನೀನು ಹೇಳಿದುದು ತಪ್ಪಲ್ಲ. 
ಅರಸನಾದವನು ಮಂತ್ರಿಯ ಮಾತನ್ನು ಅಂಗೀಕರಿಸಲೇಬೇಕು. ಶ್ಲೋ॥ ಸ್ನೇಹಿತನಿಗೆ 
ಬುದ್ಧಿ ಹೇಳದ ಮಿತ್ರನೂ ಒಡೆಯನಿಗೆ ಹಿತ ಬಯಸದ ಭ್ರತ್ಯನೂ ಮಂತ್ರಿಯ ಮಾತನ್ನು 
ಕೇಳದ ಅರಸನೂ ಪ್ರಯೋಜನವಿಲ್ಲ. ಅನುಕೂಲನಾದ ಅರಸನಲ್ಲಿಯೂ ಪ್ರಧಾನನಲ್ಲಿಯೂ 
ಸಕಲ ಸಂಪತ್ತೂ ಬಂದು ಸೇರುವುವು. ವ॥ ನಾನು ನೀನು ಹೇಳಿದಂತೆ ಸಂಜೀವಕನಿಗೆ 
ತಕ್ಕುದನ್ನು ಮಾಡುವೆನು. ಆತನು ನನಗೆ ಎರಡೆಣಿಸಿದುದನ್ನು ಹೇಗೆ ತಿಳಿಯುವುದು ಸಾಧ್ಯ 
ಎನ್ನಲು ದವನಕನು ಹೀಗೆಂದನು : ದೇವಾ ! ನೀವು ಏಕಾಕಿಗಳಾಗಿದ್ದ ಸಮಯದಲ್ಲಿ 
ಸಂಜೀವಕನು ನಿಮ್ಮಲ್ಲಿಗೆ ಎಂದಿನಂತೆ ಬರುವ ರೀತಿ ಬಿಟ್ಟು ಇದ್ದಕ್ಕಿದ್ದಂತೆ ಬಂದು 
ಅತಿದೂರವೂ ಅತಿಹತ್ತಿರವೂ ಆಲ್ಲದಲ್ಲಿ ನಿಂತು ಹಿಂದೆ ಮುಂದೆ ಎಡಬಲಗಳನ್ನು 
ಹೆದರಿದವನಂತೆ ನೋಡಿದನಾದರೆ ನಿಮಗೆ ಎರಡೆಣಿಸಿ ಬಂದನೆಂದು ತಿಳಿಯಿರಿ ಎಂದು 
ಹೇಳಿದನು. ಅದಕ್ಕೆ ಪಿಂಗಳಕನು ಸಿಟ್ಟಾಗಿ ಹೀಗೆಂದನು: ೧೯೭. ಕೊಬ್ಬಿದ ಎತ್ತನ್ನು 
ಭುಜಬಲದಿಂದ ಹಿಡಿದು ಸೀಳಿ ಅದನ್ನು ಕೊಂದು ನಾಳೆಯೇ ನಿನಗೆ ಹಬ್ಬವನ್ನು 


ಭೇದ ಪ್ರಕರಣಂ ೧೫೩ 
ಎಂಬುದುಂ, ದವನಕಂ ಮಹಾಪುಸಾದಮೆಂದು ನಾನಿನ್ನುಸಿರದಿರ್ದೊಡೆ ದೂತನಿರ್ದಿಷ್ಟಮಕ್ಕುಂ 
ಸಂಜೀವಕನಂ ಬೇಗಂ ಪ್ರಕೋಪಂಗೊಳಿಸುವೆನೆಂದಲ್ಲಿಂ ತಳರ್ದು ಬರುತ್ತುಂ ಕಠಿಣಹೃದಯನಪ್ಪ 
ಕಂಠೀರವನೆಂದುದನೆನಿಸಿದೆಂ, ಈ ಮೃದುಹ್ಯದಯನಪ್ಪ ಸಂಜೀವಕನಂ ಭೇದಿಸುವುದಾವ ಗಹನಮೆಂದು 
ಕೃತಕವಿಷಾದಂ ದೀನವದನನಾಗಿ ಬಂದು ಮುಂದೆ ನಿಂದ ದವನಕನಂ ಕಂಡು ಸಂಜೀವಕಂ 
ಮಿತ್ರಪ್ರತಿಪತ್ತಿಯೆಲ್ಲಮಂ ನೆಆಕಿಯೆ ಮಾಡಿ ಬಟೆಕ್ಕಂನ್ನೂ ಭೂ ನಿನ್ನ ಮೊಗಂ ಖಿನ್ನವಾದ 
ಕಾರಣವೇನೆಂಬುದುಂ ಧೂರ್ತಜಂಬುಕನಿಂತೆಂದುದು : 


ಶ್ಲೋ!! ಸಂಪತ್ತಯಃ ಪರಾಯತ್ತಾಃ ಸದಾಚಿತ್ತಮನಿರ್ವತಂ 
ತಜ್ಜೀವಿತಮವಿಶ್ಚಾಸ್ಕಂ ತೇಷಾಂ ಯೇ ರಾಜಸಂಶ್ರಯಾಃ Uso 
ಟೀ॥ ಆರ್‌ ಕೆಲಂಬರರಸನನೋಲೈಸುವರ್‌ ಅವರೈಶ್ಚರಂ ಹರಾಧೀನವಾಗಿಹುದು ಚಿತ್ರಮೆಂದುಂ 
ಸುಖಂಬಡೆಯದು, ಜೀವಿಸುಹವುಂ ನಂಬುಗೆಯಿಲ್ಲದುದು. ಮತ್ತಂ 


ಶ್ಲೋ! ಆಚಾರ್ಕಾ ನ ಪರತಯಶ್ಚ ತುಲ್ಕಶೀಲಾ 
ನಹ್ಮೇಹಾಂ ಪರಿಚಿತಮಸ್ತಿ ಸೌಹೃದಂ ವಾ 
ಶುಶ್ರೂಷಾಂ ಚಿರಮಪಿ ಸಂಭೃತಾಂ ಪ್ರಯತ್ನಾತ್‌ 
ಸಂಕ್ರುದ್ಧಾ ರಜ ಇವ ನಾಶಯಂತಿ ಮೇಘಾಃ 11೮೫11 


ಟೀ! ಆಚಾರರ್‌ ಅರಸುಗಳ್‌ ಸಮಾನಶೀಲರ್‌, ಅವರಲ್ಲಿ ಪರಿಚಯಾಭ್ಯಾಸವೆಂಬುದಿಲ್ಲ. 
ಮಿತ್ರಭಾವವುಮಿಲ್ಲ. ಕೋಪಿಸಿದರಾದೊಡೆ ಪ್ರಯತ್ನದಿಂ ಹಲವು ಕಾಲಂ ಮಾಡಿದ ಶುಶ್ರೂಷೆಯಂ 
ಕಿಡಿಸುವರ್‌. ಅದೆಹಗೆಂದೊಡೆ ಮೇಘಂಗಳ್‌ ರಜವ ಕಿಡಿಸುವ ಹಾಗೆ. ಮತ್ತಂ 


ಮಾಡಿಸುವೆನು ! ವ॥। ದವನಕನು ಅದಕ್ಕೆ ಮಹಾಪ್ರಸಾದವೆಂದು ನಾನಿನ್ನು 
ಮಾತನಾಡದಿದ್ದರೆ ದೂತರನ್ನಟ್ಟಿಯಾನು. ಸಂಜೀವಕನನ್ನು ಅದಷ್ಟು ಬೇಗನೆ 
ಕೋಪಗೊಳಿಸುವೆನೆಂದು ಅಲ್ಲಿಂದ ಹೊರಟು ಬರುತ್ತ ಹೀಗೆ ಯೋಚಿಸಿತು : ಕಠಿನ 
ಹೃದಯನಾದ ಕಂಠೀರವನು ಹೇಳಿದುದನ್ನೇ ಮಾಡಿಸಿದೆ. ಈ ಮೃದುಹೃದಯನಾದ 
ಸಂಜೀವಕನನ್ನು ಭೇದಿಸುವುದು ಯಾವ ಮಹಾಕಾರ್ಯ ಎಂದು ಕೃತಕವಾದ ವಿಷಾದದಿಂದ 
ದೀನವದನನಾಗಿ ಬಂದು ಮುಂದೆ ನಿಂತ ದವನಕನನ್ನು ಕಂಡು ಸಂಜೀವಕನು ಮಿತ್ರನನ್ನು 
ಬರಮಾಡಿಕೊಳ್ಳುವ ರೀತಿಯಲ್ಲಿ ಸ್ವಾಗತಿಸಿದನು. ಬಳಿಕ ನಿನ್ನ ಮುಖ ಖಿನ್ನವಾದ 
ಕಾರಣವೇನು ಎಂದು ಕೇಳಲು ಧೂರ್ತ ಜಂಬುಕ ಹೀಗೆಂದಿತು : ಶ್ಲೋ।। ಅರಸ: ನ್ನು 
ಓಲೈಸುವವರ ಐಶ್ವರ್ಯ ಪರಾಧೀನವಾದುದು. ಅವರ ಚಿತ್ತ ಎಂದಿಗೂ ಸು. 
ಪಡೆಯದು. ಜೀವಿಸುವುದೂ ನಿಶ್ಚಯವಲ್ಲ. ಅಲ್ಲದೆ, ಶ್ಲೋ!! ಆಚಾರ್ಯರೂ ಅರಸರೂ 
ಸಮಾನಶೀಲರು. ಅವರಲ್ಲಿ ಪರಿಚಯ ಅಭ್ಯಾಸಗಳೆಂಬುದಿಲ್ಲ ; ಮಿತ್ರತ್ವವೂ ಇಲ್ಲ. 
ಕೋಪಗೊಂಡರಾದರೆ ಪ್ರಯತ್ನದಿಂದ ಅನೇಕ ಕಾಲ ಮಾಡಿದ ಶುಶ್ರೂಷೆಯನ್ನೂ 
ಮೇಘಗಳು ಧೂಳನ್ನು ಕೆಡಿಸುವಂತೆ ನಾಶಗೊಳಿಸುವರು. ಅಲ್ಲದೆ ಶ್ಲೋ! ಅತಿಬುದ್ಧಿ 
ವಂತರೂ ಶಾಸ್ತ್ರಾಭ್ಯಾಸವನ್ನು ಮಾಡಬೇಕು. ಎಷ್ಟು ಕಾಲ ಸೇವೆಮಾಡಿದರೂ ತನ್ನ 











೧೫೪ ಕರ್ಣಾಟಕ ಹಂಚತಂತ್ರಂ 
ಶ್ಲೋ! ಶಾಸ್ತ್ರಂ ಸುನಿಶ್ಚಿಸಧಿಯಾ ಪರಿಚಿಂತನೀಯಂ 
ಆರಾಧಿತೋಪಿ ನೃಪತಿಃ ಪರಿಶಂಕನೀಯಃ 
ಅಂಕೇ ಸ್ಥಿತಾಪಿ ಯುವತಿಃ ಪರಿರಕ್ಷಣೀಯಾ 
ಶಾಸ್ತ್ರೇ ನೈಪೇ ಚೆ ಯುವತೌ ಚ ಕುತೋ ವಡಿತ್ವಂ gen 


ಟೀ!! ಅತಿಬುದ್ಧಿಯುಳ್ಳವರಾದೊಡಂ ಶಾಸ್ತ್ರಚಿಂತನೆಯಂ ಮಾಡವೇಲ್ಲುಂ. ಏಸು 
ಕಾಲಮೋಲೈಸಿದೊಡಂ ತನ್ನೊಡೆಯಂಗಂಜಬೇಕು, ತೊಡೆಯ ಮೇಲಿರ್ದೊಡಂ ಸ್ತ್ರೀಯನಾ 
ಕೈದುಕೊಂಡಿರಬೇಕು. ಶಾಸ್ತ್ರದಲ್ಲಿಯುಂ ನೃಪನಲ್ಲಿಯುಂ ಸ್ತ್ರೀಯರಲ್ಲಿಯುಂ ತನಗೆ ವಶವಾಯಿತೆಂದು 
ಮೆಯಟದಿರಲಾಗದು. 


ಪುಗುವುದು ಕಿಚ್ಚ ನುಂಗುವು 

ದು ಗರಳಮಂ ಪಾಯ್ದುದಧಿಕಕುಧರಾಗ್ರದಿನು 

ರ್ವಿಗೆ ಸೇವಿಸದಿರ್ಪುದಸೇ 

ವೈಗುಣಾನ್ಸಿತನಪ್ಪ ನರಪನಂ ಮಾನಧನಂ ೧೯೮ 
ಸ್ಥಿತಿಸಾರರಲ್ಲದವನೀ 

ಪತಿಗಳನೋಲೈಸಿ ಪಡೆವ ಧನಲಾಭದಿನು 

ನ್ಹತಗಿರಿಗುಹಾಂತರಾಳ 

ಸ್ಥಿತಿಲಾಭಂ ಪೂಜ್ಯಮೆಂಬರಲೆವವರೆಲ್ಲರ್‌ ೧೯೯ 
ಇಂತೆಂದು ದವನಕಂ ಭಾ 

ಹಾಂತರದೋದುಗಳನೋದೆ ಗೋಪತಿಗೆ ಭಯ 

ಭ್ರಾಂತಿ ಪಿರಿದಾಗಿ ಚಿಂತಾ 

ಕ್ರಾಂತಮನಂ ದವನಕಂಗೆ ಮತ್ತಿಂತೆಂದಂ ೨೦೦ 


ನೀನಿಂತು ಪಲಮೋದನೋದಿ ಎನ್ನಂ ಪೊಲೆಗಿಡಿಸದೆ ಉಳ್ಳುದನುಳ್ಳಂತೆ ಪೇಟಿನೆ ದವನಕ 
ನಿಂತೆಂದಂ : 


ಒಡೆಯನಿಗೆ ಅಂಜಬೇಕು. ತೊಡೆಯನ್ನೇರಿದ್ದರೂ ಸ್ತ್ರೀಯನ್ನು ವಿಚಾರಿಸಿಕೊಂಡಿರಬೇಕು. 
ಶಾಸ್ತ್ರದಲ್ಲಿಯೂ ಅರಸನಲ್ಲಿಯೂ ಸ್ತ್ರೀಯಲ್ಲಿಯೂ ತನಗೆ ವಶವಾಯಿತೆಂದು ಮೆಯ್ಯರೆದು 
ಇರಲಾಗದು. ೧೯೮. ಕಿಚ್ಚನ್ನಾದರೂ ಹೊಗಬಹುದು, ವಿಷವನ್ನಾದರೂ ನುಂಗಬಹುದು, 
ಎತ್ತರವಾದ ಬೆಟ್ಟದಿಂದ ಭೂಮಿಗೆ ಧುಮುಕಬಹುದು. ೧೯೯. ಗುಣಹೀನನಾದ ಅರಸನನ್ನು 
ಮಾನಧನನಾದವನು ಸೇವಿಸುವುದು ತರವಲ್ಲ, ಸ್ಥಿತಿಸಾರರಲ್ಲದ ರಾಜರನ್ನು ಓಲೈಸಿ ಪಡೆವ 
ಧನಲಾಭಕ್ಕಿಂತ ಉನ್ನತವಾದ ಗಿರಿಯ ಗುಹೆಯಲ್ಲಿ ಬದುಕುವುದು ವಿಹಿತ. ೨೦೦. ಈ 
ರೀತಿ ದವನಕನು ಪರೋಕ್ಷವಾಗಿ ಹೇಳಲು ಆ ವೃಷಭಕ್ಕೆ ಭಯಭ್ರಾಂತಿ ಹೆಚ್ಚಾಗಿ 
ಚಿಂತಾಕ್ರಾಂತನಾಗಿ ದವನಕನಿಗೆ ಹೀಗೆಂದಿತು: ವ॥ ನೀನು ಈ ರೀತಿ ಹಲವು ರೀತಿಯಲ್ಲಿ 
ಬಳಸುಮಾತುಗಳಿಂದ ಕಾಡದೆ ಇದ್ದುದನ್ನು ಇದ್ದಂತೆ ಹೇಳು. ಅದಕ್ಕೆ ದವನಕನು ಹೀಗೆಂದನು: 


ಭೇದ ಪ್ರಕರಣಂ ೧೫೫ 

ಅರಸುಗಳವಿಚಾರಪರರ್‌ 

ಪುರುಷದ್ದೇಷಿಗಳನಾಪುರಹಿತರಪಾಯಂ 

ಪಿರಿದದಲೆಂ ನೃಪರೋಲಗ 

ದರಿದಂಜುವೆನೆಂದೊಡಂದು ಪಲ ತೆಅದಿಂದಂ ೨೦೧ 

ನೀನೆಂದೊಡಂ ನಿನ್ನನಾಂ ನಂಬಿಸಿ ನುಡಿದಾಗ್ರಹದಿಂ ತಂದೆಮರಸರಗಾಳ್ಳಾದಿಬೊಡೆ ನೀನುಂ 

ಭೈತೈಭಾವದಿಂ ನಡೆಯುತ್ತಿರೆ ಪಿಂಗಳಕನಿಂದು ತನ್ನಾಸಾನದೊಳಿರ್ದು ನಿರ್ನಿಮಿತ್ತಂ ನಿನಗೆ ಮುನಿದು 
ಸಂಜೀವಕನಂ ಕೊಂದಲ್ಲದೆ ಮಾಣೆನೆಂದು ತೊಟ್ಟನೆ ಮರ್ಯಾದೆಗೆಟ್ಟು ನುಡಿದಂ ಆದನಾಂ 
ಕೇಳ್ಪುಸಿರದಿರ್ದೆನಪ್ಪೊದೆ ವಿಶ್ವಾಸಘಾತುಕತ್ವಮುಂ ಮಿತ್ರದ್ರೋಹಮುಮಪ್ಪುದೆಂದಚೆಪಲ್ಪಂದೆನೆಂಬುದುಮಾ 
ಮಾತಂ ಕೇಳ್ದು ಸಂಜೀವಕಂ ನಿರ್ಜೀವಕನಾಗಿ ಕಿಳೆದು ಬೇಗಮಿರ್ದು ಬಟೆಕಮಿಂತೆಂದಂ : 

ಕನಸಿನೊಳಂ ನೆನಸಿನೊಳಂ 

ಮನೋವಚಃಕಾಯಕರ್ಮವೆಂಬಿನಿಚಜಕೊಳಂ 


ತನಕೆ ಕರಂ ಹಿತನುಂ ಭ 
ಕ್ಷನುಮಪ್ಪನನೇಕೆ ಕೋಪಿಪಂ ಮೃಗರಾಜಂ ೨೦೨ 


ಅದಲ್ಲದೆಯುಮಾತಂಗಾನೇತೆಅದೊಳೆಂ ಪೊಲ್ಲನಲ್ಲೆಂ. ಅಕಾರಣಂ ಮುನಿದಂ. ಎತ್ತಾನುಂ, 
ಶ್ಲೋ! ಕಾರಣೇನೈವ ಜಾಯಂತೇ ಮಿತ್ರಾಣಿ ರಿಪವಸ್ತಥಾ 
ರಿಷವೋ ಯೇನ ಜಾಯಂತೇ ಕಾರಣಂ ತತ್ನರಿತ್ಯಜೇತ್‌ Msc 


ಟೀ॥ ಒಂದು ಕಾರಣದಿಂ ಕೆಳೆಯರುಂ ಹಗೆಗಳಹರು. ಆವುದಾನೊಂದು ಕಾರಣದಿಂ 
ಪಗೆಗಳಾದರೆಂಬುದನಚೆದು ಆ ಕಾರಣಮಂ ಬಿಟ್ಟು ಕಳೆವುದು. ಎಂಬೀ ನೀತಿಯುಂಟು. 


೨೦೧. ಅರಸರು ಅವಿಚಾರಿಗಳು, ಪುರುಷದ್ವೇಷಿಗಳು. ಆಪ್ತರಿಗೆ ಅಹಿತವನ್ನುಂಟು 
ಮಾಡುವವರು. ಅದರಿಂದ ಅಪಾಯ ಹಿರಿದಾದುದು. ನೃಪರ ಓಲಗವೆಂದರೆ 
ಅಂಜುವೆನೆಂದು ನೀನಂದು ಹಲವು ರೀತಿಯಲ್ಲಿ ನನಗೆ ಹೇಳಿದರೂ ವ॥ ನಿನ್ನನ್ನು ನಾನು 
ನಂಬಿಸಿ ಒತ್ತಾಯದಿಂದ ನಮ್ಮ ಅರಸರ ಆಳನ್ನಾಗಿ ಮಾಡಿದೆ. ನೀನು ಭೃತ್ಯಭಾವದಿಂದ 
ನಡೆದುಕೊಂಡೆ. ಆದರೆ ಪಿಂಗಳಕನು ಇಂದು ನಿರ್ನಿಮಿತ್ತವಾಗಿ ತನ್ನ ಆಸ್ಥಾನದಲ್ಲಿ ನಿನ್ನ 
ಬಗೆಗೆ ಸಿಟ್ಟಾಗಿ ಸಂಜೀವಕನನ್ನು ಕೊಲ್ಲದೆ ಬಿಡೆನು ಎಂದು ಇದ್ದಕ್ಕಿದ್ದಂತೆ ಮರ್ಯಾದೆಗೆಟ್ಟು 
ನುಡಿದನು. ಅದನ್ನು ನಾನು ಕೇಳಿ ನಿನಗೆ ತಿಳಿಸದೆ ಇದ್ದಲ್ಲಿ ವಿಶ್ವಾಸಘಾತುಕನೂ 
ಮಿತ್ರದ್ರೋಹಿಯೂ ಆಗುವೆನೆಂದು ತಿಳಿಸಿ ಹೋಗೋಣವೆಂದು ಬಂದೆ. ಆ ಮಾತನ್ನು 
ಕೇಳಿ ಸಂಜೀವಕನು ಜೀವಹೋದವನಂತಾಗಿ ಹೀಗೆಂದನು. ೨೦೨. ಕನಸುಮನಸುಗಳಲ್ಲಿ 
ತನಗೆ ಮನೋವಚಃಕಾಯಕರ್ಮಗಳಲ್ಲಿ ಹಿತನೂ ಭಕ್ತನೂ ಆಗಿರುವವನ ಮೇಲೆ 
ವಿನಾಕಾರಣ ಮೃಗರಾಜನು ಯಾಕೆ ತಾನೇ ಕೋಪಿಸುವನು? ವ॥! ಅಲ್ಲದೆ ಅವನಿಗೆ 
ನಾನು ಯಾವ ರೀತಿಯಲ್ಲೂ ಕೆಡುಕನ್ನುಂಟು ಮಾಡಿಲ್ಲ, ನಿಷ್ಕಾರಣವಾಗಿ ಮುನಿದನೇ? 
ಶ್ಲೋ॥। ಒಂದಲ್ಲ ಒಂದು ಕಾರಣದಿಂದ ಗೆಳೆಯರೂ ಹಗೆಗಳೆನಿಸುವರು. ಆ ಕಾರಣವನ್ನು 
ತಿಳಿದುಕೊಂಡು ಹಗೆತನವನ್ನು ಬಿಟ್ಟು ಕಳೆಯಬೇಕು ಎಂಬ ನೀತಿಯುಂಟು. ವ! 





೧೫೬ ಕರ್ಣಾಟಕ ಹಂಚತಂತ್ರಂ 
ಮೃಗೇಂದ್ರಂಗಮೆನಗಂ ವೈರಕಾರಣಮಾವುದದಂ ನೀನಜೆವೆಯಪ್ಪೊಡೆ ಪೇಟ್‌. ಆ ಅಂದಮ 
ನಿಂದು ಮೊದಲ್‌ ಪತ್ತುವಿಟ್ಟು ನಡೆವೆನೆಂಬುದುಂ ಜಂಬುಕಮದೇಂ ಕಾರಣಮೆಂದಲೆಯೆನೆನೆ 
ಮತ್ತಂ ಸಂಜೀವಕನಿಂತೆಂದಂ : 
ಶ್ಲೋ ನಿಮಿತ್ತಮುದ್ವಿಶ್ಶ ಹಿ ಯಃ ಪ್ರಕುಪ್ಯತೇ 

ಧ್ರುವಂ ಸತಸ್ಕಾಪಗಮೇ ಪ್ರಸೀದತಿ 

ಅಕಾರಣದ್ವೇಷಿ ಮನೋ ಹಿ ಯಸೃತತ್‌ 

ವೈರಂ ಕದಾಸೌ ಪರಿತಶೋಷಮೇಷ್ಯತಿ nest 


ಟೀ! ಆವನೊರ್ವಂ ನಿಮಿತ್ತವನುದ್ದೇಶಿಸಿ ಕೋಪಿಸುವಂ ಆ ನಿಮಿತ್ತಂ ತೀರಲೇಗೆಯ್ದುಂ 
ಪ್ರಸನ್ನನಹಂ ; ನಿಷ್ಕಾರಣಮಾವನೋರ್ವನ ಚಿತ್ತಂ ದ್ವೇಷಮುಳ್ಳುದಾಗಿಹುದು ಆತನ ವೈರಮೆಂದುಂ 
ತೀರಲರಿಯದು. ಎಂಬ ನೀತಿಯುಂಟಪುುದಲೆಂದಕಾರಣಕೋಪನುಂ ಪಾಪರೂಪನಪ್ಪಾ ಕೇಸರಿಗಾಸುರ 
ಕರ್ಮಂಗೆಯ್ಯಲ್ವೇಡೆಂದು ಧರ್ಮೋಪದೇಶಂಗೆಯ್ದು ಪರಲೋಕಕ್ಕುತ್ತರಸಾಧಕನಾಗಿ ನಡೆವೆಂ, ಎನಗಾತಂ 
ಮುನಿವುದೆಲ್ಹಮವಿನೀತಸೇವೆಯ ಫಲಮದೆಂತೆನೆ: 
ಶ್ಲೋ! ಅರಣ್ಮರುದಿತಂ ಕೃತಂ ಶವಶರೀರಮುದ್ದರ್ತಿತಂ 
ಸ್ವಲೇಬ್ಬಮವರೋಪಿತಂ ಬಧಿರಕರ್ಣಜಾಪಃ ಕೃತಃ 
ಶ್ವ ಪುಚ್ಚಮವನಾಮಿತಂ ಸತತಮೂಷರೇ ವರ್ಷಿತಂ 
ತದಂಧ ಮುಖದರ್ಪಣಂ ಯದಬುಧೋ ಜನಸ್ಸೇವಿತಃ 11೮೯11 
ಟೀ!! ಅಡವಿಯೊಳಲುಹವುಂ ಹೆಣಕ್ಕೆ ಲೇಷನಂಗೆಯ್ದುದುಂ ನೆಲದಲ್ಲಿ ತಾವರೆಯಂ 
ಬಿತ್ತುಹವುಂ ಕಿವುಡಂಗೇಕಾಂತವಂ ಹೇಟುಹವುಂ ನಾಯಬಾಲಮಂ ಕಾಸಿ ತಿರ್ದುಹವುಂ ಸೌಳುಮಣ್ಣಿನಲ್ಲಿ 
ಮಲಿ ಬರುಹವುಂ ಕುರುಡಂಗೆ ಕನ್ನಡಿಯಂ ತೋರುಹವುಂ ಮೂರ್ಬನಂ ಬುದ್ಧಿನಂತನೋಲೈಸುಹವುಂ 


ಮೃಗೇಂದ್ರನಿಗೂ ನನಗೂ ವೈರಕಾರಣವೇನೆಂದು ನಿನಗೆ ಗೊತ್ತಿದ್ದರೆ ತಿಳಿಸು ಅದನ್ನು 
ಇಂದಿನಿಂದ ತೊರೆದುಬಿಡುವೆನು. ಆಗ ಜಂಬುಕನು ಆ ಕಾರಣವು ನನಗರಿಯುದು 
ಎನ್ನಲು ಸಂಜೀವಕನು ಹೀಗೆಂದನು : ಶ್ಲೋ!! ಯಾವನು ನಿಮಿತ್ತವನ್ನುದ್ದೇಶಿಸಿ 
ಕೋಪಿಸುವನೋ ಆ ನಿಮಿತ್ತವು ತೀರಿದ ಮೇಲೆ ಹೇಗಾದರೂ ಪ್ರಸನ್ನನಾಗುವನು. 
ನಿಷ್ಕಾರಣವಾಗಿ ಯಾವನ ಚಿತ್ತವು ದ್ವೇಷವನ್ನು ಹೊಂದುವುದೋ ಅಂಥವನ ವೈರವು 
ಎಂದೆಂದೂ ತೀರುವುದು ಅಸಾಧ್ಯ ಎಂಬ ನೀತಿ ಇದೆ. ವ।॥ ಅದರಿಂದ ಅಕಾರಣಕೋಪನೂ 
ಪಾಪರೂಪನೂ ಆದ ಆ ಕೇಸರಿಗೆ ಆಸುರಕರ್ಮ ನಿರತನಾಗಬೇಡವೆಂದು 
ಧರ್ಮೋಪದೇಶಮಾಡಿ ಪರಲೋಕಕ್ಕೆ ಉತ್ತರಸಾಧಕನಾಗಿ ನಡೆಯುವೆನು. ನನ್ನ ಮೇಲೆ 
ಅವನು ಮುನಿಯುವುದೆಲ್ಲ ಅವಿನೀತ ಸೇವೆಯ ಫಲ. ಶ್ಲೋ! ಕಾಡಿನಲ್ಲಿ ಅಳುವುದೂ 
ಹೆಣಕ್ಕೆ ಲೇಪನ ಮಾಡುವುದೂ ನೆಲದಲ್ಲಿ ತಾವರೆಬೀಜವನ್ನು ಬಿತ್ತುವುದೂ ಕಿವುಡನಿಗೆ 
ಏಕಾಂತವನ್ನು ಹೇಳುವುದೂ ನಾಯಿಯ ಬಾಲವನ್ನು ಕಾಸಿ ತಿದ್ದುವುದೂ ಸೌಳುಮಣ್ಣಿನಲ್ಲಿ 
ಮಳೆಯಾಗುವುದೂ ಕುರುಡನಿಗೆ ಕನ್ನಡಿ ತೋರುವುದೂ ಮೂರ್ಪನನ್ನು ಬುದ್ಧಿವಂತನು 





ಭೇದ ಪ್ರಕರಣಂ ೧೫೭ 
ಇವೇಳೋಪಾದಿ ಎಂಬ ನೀತಿಕಾಅನ ಮಾತದೇಕೆ ತಪ್ಪುಗುಮಲ್ಲದೆಯುಂ ಆತನುಮಾಂ ಪೇಲ್ತ 
ಧರ್ಮೋಪದೇಶಮುಮಂ ಬಟ್ಟು ತನ್ನ ಮುನ್ನಿನ ದುಷ್ಪಮಂತ್ರಿಗಳ ಮಾತಂ ಕೈಕೊಂಡನದಲೆಂ, 


ಶ್ಲೋ ಗುಣಾ ಗುಣಜ್ಞೇಷು ಗುಣಾ ಭವಂತಿ 
ತೇ ನಿರ್ಗುಣಂ ಪ್ರಾಹ್ಮ ಭವಂತಿ ದೋಷಾಃ 
ಸುಸ್ವಾದುತೋಯಾಃ ಪ್ರವಹಂತಿ ನದ್ಯಃ 
ಸಮುದ್ರಮಾಸಾದ್ಕ ಭವಂತ್ಯಪೇಯಾಃ Urol 
ಟೀ॥ ಗುಣಂಗಳ್‌ ಗುಣಂಗಳನಲೆವವರಲ್ಲಿ ಗುಣಂಗಳೆ ಅಹುವು. ದುರ್ಜನನಯ್ದಿದೊಡೆ 
ದೋಷಂಗಳೆ ಅಹುವು. ಅದು ಹೇಗೆಂದರೆ ಸಾದೂದಕವಪ್ಪ ನದಿಗಳ್‌ ಸಮುದ್ರವಂ ಕೂಡಿದ 
ಹಾಂಗೆ. ಅದಲ್ಲದೆಯುಂ, 
ಶ್ಲೋ! ಕೃತಶತಮಸತ್ಸು ನಷ್ಟಂ ಸುಭಾಷಿತಶತಕಂ ಚೆ ನಷ್ಟಮಜ್ಜೇಷು 
ವಚನಶತಮವಚನಜ್ಞೇ ಬುದ್ಧಿಶತಂ ಚೇತ್ಕಚೇತನೇ ನಷ್ಟಂ 1೯೧1! 
ಟೀ॥ ದುರ್ಜನಂಗೆ ನೂಲು ಲೇಸಂ ಮಾಡಿದೊಡಂ ಕಿಡುವುದು. ಆಜೆಯದವನ ಮುಂದೆ 


ನೂಜು ಸುಭಾಷಿತವನೋದಿದೊಡಂ ಕೆಡುವುದು. ಕೇಳದವಂಗೆ ನೂಲು ಮಾತಂ ಹೇಲಸ್ಟೂಡಂ 
ಕೆಡುವುದು. ಮಅಹುಳ್ಳವಂಗೆ ನೂಲು ಬುದ್ಧಿಯಂ ಪೇಟಕ್ಬೊಡಂ ಕೆಡುವುದು. ಮತ್ತಂ, 


ಶ್ಲೋ॥ಿ ದುರ್ಜನಗಮ್ಮಾ ನಾರ ಪ್ರಾಯೇಣಾ ಪಾತಭೃದ್ಧವತಿ ರಾಜಾ 
ಕೃಪಣಾನುಸಾರಿ ವಿತ್ತಂ ದೇವೋ ಗಿರ್ಯುದಧಿ ವರ್ಷಿತಶ್ಯಕ್ರಃ eu 
ಟೀ! ಸ್ತ್ರೀಯರ್‌ ನೀಚರಿಂದೆ ಭೋಗಿಸತಕ್ಕವರ್‌. ಅರಸುಗಳ್‌ ಯೋಗ್ಗರಲ್ಲದವರನೆ 
ಲೇಸಾಗಿ ಸಲಹುವರ್‌. ಅತಿಲೋಭಿಗಳ್ಗೆ ವಸ್ತು ಸೇರುವುದು. ಇಂದ್ರಂ ಗಿರಿಸಮುದ್ರಂಗಳಲ್ಲಿಯೆ 
ಮಲಯಂ ಕಜಕಿವಂ. ಮತ್ತಂ 
ಶ್ಲೋ ಸ್ನಿಗ್ಗೈರೇವಾಹ್ರುಪಕ್ಕತಮಪಿ ಪ್ವೇಷ್ಠತಾಮೇತಿ ಕಿಂಚಿತ್‌ 
ಸಿಗ್ಗಾದನ್ನೈರಪಕೃತಮಪಿ ಪ್ರೀತಿ ಮೇವಾತನೋತಿ 
ದುರ್ಗಾಹೃತ್ನಂ ನೃಪತಿ ವಚಸಾಮೇಕ ಭಾವಾಶ್ರಯಾಣಾಂ 
ಸೇವಾಧರ್ಮಃ ಪರಮಗಹನೋ ಯೋಗಿನಾಮಪ್ಯಗಮ್ಯಃ Meal 


ಓಲೈಸುವುದೂ ಇವರ ರೀತಿ ಎಂಬ ನೀತಿಕಾರನ ಮಾತೇಕೆ ತಪ್ಪಾಗುವುದು? ವ॥ 
ಆತನೂ ನಾನು ಹೇಳಿದ ಧರ್ಮೋಪದೇಶವನ್ನು ಬಿಟ್ಟು ತನ್ನ ಮೊದಲಿನ ದುಷ್ಟಮಂತ್ರಿಗಳ 
ಮಾತನ್ನು ಕೇಳಿದನು. ಅದರಿಂದ, ಶ್ಲೋ! ಗುಣಗಳನ್ನು ತಿಳಿದುಕೊಳ್ಳುವವರಲ್ಲಿ ಗುಣಗಳು 
ಗುಣಗಳೇ ಎನಿಸುವುವು. ದುರ್ಜನನನ್ನು ಸೇರಿದರೆ ಸಿಹಿನೀರಿನ ನದಿಗಳು ಅಪೇಯವಾದ 
ಸಮುದ್ರವನ್ನು ಸೇರಿದ ಹಾಗೆ ದೋಷಗಳೇ ಆಗುವುವು. ಶ್ಲೋ! ದುರ್ಜನನಾದವನಿಗೆ 
ನೂರು ಒಳ್ಳೆಯದನ್ನು ಮಾಡಿದರೂ ಕೆಡುವುದು. ಅರಿಯದವನ ಮುಂದೆ ನೂರು 
ಸುಭಾಷಿತವನ್ನು ಓದಿದರೂ ಕೆಡುವುದು. ಕೇಳದವನಿಗೆ ನೂರು ಮಾತನ್ನು ಹೇಳಿದರೂ 
ಕೆಡುವುದು. ಮರೆಯುವವನಿಗೆ ನೂರು ಬುದ್ಧಿಯನ್ನು ಹೇಳಿದರೂ ಕೆಡುವುದು. ಶ್ಲೋ! 
ಸ್ತ್ರೀಯರು ನೀಚರಿಂದಲೇ ಭೋಗಿಸತಕ್ಕವರು. ಅರಸರು ಯೋಗ್ಯರಲ್ಲದವರನ್ನೇ ಚೆನ್ನಾಗಿ 
ಸಲಹುವರು. ಐಶ್ವರ್ಯವು ಅತಿಲೋಭಿಗಳನ್ನೇ ಸೇರುವುದು. ಇಂದ್ರನು ಗಿರಿಸಮುದ್ರಗಳಲ್ಲೇ 


೧೫೮ ಕರ್ಣಾಟಕ ಪಂಚತಂತ್ರಂ 
ಟೀ! ಸ್ನೇಹವುಳ್ಳವರುಪಕಾರಮಂ ಮಾಡಿದೊಡಂ ಕೋಪವಹುದು. ದುರ್ಜನರಪಕಾರವಂ 
ಮಾಡಿದೊಡದು ಸಂತೋಷವಾಗಿಹುದು. ಒಂದೇ ಸ್ವಭಾವವಪ್ಪ ನೃಪವಚನಂಗಳಾರ್ಗಂ 
ಸ್ವೀಕರಿಸಲ್ಲಾರದುವು. ಸೇವಾಧರ್ಮಮೆಂಬುದು ಅತ್ಯಂತಂ ನಿರ್ವಹಿಸಲ್ಟಾರದು. ತಪಸ್ವಿಗಳ್ಳಾದೊಡಂ 
ಸಾಧ್ಯಮಲ್ವ. 
ಶ್ಲೋ!! ಮೌನಾನೂಕಃ ಪ್ರವಚನಪಟುರ್ವಾಚಕೋ ಜಲ್ಲಕೋ ವಾ 
ಪಾರ್ಶ್ವೇ ದೃಷ್ಟಃ ಕಿಮಪರಥವಾ ದೂರತೋಷ್ಯಪ್ರಗಲ್ಯ 
ಕ್ಷಾಂತ್ಕಾಭೀರುರ್ಕದಿ ನ ಸಹತೇ ಪ್ರಾಯಶೋ ನಾಭಿಜಾತಃ 
ಸೇವಾಧರ್ಮಃ ಪರಮಗಹನೋ ಯೋಗಿನಾಮಪ್ಮಗಮ್ಯಃ 1೯೪॥ 
ಟೀ॥! ಉಸಿಕನಿರ್ದೊಡೆ ಮೂಗುವಟ್ಟನೆಂದುಂ ಮಾತಲೆದೊಡೆ ಗಲಹನೆಂದುಂ ಪಕ್ಕದೊಳಿರೆ. 
ಧೃಷ್ಟನೆಂದುಂ ದೂರದೊಳಿರೆ ಜಾಣನಲ್ಲನೆಂದುಂ ಸೈರಿಸಿದೊಡೆ ಪಂದೆಯೆಂದುಂ ಸೈರಣೆಯಿಲ್ಲದೊಡೆ 
ಕೀಟನೆಂದುಂ ಪಟೆಗೆಡೆಯಕ್ಕುಂ. ಸೇವಾಧರ್ಮಮೆನ್ನರ್ಗಂ ಕಪ್ಪಂ. ಕಿತ್ತಡಿಗಳ್ಗಪ್ಪೊಡಂ ಮಾಡಲ್ವಾರದು. 


ಶ್ಲೋ! ಪರಸೇವಾ ಮನುಷ್ಕಾಣಾಮಸಿಧಾರಾವಲೇಹನಂ 
ಪಂಚಾನನ ಪರಿಷ್ಠಂಗೋ ವ್ಯಾಳೀವದನಚುಂಬನಂ. Wes 


ಟೀ! ಪರಸೇವೆಯೆಂಬುದು ಬಾಳ ಬಾಯ್ದಾರೆಯಂ ನೆಕ್ಕಿದಂತೆಯುಂ ಸಿಂಗಮನಾಲಂಗಿಸಿ 
ದಂತೆಯುಂ ಪಾವಿನ ನಂಜುವಾಯನಂಜದೆ ಚುಂಬಿಸಿದಂತೆಯುಮಿರ್ಕುಂ. ಇಂತಪ್ಪ ಸೇವಾಧರ್ಮಮನಾಂ 
ಮುನ್ನಚೆವಾತನಾಗಿಯುಮೇನಾನುಮೊಂದು ತೆಅದಿಂ ಹೊಲ್ಲೆಹಂಗೆಯ್ದೆನಕ್ಕು ಪಿಂಗಳಕನೇಕೆ ಮುನಿವಂ. 
ಇದನಾತನಂ ಬೆಸಗೊಂಡೀಯೊರ್ಮೆಗೆ ಕ್ಷಮಿಸುವಂತು ಮಾಟಕಿಂ. ಅದಲ್ಲದಾಗಳ್‌ ಅರಸುಗಳವಿಚಾರ 
ದಿಂದಾರಾನುಮಂ ಕೊಲಲುಂ ಕಿಡಿಸಲುಮೆಂದಿರ್ದರಲ್ಲದೆ ಮಂತ್ರಿಗಳಿಚ್ಚೆಯಂ ಪ್ರತಿಪಾಲಿಸರದೆಂತೆನೆ: 
ಶ್ಲೋ! ವೈದ್ಯೋ ವಿದ್ವಜನೋಮಾತ್ಕೋ ಯಸ್ಕ ರಾಜಂ ಪ್ರಿಯಂ ವದೇತ್‌ 
ಆರೋಗ್ಯ ಧರ್ಮಕೋಶೇಭ್ಯಃ ಕ್ಷಿಪ್ರಂ ಸ ಪರಿಹೀಯತೇ Mel 


ಮಳೆಯನ್ನು ಸುರಿಯುವನು. ಶ್ಲೋ।! ಸ್ನೇಹವುಳ್ಳವರು ಉಪಕಾರವನ್ನು ಮಾಡಿದರೂ 
ಕೋಪವುಂಟಾಗುವುದು. ದುರ್ಜನರು ಅಪಕಾರವನ್ನು ಮಾಡಿದರೂ ಅದು 
ಸಂತೋಷವನ್ನುಂಟುಮಾಡುವುದು. ಒಂದೇ ಸ್ವಭಾವದ ನೃಪವಚನವನ್ನು ಯಾರೂ 
ಸ್ವೀಕರಿಸಬಾರದು; ಸೇವಾಧರ್ಮವನ್ನು ಎಂದೂ ನಿರ್ವಹಿಸಬಾರದು; ಅದು 
ಪಸ್ವಿಗಳಿಂದಲೂ ಸಾಧ್ಯವಿಲ್ಲ. ಶ್ಲೋ!! ಮಾತನಾಡದಿದ್ದರೆ ಮೂಕನೆನ್ನುವರು. 
ವಚನಪಟುವಾದರೆ ಹರಟೆಕೋರನೆನ್ನುವರು, ಹತ್ತಿರ ಹೋದರೆ ಧೃಷ್ಟನೆನ್ನುವರು, 
ದೂರವಾದರೆ ಹೆಡ್ಡನೆನ್ನುವರು. ಸಮಾಧಾನಿಯಾಗಿದ್ದರೆ ಹೆದರಿಕೆಯ ಪುಕ್ಕನೆನ್ನುವರು. 
ಸಹಿಸದಿದ್ದರೆ ಕೀಳನೆಂದು ದೂರುವರು. ಅರಸರ ಸೇವೆಯನ್ನು ಮಾಡುವುದು 
ತಪಸ್ವಿಗಳಿಂದಲೂ ಸಾಧ್ಯವಿಲ್ಲ. ಶ್ಲೋ!! ಪರಸೇವೆಯೆಂಬುದು ಕತ್ತಿಯ ಅಲಗನ್ನು 
ನೆಕ್ಕಿದಂತೆಯೂ ಸಿಂಹವನ್ನು ಆಲಿಂಗಿಸಿದಂತೆಯೂ ಸರ್ಪಿಣಿಯನ್ನು ಚುಂಬಿಸಿದಂತೆಯೂ 
ಇರುತ್ತದೆ. ವ! ಇಂತಹ ಸೇವಾಧರ್ಮವನ್ನು ನಾನು ತಿಳಿದೂ ತಿಳಿದೂ ಒಂದಲ್ಲ ಒಂದು 
ರೀತಿಯಿಂದ ನೀಚವಾದುದನ್ನೆಸಗಿದೆ, ಇಲ್ಲದಿದ್ದರೆ ಪಿಂಗಳಕನೇಕೆ ನನ್ನ ಮೇಲೆ ಮುನಿವನು? 
ಇದನ್ನು ಅವನೊಡನೆ ಕೇಳಿ ಇದೊಂದು ಬಾರಿ ಕ್ಷಮಿಸುವಂತೆ ಮಾಡುವೆ. ಅರಸರು 


ಬ್‌ 


ಗ 


ಭೇದ ಪ್ರಕರಣಂ ೧೫೯ 
ಟೀ! ವೈದ್ಯನುಂ ವಿದ್ವಾಂಸನುಂ ಮಂತ್ರಿಯುಂ ಅರಸಿನಿಚ್ಛೆಯನೆ ನುಡಿದಹರ್‌. ಆ 
ನೃಪರಾರೋಗ್ಯಧರ್ಮಕೋಶಂಗಳ ದೆಸೆಯಿಂ ಬೇಗಂ ಹೀಯಮಾನನಹನು. ಎಂಬುದು ನೀತಿ 
ಶಾಸ್ತ್ರಮುಂಟು. ನೀನಪ್ಪೊಡೆ ಪಿಂಗಳಕಂಗೆ ಮಂತ್ರಿಯಪ್ಪೆ. ಈಗಳಾತನೆನ್ನನಚೆದು ತನ್ನ ಜಸಮುಮಂ 
ಧರ್ಮಮುಮನಟಿದುಕೊಳಲ್ಪಗೆದಂ. ಆನುಂ ಮುನ್ನಮೆ ನಿನ್ನಂ ನಂಬಿ ಬಂದಿರ್ದೆನದಳೆಂ, 
ಶ್ಲೋ!! ಕಾರ್ಯೇಷು ಯದಾಸನ್ನಂ ಎನಿಪಾತೇ ಯಶ್ನದಾನಂ ಚ 
ಶಕ್ಕಂ ಸುಖಾನುಬಂಧಂ ವಿಪುಳಫಲಂ ಯಚ್ಚ ಧರ್ಮಿಷ್ಠಂ (೯೭! 
ಟೀ!! ಕಾರ್ಯಾಸನ್ನನಾಗಿರ್ದಲ್ಲಿ ಆನತನಾಗಿರ್ದಲ್ಲಿ ಸುಖಾನುಬಂಧದಲ್ಲಿ ಆವುದಾನೊಂದು 
ಧರ್ಮಾರ್ಥವಾಗಿ ಕೊಟ್ಟುದು ವಿಪುಳಫಲವಾಗಿಹುದು, ಎಂಬ ನೀತಿಯುಂಟಪ್ಪುದಚಿಂದಿಲ್ಲಿ 
ಯಾಸನ್ನವಿನಿಹಾತಮಾಗಲಿರ್ದ ಕಾರ್ಯದ ಸಮಾವಸ್ಥೆಯಂ ನೀನಜೆಯದಿರ್ದೆಯದಚೆಂದೀಯವಸರದೊಳ್‌ 
ಪೊಕ್ಕು ನುಡಿದು ನಿರ್ಭಯಮಪುತು ಮಾಡಲ್ವೇಟ್ಬುಮೆನೆ ದವನಕನಿಂತೆಂದಂ : ನೀಂ ಪೇಬ್ಬಂತೆ 
ಮೃಗಾಧಿರಾಜನ ಮನೆಯೊಳಗೆ ಮಂತ್ರಿಯಪೆನಾಗಿಯುಂ, 
ಶ್ಲೋ! ಮೃದುನಾ ಸಲಿಲೇನ ಭೇದ್ಯಮಾನಾನ್ಯಪಕೃಷ್ಯನ್ತಿ ಗಿರೇರಪಿ ಸ್ಥಲಾನಿ 
ಉಷಜಾಪಕ ಕರ್ಣಜಾಪಕೌಫಘೈಃ ಕಿಮು ಚೇತಾಂಸಿ ಮೃದೂನಿ ಮಾನವಾನಾಂ 
ues 


ಟೀ!! ಮೃದುವಹ ಮನುಷ್ಯರ ಚಿತ್ತಂಗಳ್‌ ಕೊಂಡೆಯರಿಂ ಕಿಡುವುದು, ಅದೆಹಗೆಂದೊಡೆ 
ಮೃದುವಹ ಉದಕದಿಂ ಭೇದಿಸಲ್ಪಟ್ಟ ಗಿರಿತಟಂಗಳೊಳಗಾಗಿ ಬೀಟ್ಜಹಗೆ ಎಂಬ ನೀತಿಗಳೊಳವು. 
ಆತಂ ಕರ್ಣೇಜಹರ ಮಾತಂ ಕೇಳ್ದು ಕೈಕೊಂಡನೆಂಬುದಂ ಸಂಜೀವಕಂ ಭಾವಿಸಿ ಬಚೆಕ್ಕಿಂತೆಂದಂ: 


ಅವಿವೇಕದಿಂದ ಯಾರನ್ನಾದರೂ ಕೊಲ್ಲಬೇಕೆಂದಿರುವರಲ್ಲದೆ ಮಂತ್ರಿಗಳ ಹಿತವಚನವನ್ನು 
ಪರಿಪಾಲಿಸರು. ಶ್ಲೋ!! ವೈದ್ಯನೂ ವಿದ್ವಜ್ಜನರೂ ಮಂತ್ರಿಯೂ ಅರಸನ ಇಚ್ಛಿಗನುಸಾರವಾಗಿ 
ನುಡಿದರೆ ಆ ರಾಜನ ಆರೋಗ್ಯ ಧರ್ಮ ಕೋಶಗಳು ಬೇಗನೆ ನಾಶಹೊಂದುವುವು. 
ವ॥। ನೀನು ಪಿಂಗಳಕನ ಮಂತ್ರಿಯಾಗಿರುವೆ. ಈಗ ಆತನು ನನ್ನನ್ನು ಕೊಂದು ತನ್ನ 
ಯಶಸ್ಸನ್ನೂ ಧರ್ಮವನ್ನೂ ನಾಶಪಡಿಸಿಕೊಳ್ಳುವನು. ನಾನೂ ನಿನ್ನನ್ನೇ ಮೊದಲು ನಂಬಿ 
ಬಂದವನು. ಶ್ಲೋ॥! ಕಾರ್ಯಾಸನ್ನನಾಗಿದ್ದಲ್ಲಿ ಆನತನಾಗಿದ್ದಲ್ಲಿ ಸುಖಾನುಬಂಧದಲ್ಲಿ 
ಏನಾದರೊಂದನ್ನು ಧರ್ಮಾರ್ಥವಾಗಿ ಕೊಟ್ಟುದು ವಿಪುಲಫಲವನ್ನುಂಟುಮಾಡುವುದು. 
ವ॥ ಅದರಿಂದ ಇಲ್ಲಿ ಆಸನ್ನ ವಿನಿಪಾತವಾಗಲಿರುವ ಕಾರ್ಯದ ಸಮಾವಸ್ಥೆಯನ್ನು ನೀನು 
ಅರಿಯದಿರುವೆ. ಅದರಿಂದ ಈ ಸಂದರ್ಭದಲ್ಲಿ ಹತ್ತಿರ ಹೋಗಿ ಹೇಳಿಕೊಂಡು 
ನಿರ್ಭಯವಾಗುವಂತೆ ಮಾಡಬೇಕು. ಅದಕ್ಕೆ ದವನಕನು ಹೀಗೆಂದನು : ಶ್ಲೋ!! ನೀನು 
ಹೇಳಿದಂತೆ ಮೃಗಾಧಿರಾಜನ ಮನೆಯಲ್ಲಿ ನಾನೇ ಮಂತ್ರಿಯಾಗಿರುವುದರಿಂದ, ಶ್ಲೋ! 
ಮೃದುವಾದ ಮನುಷ್ಯರ ಚಿತ್ರಗಳು ಚಾಡಿಕೋರರಿಂದ ಕೆಡುವವು. ಹೇಗೆಂದರೆ, ಮೃದುವಾದ 
ಉದಕದಿಂದ ಭೇದಿತವಾದ ಗಿರಿತಟಗಳು ಒಳಗಾಗಿ ಬೀಳುತ್ತವೆ. ಆತನು ಚಾಡಿಕೋರರ 
ಮಾತನ್ನು ಕೇಳಿ ಕೈಕೊಂಡನೆಂಬುದನ್ನು ಸಂಜೀವಕನು ಭಾವಿಸಿ ಹೀಗೆಂದನು. 





೧೬೦ ಕರ್ಣಾಟಕ ಪಂಚತಂತ್ರಂ 
ಶ್ಲೋ! ನರಪತಿ ಹಿತಕರ್ತಾ ದ್ವೇಷ್ಠತಾಂ ಯಾತಿ ಲೋಕೋ 
ಜನಪದ ಹಿತಕರ್ತಾ ತೃಜ್ಮತೇ ಭೂಮಿಪಾಲೈಃ 
ಇತಿ ಮಹತಿ ವಿರೋಧೇ ದೃಶ್ಮಮಾನೋ ಸಮಾನೇ 
ನೃಪತಿ ಜನಪದಾನಾಂ ದುರ್ಲಭಃ ಕಾರ್ಕಕರ್ತಾ Hee 


ಟೀ! ಅರಸಿಂಗೆ ಹಿತವ ಮಾಡುವಾತಂ ಪ್ರಜೆಗೆ ಹಗೆಯಹನು ; ಪ್ರಜೆಗೆ ಹಿತವ 
ಮಾಡುವಾತನನರಸುಗಳ್‌ ಕೈಪಿದಿಯರು ; ಇಂತು ಮಹಂಥ ವಿರೋಧಂ ಸಮನಾಗಿ ಕಾಣಲ್ಲಡುತ್ತುಂ 
ಇರಲು ನೃಪಂಗಂ ಪ್ರಜೆಗಂ ಹಿತವಹಂತು ಮಾಡುವ ಮಂತ್ರಿ ದುರ್ಲಭನು ಎಂಬ ನಯಶಾಸ್ತ್ರಮೇಕೆ 
ತಪ್ಪುಗುಂ, ಮುನ್ನಂ ಪಟ್‌ಯರುಮನಾಪ್ಪರುಮಂ ಪೊಗಿಕ್ಕಿ ಪತಿಗೆ ಹಿತೋಪದೇಶಂಗೆಯ್ಯರದೆಂತೆನೆ 
: ಉಪ್ಪಂ ಕಾಕಾದಯೋ ಯಥಾ ಎಂಬ ಕಥೆಯಂತಕ್ಕುಮೆನೆ ದವನಕನದೆಂತೆನೆ ಸಂಜೀವಕಂ 
ಪೇಟ್ಲ್ಗುಂ 
೧೬. ಒಟ್ಟೆಯುಂ ಕಾಗೆಯುಂ 


ದಾರುಣ ಧಾರಿಣೀಧರ ಗುಹಾವಳಿಯಿಂ ಮದಾವಾರಣಂಗಳಿಂ 
ಕ್ರೂರಮೃಗಂಗಳಿಂ ಶಬರಸಂಕುಲದಿಂದತಿರೌದ್ರಮಪ್ಪ ಕಾಂ 
ತಾರದೊಳಿರ್ಪುದೊಂದು ಹರಶೌರಗುಣಪ್ರಕರಂ ನಖಾಗ್ರ ನಿ 

ರ್ದಾರಿತ ವನ್ಮಸಾಮಜ ಸಮಾಜಕಟಂ ಪೆಸರಿಂ ಮದೋತ್ಕಟಂ ೨೦೩ 


ಆ ಮೃಗಾಧಿರಾಜಂ ತನಗೆ ಕಾಗೆಯುಂ ಸೃಗಾಲನುಂ ಶಾರ್ದೂಲನುಂ ಅನುಚರರಾಗಿ 
ಕಾಂತಾರಾಂತರಾಳದೊಳ್‌ ತೊಟಲುತ್ತಮಿರೆ ನಡೆವ ಬೀಡಿನೊಳೊಂದೊಟ್ಟೆ ಪೊಲಂಬುಗೆಟ್ಟು 
ಬಂದಾಡುತಿರ್ದುದನತಿದೂರದೊಳ್‌ ಕಂಡದೊಂದಪೂರ್ವಮಪ್ಪ ಮಗೃಮದೆತ್ತಣಿಂ ಬಂದುದಿನ್ನೆತ್ತಲ್‌ 
ಪೋದಪ್ಪುದಾವ ಜಾತಿ ಹೆಸರೇನೆಂಬುದಂ ಬೆಸಗೊಂಡು ಬಾಯೆಂದು ವಾಯಸಮಂ ಕಳುಪಲ್‌ 


ಶ್ಲೋ! ಅರಸನಿಗೆ ಹಿತವನ್ನು ಮಾಡುವವನು ಪ್ರಜೆಗೆ ಹಗೆಯಾಗುವನು. ಪ್ರಜೆಗೆ 
ಹಿತಮಾಡುವವನನ್ನು ಅರಸರು ಕೈಹಿಡಿಯರು. ಈ ರೀತಿಯಿರುವ ವಿರೋಧವು 
ಸಮಾನವಾಗಿ ಕಂಡಿರಲು ನೃಪನಿಗೂ ಪ್ರಜೆಗೂ ಹಿತವಾಗುವಂತೆ ಮಾಡುವ ಮಂತ್ರಿ 
ದುರ್ಲಭ ಎಂಬ ನೀತಿಶಾಸ್ತ್ರವೇಕೆ ತಪ್ಪುವುದು? ವ॥ ಮೊದಲಿನ ಹಳೆಯರನ್ನೂ ಆಪ್ತರನ್ನೂ 
ಹೊರಗೆ ಹಾಕಿ ಪತಿಗೆ ಹಿತೋಪದೇಶವನ್ನು ಮಾಡರು. ಅದು ಹೇಗೆಂದರೆ ಒಂಟೆ ಕಾಗೆಗಳ 
ಕಥೆಯಂತಾಗುವುದು. ದವನಕನು ಆದೇನೆಂದು ಕೇಳಲು ಸಂಜೀವಕನು ಹೇಳಿದನು : 
೨೦೩. ಭಯಂಕರವಾದ ಪರ್ವತ ಗುಹಾವಳಿಯಿಂದಲೂ ಮದ್ದಾನೆಗಳಿಂದಲೂ ಕ್ರೂರ 
ಪ್ರಾಣಿಗಳಿಂದಲೂ ಬೇಡರ ಗುಂಪಿನಿಂದಲೂ ಅತಿರೌದ್ರವಾದ ಒಂದು ಕಾಡಿನಲ್ಲಿ 
ಶೌರ್ಯಗುಣಗಳಿಂದಲೂ ಕಾಡಿನ ಮದ್ದಾನೆಗಳ ಹಿಂಡನ್ನು ಸೀಳಿದ ಉಗುರುಗಳಿಂದಲೂ 
ಕೂಡಿದ ಮದೋತ್ಕಟ ಎಂಬ ಹೆಸರಿನ ಒಂದು ಸಿಂಹವಿತ್ತು. ವ॥। ಆ ಮೃಗಾಧಿರಾಜನು 
ಕಾಗೆಯನ್ನೂ ನರಿಯನ್ನೂ ಶಾರ್ದೂಲವನ್ನೂ ತನ್ನ ಭೃತ್ಯರನ್ನಾಗಿ ಹೊಂದಿ 
ಕಾಂತಾರಾಂತರದಲ್ಲಿ ತೊಳಲಾಡುತ್ತಿತ್ತು. ಅಲ್ಲಿಗೆ ಒಂದು ಒಂಟೆ ದಾರಿತಪ್ಪಿ ಬಂದು 
ಆಡುತ್ತಿರುವುದನ್ನು ಅತಿದೂರದಿಂದ ಕಂಡು ಆ ಅಪೂರ್ವವಾದ ಮೃಗ ಎಲ್ಲಿಂದ ಬಂತು, 
ಎಲ್ಲಿಗೆ ಹೋಗುವುದು, ಯಾವ ಜಾತಿಯದು, ಹೆಸರೇನು ಎಂಬುದನ್ನು ವಿಚಾರಿಸಿಕೊಂಡು 


ಭೇದ ಪ್ರಕರಣಂ ೧೬೧ 
ಅದು ವಾಯುವೇಗದಿಂ ಪರಿದೊಟ್ಟೆಯನೆಯ್ದೆವಂದದಅ ವೃತ್ತಾಂತಮನೆಲ್ಲಮನಟೆದಾಗಳೆ ಮಗುಲ್ಲು 
ಬಂದಿಂತೆಂದುದು : 

ಮದಗಜ ಭಿದುವಿದಲನಕೋ 

ಎದ ಜಾತಿಯೊಳೊಟ್ಟೆ ನಾಮದಿಂ ಕಥಕನೆನಿ 

ಪ್ಲುದು ನಿನ್ನ ದೆಸೆಯಿನಭಯ 

ಪ್ರದಾನಮಂ ಪಡೆದು ಭೃತ್ಸನಾಗಲ್ಲಂದಂ ೨೦೪ 
ಎಂಬುದುಮಾ ಮೃಗಾಧಿರಾಜನಂಜದಿರೆಂದು ತಂದು ಕಾಣಿಸೆನಲೊಡಂ ವಾಯಸಮಾಗಳೆ 
ಪೋಗಿಯೊಟ್ಟೆಯನಂಜದಿರೆಂದು ನಂಬೆ ನುಡಿದೊಡಂಬಡಿಸಿಯೊಡಂಗೊಂಡು ಬಂದು ಮುಂದಿಟ್ಟು 
ಕಾಣಿಸುವುದುಮದಅ ವಿಕಟರೂಪಮಂ ಕಂಡು ಮದೋತ್ಕಟನುತ್ಕಟಹರ್ಹನಾಗಿ ನಮಗೊಂದು 
ವಿನೋದಪಾತ್ರಮಿದೊಂದಾದುದೆಂದು ಸಂತೋಷಂಬಟ್ಟೊಂದು ದೆವಸಮವಿರಳೆಮದಾಂಬು 
ಧಾರಾಮಲಿನಗಂಡಮಂಡಲನಪ್ಪುದೊಂದು ಶುಂಡಾಲನ ಮೇಲೆ ಹಾಯ್ದು ತದೀಯ ದಂತಾಶನಿಘಾತ 
ವ್ರಣವೇದನಾ ವಿಹ್ವಲೀಭೂತಚೀತನನಾಗಿ ಮಹಾಗುಹಾಂತರಮಂ ಪೊಕ್ಕು ವೇದನಾ ಪರವಶತೆಯಿಂ 
ಹಲವುದಿನಮಾಹಾರಕ್ಕೆ ಪೊಅಮಡಲಾಅದೆ ಬಾಡಿದ ಮೊಗಮುಂ ಬಡವಾದೊಡಲುಂಬೆರಸು. 
ಗುಹೆಯ ಬಾಗಿಲೊಳ್‌ ಬಂದಿರ್ದ ತನ್ನನುಚರರಂ ಕಂಡು, ಮದೋತ್ಕಟನಿಂತೆಂದಂ : 


ಆನುಂ ಪೊಅಮಡಲಾಟಕಿಂ 

ನೂನಂ ಮನಮಿಕ್ಕಿ ಪಸಿದು ಸಾಯದೆ ನೀಮೆ 

ತ್ತಾನುಂ ಪಡೆವೊಡೆ ಪಿಶಿತಮ 

ನೇನಾನುಮನಅಸಿ ತಿನ್ನಿಮೆನಗಂ ತನ್ನಿಂ ೨೦೫ 


ಬಾ ಎಂದು ಕಾಗೆಯನ್ನು ಕಳುಹಿಸಿತು. ಆ ಕಾಗೆ ವಾಯುವೇಗದಿಂದ ಹಾರಿ ಒಂಟೆಯ 
ಬಳಿಗೆ ಬಂದು ಅದರ ವೃತ್ತಾಂತವನ್ನೆಲ್ಲ ತಿಳಿದುಕೊಂಡು ಹಿಂದಿರುಗಿ ಬಂದು ಹೀಗೆಂದಿತು: 
೨೦೪. ಮದಗಜಭಿದುವಿದಲನಕೋವಿದ ! ಆ ಮೃಗವು ಒಂಟೆಯ ಜಾತಿಗೆ ಸೇರಿದುದು. 
ಅದರ ಹೆಸರು ಕಥಕ. ನಿನ್ನಿಂದ ಅಭಯಪ್ರದಾನವನ್ನು ಪಡೆದು ನಿನ್ನ ಭ್ರತ್ಯನಾಗಿರಬೇಕೆಂದು 
ಬಂದಿದೆ. ವ॥ ಅದಕ್ಕೆ ಸಿಂಹವು ಅಂಜದಿರೆಂದು ಒಂಟೆಗೆ ತಿಳಿಸಿ ಅದನ್ನು ತಂದು ನನ್ನ 
ಭೇಟಿಮಾಡಿಸು ಎಂದಿತು. ಕಾಗೆ ಕೂಡಲೇ ಹೋಗಿ ಹೆದರಬೇಡವೆಂದು ಹೇಳಿ ಒಂಟೆಗೆ 
ನಂಬಿಕೆ ಬರುವಂತೆ ತಿಳಿಸಿ ಸಿಂಹದ ಬಳಿಗೆ ಕರೆದುತಂದಿತು. ಒಂಟೆಯ ವಿಕಟರೂಪವನ್ನು 
ಕಂಡು ಮದೋತ್ಕಟನು ಉತ್ಕಟಹರ್ಷನಾಗಿ ನಮಗೊಂದು ವಿನೋದಪಾತ್ರಕ್ಕೆ ಇವನು 
ಸಿಕ್ಕಿದನು ಎಂದು ಸಂತೋಷಪಟ್ಟಿತು. ಒಂದು ದಿನ ಆ ಸಿಂಹ ಒಂದು ಮದಭರಿತವಾದ 
ಆನೆಯ ಮೇಲೆ ಬಿದ್ದು ಅದರ ದಾಡೆಯ ಹೊಡೆತದಿಂದ ಗಾಯಗೊಂಡು ತನ್ನ ಗುಹೆಯನ್ನು 
ಹೊಕ್ಕು ವೇದನಾಪರವಶತೆಯಿಂದ ಹಲವು ದಿನಗಳಿಂದ ಆಹಾರಕ್ಕಾಗಿ ಹೊರಹೊರಡಲಿಲ್ಲ. 
ಬಾಡಿದ ಮೊಗದಿಂದಲೂ ಬಡವಾದ ಒಡಲಿನಿಂದಲೂ ಕೂಡಿದ್ದ ಆ ಸಿಂಹ ಗುಹೆಯ 
ಬಾಗಿಲಿನಲ್ಲಿದ್ದ ತನ್ನ ಅನುಚರರೊಡನೆ ಹೀಗೆಂದಿತು : ೨೦೫. ನಾನೂ ಹೊರಹೊರಡಲಾರೆ; 
ನೀವೂ ನನ್ನ ಚಿಂತೆಯಿಂದ ಹಸಿದು ಸಾಯದೆ ಎಲ್ಲಿಯಾದರೂ ಅರಸಿ ಮಾಂಸವನ್ನು 


೧೬೨ ಕರ್ಣಾಟಕ ಪಂಚತಂತ್ರಂ 
ಎಂದು ಪೇಟ್ದುದುಮವು ತಮ್ಕೊಳೋರೊರ್ವರ ಮೊಗಮಂ ನೋಡಿ ಬಟಿಕ್ಕೆ ನರಿಯಿಂತೆಂದುದು: 
ಆನುಂ ಕಾಗೆಯುಂ ಪೆಜರಾರಾನುಂ ಕೊಂದು ತಿಂದೀಡಾಡಿದ ಪಿಶಿತಮನಾಯ್ದಅಸಿ ತಿಂದು 
ಜೀವಿಸುವೆವೆಮ್ಮೊಡನಾಡಿರ್ದ ಕಾರಣದಿಂದೀ ಪುಲಿಯುಮೊಂದಿಲಿಯನಪ್ಪೊಡಂ ಕೊಲಲಣದಿಂತಪ್ಪ 
ಮೈಗಲಿಗಳೆನೆ ಮದೋತ್ಕಟನಿಂತೆಂದಂ : 
ಶ್ಲೋ!! ಯಾದೃಶೀ ಜಾಯತೇ ಬುದ್ಧಿಃ ವ್ಯವಸಾಯಶ್ಚ ತಾದೃಶಃ 
ಸಹಾಯಸ್ವಾದ್ಯಕೋ ಜ್ಞೇಯೋ ಯಾದೃಶೀ ಭವಿತವೃತಾ ॥೧೦೧॥ 

ಟೀ॥। ಬುದ್ಧಿ ಆವ ಪ್ರಕಾರವಾಗಿಹುದು ಹಾಂಗೆಯೆ ವ್ಯವಸಾಯಮಿಹುದು, ಭಾಗ್ಯವಾವ 
ಪ್ರಕಾರವಾದಹುದು ಸಹಾಯವೂ ಹಾಂಗೆಯಹುದು. ಎಂಬ ನೀತಿಯ ವಾಕ್ಕಮೇಕೆ ತಪ್ಪಗುಂ. 
ಎನ್ನ ಸಗಳ ಭವಿತವ್ಯಕ್ಕಂ ಅನುಸಾರಿಗಳೆ ಸಹಾಯರಾದರಿವರ ಮೇಲೆ ದೋಷಮಿಲ್ಲೆಂದು 
ಮತ್ತವರ್ಗಿಂತೆಂದಂ : ಎನಗೆ ತರಲಾಅದಿರ್ದೊಡಂ ನಿಮಗಪ್ಪನಿತಾಹಾರಮನಿಂದಿನೊಂದು 
'ದಿವಸಕೃಮಅಸಿಕೊಳ್ಳಿಂ ಪೋಗಿಮೆನೆ ಕಿಂಕರತ್ರಯಂ ಕಿಜೆದಂತರಂ ಪೋಗಿ ನಾವಿನ್ನೇಗೆಯ್ದಮೆಂದು 
ತಮೊಳಾಳೋಚಿಸುವಲ್ಲಿ ನರಿಯೆಂದುದು : ಇಲ್ಲಿಗೊಂದುಪಾಯವ ನಾನೇ ಬಲ್ಲೆಂ. ಈಯೊಟ್ಟೆಯಂ 
ಕೊಂದರಸಂಗಂ ನಮಗಂ ಒಂದೆರಡು ದಿವಸಕ್ಕಾಹಾರಮಂ ಮಾಡಿಕೊಂಡು ಬಟೆಕ್ಕೆ ಮೇಲಪ್ಪುದಂ 
ಬಗೆದುಕೊಳ್ಳಮೆಂದೊಡನದಂ ಕೊಲ್ಹ ದೆಸೆಯಂ ಹೇಟಕ್ಟೊಡಾಮಾತಂ ಕೇಳೆ ಒಟ್ಟೆಗಮಭಯಮಂ 
ಕೊಟ್ಟೆನೆಂದು ಮದೋತ್ಕಟಂ ನಮಗೆ ಮುಳಿಗುಮೆಂದು ಪುಲಿ ನುಡಿವುದುಂ, ವಾಯಸಂ 
ನಿರಾಯಾಸದೊಳೊಡಂಬಡಿಸಲಾನೇ ಸಾಲ್ವೆನೆಂದು ಮದೋತ್ಯಟನಲ್ಲಿಗೆ ಬಂದಿಂತೆಂದುದು : ದೇವಾ! 


ತಿನ್ನಿ; ಹಾಗೆಯೇ ನನಗೂ ಅಷ್ಟು ತನ್ನಿ. ವ॥ ಅವು ತಮತ್ರಮಲ್ಲಿ ಒಬ್ಬೊಬ್ಬರ ಮುಖವನ್ನು 
ನೋಡಿ ಬಳಿಕ ನರಿ ಹೀಗೆಂದಿತು : ನಾನೂ, ಕಾಗೆಯೂ ಬೇರೆ ಯಾರಾದರೂ ಕೊಂದು 
ತಿಂದು ಚೆಲ್ಲಿದ ಮಾಂಸವನ್ನು ತಿಂದು ಜೀವಿಸುವೆವು. ನಮ್ಮಒಡನಾಡಿಯಾದ ಕಾರಣದಿಂದ 
ಈ ಹುಲಿ ಒಂದು ಇಲಿಯನ್ನೂ ಕೊಲ್ಲಲಾರದು. ಆಗ ಮದೋತ್ಕಟನು ಹೀಗೆಂದನು : 
ಶ್ಲೋ! ಬುದ್ಧಿಯಂತೆ ವ್ಯವಸಾಯವಿರುವುದು ; ಭಾಗ್ಯವು ಹೇಗೋ ಸಹಾಯವೂ 
ಹಾಗೆಯೇ. ನನ್ನ ಭಾಗ್ಯಕ್ಕೂ ಭವಿಷ್ಯಕ್ಕೂ ನನ್ನ ಅನುಚರರೇ ಸಹಾಯಕರಾದರು. ಇವರಲ್ಲಿ 
ದೋಷವಿಲ್ಲ ಎಂದು ಹೀಗೆ ಹೇಳಿತು : ವ॥ ನನಗೆ ತರಲು ಸಾಧ್ಯವಾಗದಿದ್ದಲ್ಲಿ ನಿಮಗೆ 
ಬೇಕಾಗುವಷ್ಟು ಆಹಾರವನ್ನಾದರೂ ಇದೊಂದು ದಿನ ಹುಡುಕಿಕೊಳ್ಳಿ, ಹೋಗಿ. ಆಗ ಆ 
ಮೂವರು ಭೃತ್ವರೂ ಸ್ವಲ್ಪದೂರ ಹೋಗಿ ನಾವಿನ್ನೇನು ಮಾಡಲಿ ಎಂದು ಪರಸ್ಪರ 
ಆಲೋಚಿಸುತ್ತಿದ್ದಾಗ ನರಿ ಹೀಗೆಂದಿತು : ಈಗ ನನಗೊಂದು ಉಪಾಯ ಹೊಳೆಯಿತು. 
ಈ ಒಂಟೆಯನ್ನು ಕೊಂದು ಅರಸನಿಗೂ ನಮಗೂ ಒಂದೆರಡು ದಿವಸಕ್ಕೆ ಆಹಾರ 
ಮಾಡಿಕೊಂಡು ಬಳಿಕ ಮುಂದಿನದನ್ನು ಯೋಚಿಸೋಣ ಎಂದು ಒಂಟೆಯನ್ನು ಕೊಲ್ಲುವ 
ಉಪಾಯವನ್ನು ಹೇಳುತ್ತಿರಲು ಆ ಮಾತನ್ನು ಕೇಳಿ ಒಂಟಿಗೆ ಅಭಯವಚನವನ್ನು 
ಕೊಟ್ಟಿರುವೆನೆಂದು ಸಿಂಹ ನಮ್ಮ ಮೇಲೆ ಸಿಟ್ಟಾಗುವನು ಎಂದು ಹುಲಿ ಹೇಳಿತು. ಆಗ 
ಕಾಗೆ ನಿರಾಯಾಸವಾಗಿ ಸಿಂಹವನ್ನು ಒಡಂಬಡಿಸುವುದಕ್ಕೆ ನಾನೇ ಸಾಕು ಎಂದು 
ಮದೋತ್ಕ್ಯಟನಲ್ಲಿಗೆ ಬಂದು ಹೀಗೆಂದಿತು : ದೇವಾ ಬೇರೆಲ್ಲಿಯೂ ಆಹಾರವನ್ನು ಪಡೆಯಲು 


ಭೇದ ಪ್ರಕರಣಂ ೧೬೩ 
ಹೆಅತೆಡೆಯೊಳೆಲ್ಲಿಯುಮಾಹಾರಂಬಡೆಯಲಾರ್ತೆವಿಲ್ಲ. ಎನ್ನ ಬುದ್ಧಿಯಂ ಕೈಕೊಳ್ಳಿರಷ್ಟೊಡೆ 
ನಮಗೊಂದರ್ಕಂ ಮುಟ್ಟಲ್ಲದೀಯೊಟ್ಟೆಯಂ ಕೊಂದೊಂದೆರಡು ದಿವಸದಾಹಾರಮಂ ನಿಮಗಪ್ಪನಿತಂ 
ಮಾಡಿಕೊಳ್ಳುದೆನೆ ಮದೋತ್ಕಟನಿಂತೆಂದಂ : 
ಒದವಿದ ದಯೆಯಿಂದಭಯ 
ಪ್ರದಾನಪೂರ್ವಕಮಿರೆಂದು ಪೇಲಸ್ಟಾಂ ಸಲೆ ನಂ 
ಬಿದನಂ ಕೊಂದೊಡೆ ಪಾಪಮ 
ದೊದವಿರ್ಕುಂ ಕೀರ್ತಿ ಮಾಸುಗುಂ ಧರೆ ಪಚೆಗುಂ ೨೦೬ 
ಅದಲ್ಲದೆಯುಂ, ಶ್ಲೋ! ನ ಗೋಪ್ರದಾನಂ ನ ಚ ಭೂಮಿದಾನಂ 
ನಚಾನ್ನದಾನಂ ನ ಹಿರಣ್ಮದಾನಂ 
ಸರ್ವಪ್ರದಾನೇಷ್ಟಭಯಪ್ರದಾನಂ 
ತಥಾ ಪ್ರದಾನಂ ಪ್ರವದಂತಿ ಧೀರಾಃ 11೧೦೨!1 
ಟೀ॥! ಗೋದಾನಂ ಭೂದಾನಂ ಅನ್ನದಾನಂ ಹಿರಣ್ಯದಾನಂ ಇವೆಲ್ಲವುಂ ಬಾರ್ತೆಯಲ್ಲ 
ಸರ್ವದಾನಂಗಳೊಳಭಯಪ್ರದಾನಮೇ ಮುಖ್ಯಮೆಂದು ಬಲ್ಗರ್‌ ಪೇಟ್ಜರ್‌. ಎಂಬ ಧರ್ಮಶಾಸ್ತ್ರ 
ಮುಂಟದಚೆಂ ನಂಬಿದನಂ ಕೊಂದು ತಿಂಬುದು ಧರ್ಮಮಲ್ಲೆನೆ ವಾಯಸನಿಂತೆಂದುದು: ದೇವಾ! 
ಧರ್ಮಮಂ ನೀವೆತ್ತಲಳೆವಿರ್‌. 


೧೭. ನಾಳೀಜಂಘನೆಂಬ ಗೋಲಾಂಗೂಲದ ಕಥೆ 


ಸಕಲವೇದಾಂತಪಾರಂಗತನಪ್ಪ ಗೌತಮ ಮಹಾಮುನಿ ಮಹಾಟವಿಯಂ ಪೊಕ್ಕು ಉಗ್ರೋಗ್ರ 
ತಪೋನಿಯಮಾನಾಷ್ಠಾನನಿಷ್ಠಿತಚಿತ್ತನಾಗಿ ಪಲವು ಕಾಲಂ ನಿರಾಹಾರನಾಗಿರ್ದ ಕಾರಣಂ 


ಸಾಧ್ಯವಾಗಲಿಲ್ಲ. ನನ್ನ ಉಪಾಯವನ್ನು ಸಮತ್ರಿಸುವಿರಾದರೆ ನಮಗಾರಿಗೂ ಸಂಬಂಧವಿಲ್ಲದ 
ಈ ಒಂಟೆಯನ್ನು ಕೊಂದು ಒಂದೆರಡು ದಿವಸಕ್ಕೆ ನಿಮಗೆ ಸಾಕಾಗುವಷ್ಟು ಆಹಾರವನ್ನು 
ಮಾಡಿಕೊಳ್ಳವುದು ಎನ್ನಲು ಮದೋತ್ಕಟ ಹೀಗೆಂದಿತು : ೨೦೬. ಅವನಲ್ಲಿ ಉಂಟಾದ 
ದಯೆಯಿಂದ ಅವನಿಗೆ ಅಭಯಪ್ರದಾನಮಾಡಿ ನಂಬಿಸಿ ಅವನನ್ನು ಕೊಂದರೆ ಪಾಪ 
ಸಂಭವಿಸುವುದು ; ಕೀರ್ತಿ ಕುಂದುವುದು ; ಲೋಕ ಹಳಿಯುವುದು. ಅಲ್ಲದೆ, ಶ್ಲೋ! 
ಗೋದಾನ, ಭೂದಾನ, ಅನ್ನದಾನ, ಹಿರಣ್ಯದಾನ ಇವೆಲ್ಲ ಪ್ರಯೋಜನವಿಲ್ಲ. 
ಸರ್ವದಾನಗಳಲ್ಲಿ ಅಭಯದಾನವೇ ಮುಖ್ಯವೆಂದು ಬಲ್ಲವರು ಹೇಳಿರುವರು. ವ॥ 
ಅದರಿಂದ ನಂಬಿದವರನ್ನು ಕೊಂದು ತಿನ್ನುವುದು ಧರ್ಮವಲ್ಲ ಎನ್ನಲು ಕಾಗೆ ಹೀಗೆಂದಿತು: 
ದೇವಾ ! ಧರ್ಮ ನಿಮಗೇನು ಗೊತ್ತು ? ಸಕಲ ವೇದಾಂತ ಪಾರಂಗತನಾದ ಗೌತಮ 
ಮಹಾಮುನಿ ಮಹಾಅರಣ್ಯವನ್ನು ಹೊಕ್ಕು ಉಗ್ರೋಗ್ರತಪೋನುಷ್ಠಾನಚಿತ್ತನಾಗಿ ಹಲವು 
ಕಾಲದವರೆಗೆ ನಿರಾಹಾರಿಯಾಗಿದ್ದ ಕಾರಣ ಪ್ರಾಣಹೋಗುವ ಸಮಯ ಬಂತು. ಹಿಂದೆ 
ನೋಡಿಕೊಂಡ ಒಂದು ನಾಳೀಜಂಘನೆಂಬ ಮಂಗನು ಕಂಡು, ಪೂಜ್ಯರೇ, ನನ್ನ ಶರೀರವನ್ನು 
ಆಹಾರಮಾಡಿಕೊಂಡು ಇನ್ನೂ ಕೆಲವು ಕಾಲದವರೆಗೆ ತಪಸ್ಸುಮಾಡಿರಿ ಎಂದು ಹೇಳಿತು. 
ಅದಕ್ಕೆ ಆ ಮುನಿ ತಾನು ಸಾಕಿದ ಪ್ರಾಣಿಯನ್ನು ತಿನ್ನುವುದು ಧರ್ಮವಲ್ಲ ಎನ್ನಲು ಕಪಿ 








೧೬೪ ಕರ್ಣಾಟಕ ಪಂಚತಂತ್ರಂ 
ಪ್ರಾಣವಿಯೋಗಮಾಗಲಿರ್ದನನಾತಂ ಮುನ್ನ ನಡಪಿದುದೊಂದು ಗೋಲಾಂಗೂಲಂ 
ನಾಳೀಜಂಘನೆಂಬುದು ಕಂಡು ನಿಮ್ಮಡಿ, ನೀವೆನ್ನ ಶರೀರವನಾಹಾರಂ ಮಾಡಿನ್ನು ಕೆಲವು ಕಾಲಂ 
ತಪಂಗೆಯ್ಕಿಮೆಂದೊಡಾ ಮುನಿ ತಾಂ ನಡಪಿದ ಪ್ರಾಣಿಯಂ ತಿಂಬುದು ಧರ್ಮಮಲ್ಲೆಂದೊಡಾ 
ಕಪಿ ತಾಂ ತಾಪಸರ ಸಮೀಪದೊಳೆ ಬಳೆದ ಕಾರಣದಿಂ ತತ್ತವೇದಿಯಪ್ಪುದಳೆಂ ಮತ್ತಮಿಂತೆಂದುದು 
: ನಿಮ್ಮಡಿ ನಿಮಗೆ ಭ್ರಾಂತಿಜ್ಞಾನಮಿನ್ನುಂ ಪೋದುದಿಲ್ಲ ಶರೀರಕ್ಕಲ್ಲದೆ ಶರೀರಿಗೆಲ್ಲಿಯುಂ ಕೇಡಿಲ್ಲ. 
ಪರೋಷಕಾರಾರ್ಥಮಿದಂ ಶರೀರಂ ಎಂಬುದನಲೆವೆನಾಗಿಯುಂ ಈ ಶರೀರಮಂ ನಿಮಗಿತ್ತಹೆಂ. 
ನೀವಿದಂ ಕೈಕೊಂಡೆನ್ನಂ ಕೃತಾರ್ಥನಂ ಮಾಡಿಮೆಂದು ಪ್ರಾರ್ಥಿಸೆ ಪ್ರಾಣರಕ್ಷಣಾರ್ಥಂ ತಾಂ ನಡಪಿದ 
ಕಪಿಯಂ ತಿಂದಂ. 
ಶ್ಲೋ! ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಕಾ ಪುನರ್ಮಹೀ 
ಪುನಶ್ಯಬ್ದಾದಯೋ ರಮ್ಮಾ ನ ಶರೀರಂ ಪುನಃ ಪುನಃ 1೧೦೩!! 

ಟೀ॥! ಧನಮಂ ಮಿತನಂ ಹೆಂಡತಿಯಂ ಭೂಮಿಯಂ ಇವೆಲ್ಲಮಂ ಮರಳಿ ಹಡೆಯಲ್ಲಹುದು 
ಶರೀರಮೆಂಬುದಂ ಮರಳಿ ಹಡೆಯಲ್ವಾರದು ಎಂಬ ಶಾಸ್ತ್ರೋಕ್ರಮುಂಟಪ್ಪುದಚೆಂ, ನಿಮಗಂ ಪುಣ್ಣ 
ಬೇನೆ ತಿಣ್ಣಮದಟೆಂ ಮೇಲೆ ಕ್ಪುಧಾಪೀಡೆಯಾದುದಷ್ಟೊಡೆ ಶರೀರಮಂ ಸಂಹರಿಸಲ್ಟಾರದು 
ಕಥಕನಪ್ಲೊಡೆಲ್ಲಿಯಾನುಂ ಬಂದ ಕವಲದಂ ತಿಂದೊಡೊಂದುಂ ದೋಷಮಿಲ್ಲೆಂದೊಡಂತಾದೊಡಂ 
ನಿಮಗೆ ಮನೋವ್ಯಥೆಯಾಗದಂತು ನಾಲ್ಡರುಂ ಬಂದೆಮ್ಮೈೆಮೃಂ ನಿವೇದಿಸಿದೊಡಲ್ಲಿ ನಿಮ್ಮ ಮನಕ್ಕೆ 
ಬಂದರಂ ಕಳೆದುಕೊಳ್ಳಿಮೆಂದು ಕಾಗೆ ಬಾಯ್ಗೆ ಬಂದುದಂ ಗಬಪಿದೊಡೆ ಮದೋತ್ಕಟನೊಡಂ 
ಬಟ್ಟಾವುದುಮಂ ನೀನೆ ಬಲ್ಲೆಯೆನೆ ವಾಯಸಂ ಸೃಗಾಲ ಶಾರ್ದೂಲಂಗಳಲ್ಲಿಗೆ ಬಂದೊಟ್ಟೆಯಂ 
ಮೊಟ್ಟನೆ ಮಾಟ್ದ ಕಜ್ಜಮಂ ಪೇಟಕ್ಕೊಡಂಬಡಿಸಿ ಬಂದೆನೆಂದು ತತ್ನಪಂಚಮೆಲ್ಲಮಂ ಹೇಟ್ತು ಬಲೆಕ್ಕೆ 


ತಾಪಸರ ಸಮೀಪದಲ್ಲೇ ಬಳೆದ ಕಾರಣ ತತ್ತ್ವವೇದಿಯಾದುದರಿಂದ ಮತ್ತೆ ಹೀಗೆಂದಿತು: 
ಪೂಜ್ಯರೇ, ನಿಮಗೆ ಭ್ರಾಂತಿ ಇನ್ನೂ ಕಳೆಯಲಿಲ್ಲ. ಶರೀರಕ್ಕಲ್ಲದೆ ಶರೀರಿಗೆ ಎಲ್ಲಿಯೂ 
ಕೇಡಿಲ್ಲ. "ಪರೋಪಕಾರಾರ್ಥಮಿದಂ ಶರೀರಂ? ಎಂಬುದನ್ನು ತಿಳಿದವನಾದುದರಿಂದ 
ಈ ಶರೀರವನ್ನು ನಿಮಗೆ ಅರ್ಪಿಸುವೆನು. ನೀವು ಇದನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ 
ಮಾಡಿರಿ ಎಂದು ಪ್ರಾರ್ಥಿಸಲು ಪ್ರಾಣರಕ್ಷಣಾರ್ಥವಾಗಿ ಅವನು ತಾನು ಸಾಕಿದ ಕಪಿಯನ್ನೇ 

೦ದನು. ಅಲ್ಲದೆ "ಶರೀರಮಾದ್ಯಂ ಖಲು ಧರ್ಮಸಾಧನಂ'. ಶ್ಲೋ! ಐಶ್ವರ್ಯವನ್ನೂ, 
ಮಿತ್ರನನ್ನೂ, ಹೆಂಡತಿಯನ್ನೂ, ಭೂಮಿಯನ್ನೂ ಮರಳಿ ಪಡೆಯಬಹುದು. ಶರೀರವನ್ನು 
ಮರಳಿ ಪಡಯಲು ಸಾಧ್ಯವಿಲ್ಲ ಎಂಬ ಶಾಸ್ತ್ರೋಕ್ತಿ ಉಂಟು. ವ॥। ಅದರಿಂದ ನಿಮಗೂ 
ಹುಣಿನ ಬೇನೆ ತುಂಬ ತೀಕ್ಷ್ಣವಾಗಿದೆ. ಅಲ್ಲದೆ ಹಸಿವಿನ ಪೀಡೆಯಿಂದ ಶರೀರವನ್ನು 
ಸು /ಸಬಾರದು. ಕಥಕನು ಎಲ್ಲಿಂದಲೋ ಬಂದ ಕವಳ ; ಅದನ್ನು ತಿಂದರೆ ದೋಷವಿಲ್ಲ. 
ನಿಮಗೆ ಮನೋವ್ಯಥೆಯಾಗದ ಹಾಗೆ ನಾವು ನಾಲ್ವರೂ ಬಂದು ನಮ್ಮನ್ನು 
ನಿವೇದಿಸಿಕೊಳ್ಳುವೆವು. ನಿಮ್ಮ ಮನಸ್ಸಿಗೆ ಬಂದವರನ್ನು ತಿನ್ನಿ ಎಂದು ಕಾಗೆ ಬಾಯಿಗೆ 
ಬಂದುದನ್ನು ಹರಟಿತು. ಅದಕ್ಕೆ ಮದೋತ್ಕಟನೂ ಒಡಂಬಟ್ಟು ಎಲ್ಲವನ್ನೂ ನೀನೇ 
ಬಲ್ಲೆ ಎಂದಿತು. ವಾಯಸವು ಸೃಗಾಲ, ಶಾರ್ದೂಲಗಳಲ್ಲಿಗೆ ಬಂದು ಒಂಟೆಯನ್ನು ಮೊಟ್ಟನೆ 
ಮಾಡುವ ಕಾರ್ಯವನ್ನು ಹೇಳಿ ಒಡಂಬಡಿಸಿ ಬಂದೆನೆಂದು ಆ ವಿವರವನ್ನೆಲ್ಲ ತಿಳಿಸಿ 





ಭೇದ ಪ್ರಕರಣಂ ೧೬೫ 
ಕಥಕನಂ ಕರೆದು ನಮರಸು ಪಲವು ದಿನಕ್ಕಮಾಹಾರಂ ಬಡೆಯದೆ ಮಜುಗುತ್ತಿರ್ದಪನಾಮುಂ 
ಪೆಅತೆಡೆಯೊಳಾಹಾರಂಬಡೆಯಲಾರ್ತೆವಿಲ್ಲೆಮಂ ನಿವೇದಿಸಿದೊಡೇಗೆಯ್ದುಂ ತಪ್ಪುವನಲ್ಲಂ ; ಸುಮನಿರದೆ 
ಪಾಳಿಯಂ ಹಾಳಿಸುವಂ ಬನ್ನಿಮೆಂದಾ ಧೂರ್ತತ್ರಯಂ ಕಥಕಂಬೆರಸು ಸಿಂಹನಲ್ಲಿಗೆ ಬಂದು ಪೊಡೆವಟ್ಟು 
ಬಟಿಕ್ಕೆ ಕಾಗೆ ಇಂತೆಂದುದು : 

ದೇವ ನಿಮಗಪ್ಪ ಪಿಶಿತಮ 

ನಾವೆಡೆಯೊಳಮಲಸಿ ಪಡೆದೆವಿಲ್ಲಾದೊಡಮೇಂ 

ನೀವುಳ್ಳೊಡೆ ಮತ್ತಂ ಪೆಜ 

ತಾಪುದುಮಂ ಪಡೆಯಲಕ್ಕುಮದಲೆಂದೀಗಳ್‌ ೨೦೭ 
ಎಂದೆಂದಿನ ಬಾಣಸಕೆನ್ನಂ ನಿವೇದಿಸಿದೆಂ ದೇವರ್‌ ಕೈಕೊಳ್ಳಿಮೆನೆ ಮದೋತ್ಸಟನಿಂತೆಂದಂ: ಕಾಗೆಯಂ 
ತಿಂದಹೆನೆಂಬನಿತರೊಳೆ ವಕ್ರಮಾದಿತ್ಯದೇವನನಿನ್ನುಮೀ ಲೋಕಂ ಪಟಿದಪುದು; ಅಂತುಮಲ್ಲದೆ 
"ಕಾಗೆಯಡಗು ಚೋನಂಬುಗದು' ಎಂಬುದು ಲೋಕಪುಸಿದ್ದಮದಟೆಂ ನಿಪಿದ್ಯಮೆನೆ 
ಜಂಬುಕನಿಂತೆಂದುದು : ಅಂತಪ್ಪೊಡೆ ದೇವರೆನ್ನನಾರೋಗಿಸಿ ನಿರೋಗಿಗಳಾಗಿಮೆಂದೊಡೆ, ಉತ್ತುಂಗಮತ್ತ 
ಮಾತಂಗಮಂ ಕೊಂದು ತಿಂಬ ಸಿಂಹನೊಂದು ನರಿಯಂ ತಿಂದುದೆಂದು ಲೋಕಮಹಹಾಸ್ಕಂ 
ಗೆಯ್ಯುಮೆನೆ, ಪುಲಿ ಕಲಿಯಾಗಿ ಮುಂದೆ ನಿಂದು, ದೇವರೆನ್ನಂ ಭಕ್ತಿಸಿ ನಿಮ್ಮ ಶರೀರಮಂ 
ರಕ್ಷಿಸಿಮೆಂದೊಡಾಂ ವುಣಶರೀರಿ, ಎನ್ನ ಪುಣ್ಗೊಳಗೆ ನಿನ್ನ ರೋಮಂ ಪುಗೆ ಪೊಲ್ಲದಪ್ಪುದು, ನಿನ್ನ 
ಮಾಂಸಮನೆಂತು ತಿನಲ್ಬರ್ತುಮೆನೆ, ಇದೆಲ್ಲಮನೊಟ್ಟೆ ಕೇಳ್ದು ದುಷ್ಟರಂ ತಿನ್ನದ ಸಿಂಹಂ ತನ್ನನೆ 


ಬಳಿಕ ಕಥಕನನ್ನು ಕರೆದು ಹೀಗೆಂದಿತು : ನಮ್ಮಅರಸನು ಹಲವು ದಿನಗಳಿಂದ ಆಹಾರವನ್ನು 
ಪಡೆಯದೆ ಮರುಗುತ್ತಿರುವನು. ನಾವೂ ಬೇರೆ ಕಡೆಯಿಂದ ಆಹಾರ ಪಡೆಯುವುದು 
ಸಾಧ್ಯವಾಗಲಿಲ್ಲ. ನಮನ್ನು ಅವನಿಗೆ ನಿವೇದಿಸಿಕೊಂಡಲ್ಲಿ ಹೇಗೂ ಒಪ್ಪುವನು. ಸುಮ್ಮನೆ 
ಇರದೆ ನಮ್ಮ ಹಣವನ್ನು ತೀರಿಸೋಣ ಬನ್ನಿ ಎಂದು ಧೂರ್ತತ್ರಯ ಕಥಕನೊಡನೆ 
ಸಿಂಹದ ಬಳಿಗೆ ಬಂದು ನಮಸ್ಕರಿಸಿ ಕಾಗೆ ಹೀಗೆಂದಿತು : ೨೦೭. ದೇವಾ ! ನಿಮಗೆ 
ಬೇಕಾದ ಮಾಂಸವನ್ನು ಎಲ್ಲಿ ಹುಡುಕಿದರೂ ಪಡೆಯದಾದೆವು. ಆದರೂ 
ಕೆಟ್ಟುಹೋದುದೇನು ? ನೀವಿದ್ದರೆ ಮತ್ತೇನನ್ನೂ ಪಡೆಯುವುದು ಸಾಧ್ಯ. ವ ಅದರಿಂದ 
ನಿಮ್ಮ ಇಂದಿನ ಆಹಾರಕ್ಕೆ ನನ್ನನ್ನೇ ನಿವೇದಿಸಿಕೊಂಡಿರುವೆ. ದೇವರು ಸ್ವೀಕರಿಸುವುದು 
ಎನಲು ಮದೋತ್ಕಟ ಹೀಗೆಂದಿತು : ಕಾಗೆಯನ್ನು ತಿನ್ನುವೆನೆಂದು ಹೇಳಿದಷ್ಟಕ್ಕೇ ವಿಕ್ರಮಾದಿತ್ಯ 
ದೇವನನ್ನು ಲೋಕವು ಇನ್ನೂ ಹಳಿಯುತ್ತಿರುವುದು. ಅಲ್ಲದೆ ಕಾಗೆಯ ಮಾಂಸ ಊಟಕ್ಕೆ 
ಆಗದು ಎಂಬುದು ಲೋ ಪ್ರಸಿದ್ಧವಾದುದರಿಂದ ಅದು ನಿಷಿದ್ವ ಆಗ ಜಂಬುಕನು 
ಹೀಗೆಂದಿತು : ಹಾಗಾದರೆ ದೇವರು ನನ್ನನ್ನು ಆರೋಗಿಸಿ ನಿರೋಗಿಗಳಾಗಿರಿ ಎನ್ನಲು 
ಉತ್ತುಂಗಮತ್ತ ಮಾತಂಗಗಳನ್ನು ಕೊಂದು ತಿನ್ನುವ ಸಿಂಹವು ಒಂದು ನರಿಯನ್ನು ತಿಂದಿತು 
ಎಂದು ಲೋಕ ಅಪಹಾಸ್ಕಮಾಡೀತು. ಹುಲಿಯು ಕಲಿ ಎಂಬಂತೆ ಮುಂದೆ ಬಂದು 
ದೇವರು ನನ್ನನ್ನು ತಿಂದು ನಿಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಿರಿ ಎಂದಿತು. ಅದಕ್ಕೆ ಸಿಂಹವು 
ನಾನು ವ್ರಣಶರೀರಿ, ನನ್ನ ಹುಣ್ಣಿನೊಳಗೆ ನಿನ್ನ ರೋಮವು ಹೋದರೆ ಕೆಟ್ಟುಹೋಗುವೆ. 
ನಿನ್ನ ಮಾಂಸವನ್ನು ಹೇಗೆ ತಿನ್ನಲಾದೀತು ಎಂದಿತು. ಇದೆಲ್ಲವನ್ನೂ ಕೇಳಿದ ಒಂಟೆಯು 





೧೬೬ ಕರ್ಣಾಟಕ ಪಂಚತಂತ್ರಂ 
ನಂಬಿ ಬಂದಿರ್ದೆನ್ನನೆಂತುಂ ತಿಂಬುದಿಲ್ಲಮಾದೊಡಮಾನುಂ ನುಡಿದು ಮಾತಂ ಪಾಲಿಸುವೆನೆಂದು 
ಸಿಂಹದ ಸಮೀಹಕ್ಕೆ ಬಂದೆನ್ನೊಡಲ್‌ ದೇವರೆಡರ್ಗಲ್ಲದೊಡೇವಾಲಕಿ, ಎನ್ನ ಶರೀರಮಂ ಕೈಕೊಳ್ಳಿಮೆನೆ 
ಮದೋತ್ಯಟನುಸಿರದಿರ್ಪುದುಂ ಸೃಗಾಲ ಶಾರ್ದೂಲ ಕಾಕಂಗಳ್‌ ಕಥಕನ ಪೃಥುಶರೀರಮಂ ಸೀಬ್ದು 
ಸೀಅುಂಬುಳಾಡಿ ಕೊಂದುವು. 
ಶ್ಲೋ!! ಬಹವಃ ಪಂಡಿತಾಃ ಕ್ಷುದ್ರಾಃ ಸರ್ವೇ ಮಾಯೋಪಜೀವಿನಃ 
ಕುರ್ಕುರ್ದೋಷಮದೋಷಂ ವಾ ಉಷ್ಟೇ ಕಾಕಾದಯೋ ಯಥಾ॥!೧೦೪!! 
ಟೀ! ಹಲಬರು ಪಂಡಿತರು ಕ್ಷುದ್ರರು ವಂಚನೆಯಿಂ ಜೀವಿಪ್ಪರೆಲ್ಲರು ಲೇಸನಾದೊಡಂ. 
ಹೊಲ್ಲೆಹವಂ ಮಾಲ್ಲರು. ಅದು ಹೇಗೆಂದೊಡೊಟ್ಟೆಯಂ ಕಾಕಾದಿಗಳ್‌ ಕೊಲಿಸಿದ ಹಾಗೆ. ಎಂಬುದು 
ಕಾರಣಂ ದುಷ್ಟರ ನಡುವಿರ್ದ ಶಿಷ್ಟಂಗೇಗೆಯ್ದುಂ ಸುಖಮಾಗಲಚೆಿಯದು ಪಿಂಗಳಕನೆನಗಿನಿತನರ್ಥಮಂ 
ಬಗೆವುದೆಲ್ಲಂ ಕ್ಲುದ್ರಪರಿವಾರ ಪ್ರೇರಣೆಯಿಂದಲ್ಲದೆ ಪೆಅತೊಂದು ಕಾರಣಮಿಲ್ಲಿನೆ ದವನಕನಿಂತೆಂದಂ: 
ನೀಂ ಪೇಲ್ಡಿ ದೃಷ್ಟಾಂತಂಗಳ್‌ ಪುಸಿಯಲ್ಲಮದೆಂತೆನೆ : 
ಶ್ಲೋ! ಬಹವೋ ಬಲವಂತಶ್ಚ ಉಪಾಯಜ್ಞಾಶ್ಚ ದುರ್ಜನಾಃ 
ಎಂಬ ಕಥೆಯೊಂದುಂಟೆನೆ ಸಂಜೀವಕನದೆಂತೆನೆ ದವನಕಂ ಪೇಲ್ಗುಂ : 
೧೮. ನಾಲ್ಡರ್‌ ಧೂರ್ತರ್‌ ಓರ್ವ ಬ್ರಾಹ್ಮಣನಂ ವಂಚಿಸಿದ ಕಥೆ 


ಒಬ್ಬ ಶ್ರೋತ್ರಿಯನಪ್ಪ ಪಾರ್ವಂ ಯಜ್ಞ ನಿಮಿತ್ತಂ ಒಂದಾಡಂ ಬೇಜೂರಿಂ ಮಾಜುಗೊಂಡು 
ಪೆಗಲೊಳಿಕ್ಕಿ ಪೋಪನಂ ನಾಲ್ವರ್‌ ಧೂರ್ತರ್‌ ಕಂಡು ನಾವೀ ಬೆಳ್ಳನನಾಳವಾಡಿಕೊಂಡೀಯಾಡಂ 
ನಾಯಂ ಮಾಡಿ ತಿಂಬಂ ಬನ್ನಿಮೆಂದು ಮುಂದೆ ಪರಿದೋರೊರ್ವರೆ ಮಾರ್ಬಟ್ಟೆಯೊಳ್‌ ಬರ್ಪಂತಾಗಿ 


ದುಷ್ಟರನ್ನು ತಿನ್ನದ ಸಿಂಹವು ತನ್ನನ್ನೇ ನಂಬಿ ಬಂದ ನನ್ನನ್ನು ಹೇಗೂ ತಿನ್ನದು. ಅದರಿಂದ 
ನಾನೂ ನನ್ನ ಸರದಿಯನ್ನು ಪಾಲಿಸುವೆನು ಎಂದು ಸಿಂಹದ ಬಳಿಗೆ ಬಂದು ನನ್ನ ಶರೀರವು 
ದೇವರ ಆಪತ್ರಿಗಾಗದಿದ್ದರೆ ಏನು ಪ್ರಯೋಜನ, ನನ್ನ ಶರೀರವನ್ನು ಸ್ವೀಕರಿಸಿರಿ ಎನ್ನಲು 
ಮದೋತ್ಕಟನೂ ಮೌನದಿಂದಿರಲು ಸೃಗಾಲ ಶಾರ್ದೂಲ ಕಾಗೆಗಳು ಕಥಕನ ದೊಡ್ಡ 
ದೇಹವನ್ನು ಹರಿಹರಿದು ಕೊಂದುವು. ಶ್ಲೋ! ಹಲವರು ಪಂಡಿತರೂ ಕ್ಷುದ್ರರೂ 
ವಂಚನೆಯಿಂದ ಜೀವಿಸುವವರೆಲ್ಲರೂ ಒಂಟೆಯನ್ನು ಕಾಗೆ ಮೊದಲಾದವು ಕೊಂದ ಹಾಗೆ 
ಲೇಸನ್ನೂ ಹೊಲೆಗೆಡಿಸುವವರು. ವ॥ ಅದರಿಂದ ದುಷ್ಟರ ನಡುವಿರುವ ಶಿಷ್ಟರಿಗೆ 
ಏನಾದರೂ ಸುಖ ಸಿಗದು. ಪಿಂಗಳಕನು ನನಗೆ ಇಷ್ಟೆಲ್ಲ ಅನರ್ಥವನ್ನುಂಟುಮಾಡುವುದು 
ಕ್ಷುದ್ರ ಪರಿವಾರದ ಪ್ರೇರಣೆಯಿಂದಲ್ಲದೆ, ಬೇರೆ ಕಾರಣದಿಂದಲ್ಲ. ಅದಕ್ಕೆ ದವನಕನು 
ಹೀಗೆಂದನು ; ನೀನು ಹೇಳಿದ ದೃಷ್ಟಾಂತಗಳು ಸುಳ್ಳಲ್ಲ. ಶ್ಲೋ! "ಬಹವೋ ಬಲವಂತಶ್ಚ 
ಉಪಾಯಜ್ಞಾಶ್ವ ದುರ್ಜನಾಃ' ಎಂಬ ಕಥೆಯುಂಟು. ಸಂಜೀವಕನು ಅದೇನು ಎನ್ನಲು 
ದವನಕನು ಹೇಳತೊಡಗಿತು: ಒಬ್ಬ ಬ್ರಾಹ್ಮಣನು ಯಜ್ಞಕ್ಕಾಗಿ ಒಂದು ಆಡನ್ನು ಬೇರ 
ಊರಿನಿಂದ ಕ್ರಯಕ್ಕೆ ಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದನು. ಅವನನ್ನು 
ನಾಲ್ವರು ಧೂರ್ತರು ನೋಡಿದರು. ನಾವು ಈ ದಡ್ಡನನ್ನು ಮೋಸಮಾಡಿ ಈ ಆಡನ್ನು 
ನಾಯಿಯನ್ನಾಗಿ ಮಾಡಿ ತಿನ್ನೋಣ, ಬನ್ನಿರಿ ಎಂದು ಮಾತನಾಡಿಕೊಂಡು ಮುಂದುವರಿದು 


ಭೇದ ಪ್ರಕರಣಂ ೧೬೭ 
ಬರುತ್ತುಂ ಮುನ್ನಮೊರ್ವಂ ಬಂದೆಲೆ ಪಾರ್ವ! ನೀನಪ್ಪೊಡೆ ದುರ್ವಾಸನ ಸಮಾನನಪ್ಪ ಬ್ರಾಹ್ಮಣಂ 
ನೀನೀ ಶ್ವಾನನನೇನಿಮಿತ್ತಂ ಪೊತ್ತು ಪೋದಹೆಯೆಂದು ನುಡಿದು ಪೋದಂ. ಆ ಭಟ್ಟನೀ ದುಹ್ಪಂಗೆ 
ಮಅಂಮಾತುಗೊಟ್ಟೊಡೇನಪ್ಪುದೆಂದುಸಿರದೆ ನಡೆವುದುಂ ಮತ್ತೊರ್ವನಿದಿರೆ ಬಂದೆಲೆ ಭಟ್ಟರೇ! 
ಬ್ರಾಹ್ಮಣಂ ನಾಯಂ ಮುಟ್ಟಲಾಗದೆಂಬರದು ಕೆಟ್ಟು ಪೊತ್ತುಕೊಂಡು ಪೋದಪೆ ನೀಜಿಶ್ತಾನುಂ 
ಮರುಳ್ಳೊಂಡಿರೋ ಮರುಳಿಕ್ಕಿ ಅಟ್ಟುದನುಂದಿರೋ ಪೇಟೆಮಲ್ಲದಾಗಳ್‌ ನೀನೆತ್ತಲೀ 
ಚಂಡಾಲಕರ್ಮದೊಳ್‌ ತೊಡರು ಇಂತು ಭ್ರಷ್ಟಾಚಾರನಾದೆ, ನಿನ್ನಂ ಮುಟ್ಟಲಾಗದೆಂದವಂ 
ಕಳಿದು ಪೋಪುದುಂ, ಭಟ್ಟಂಗೆ ಭಾಂತಿಪುಟ್ಟಿ ನಿಂದು ಪೆಗಲೊಳಿರ್ದ ಛಾಗಲಮಂ ಭೂಭಾಗದೊಳಿಟಿಪಿ, 





ಶ್ರವಣ ಶಿರಃಪುಚ್ಛಾಸ್ಮಾ 

ದೃವಯವಮಂ ಮುಟ್ಟ ನೋಡಿ ನಾಯಲ್ಲಿದು ಭೂ 

ಭುವನ ಪ್ರಸಿದ್ಧಮಜಮೆಂ 

ದವಧಾರಿಸಿ ಪೊತ್ತುಕೊಂಡು ಪೋದಂ ಪಾರ್ವಂ ೨೦೮ 


ಅಂತು ನಡೆದ ಪಾರ್ವಂಗೆ ಮತ್ತೊರ್ವನಿದಿರಂ ಬಂದೆಲೆ ಪಾರ್ವ! ನಿಮಗೆ ಕುಶಾಕ್ಚಮಾಲಾ 
ಯಜ್ಞೋಪವೀತೋತ್ತರೀಯಾದಿ ಚಹ್ನಂಗಳಿತ್ತಲೀ ನಾಯಂ ಪೊತ್ತು ಪೋಪುದೆತ್ತಲೆತ್ತಾನುಂ ನಿಮಗೆ 
ಮೃಗಯಾವ್ಯಸನ ವ್ಯಾಹಾರಮಾದುದಕ್ಕುಮಲ್ಲದಾಗಳಿದು ನಿಮ್ಮ ದುಷ್ಕರ್ಮದ ಫಲಮೆಂದು ನುಡಿದು 
ಪೋಪುದುಮಾ ಪಾರ್ವಂ ಚೋದ್ಯಂಬಟ್ಟು, 


ಒಬ್ಬೊಬ್ಬರಾಗಿ ಬೇರೊಂದು ದಾರಿಯಿಂದ ಬಂದರು. ಮೊದಲೊಬ್ಬ ಬಂದನು. : ಎಲೈ 
ಬ್ರಾಹ್ಮಣ ! ನೀನಾದರೋ ದುರ್ವಾಸನ ಸಮಾನನಾದ ಬ್ರಾಹ್ಮಣ. ನೀನು ಈ ಶ್ವಾನವನ್ನು 
ಯಾವುದಕ್ಕಾಗಿ ಹೊತ್ತುಕೊಂಡು ಹೋಗುವೆ ಎಂದು ನುಡಿದು ಹೋದನು. ಆ ಭಟ್ಟನು 
ಈ ದುಷ್ಟನಿಗೆ ಪ್ರತ್ಯುತ್ತರ ಕೊಟ್ಟು ಏನಾಗಬೇಕೆಂದು ಮಾತನಾಡದೆ ಮುಂದಕ್ಕೆ ನಡೆದನು. 
ಅಷ್ಟರಲ್ಲಿ ಮತ್ತೊಬ್ಬನು ಎದುರುಗಡೆಯಿಂದಲೇ ಬಂದು ಎಲೆ ಭಟ್ಟರೇ ! ಬ್ರಾಹ್ಮಣನು 
ನಾಯಿಯನ್ನು ಮುಟ್ಟಬಾರದು ಎನ್ನುವರು ಅದು ಬಿಟ್ಟು ಹೊತ್ತುಕೊಂಡು ಹೋಗುವಿರಿ. 
ನೀವೆಲ್ಲಿಯಾದರೂ ಹುಚ್ಚರಾದಿರೋ, ಇಲ್ಲವೆ ಹುಚ್ಚು ಹಿಡಿಯಲಿ ಎಂದು ಮಾಡಿದ 
ಅಡುಗೆಯನ್ನು ಉಂಡಿರೋ ಹೇಳಿರಿ. ಅಲ್ಲದಿದ್ದರೆ ನೀವು ಇಂಥ ಚಂಡಾಲಕರ್ಮದಲ್ಲಿ 
ತೊಡಗಿ ಹೀಗೆ ಭ್ರಷ್ಟಾಚಾರರಾದಿರಿ. ನಿಮ್ಮನ್ನು ಮುಟ್ಟಬಾರದು ಎಂದು ಅವನು ಅಲ್ಲಿಂದ 
ಹೊರಟುಹೋದನು. ಭಟ್ಟನಿಗೆ ಭ್ರಾಂತಿ ಕವಿದು ಹೆಗಲಲ್ಲಿ ಹೊತ್ತ ಆಡನ್ನು ಕೆಳಕ್ಕಿಳಿಸಿ 
೨೦೮. ಕಿವಿ, ಮಂಡೆ, ಬಾಲ ಮೊದಲಾದ ಅವಯವಗಳನ್ನು ಮುಟ್ಟಿ ನೋಡಿ ಇದು 
ನಾಯಲ್ಲ; ಭುವನಪ್ರಸಿದ್ಧವೆಂಬಂತೆ ಇದು ಆಡೇ ಆಗಿದೆ ಎಂದು ಅಲ್ಲಿಂದ ಮುಂದಕ್ಕೆ 
ಹೊತ್ತುಕೊಂಡು ಹೋದನು. ವ॥ ಹಾಗೆ. ನಡೆಯುತಿದ್ದ ಬ್ರಾಹ್ಮಣನ ಎದುರು ಮತ್ತೊಬ್ಬನು 
ಬಂದು ಎಲೈ ಬ್ರಾಹ್ಮಣ ! ನಿಮ್ಮದರ್ಭೆ, ಜಪಸರ, ಯಜ್ಞೋಪವೀತ, ಉತ್ತರೀಯಗಳೆಲ್ಲಿ, 
ಈ ನಾಯಿಯನ್ನು ಹೊತ್ತುಕೊಂಡು ಹೋಗುವ ಈ ಹೀನಕಾರ್ಯವೆಲ್ಲಿ ! ಎಲ್ಲಿಯಾದರೂ 
ನಿಮಗೆ ಬೇಟೆಯಾಡುವ ಚಟ ಹತ್ತಿರಬೇಕು. ಅಲ್ಲದಿದ್ದರೆ ಇದು ನಿಮ್ಮ ದುಷ್ಕರ್ಮದ 


೧೬೮ ಕರ್ಣಾಟಕ ಪಂಚತಂತ್ರಂ 
y ಚಿತ್ತಭ್ರಾಂತಿಶ್ರಾಂತಂ 

ಪೊತ್ತುದುಮಂ ತಡವಿ ನೋಡುತುಂ ಛಾಗಲಮಂ 

ಮತ್ತಾ ಪಾರ್ವಂ ವಿಸಿತ 

ಚಿತ್ತಂ ಚಿಂತಿಸುತೆ ಮುಂತೆ ಬರೆ ಮತ್ತೊರ್ವಂ ೨೦೯ 

ಅಂತು ಬಂದೆಲೆ ದ್ವಿಜ! ನೀನಿನಿತು ಕಾಲಂ ಬ್ರಾಮ್ಮಣನುಂ ಸದಾಚಾರನುಮಾಗಿರ್ದೀಗಳೀ 
ಶ್ವಾನನಂ ಪೊತ್ತು ಹೀನಜಾತಿ ಸಮಾನನಾದೆ. ಇದಂ ಮಹಾಜನಂಗಳ್‌ ಕಂಡರಪ್ಪೊಡೆ ಸಭಾಜನಕ್ಕಂ 
ಸಹಪಜ್ಜೆಗಂ ಪೊಜಗೆಂದು ಸಮಯಬಾಹ್ಮನಂ ಮಾಟ್ಬರದಲಿಂದೀ ನಾಯನೀಡಾಡಿ ಪ್ರಾಯಶ್ಚಿತ್ಸಮಂ 
ಕೈತೊಳ್ಳಿಮೆಂದು ಪೇಟ್ತು ಪೋಪುದುಮಾ ಪಾರ್ವನಿದಂ ಕಂಡವರೆಲ್ಲಂ ನಾಯಂ ಪೊತ್ತುಕೊಂಡು 
ಪೋದಪನೆನುತ್ತುಮಿರ್ದರಾನೆತ್ತಾನುಂ ಮರುಳ್ಗೊಂಡೆನಕ್ಕುವುದಲ್ಲದಾಗಳಿದು ಕಾಮರೂಪಿಯಕ್ಕುಮಿದನೆಂತ 
ಆೆಯಲಕ್ಕುಮೆಂದು ಭಯಂಗೊಂಡಾಡಂ ಶ್ವಾನನೆಂದೀಡಾಡಿ ಮಾಳಂಗೊಂಡೋಡಿದಂ. ಇತ್ತಲಾ 
ಧೂರ್ತರೆಲ್ಲರ್‌ ಬಂದು ತಮ್ಮ ವಂಚನೋಹಾಯಕ್ಕೆ ತಾವೆ ಮೆಚ್ಚಿ ನಕ್ಕು ಆಡಂ ತಿಂದರ್‌ ಎಂಬ 
ಕಥೆಯಂತಾದುದದಟಿಂ 
ಶ್ಲೋ! ಬಹವೋ ಬಲವಂತಶ್ಚ ಉಪಾಯಜ್ಞಾಸ್ಟ ದುರ್ಜನಾಃ 
ಶಕ್ಕಾ ವಂಚಯಿತುಂ ಬುದ್ಧ್ಯಾ ಬ್ರಾಹ್ಮಣಂ ಛಾಗ ಕುರ್ಕುರಾತ್‌ 11೧೦೫11 
ಟೀ॥! ಹಲಂಬರು ಶಕ್ತಿವಂತರುಂ ಉಪಾಯಮಂ ಬಲ್ಲ ದುರ್ಜನರುಂ ಬುದ್ಧಿಯಿಂದೊರ್ಬನಂ 

ವಂಚಿಸಲು ಸಮರ್ಥರು. ಅದೆಂತೆಂದೊಡೆ ಬ್ರಾಹ್ಮಣನ ಕೈಯಲಿರ್ದಾಡಂ ನಾಯೆಂದು ಹಾಕಿಸಿದಹಗೆ 
ಎಂಬುದಂಮಲ್ಲದೆಯುಂ ಪ್ರಭಾಕರನೆಂಬ ಗುರುವಂ ಅಂಬಷ್ಟ ಛಂದೋರಗವೆಂದು 
ಪೇಟ್ಜನಿತಅಕೊಳರಸನಂತಾ ಭಟ್ಟನುಮಂ ಪಲಂಬರ್‌ ದುಷ್ಪರೊಂದಾಗಿ ಮರುಳ್ಳಾಡಿದರ್‌; ಮತ್ತಂ 
ವರರುಚಿ ಭಟ್ಟನಂ ಪಲರ್‌ ದುಷ್ಪರೊಂದಾಗಿ ಪೊಲೆಯನೆಂದು ಗೆಲೆ ಬಾಯಾರ್ವರೆಂದೊಡುಆೆದರಳೆ 


ಫಲ ಎಂದು ಹೇಳಿ ಹೋದನು. ಆ ಬ್ರಾಹ್ಮಣನು ಆಶ್ಚರ್ಯಪಟ್ಟು ೨೦೯. ಭ್ರಮೆಯಿಂದ 
ಬಳಲಿ ಹೊತ್ತುದನ್ನು ತಡವಿ ನೋಡುತ್ತ ವಿಸ್ಥಿತನಾಗಿ ಮುಂದುವರಿದನು. ಇನ್ನೊಬ್ಬನು 
ಬಂದು ವ॥ ಎಲೈ ದಧ್ವಿಜೋತ್ತಮನೇ ! ನೀನು ಇಷ್ಟರವರೆಗೆ ಬ್ರಾಹ್ಮಣನೂ ಸದಾಬಾರನೂ 
ಆಗಿದ್ದು ಈಗ ಈ ಶ್ವಾನವನ್ನು ಹೊತ್ತು ಹೀನಜಾತಿಗೆ ಸಮಾನನಾದೆ. ಇದನ್ನು ಮಹಾಜನರು 
ಕಂಡರಾದರೆ ಸಭಾಜನಕ್ಕೂ ಸಹಪಂಕ್ತಿಗೂ ಹೊರಗೆಂದು ಧರ್ಮಭ್ರಷ್ಟನನ್ನಾಗಿ ಮಾಡುವರು. 
ಅದರಿಂದ ಈ ನಾಯಿಯನ್ನು ಬಿಸುಟು ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳು ಎಂದು 
ಹೇಳಿ ಹೋದನು. ಆ ಬ್ರಾಹ್ಮಣನು ಇದನ್ನು ಕಂಡವರೆಲ್ಲರೂ ನಾಯಿಯನ್ನು ಹೊತ್ತುಕೊಂಡು 
ಹೋಗುವನು ಎಂದು ಹೇಳುತ್ತಿರುವರು. ನನಗೇನೋ ಮರುಳು ಹಿಡಿದಿರಬೇಕು. ಅದಲ್ಲದೆ 
ಇದು ಕಾಮರೂಪಿಯಾಗಿದೆ ಎಂದು ಭಯಗೊಂಡು ಆಡನ್ನು ನಾಯಿಯೆಂದು ಬಿಸುಟು 
ಓಡಿದನು. ಇತ್ತ ಆ ಧೂರ್ತರೆಲ್ಲರೂ ಬಂದು ತಮ್ಮವಂಚನೋಪಾಯಕ್ಕೆ ತಾವೇ ಮೆಚ್ಚಿ 
ನಕ್ಕು ಆಡನ್ನು ಕೊಂದು ತಿಂದರು. ಅದರಿಂದ ಶ್ಲೋ!! ಹಲವರು ಶಕ್ತಿವಂತರೂ 
ಉಪಾಯವನ್ನು ಬಲ್ಲ ದುರ್ಜನರೂ ಬ್ರಾಹ್ಮಣನ ಕೈಯಲ್ಲಿದ್ದ ಆಡನ್ನು ನಾಯಿಯೆಂದು 
ಹಾಕಿಸಿದಂತೆ ಬುದ್ಧಿಪೂರ್ವಕವಾಗಿ ಒಬ್ಬನನ್ನು ವಂಚಿಸಲು ಸಮರ್ಥರಾಗಿರುವರು. ವ॥ 
ಪಿಂಗಳಕನು ಈಗ ನಿಷ್ಕಾರಣವಾಗಿ ನಿನ್ನ ಮೇಲೆ ಮುಳಿದಿರುವನು. ಅಲ್ಲದೆ, 


ಭೇದ ಪ್ರಕರಣಂ ೧೬೯ 
ವಾವುದು. ಪಿಂಗಳಕನೀಗಳ್‌ ನಿನಗೆ ನಿರ್ನಿಮಿತ್ತಂ ಮುಳಿದನಲ್ಲದೆಯುಂ, “ಕರ್ತವ್ಯಂ ಚೆ ನಕರ್ರವಂ 
ಯದುಕ್ತಂ ಬಹುಭಿರ್ಜನೈಃ' ಎಂಬೀ ನಯಮಂ ಕೈಕೊಂಡತಿಕೋಪಿಯಾಗಿರ್ದಪನೀಯವಸರಕ್ಕೆ 
ಕಜ್ಜಮದೆಂತೆನೆ : 


ಶ್ಲೋ ಯಾವದ್ದಯಸ್ಮ ಭೇತವ್ಯಂ ತಾವದ್ಧಯಮನಾಗತಂ 
ಆಗತಂ ತು ಭಯಂ ಪೃಷ್ಟ್ವಾ ತತ್ಕಾಲೇಚ ಭಯಂ ತ್ಯಜೇತ್‌ 11೧೦೬/! 
ಟೀ!! ಎನ್ನೆವರಂ ಭಯಂ ಬಹುದು ಅನ್ನೆವರಮಂಜುವುದು ; ಭಯಂ ಮುಟ್ಟಿ ಬಂದ 
ಬಟೆಕ್ಕಂಜಲಾಗದು-ಎಂಬುದನಟಿದು ತಟಿಸಂದಿಜಿವುದೆ ನಯಮಲ್ಲದೆ ಪೇಂತಾವ ನಯಕ್ಕುಪಾಯಮಿಲ್ಲೆನೆ 
ಸಂಜೀವಕನಿಂತೆಂದಂ : 
ಶ್ಲೋ! ಕೋಹಂ ಕೌದೇಶಕಾಲೌ ಸಮವಿಷಮಗುಣಾಃ ಕೇದ್ದಿಷಃ ಕೇ ಸಹಾಯಾಃ 
ಕಾ ಶಕ್ತಿಃ ಕೋಭ್ಕುಹಾಯಃ ಕಥಮಪಿ ಚ ಕಿಯತ್ಕೀದೃಶೀ ದೈವಸಂಪತ್‌ 
ಸಂಪತ್ತೌ ಕೋನುಬಂಧಃ ಪ್ರತಿಹತ ವಚನಸ್ಕೋತ್ತರಂ ಕಿನ್ನುಮೇಸ್ಕಾತ್‌ 
ಇತ್ಯೇವಂ ಕಾರ್ಯಸಿದ್ಧೌ ವೃವಸಿತ ಮನಸೋ ನೋಷಹಾಸ್ಕಂ ಪ್ರಯಾಂತಿ!೧೦೭॥ 
ಟೀ! ನಾನಾರ್‌ ದೇಶಕಾಲಂಗಳಾವುವು ಸಮವಿಷಮವಹ ಹಗೆಗಳಾರ್‌ ಸಹಾಯರಾರ್‌ 
ತನ್ನ ಶಕ್ತಿಯಷ್ಟುಪಾಯಮಾವುದು ಅದು ಹೇಂಗೆ ದೈವಸಹಾಯವೆಷ್ಟು ಆವುದ್ಯೋಗದಿಂ ದೈವಸಹಾಯಂ 
ದೊರೆಕೊಂಬುದು ಲೋಗರಿಂ ಕಿಡುವ ನುಡಿಯುಳ್ಳವಗುತ್ತರವಾವುದಹುದೆಂತೆಂತೀ ಪ್ರಕಾರದಿಂ 
ತಮ್ಮ ಕಾರಸಿದ್ಧಿಯಲ್ಲಿ ಉದ್ಯೋಗಚಿತ್ತವುಳ್ಳವರೆಂದುಂ ನಗಿಸಿಕೊಳ್ಳದಿಹರು. 


ಶ್ಲೋ!! ಭಯ ಬರುವವರೆಗೆ ಅದಕ್ಕಂಜಬೇಕು. ಭಯ ಹತ್ತಿರ ಬಂದ ಬಳಿಕ ಅದಕ್ಕೆ 
ಹೆದರಬಾರದು ಎಂಬುದನ್ನು ತಿಳಿದು ನಿಶ್ಚಯಿಸಿ ಇರಿಯುವುದು ಧರ್ಮವಲ್ಲದೆ ಬೇರೆ 
ಯಾವ ಉಪಾಯವೂ ಕಾಣುವುದಿಲ್ಲ, ಎನ್ನಲು ಸಂಜೀವಕನು ಹೀಗೆಂದನು ; ಶ್ಲೋ! 
ನಾನು ಯಾರು, ದೇಶಕಾಲಗಳು ಯಾವುವು, ಸಮವಿಷಮರಾದ ಹಗೆಗಳು ಯಾರು, 
ತನ್ನ ಶಕ್ತಿಗೆ ಲಭ್ಯವಾದ ಉಪಾಯ ಯಾವುದು, ಅದು ಹೇಗೆ, ದೈವಸಹಾಯವೆಷ್ಟು, 
ಯಾವ ಉದ್ಯೋಗದಿಂದ ದೈವಸಹಾಯವು ಲಭಿಸುವುದು, ಜನರಿಂದ ಅವಮಾನಕರವಾದ 
ಮಾತಿಗೆ ಉತ್ತರವೇನು ಎಂದು ಈ ಪ್ರಕಾರವಾಗಿ ತಮ್ಮ ಕಾರ್ಯಸಿದ್ದಿಯಲ್ಲಿ 
ಉದ್ಯೋಗಚಿತ್ತವುಳ್ಳವರು ಯಾವಾಗಲಾದರೂ ನಗೆಗೀಡಾಗದೆ ಇರಲಾರರು. ಶ್ಲೋ! 
ಗುಣವಂತರಾಗಲಿ ಗುಣಹೀನರಾಗಲಿ ಕಾರ್ಯವನ್ನು ಮಾಡುವವರಿಗೆ ಬುದ್ಧಿವಂತರಿಂದ 
ಯಾವ ಕಾರ್ಯವಾದರೂ ನಿರ್ಧರಿತವಾಗುವುದು. ಅತಿತ್ವರಿತವಾಗಿ ಕೆಲಸಮಾಡುವವರಿಗೆ 
ಕಾರ್ಯಗಳಾದ ಮೇಲೆ ಶಲ್ಯದಂತೆ ಹೃದಯವನ್ನು ಚುಚ್ಚುವುದು. ವ॥। ನಾನಾದರೋ 
ಎತ್ತು, ನನಗೆ ಸಹಾಯಾದಿ ಸಾಧನೋಪಾಯಗಳೊಂದೂ ಇಲ್ಲ. ಪಿಂಗಳಕನಾದರೋ 
ಮದ್ದಾನೆಗಳ ಹಿಂಡುಗಳನ್ನು ದಿಂಡುಗೆಡುವ ಸಿಂಹ. ಅದರಿಂದ ಅಸಮಾನವಿಗ್ರಹನೊಡನೆ 
ಸಮಾನವಿಗ್ರಹವನ್ನು ಹೇಗೆ ಕೈಗೊಳ್ಳಲಿ ಎಂದಿತು. ಹೀಗೇಕೆ ಮನಗುಂದಿ ಮಾತಾಡುವೆ 
ಎಂದು ದವನಕನು ಹೀಗೆಂದಿತು; ದೈವಬಲ, ಮನುಷ್ಯಬಲ ಎಂಬ ಎರಡರಲ್ಲಿಯೂ 
ಕಾರ್ಯಸಿದ್ಧಿಯಾಗುವುದು. ಅಲ್ಲಿ ಮನುಷ್ಯಬಲವಿಲ್ಲದವರು ಸತ್ತ್ವವಿಳಂಬಿಗಳಾಗಿ 





೧೭೦ ಕರ್ಣಾಟಕ ಪಂಚತಂತ್ರಂ 
ಶ್ಲೋ!! ಗುಣವದಗುಣವದ್ವಾ ಕುರ್ವತಾ ಕಾರ್ಯಜಾತಂ 

ಪರಿಣತಿರವಧಾರ್ಕಾ ಯತ್ನತಃ ಪಂಡಿತೇನ 

ಅತಿರಭಸಕೃತಾನಾಂ ಕರ್ಮಣಾಮಾಪಿಹತ್ತೇ 

ರ್ಭವತಿ ಹೃದಯದಾಹೀ ಶಲ್ಮತುಲ್ಳೋ ವಿಪಾಕಃ Hoos 

ಟೀ!! ಗುಣಮುಳ್ಳರಾಗಲಿ ಗುಣಹೀನರಾಗಲಿ ಕಾರೃವಂ ಮಾಡುವವರ್ಗೆ ಬುದ್ಧಿವಂತರಿಂದಾವ 

ಕಾರೃವುಂ ನಿಶ್ವಯಿಸಲ್ಪಡುವುದು. ಅತಿತ್ಥರಿತದಿಂ ಮಾಡುವವರ್ಗೆ ಕಾರಂಗಳಾಧಿಪತ್ಯದಲ್ಲಿ ಶಲ್ಯದೋಹಾದಿ 
ಹೃದಯವಂ ಸುಡುವುದುಂ. ಇಂತಪ್ಪ ನೀತಿಗಳೊಳವು, ಆನಪ್ಲೊಡೆತ್ತು ಎನಗೆ ಸಹಾಯಾದಿ 
ಸಾಧನೋಪಾಯಂಗಳೊಂದುಮಿಲ್ಲ ಪಿಂಗಳಕನಪ್ಪೊಡೆ ಮತ್ತಮಾತಂಗಯೂಧಮಂ ಬಿದ್‌ ಬೆಂಕೊಂಡು 
ಕೊಲ್ವ ಸಿಂಗಂ ಆದಲೆಂದಸಮಾನ ವಿಗ್ರಹನೊಡನೆ ಸಮಾನವಿಗ್ರಹಮನೆಂತೆತ್ತಿಕೊಳ್ಳಿನೆಂದೊಡೆ ಇಂತೇಕೆ 
ಮನಂಗುಂದಿ ನುಡಿವೆಯೆಂದು ದವನಕನಿಂತೆಂದಂ : ದೈವ ಮನುಷ್ಯಬಲಮೆಂಬೆರಡಜಕೊಳಂ 
ಕಾರ್ಯಸಿದ್ಧಿಯಕ್ಕುಂ ಅಲ್ಲಿ ಮನುಷ್ಯಬಲಮಿಲ್ಲದವರ್‌ ಸತ್ತ್ವಾವಿಳಂಬಿಗಳಾಗಿ ಸಾಹಸಂಗೆಯ್ದು 
ದೈವಬಲದಿಂದಧಿಕರಪ್ಪರಂ ಗೆಲ್ಲ ಕಥೆಗಳೊಳವೆನೆ ಸಂಜೀವಕನದೆಂತೆನೆ ದವನಕಂ ಹೇಟ್ಬುಂ : 


೧೯. ಟಟ್ಟಿಭ ಮಿಥುನಂಗಳ ಕಥೆ 


ಬಲವೈರಿಸ್ಥಾರವಜ್ರಾಧಿಕ ಭಯಚಕಿತೋದ್ಧೂತ ಮೈನಾಕಗೋತ್ರಾ 
ಚಲಪಕ್ಷತ್ರಾಯಿಯಿಂದುಪ್ರಿಯತಮನತಿಗಂಭೀರನಂತರ್ನಿವಿಷ್ಟಾ 

ಖಿಲಲೋಕಂ ನಕ್ರಚಕ್ರಸ್ಥುರದುರುತರಯಾದಶ್ಚರಾಧ್ಯಾಸಿತ ಪ್ರೋ 

ತೈಲಿತಾಂಭಃ ಕುಂಭಿ ಕುಂಭೋನ್ಮದ ರಸವಿಲಸತ್ಕ್ಫೋಭರೌದ್ರಂ ಸಮುದ್ರಂ ೨೧೦ 


ಅಂತಾ ಸಮುದ್ರದ ತೀರೈಕ ಪ್ರದೇಶದೊಳ್‌ ಮಧುರಾಲಾಪೆಯುಂ ಚೆಂಡಪರಾಕ್ರಮನುಮೆಂಬ 
ಟಿಟ್ಟಿಭಮಿಥುನಂ ಸುಖದಿನಿರ್ದೊಂದು ದೆವಸಂ ಮಧುರಾಲಾಪೆ ನಿಜಪ್ರಾಣೇಶ್ವರಂಗಿಂತೆಂದಳ್‌: 
ಈ ಸಮುದ್ರತೀರಮಪಾಯಬಹುಳಮೆನಗಂ ಪ್ರಸವಸಮಯಮತ್ಯಾಸನ್ನವಾದಪ್ಪುದು ಇನ್ನಿಲ್ಲಿರಲ್ವಾರದು. 


ಸಾಹಸಗೆಯ್ದು ದೈವಬಲಕ್ಕಿಂತಲೂ ಅಧಿಕರಾದವರನ್ನು ಗೆದ್ದ ಕಥೆಗಳಿವೆ. ಸಂಜೀವಕನು 
ಅದೇನು ಎಂದು ಕೇಳಲು ದವನಕನು ಹೇಳತೊಡಗಿತು ; ೨೧೦. ಇಂದ್ರನ ಘನವಾದ 
ವಜ್ರಾಯುಧದ ಅತಿಶಯ ಭಯದಿಂದ ಚಕಿತವಾಗಿ, ಮೇಲಕ್ಕೆದ್ದ ಮೈನಾಕವೇ ಮೊದಲಾದ 
ಕುಲಪರ್ವತಗಳ ರೆಕ್ಕೆಗಳನ್ನು ಸಲಹಿದುದೂ, ಚಂದ್ರನಿಗೆ ಅತ್ಯಂತ ಪ್ರಿಯನಾಗಿರುವುದೂ 
ಅತ್ಯಂತ ಗಂಭೀರನೂ, ಅಖಿಲ ಲೋಕಗಳನ್ನು ಒಳಗೊಂಡವನೂ, ಮೊಸಳೆಗಳ ಸಮೂಹ 
ದಿಂದ ಅತ್ಯಂತ ಶೋಭಿಸುವುದೂ ಜಲಚರಪ್ರಾಣಿಗಳ ಆವಾಸದಿಂದ ಕ್ಷುಭಿತವಾದುದೂ, 
ನೀರಾನೆಯ ಕುಂಭಸ್ಥಲದ ಮದಜಲದಿಂದ ಶೋಭಿಸುವುದೂ ಕ್ಲೋಭೆಯಿಂದ ರೌದ್ರ 
ವಾದುದೂ ಆದ ಸಮುದ್ರದ ತೀರದಲ್ಲಿ ವ॥ ಒಂದು ಪ್ರದೇಶದಲ್ಲಿ ಮಧುರಾಲಾಪೆಯೂ 
ಚಂಡಪರಾಕ್ರಮನೂ ಎಂಬ ಟಿಟ್ಟಿಭಗಳು ಸುಖದಿಂದ ಇದ್ದುವು. ಒಂದು ಬನ 
ಮಧುರಾಲಾಪೆ ತನ್ನ ಪ್ರಾಣೇಶನೊಡನೆ ಹೀಗೆಂದಳು : ಈ ಸಮುದ್ರತೀರವು ಬಹಳ 
ಅಪಾಯಕರವಾಗಿದೆ. ನನಗೂ ಪ್ರಸವಕಾಲ ಹತ್ತಿರ ಹತ್ತಿರವಾಗುತ್ತ ಬಂತು. ಇನ್ನು 
ಇಲ್ಲಿರಬಾರದು. ಬೇರೊಂದು ಸುರಕ್ಷಿತವಾದ ಸ್ಥಳವನ್ನು ನೋಡಿ ನನ್ನನ್ನು ಕರೆದುಕೊಂಡು 






ಭೇದ ಪ್ರಕರಣಂ ೧೭೧ 
ಪೆಅತೊಂದು ನಿರಾಕುಳಮಪ್ಪೆಡೆಯನೆಡೆಮಾಡಿ ಬಂದೆನ್ನನೊಡಗೊಂಡು ಪೋಗಿಮೆಂಬುದುಂ 
ಟಿಟ್ಟಿಭನಿಂತೆಂದಂ : ಇಲ್ಲಿಂದಗ್ಗಳಮಪ್ಪ ನಿರಾಕುಳಸ್ಥಾನಮಂ ಪಡೆಯಲ್ಲಾರದೆನೆ ಮಧುರಾಲಾಖೆ 
ಮತ್ತಮಿಂತೆಂದಳ್‌ : ಈ ಸಮುದ್ರಂ ಮೇಲೆ ಭೋರೆಂದೆತ್ತಿ ಬಂದೀ ತತ್ತಿಗಳಂ ಕೊಂಡು ಪೋದೊಡುತ್ತರ 
ಕಾಲಕ್ಕೇಗೆಯ್ವಂ ಪೇಟೆಮೆನೆ ಚಂಡಪರಾಕ್ರಮನಿಂತೆಂದ : 

ಬಡಬಾನಲಂಗೆ ಸಾಸಿ 

ರ್ಮಡಿಯೆನಿಸಿದ ರೌದ್ರಕೋಪಮಂ ತಳೆದೆನ್ನೊಳ್‌ 

ತೊಡರ್ದುಮಕಾರಣ ವೈರಮ 

ನೊಡರ್ಚಿಯುಂ ಕಡಲದಾರ ಮಅಕ್‌ಯಂ ಪುಗುವಂ ೨೧೧ 
ಎನೆ ಮಧುರಾಲಾಹೆ ನಿನಗಿನಿತುವರಮನರ್ಥಮನಾಕೃಷ್ಟಿಗೆಯ್ದುಕೊಳ್ಳಕಾರಣಮೇನೆನುತ್ತಂ 

ಹಿತರುಂ ಸ್ನೇಹಿತರುಂ ಹಂ 

ಡಿತರುಮೆನಿಷ್ಟವರ ವಚನಮಂ ಕೇಳಿದ ದು 

ರ್ಮತಿಯಪ್ಪವಂಗವಶ್ಯಂ 

ಸತತಂ ಕೇಡಾಗದಿರದು ಕಜ್ಜದ ಕಡೆಯೊಳ್‌ ೨೧೨ 

ಎಂಬ ನೀತಿಗಳೊಳವು. ಎನ್ನ ಮಾತಂ ಕೇಳದೆ ಕಲಹಕ್ಕೆ ಕಚ್ಚೆಯಂ ಕಟ್ಟುವ ನಿನಗೆ 

ಕಚ್ಚಪ ಕಥೆಯಾಗದೆ ಪೋಗದೆನೆ ಚಂಡಪರಾಕ್ರಮನದೆಂತೆನೆ ಮಧುರಾಲಾಪೆ ಹೇಲ್ಗುಂ: 


೨೦. ಕಚ್ಚಪ ಕಥೆ 


ಒಂದು ಸರೋವರದೊಳ್‌ ಸಕಟ ವಿಕಟಂಗಳೆಂಬೆರಡು ಹಂಸೆಗಳಿರ್ಪುವು. ಆ ಹಂಸೆಗಳ್ಗಂ 
ವಾಚಾಲನೆಂಬುದೊಂದಾವೆಗಂ ಹರಮಮಿತ್ರತ್ವಮಾಗಿ ಪಲಕಾಲಮಿರ್ಪುದುಮನಾವೃಷ್ಟಿಯಿಂದ ಕೊಳಂ 
ಬತ್ತುವುದುಂ ಕಲಹಂಸೆಗಳ್‌ ಕಂಡು ಎಮಗಿಲ್ಲಿರಲ್ದಾರದು ಮಾನಸಸರೋವರಕ್ಕೆ 


ಹೋಗಿರಿ. ಅದಕ್ಕೆ ಟಿಟ್ಟಿಭನು ಇದಕ್ಕಿಂತ ಸುರಕ್ಷಿತವಾದ ಸ್ಥಳ ಸಿಕ್ಕಲಾರದು ಎನ್ನಲು 
ಮಧುರಾಲಾಪೆ ಮತ್ತೆ ಹೀಗೆಂದಳು ; ಈ ಸಮುದ್ರವು ಮೇಲಕ್ಕೆ ಭೋರೆಂದು 
ಈ ತತ್ತಿಗಳನ್ನು ತೆಗೆದುಕೊಂಡು ಹೋದರೆ ಬಳಿಕ ಏನು ಮಾಡಲಿ ಹೇಳಿರಿ ಎನ್ನಲು 
ಚಂಡಪರಾಕ್ರಮನು ಹೀಗೆಂದನು : ೨೧೧. ಬಡಬಾಗ್ನಿಗಿಂತಲೂ ಸಾವಿರಮಡಿ 
ರೌದ್ರಕೋಪವನ್ನು ತಳೆದ ನನ್ನಲ್ಲಿ ಅಕಾರಣ ವೈರವನ್ನು ಕಟ್ಟಿಕೊಂಡು ಕಡಲು ಯಾರ 
ಮರೆಯನ್ನು ಹೊಕ್ಕು ಬದುಕೀತು ! ವ! ಆಗ ಮಧುರಾಲಾಪೆ ನಿನಗಿನ್ನೂ ಅನರ್ಥವನ್ನು 
ಆಕರ್ಷಿಸುವ ಬುದ್ಧಿ ಯಾಕೆ ? ೨೧೨. ಹಿತರೂ ಸ್ನೇಹಿತರೂ ಪಂಡಿತರೂ ಎನ್ನಿಸುವರ 
ಮಾತನ್ನು ಕೇಳದ ದುಷ್ಟನಿಗೆ ಕಾರ್ಯಾಂತದಲ್ಲಿ ಕೇಡಾಗದೆ ಇರದು ಎಂಬ ನೀತಿಯುಂಟು. 
ವ॥ ನನ್ನ ಮಾತನ್ನು ಕೇಳದೆ ಕಲಹಕ್ಕೆ ಕಚ್ಚಿಕಟ್ಟುವ ನಿನಗೆ ಕಚ್ಛಪಕಥೆಯಂತಾಗದೆ ಇರದು 
ಎನ್ನಲು ಚಂಡಪರಾಕ್ರಮನು ಅದೇನೆನ್ನಲು ಮಧುರಾಲಾಪೆ ಹೇಳತೊಡಗಿದಳು : ಒಂದು 
ಸರೋವರದಲ್ಲಿ ಸಕಟ ವಿಕಟಗಳೆಂಬ ಎರಡು ಹಂಸೆಗಳಿದ್ದವು. ಆ ಹಂಸೆಗಳಿಗೂ 
ವಾಚಾಲನೆಂಬ ಒಂದು ಆಮೆಗೂ ಪರಮಮಿತ್ರತ್ವವುಂಟಾಗಿ ಹಲವು ಕಾಲವಿದ್ದುವು. 
ಅನಾವೃಷ್ಟಿಯಿಂದಾಗಿ ಒಮ್ಮೆ ಆ ಕೊಳ ಬತ್ತಲು ನಾವು ಇಲ್ಲಿರಬಾರದು ; ಮಾನಸ 
ಸರೋವರಕ್ಕೆ ಹೋಗುವೆವು ಎಂಬ ಹಂಸೆಗಳ ಮಾತನ್ನು ಕೇಳಿ ಆಮೆ ಹೀಗೆಂದಿತು : 








೧೭೨ ಕರ್ಣಾಟಕ ಪಂಚತಂತ್ರಂ 
ಪೋಷೆವೆಂದಾಳೋಚಿಸುವುದುಂ ಕಚ್ಛಪಂ ಕೇಳ್ದು ನೀವಿಲ್ಲದಾನಿಲ್ಲಿ ನಿರ್ವಹಿಸುವೆನಲ್ಲೆನೆನ್ನು 
ಮನೊಡಂಗೊಂಡು ಪೋಗಿಮೆನೆ ಕಳಹಂಸಗಳಿಂತೆಂದವು : ನೀನಪ್ಪೊಡೆ ಬಹುಭಾಷಿ ತುಂಬಿದ 
ಸಿದ್ಧಿಗೆಯಂತೆ ರಥದ ಗಾಲಿಯಂತೆ ಬೆಟ್ಟಿತ್ತಾಗಿರ್ಪೆ ನಿನ್ನನೆಂತಂಯ್ಯಲ್ಕರ್ಕುಮೆನ ಪಂಚಕ 
ಅಪ್ಪೊಡೆಯೀಯೆಡೆಗೊಂದು ಕಥೆಯುಂಟದಂ ಕೇಳಿಮೆಂದಿಂತೆಂದಂ : 


೨೧. ದೇವದತ್ತನ ಕಥೆ 


ಡಾವರಡಾಕಿನಿ ಶಾಕಿನಿ 

ದೇವತೆ ಕತೆವೇಟಲತಿಶಯಂ ಬಲ್ಲಳ್‌ ನಾ 

ನಾವಿಧದ ಗಾಳುಗುಂಟಣಿ 

ಭೂವಳಯದೊಳೆಸೆವ ಕನ್ನೆಯುಜ್ಜಯಿನಿಯೂಳಂ ಎ೧೩ 
ಅಂತಾಕೆ ಸಾಸಿರ ಗದ್ಯಾಣಕ್ಕಲ್ಲದೆ ಕಥೆಯಂ ಹೇಟ್ದಳಲ್ಲೆಂಬುದಂ ದೇವದತ್ತನೆಂಬ ಬ್ರಾಹ್ಮಣಂ ಕೇಳ್ದು 
ಭ್ರಾಂತಿಗೊಂಡು ಸಾಸಿರ ಪೊನ್ನಂ ಕೊಂಡು ಮಹಾರಣ್ಯದೊಳಗೆ ಬರ್ಹನನೊರ್ವ ಬೊಮ ಕ್ಕಸಂ 
ಕಂಡು ಪಿಡಿದು ತಿನಲಂದು ತೆಗೆವುದುಂ ದೇವದತ್ತಂ ತನ್ನ ಪೋಪ ವೃತ್ತಾಂತವೆಲ್ಲಮಂ ರಕ್ಕಸಗಜೆಯೆ 
ಪೇಟ್ಟು ಕಥೆಯ ಕಾರಣಮಾಗಿ ಪಿರಿದಾಯಾಸದಿಂದರ್ಥಮಂ ಪಡೆದು ಬಂದೆನೆನ್ನ ಮನದಲ್ಟೆಯಂ 
ಕಡಿಸದೆ ಪಂಚರಾತ್ರಿಯನೆಡೆಗೊಟ್ಟೆಯಪ್ಪೊಡೈದೆ ಕಥೆಯಂ ಕೇಳ್ದು ತಡೆಯದೆ ಬರ್ಪೆನಂತಪ್ಪುದಕ್ಕೆ 
ನನ್ನಂ ನಂಬುವುದೆನೆ, ರಕ್ಕಸನದರ್ಕೊಡಂಬಟ್ಟು ನೀಂ ಪಸಿದು ಬಂದೆಯೆಂದಾತಂಗೆ ತಕ್ಕನಿತಾಹಾರಮಂ 
ಕುಡೆ ಕೊಂಡು ರಕ್ಕಸನಂ ಬೀಟಕ್ಕೊಂಡು ಪೋಗಿ ಭೋಂಕನೆ ಉಜ್ಜಯಿನಿಯನೆಯ್ದಿ ಪೊಲಲ 
ಪೊಕ್ಕು ಡಾವರಡಾಕಿನಿಯ ಮನೆಯನಜಸುತ್ತುಂ ಬಂದು, 


ನೀವಿಲ್ಲದೆ ನಾನಿಲ್ಲಿ ನಿರ್ವಹಿಸಲಾರೆ ; ನನ್ನನ್ನೂ ಕರೆದುಕೊಂಡು ಹೋಗಿರಿ ಎನ್ನಲು 
ಕಲಹಂಸೆಗಳು ಹೀಗೆಂದುವು : ನೀನಾದರೋ ಬಹುಭಾಷಿ ; ತುಂಬಿದ ಸಿದ್ದಿಗೆಯಂತೆ 
ರಥದ ಗಾಲಿಯಂತೆ ಬಟ್ಟಿತ್ತಾಗಿರುವೆ. ನಿನ್ನನ್ನು ಹೇಗೆ ಸಾಗಿಸಲಿ ಎಂದು ಕೇಳಿದುವು. 
ಅದಕ್ಕೆ ಆಮೆ ಅದಕ್ಕೊಂದು ಕಥೆಯಿದೆ ; ಅದನ್ನು ಕೇಳಿ ಎಂದು ಹೇಳಲು ಪ್ರಾರಂಭಿಸಿತು: 
೨೧೩. ಉಜ್ಜಯಿನಿಯಲ್ಲಿ ಡಾವರ ಡಾಕಿನಿ ಶಾಕಿನಿ ಮೊದಲಾದ ದೇವತೆಗಳ ಕಥೆಗಳನ್ನು 
ಹೇಳಲು ಬಲ್ಲ ಒಬ್ಬಳು ಕನ್ಮೆಯಿದ್ದಳು. ವ॥ ಅವಳು ಸಾವಿರಗದ್ಯಾಣಕ್ಕಲ್ಲದೆ ಕಥೆಯನ್ನು 
ಹೇಳುವವಳಾಗಿರಲಿಲ್ಲ. ಈ ವಿಚಾರವನ್ನು ದೇವದತ್ತನೆಂಬ ಬ್ರಾಹ್ಮಣನು ಕೇಳಿ 
ಭ್ರಾಂತಿಗೊಂಡು ಸಾವಿರ ಹೊನ್ನನ್ನು ಕೊಂಡು ಮಹಾರಣ್ಯದ ಮಾರ್ಗವಾಗಿ ಬರುತ್ತಿದ್ದನು. 
ಅವನನ್ನು ಒಬ್ಬ ಬ್ರಹನಾಕ್ಷಸನು ಕಂಡುಹಿಡಿದು ತಿನ್ನಲೆಂದು ಹವಣಿಸಿತು. ದೇವದತ್ತನು 
ತಾನು ಹೋಗುವ ವೃತ್ತಾಂತವನ್ನೆಲ್ಲ ರಾಕ್ಷಸನಿಗೆ ತಿಳಿಯುವಂತೆ ಹೇಳಿ ಕಥೆಯ 
ಕಾರಣದಿಂದಾಗಿ ಬಹಳ ಕಷ್ಟದಿಂದ ಹೊನ್ನನ್ನು ಪಡೆದು ಬಂದೆ. ನನ್ನ ಮನಸ್ಸಿನ 
ಅಪೇಕ್ಷೆಯನ್ನು ಕೆಡಿಸದೆ ಐದು ರಾತ್ರಿಗಳ ಅವಕಾಶವನ್ನು ಕೊಟ್ಟೆಯಾದರೆ ಕಥೆಯನ್ನು 
ಕೇಳಿ ತಡಮಾಡದೆ ಬರುವೆನು ; ಮುಂದಾಗುವುದು ಆಗಲಿ ; ನನ್ನನ್ನು ನಂಬುವುದು 
ಎಂದನು. ರಾಕ್ಷಸನು ಅದಕ್ಕೆ ಒಡಂಬಟ್ಟು ನೀನು ಹಸಿದು ಬಂದೆ ಎಂದು ಆತನಿಗೆ 
ಸಾಕಷ್ಟು ಆಹಾರವನ್ನು ಕೊಡಲು ಅದನ್ನು ಸ್ವೀಕರಿಸಿ ರಾಕ್ಷಸನನ್ನು ಬೀಳ್ಕೊಂಡು ಹೋಗಿ 
ಬೇಗನೆ ಉಜ್ಜಯನಿಯನ್ನು ಸೇರಿ ಪಟ್ಟಣವನ್ನು ಹೊಕ್ಕು ಡಾವರ ಡಾಕಿನಿಯ ಮನೆಯನ್ನು 


ಭೇದ ಪ್ರಕರಣಂ ೧೭೩ 

ದೇವರ ದೊರೆಯ ವಿದಗ್ಗಜ 

ನಾವಳಿಯುಮನಲಗೆಗಟ್ಟಿ ಮಾಲುತ್ತುಂ ನಾ 

ನಾ ವಿಧದೊಳೆ ಪೊಕ್ಕಾಡುವ 

ಡಾವರಡಾಕಿನಿಯ ಮನೆಯನಾಗಳ್‌ ಕಂಡಂ ೨೧೪ 
ಅಂತು ಕಂಡು ಮನೆಯೊಳಗಂ ಪೊಕ್ಕು ಡಾವರಡಾಕಿನಿಯ ಮುಂದೆ ಪೊನ್ನನಿಟ್ಟು ಪೊಡೆವಟ್ಟು 
ತಾಯೆ, ಕಥೆಯಂ ಪೇಲೆಮೆಂದೊಡಾಗಳ್‌ ಕುಂಟಣಿ ಕರಮೊಳ್ಳಿತ್ತೇಕಚಿತ್ತದಿಂ ಕೇಳಿಮೆಂದಿಂತೆಂದಳ್‌; 
ಒರ್ಮೆ ಕಂಡವರ್‌ ಮತ್ತೊರ್ಮೆ ಕಂಡೊಡೆ ನಂಟರ್‌ ಇದುವೆ ಪರಮಾರ್ಥಂ ಕಥೆಯೆನೆ ದೇವದತ್ತಂ 
ವಿಸ್ಮಯಂಬಟ್ಟು ಕುಂಟಣಿಯಂ ಬೀಲಸ್ಕೊಂಡು ಮತ್ತಂ ರಕ್ಕಸನಲ್ಲಿಗೆ ಬರ್ಪುದುಂ ಆತನಿದಿರಂ 
ಬಂದೇಂ ಭಾವ! ಬಂದಿರ್‌ ಎಂದು ಬಭಿಕ್ಕೆ ನಿಮಗೆ ಹೇಟ್ದ ಕಥೆಯಂ ಪೇಲಿಮೆನೆ ದೇವದತ್ತನಿಂತೆಂದಂ: 


ವರಗುಣಗಣಯುತರೆನಿಷರ್‌ 

ಧರೆಯೊಳಗೋರೊರ್ಮೆ ಕಂಡು ಮತ್ತಂ ಕಂಡಂ 

ದಿರದವರೆ ನಂಟರೆಂಬುದು 

ಪರಮಾರ್ಥಂ ಕಥೆಯಿದೆಂದು ಕುಂಟಣಿ ಹೇಟ್ಟಳ್‌ ೨೧೫ 


ಎಂದೊಡಾ ಕಥೆಯಂ ರಕ್ಕಸಂ ಕೇಳ್ದು ಬೆಕ್ಕಸಂಬಟ್ಟು ನಿನ್ನನಾಂ ಮಂಂ ಕಂಡನಿತೆಯಲ್ಲೂ 
ನಿನಗಾಹಾರಮನಿಕ್ಕಿದೆನದಚೆಂ ನೀನೆನಗೆ ನಂಟನೆ ಎಂದು ರಕ್ಕಸಂ ಮೊದಲಾಗಿ ರಕ್ಷಿಸಿದಂ. ಎಂದೊಡೆ. 
ನೀವೆನ್ನನೆಂತುಹೇಕ್ಲಿಸಿ ಪೋದಪಿರೆನೆ ಕಳಹಂಸೆಗಳಿಂತೆಂದವು : ನೀನೆಂದಂತೆ, 


ವಾಕ್ಕಂ: ಸತಾಂ ಸಾಪ್ತಪದಂ ಮೈತ್ರಂ 
ಟೀ॥। ತಮ್ಮೊಡನೆ ಏಲಡಿವರಂ ನಡೆದಪನೇ ಸಜ್ಜನರ್ಗೆ ಕೆಳೆಯೆನಿಪನು. ಎಂಬುಕ್ತಿಯುಂಟು. 
ನಿನ್ನನೊಂದುಪಾಯಜೊಳೊಯ್ದಪೆವು. ಆ ವೇಳೆಯೊಳಾರೇನನೆಂದೊಡಂ ನೀನೇನಂ ಕಂಡೊಡಂ 


ಅರಸತೊಡಗಿದನು. ೨೧೪. ಅವಳ ಮನೆಯನ್ನು ಅಂತು ಹುಡುಕಿದನು. ವ! ಹ 
ಹೋಗಿ ಡಾವರ ಡಾಕಿನಿಯ ಮುಂದೆ ಹೊನ್ನನ್ನಿಟ್ಟು ನಮಸ್ಕರಿಸಿ “ತಾಯೇ ಕಥೆಯ 

ಹೇಳಿರಿ” ಎಂದನು. ಆಗ ಆ ಕುಂಟಣಿ "ಬಹಳ ಒಳ್ಳೆಯದಾಯಿತು : PR 
ಕೇಳಿರಿ” ಎಂದು ಹೀಗೆ ಆರಂಭಿಸಿದಳು : ಒಮ್ಮೆ ಕಂಡವರು ಮತ್ತೊಮ್ಮೆಕಂಡರೆ ನಂಟರು. 
ಇದೇ ಪರಮಾರ್ಥವಾದ ಕಥೆ ಎಂದು ಹೇಳಿದಳು. ದೇವದತ್ತನು ವಿಸ್ಮಯಪಟ್ಟು 
ಕುಂಟಣಿಯನ್ನು ಬೀಳ್ಕೊಂಡು ಮತ್ತೆ ರಕ್ಕಸನಲ್ಲಿಗೆ ಬಂದನು. ಆತನು ಎದುರುಗೊಂಡು 
ಏನು ಭಾವನವರೇ! ಬಂದಿರಿ ಎಂದು ಬಳಿಕ ನಿಮಗೆ ಹೇಳಿದ ಕಥೆಯನ್ನು ಹೇಳಿರಿ 
ಎಂದು ಕೇಳಲು ದೇವದತ್ತನು ಹೀಗೆಂದನು : ೨೧೫. ಗುಣಯುತರೆನ್ನಿಸುವವರು ಒಮ್ಮೆ 
ಕಂಡು ಮತ್ತೊಮ್ಮೆ ಕಾಣುವ ಪ್ರಸಂಗ ಬಂದರೆ ಅವರೇ ನಂಟರಾಗುವರು ಎಂಬುದೇ 
ಪರಮಾರ್ಥವುಳ್ಳ ಕಥೆ ಎಂದು ಕುಂಟಣಿ ಹೇಳಿದಳು ಎಂದನು. ವ॥ ಆ ಕಥೆಯನ್ನು 
ರಾಕ್ಷಸನು ಕೇಳಿ ಆಶ್ಚರ್ಯಪಟ್ಟು ನಿನ್ನನ್ನು ನಾನು ಮೊದಲು ಕಂಡದ್ದು ಮಾತ್ರವಲ್ಲ ನಿನಗೆ 
ಊಟ ಹಾಕಿದೆ. ಅದರಿಂದ ನೀನು ನನಗೆ ನಂಟನೇ ಆಗಿರುವೆ ಎಂದು ದೇವದತ್ತನನ್ನು 
ರಕ್ಷಿಸಿದನು. (ಇಪ್ಪತ್ತನೆಯ ಕಥೆಯ ಶೇಷು ಹೀಗಿರುವಾಗ ನೀವು ನನ್ನನ್ನು ಹೇಗೆ ಉಪೇಕ್ಷಿಸಿ 
ಹೋಗುವಿರಿ ಎನ್ನಲು ಕಲಹಂಸೆಗಳು ಹೀಗೆಂದವು : ವಾ! "ಸತಾಂ ಸಾಪ್ತಪದಂ ಮೈತ್ರಂ' 
ವ॥ ತಮ್ಮೊಡನೆ 'ಏಳಡಿಯವರೆಗೆ ನಡೆದವನೇ ಸಜ್ಜನರಿಗೆ ಗೆಳೆಯನೆನಿಸುವನು ಎಂಬ 
ಉಕ್ತಿಯುಂಟು, ನಿನ್ನನ್ನು ಒಂದು ಉಪಾಯದಿಂದ ಒಯ್ಯು ವೆವು. ಆ ವೇಳೆಯಲ್ಲಿ ಯಾರು 








೧೭೪ ಕರ್ಣಾಟಕ ಪಂಚತಂತ್ರಂ 
ನುಡಿಯಲಾಗದು. ಎಮ್ಮ ಮಾತಂ ಮಿಕ್ಕು ನುಡಿದೆಯಾದೊಡೆ ಸೊಸೆಯ ಮಾತಂ ಕೇಳದತ್ತೆಯ 
ಕಥೆಯಂತಕ್ಕುಮೆನೆ ಕಚ್ಛಪನದೆಂತೆನೆ ಕಳಹಂಸೆಗಳ್‌ ಹೇಟ್ಗುಂ 


೨೨. ಸೊಸೆಯ ಮಾತಂ ಕೇಳದತ್ತೆಯ ಕಥೆ 


ಸಾಲಗ್ರಾಮವೆಂಬ ಮಹಾಗ್ರಹಾರದೊಳ್‌ ಗ್ರಾಮಾಧಿಷತಿಯ ಸತಿ ಕುಮತಿಯೆಂಬಳಾಕೆಯೊಂದು 
ದಿವಸಂ ತನ್ನ ಸೊಸೆಯಪ್ಪ ಸೌಮಿತ್ರಿಗಿಂತೆಂದಳ್‌ : ಆಂ ನೆರೆಯೂರ್ಗೆ ಪೋಗಿ ಬಂದಹೆಂ ನೀಂ 
ಮನೆಯಂ ಸುಯ್ವಾನಂ ಮಾಡಿಕೊಂಡಿರೆಂದು ಪೇಟ್ತು ಪೋದಳ್‌ ಅನ್ನೆಗಂ ಸೌಮಿತ್ರಿಯಲ್ಲಿಗೊರ್ವ 
ಪಾರ್ವಂ ಬಂದು ಮಗಳೆ ! ನೀನಿಂದು ಪನ್ನಿರ್ವರ್‌ ಪಾರ್ವರ್ಗೆ ಸಾರಮಪ್ಪ ಕ್ಲೀರಭೋಜನಮಂ 
ಮಾಡಿಸಿದೆಯಪ್ಪೊಡೆ ನಿನಗೆ ಕನಕಲಾಭಮುಂ ಪುತ್ರಲಾಭಮುಂ ಮನೋರಥ ಸಿದ್ಧಿಯುಮಕ್ಕುಮೆನೆ 
ಸೌಮಿತ್ರಿ ಸುಮತಿಯಪುುದಳೆಂ ತನ್ನ ಮನದೊಳಿಂತೆಂದಳ್‌ : 





ಶ್ಲೋ! ಬ್ರಾಹ್ಮಣಾನ್ನಾವಮನ್ಯೇತ ನಾವಮನ್ಯೇತ ದೇವತಾಃ 
ಸರ್ವದೇವಮಯೋ ವಿಪ್ರೋ ನ ತದ್ವಚನಮನ್ಯಥಾ Woon 
ಟೀ! ಬ್ರಾಹ್ಮಣರನ್ನೂ ದೇವರನ್ನೂ ಅವಜ್ಞೆಯಂ ಮಾಡಲಾಗದು. ಸರ್ದದೇವತಾಸ್ವರೂಪರಹ. 
ಬ್ರಾಹ್ಮಣರುಗಳ ವಾಕ್ಕಮೆಂದುಂ ಹುಸಿಯಲ್ಲ ಎಂಬುದು ಶಾಸ್ತ್ರಾರ್ಥಮುಂಟು. ಬ್ರಾಹ್ಮಣವಚನಂ 
ನಿಶ್ಚಮಮಕ್ಕುಮಿದಂ ನೋಲಿನೆಂದು, 
ವಸುಧಾದೇವರನಾಮಂ 
ತ್ರಿಸಿ ಪಿರಿದುಂ ಭಕ್ತಿಪೂರ್ವಕಂ ಎಧಿಯಿಂ ಪೂ 
ಜಿಸಿ ಮುದದೆ ಮಾಡಿದಳ್‌ ಹಾ 
ಯಸಮಂ ನವಘೃತಸಮನ್ಹಿತಂ ಸಿತಸಹಿತಂ ೨೧೬ 


ಏನೆಂದರೂ ನೀನು ಏನನ್ನು ಕಂಡರೂ ನುಡಿಯಬಾರದು. ನಮ್ಮ ಮಾತನ್ನು ಮೀರಿ 
ನುಡಿದೆಯಾದರೆ ಸೊಸೆಯ ಮಾತನ್ನು ಕೇಳದ ಅತ್ತೆಯ ಕಥೆಯಂತಾಗುವುದು ಎನ್ನಲು 
ಆಮೆ ಅದೇನು ಎಂದು ಕೇಳಲು ಹಂಸೆಗಳು ಹೇಳಿದುವು: ಸಾಲಗ್ರಾಮವೆಂಬ 
ಮಹಾಅಗ್ರಹಾರದಲ್ಲಿ ಗ್ರಾಮದ ಅಧಿಪತಿಯ ಸತಿ ಕುಮತಿಯೆಂಬವಳಿದ್ದಳು. ಅವಳು 
ಒಂದು ದಿನ ತನ್ನ ಸೊಸೆಯಾಗಿದ್ದ ಸೌಮಿತ್ರಿಗೆ ಹೀಗೆಂದು ಹೇಳಿದಳು: ನಾನು ನೆರೆಯೂರಿಗೆ 
ಹೋಗಿಬರುವೆ. ನೀನು ಮನೆಯನ್ನು ಎಚ್ಚರಿಕೆಯಿಂದ ನೋಡಿಕೊಂಡಿರು ಎಂದು ಹೇಳಿ 
ಹೋದಳು. ಅಷ್ಟರಲ್ಲಿ ಸೌಮಿತ್ರಿಯ ಮನೆಗೆ ಒಬ್ಬ ಬ್ರಾಹ್ಮಣನು ಬಂದು ಮಗಳೆ ! 
ನೀನು ಇಂದು ಹನ್ನೆರಡು ಜನ ಬ್ರಾಹಣರಿಗೆ ಶ್ರೇಷ್ಠವಾದ ಕ್ಷೀರಭೋಜನವನ್ನು 
ಮಾಡಿಸಿದೆಯಾದರೆ ನಿನಗೆ ಕನಕಲಾಭವೂ ಮನೋರಥಸಿದ್ಧಿಯೂ ಉಂಟಾಗುವುದು 
ಎಂದನು. ಸೌಮಿತ್ರಿಯು ಬುದ್ಧಿವಂತೆಯಾದುದರಿಂದ ತನ್ನ ಮನಸ್ಸಿನಲ್ಲೇ ಹೀಗೆಂದು 
ಯೋಚಿಸಿದಳು : ಶ್ಲೋ!! ಬ್ರಾಹ್ಮಣರನ್ನೂ ದೇವರನ್ನೂ ಅವಜ್ಞೆಮಾಡಬಾರದು; 
ಸರ್ವದೇವತಾಸ್ವರೂಪಿಗಳಾದ ಬ್ರಾಹ್ಮಣರ ವಾಕ್ಯ ಎಂದೂ ಸುಳ್ಳಲ್ಲ ಎಂಬ 
ಶಾಸ್ತ್ರಾರ್ಥವುಂಟು. ಬ್ರಾಹ್ಮಣರ ಮಾತು ನಿಶ್ಚಯವಾಗಿಯೂ ಸತ್ಯವಾಗುವುದು ಎಂದು 
೨೧೬. ಆ ವಸುಧಾಮರರನ್ನು ಆಮಂತ್ರಿಸಿ ಭಕ್ತಿಭಾವದಿಂದ ಪೂಜಿಸಿ ಸಂತೋಷದಿಂದ 


ಭೇದ ಪ್ರಕರಣಂ ೧೭೫ 
ಅಂತು ಪಾರ್ವರ್ಗೂಡಿ ಪರಕೆಯನಾಂತು ಸೌಮಿತ್ರಿ ಸಂತೋಪದಿನಿರ್ಪುದುಂ ಕಿಚೆದಾನುಂ ಬೇಗಕ್ಕೆಯಾ 
ಸೌಮಿತ್ರಿಯತ್ತೆ ಕುಮತಿಯೆಂಬಳ್‌ ಬಂದೆಲ್ಲಮಂ ಕಂಡೆಲೆ ತೊತ್ತೆ ! ನಿನಗಿನಿತು ಸಾಮರ್ಥ್ಯವನಾ 
ರ್ಮಾಡಿದರ್‌ ನೀನಿನಿತು ಪೊಟ್ಟು ಮನೆಯೊಳಗಾನಿಲ್ಲದನಿತಅಳೊಳೆ ಎಡೆವೊತ್ತುವೊಲೆಯಂ 
ಕಲೆಮುಟ್ಟಲ್ಪೆತ್ತಂತೆ ಮನೆಯೊಳುಳ್ಳುದೆಲ್ಲಮಂ ಕಾಕಭೋಜನಂಮಾಡಿ ಕಿಡಿಸಿದೆಯೆಂದು ಸೊಸೆಯಂ 
ನೋಯೆ ನುಡಿದು ಜಡಿದು ಮನೆಯಂ ಹೊಣಮುಡಿಸೆ ಕಬ್ಬಲೆಯೊಳಾಕೆ ಭಯಾಕುಲೆಯಾಗಿ 
ದೂರಂ ಪೋಗಲಣದೂರ ಮುಂದಿರ್ದ ಪುಣಿಸೆಯ ಮರದ ಪಿರಿದಪ್ಪ ಪೊಜಲೊಳಡಂಗಿರ್ದಳ್‌. 
ಅನ್ನೆಗಮಲ್ಲಿಗೆಣ್ಬರ್‌ ಮಾಯಾರೂಪಿಗಳಪ್ಪ ಶಾಕಿನಿಯರ್‌ ಬಂದು ಮರನನೇಟೆರ್ದು ಸುವರ್ಣದ್ವೀಷಕ್ಕೆ 
ಪೋಗೆಂದಭಿಮಂತ್ರಿಸುವುದುವುದು ಮನದಿಂ ಮುನ್ನಮೆಯ್ದಲೊಡಂ ರಕ್ಕಸಿಯರ್‌ ಮಾಂಸಭಕ್ಷಣಕ್ಕೆ 
ಪೋಪುದುಂ ದೆಸೆಯಂ ನೋಡಿ ಸೌಮಿತ್ರಿ ಧರ್ಮಮೇ ಗತಿಯೆಂದು ಪೂಅಮಟ್ಟು ದೆಸೆಯಂ 
ನೋಲಣ್ಣಗಳ್‌, 

ಇಲಿಯ ಬಿಲದ್ದಾರಂಗಳ 

ಕೆಲದೊಳ್‌ ಕೆಂಪೆಸೆದು ಮಿಸುಪ ಕನಕದ ರಜಮಂ 

ಲಲಿತಾಂಗಿ ಕಂಡುಕೊಂಡಾ 

ಕುಲವಧು ವಿಪ್ರಪ್ರಸಾದಮಾಯ್ತೆಂದಾಗಳ್‌ ೨೧೭ 

ಅಂತು ಪೊನ್ನಂ ಪೊ್‌ಗಟ್ಟಿಕೊಂಡು ಮತ್ತಮಾ ಪುಣಿಸಿಯ ಮರದೊಳ್‌ ಪೊಕ್ಕಡಂಗಿರ್ಪುದುಂ 

ಕಿಟೆದಾನುಂ ಬೇಗಕ್ಕೆ ರಕ್ಕಿಸಯರ್‌ ಬಂದಾ ಮರನನೇಲೆರ್ದಭಿಮಂತ್ರಿಸರೊಡಂ ಅದು ಪಟಕಿಯಂತೆ 
ಮುನ್ನಿನ ಸ್ಥಾನಕ್ಕೆ ಬಂದಿರೆ ಶಾಕಿನಿಯರ್‌ ತಮ್ಮತಮ್ಮ ಮನೆಗಳ್ಗೆ ಪೋದರ್‌. ಇತ್ತಲ್‌ ಸೌಮಿತ್ರಿಯುಂ 


ನವಘೃತ ಸಮನ್ವಿತವಾದ ಪಾಯಸವನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಿದಳು. ವ ಅವರ 
ಆಶೀರ್ವಾದವನ್ನು ಪಡೆದು ಸೌಮಿತ್ರಿ ಸಂತೋಷದಿಂದಿದ್ದಳು. ಸ್ವಲ್ಪ ಸಮಯದಲ್ಲಿ 
ಸೌಮಿತ್ರಿಯ ಅತ್ತೆ ಕುಮತಿ ಬಂದು ಎಲ್ಲವನ್ನೂ ಕಂಡು ತೊತ್ತೆ ! ನಿನಗೆ ಇಷ್ಟು ಅಧಿಕಾರವನ್ನು 
ಯಾರು ಕೊಟ್ಟವರು ? ನೀನಿಷ್ಟು ದಿನ ಮನೆಯಲ್ಲಿ ನಾನಿಲ್ಲದ ವೇಳೆಯನ್ನೇ ನೋಡಿ 
ಮನೆಯಲ್ಲಿರುವುದನ್ನೆಲ್ಲ ಕಾಗೆಗಳಿಗೆ ಹಾಕಿ ಕೆಡಿಸಿದೆಯೆಂದು ಸೊಸೆಯ ಮನಸ್ಸಿಗೆ 
ನೋವಾಗುವಂತೆ ನುಡಿದು ಬಯ್ದು ಮನೆಯಿಂದ ಹೊರಕ್ಕೆ ಹಾಕಿದಳು. ಕಗ್ಗತ್ತಲಲ್ಲಿ ಆಕೆ 
ಭಯಗ್ರಸ್ತೆಯಾಗಿ ದೂರ ಹೋಗಲಾರದೆ ಮುಂದೆ ಇದ್ದ ಹುಣಿಸೆಯ ಮರದ ಪೊಟ್ಟರೆಯಲ್ಲಿ 
ಅಡಗಿಕೊಂಡಳು. ಅಷ್ಟರಲ್ಲಿ ಅಲ್ಲಿಗೆ ಎಂಟು ಮಂದಿ ಮಾಯಾರೂಪಿಗಳಾದ ಶಾಕಿನಿಯರು 
ಬಂದು ಮರವನ್ನು ಹತ್ತಿ ಸುವರ್ಣದ್ವೀಪಕ್ಕೆ ಹೋಗಲಿ ಎಂದು ಅಭಿಮಂತ್ರಿಸಿಲು ಅದು 
ಮನಸ್ಸಿಗೂ ಮೊದಲು ಅಲ್ಲಿಗೆ ಹೋಯಿತು. ರಾಕ್ಷಸಿಯರು ಮಾಂಸಭಕ್ಷಣಕ್ಕೆ ಹೋಗಲು 
ಸೌಮಿತ್ರಿ ದಿಕ್ಕುಗೆಟ್ಟು ಧರ್ಮವೇ ಗತಿಯೆಂದು ಹೊರಕ್ಕೆ ಬಂದು ನೋಡಿದಳು. ೨೧೭. 
ಇಲಿಯ ಬಿಲದ್ದಾರಗಳ ಬಳಿಯಲ್ಲಿ ಕೆಂಪಾಗಿ ಹೊಳೆಯುತ್ತಿದ್ದ ಚಿನ್ನದ ರಜವನ್ನು ಕಂಡು 
ಆ ಕುಲವಧು ವಿಪ್ರಪ್ರಸಾದವಾಯಿತು ಎಂದು ವ॥ ಹೊನ್ನನ್ನು ಹೊರೆಗಟ್ಟಿ ಆ ಹುಣಿಸೆಯ 
ಮರದ ಪೊಟ್ಟರೆಯಲ್ಲಿ ಅಡಗಿಕೊಂಡಳು. ಸ್ವಲ್ಪ ಸಮಯದಲ್ಲಿಯೇ ಆ ರಕ್ಕಸಿಯರು ಆ 
ಮರವನ್ನು ಏರಿ ಅಭಿಮಂತ್ರಿಸಲು ಅದು ಹಿಂದೆ ಇದ್ದ ಹಾಗೆ ಮೊದಲಿದ್ದಲ್ಲಿಗೇ ಬರಲು 
ಶಾಕಿನಿಯರು ತಮ್ಮತಮ್ಮಮನೆಗೆ ಹೋದರು. ಇತ್ತ ಸೌಮಿತ್ರಿಯು ತನ್ನ ಮನೆಗೆ ಬಂದು 


೧೭೬ ಕರ್ಣಾಟಕ ಪಂಚತಂತ್ರಂ 
ತನ್ನ ಮನೆಗೆ ಬಂದು ಪೊನ್ನಪುಡಿಯನತ್ರೆವಿರ ಮುಂದಿಟ್ಟು ಪೊಡಮಟ್ಟೊಡತ್ತೆದಿರ್‌ ಸಂತೋಷಂಬಟ್ಟು 
ಬಟೆಕೆ ತತ್ಪಪಂಚಮೆಲ್ಲಮಂ ಕೇಳು ಸೌಮಿತ್ರಿಗಿಂತೆಂದಳ್‌ : ಇಂದಾಂ ಪೋಗಿ ಸಂಪೂರ್ಣಮಾಗಿ 
ಪೊನ್ನಂ ತಂದಪೆನೆಂದು ನೇಸಅ*್‌ ಪಡಲೊಡಂ ಮರದ ಪೊಟಲಂ ಪುಗಲೆಂದು ಪೋಪಳ್ಗೆ 
ಸೌಮಿತ್ರಿಯಿಂತೆಂದಳ್‌ : ರಕ್ಕಸಿಯರುಕ್ಕೆವಮನಮನಟೆಯಲ್ಲಾರದು ಅತ್ತೆವಿರೇ! ನೀಂ ಫೋದಲ್ಲದಿರೆವೆಂಬರ 
ಪೊಡೆ ಅವರೇನೆಂದೂಡಮೇಗೆಯ್ನೊಡಮುಸಿರಬಿರಲಾರ್ಪಿರಪ್ಪೊಡೆ ಪೋಗಿಮಲ್ಲದಾಗಳ್‌ 
ಪೋಗಲ್ವೇಡೆಂದೊಡಾ ಪ್ರಚಂಡೆ ಇಂತೆಂದಳ್‌ : 


ನೀನೆನಗೆ ಬುದ್ಧಿವೇಟದೊ 

ಡಾನಟಿಯೆನೆ ವಾಮೆಯರ್ಕಳುಕ್ಕೆವಮಂ ನೀ 

ನೇನುಮನೆನ್ನದಿರೆಂದಪ 

ಮಾನಿಸಿ ಪೊಜಮಟ್ಟಳತ್ತೆ ಮನೆಯಿಂದಾಗಳ್‌ ೨೧೮ 


ಅಂತಾಕೆ ಸೊಸೆ ಬಾರಿಸೆ ಮಾಣದೈತಂದು ಚೌವಟದೊಳಿರ್ದ ಮರನನೆಯ್ವಿ 


ಒಗೆದೊದವಿದ ಕಟ್ಟಲೆಯೊಳ್‌ 

ಮಿಗೆ ಕುಮತಿಗೆ ಪೊನ್ನ ಮೋಹಮಾಗಲ್‌ ಸಾವಂ 

ಬಗೆಯದೆ ಮಿಟ್ತುವ ಬಾಯಂ 

ಪುಗುವಂತಾ ಮರದ ಪೊಟಲೊಳೆಂತುಂ ಪೊಕ್ಕಳ್‌ ೨೧೯ 


ಪೊನ್ನೆಂದೊಡೆ ಸುವ್ರತಸಂ. 

ಪನ್ನರ ಮನಮುಂ ಮರಂಗಳುಂ ಸೊಡರ್ಗುಡಿಯುಂ 
ತಾನ್ನಿರುತಮೆಅಗುಗುಂ ಹೇ 

ಟೆನ್ನುಟಿದಟೆಮನದ ಮನುಜರೆಅಗದರೊಳರೇ ೨೨೦ 


ಹೊನ್ನಹುಡಿಯನ್ನು ಅತ್ತೆಯ ಮುಂದೆ ಇಟ್ಟು ನಮಸ್ಕರಿಸಿದಳು. ಅತ್ತೆ ಅದನ್ನು ಕಂಡು 
ಸಂತೋಷಪಟ್ಟು ಬಳಿಕ ಆ ವೃತ್ತಾಂತವನ್ನೆಲ್ಲ ಕೇಳಿ ಸೌಮಿತ್ರಿಗೆ ಹೀಗೆಂದಳು : ಇಂದು 
ನಾನು ಹೋಗಿ ಸಂಪೂರ್ಣವಾಗಿ ಹೊನ್ನನ್ನು ತರುವೆನು. ನೇಸರು ಕಂತಲು ಮರದ 
ಪೊಟ್ಟರೆಯನ್ನು ಸೇರಬೇಕೆಂದು ಹೋಗುವ ಅತ್ತೆಯನ್ನು ಕಂಡು ಸೊಸೆ ಹೀಗೆಂದಳು : 
ರಕ್ಕಸಿಯರ ಮೋಸದ ಮನಸ್ಸನ್ನು ಅರಿಯುವುದು ಅಶಕ್ಕ ಅತ್ತೆಯಂದಿರೇ ! ನಿಮಗೆ 
ಹೋಗಲೇಬೇಕೆಂದಿದ್ದರೆ ಅವರೇನೆಂದರೂ, ಅವರೇನು ಮಾಡಿದರೂ ಮಾತನಾಡದೆ 
ಇರುವುದು ಸಾಧ್ಯವಾದರೆ ಮಾತ್ರ ಹೋಗಿರಿ ; ಇಲ್ಲದಿದ್ದಲ್ಲಿ ಹೋಗುವುದು ಒಳ್ಳೆಯದಲ್ಲ 
ಎಂದಳು. ಅದಕ್ಕೆ ಆ ಪ್ರಚಂಡೆ ಹೀಗೆಂದಳು : ೨೧೮. ನೀನು ನನಗೆ ಬುದ್ಧಿ ಹೇಳದಿದ್ದರೆ 
ನನಗೆ ಗೊತ್ತಾಗುವುದಿಲ್ಲವೇ ; ನೀನು ಸುಮ್ಮನಿರು ಎಂದು ಅವಮಾನಪಡಿಸಿ ಮನೆಯಿಂದ 
ಅತ್ತೆ ಹೊರಹೊರಟಳು. ವ॥ ಹಾಗೆ ಆಕೆ ಸೊಸೆ ಬೇಡವೆಂದರೂ ಕೇಳದೆ ಮರವನ್ನು 
ಸೇರಿದಳು. ೨೧೯. ಕತ್ತಲೆಯಲ್ಲಿ ಕುಮತಿಗೆ ಚಿನ್ನದ ಮೇಲಿನ ಮೋಹವಾಗಲು ಸಾವನ್ನೂ 
ಲೆಕ್ಕಿಸದೆ ಮೃತ್ಯುವಿನ ಬಾಯಿಯನ್ನು ಹೊಗುವಂತೆ ಆ ಮರದ ಪೊಟ್ಟಿರೆಯನ್ನು ಹೊಕ್ಕಳು. 
೨೨೦. ಹೊನ್ನು ಎಂದರೆ ಸುವ್ರತ ಸಂಪನ್ನರ ಮನಸ್ಸೂ, ಮರಗಳೂ, ದೀಪಶಿಖೆಯೂ 


ಭೇದ ಪ್ರಕರಣಂ ೧೭೭ 

ಅನ್ನೆಗಮರ್ಧರಾತ್ರಿಯಾಗಲೊಡಂ ಶಾಕಿನಿಯರ್‌ ಬಂದು ಮರನನಡರ್ದಿಂದುಂ ನಾವು 
ಕಡಾರದ್ದೀಪಕ್ಕೆ ಪೋಪಮೆಂದಾಳೋಚಿಸುವುದುಂ ಕುಮತಿ ಕೇಳ್ದಿನ್ನುಸಿರದಿರ್ದೊಡೆನ್ನ ಬಗೆ ಕೂಡದು 
ತನ್ನಪ್ಪುದಕ್ಕೆಂದು ಶಾಕಿನಿಯರ್ಗಾಕೆಯಿಂತೆಂದಳ್‌ : ಕಡಾರದ್ವೀಪದ ಮಾನಸರ ಮಾಂಸಂ ಕ್ಷಾರಮುಂ 
ನಿಸ್ಸಾರಮುಂ ಅಲ್ಲಿಗೆ ಪೋಗಲ್ವೇಡ ಸುವರ್ಣದ್ವೀಷದ ಮಾನಸರ ಮಾಂಸಮಮೃತೋಪಮಾನಮಲ್ಲಿಗೆ 
ಪೋಗಿಮೆಂದು ಪೇಟಲೊಡಮದಂ ಕೇಳ್ದು ರಕ್ಕಸಿಯರ್‌ ಅಕ್ಕಟ! ಸಗ್ಗಮಿದಿರಂ ಬಂದುದು, 
ಎಮಗೆ ಅಜಸುವ ಬಳ್ಳಿ ಕಾಲ್ಡೊಡರ್ದುದು ಎಂಬ ನಾಣ್ಣುಡಿ ಪ್ರತ್ಯಕ್ಷಮಾದುದೆಂದು ರಾಗಿಸಿ 
ಬಿಲದೊಳಗಿರ್ದ ಇಲಿಯಂ ತೆಗೆವಂತೆ ಪೊಟಲೊಳೆಗಿರ್ದ ಕುಮತಿಯಂ ಕಾಲಂ ಪಿಡಿದು ತೆಗೆದು 
ಇರ್ಬಗಿಮಾಡಿ ಕೊಂದು ತಿಂದರ್‌. 


ಅದಟಚಿಂದಿದನಚೆದೇನುಮಂ ನುಡಿಯದೆ ಬರ್ಪುದೆಂದು ಕಳಹಂಸೆಗಳ್‌ ಕಚ್ಛಪಂಗೆ 
ಬುದ್ಧಿವೇಟಶ್ಬೊಡಂತೆಗೆಯ್ದೆನೆಂಬುದುಂ ಕಲಹಂಸೆಗಳ್‌ ಬಲ್ಲಿತಪ್ಪುದೊಂದು ದಕ್ಕಂ ತಂದದಅಗರಡು 
ಕಡೆಯುಮಂ ತಾವಡಸಿ ಕರ್ಚಿ ನಡುವೆಯಾವೆಯಂ ಕರ್ಚಿಸಿಕೊಂಡನೇಕ ಗ್ರಾಮನಗರ ಖೇಟ 
ಖರ್ವಟ ಮಡಂಬ ಪತ್ತನ ದ್ರೋಣಾಮುಖಂಗಳಂ ಜನಪದಂಗಳಂ ಕಳೆದು ಬರುತ್ತುಂ ಪರಶುರಾಮನ 
ಬಾಣಫಾತದಿಂ ಭಿನ್ನಮಾದ ಕ್ರೌಂಚಾಚಲದ ಶಿಖರಪ್ರದೇಶಮಂ ನೋಡುತ್ತುಮಳಕಾಪುರದ 
ಪೊಲಅವಮೊಲಲನೆಯ್ಲೂುವುದುಮಲ್ಲಿಯ ಜನಪದಂಗಳ್‌ ಕಂಡು ಇದೊಂದು ಭಂಡಿಯ 


ಎರಗುತ್ತವೆ ಎಂದ ಮೇಲೆ ಇನ್ನು ಹೀನಮನಸ್ಸಿನ ಮನುಷ್ಯರು ಎರಗದಿರುವರೇ! ವ॥ 
ಅಷ್ಟರಲ್ಲಿ ಅರ್ಧರಾತ್ರಿಯಾಗಲು ಶಾಕಿನಿಯರು ಬಂದು ಮರವನ್ನೇರಿ ಇಂದೂ ನಾವು 
ಕಡಾರ ದ್ವೀಪಕ್ಕೆ ಹೋಗೋಣ ಎಂದು ಆಲೋಚಿಸಿದರು. ಆಗ ಕುಮತಿ ಅವರ ಮಾತನ್ನು 
ಕೇಳಿ ಇನ್ನೂ ಮಾತನಾಡದಿದ್ದಲ್ಲಿ ನನ್ನ ಅಪೇಕ್ಷೆ ನೆರವೇರದು; ತನಗಾಗುವುದು ಆಗಲಿ 
ಎಂದು ಶಾಕಿನಿಯರಿಗೆ ಆಕೆ ಹೀಗೆಂದಳು : ಕಡಾರ ದ್ವೀಪದ ಮಾನವರ ಮಾಂಸ ಖಾರವೂ, 
ನಿಸ್ಸಾರವೂ ಆಗಿದೆ. ಅಲ್ಲಿಗೆ ಹೋಗುವುದು ಬೇಡ. ಸುವರ್ಣದ್ವೀಪದ ಮಾನವರ ಮಾಂಸವು 
ಅಮೃತೋಪಮವಾಗಿದೆ, ಅಲ್ಲಿಗೆ ಹೋಗಿರಿ ಎಂದು ಹೇಳಿದಳು. ಅದನ್ನು ಕೇಳಿ 
ರಾಕ್ಷಸಿಯರು ಅಕ್ಕಟ 1 ಸ್ವರ್ಗವೇ ಎದುರು ಬಂದಿತು. ನಾವು ಅರಸುತ್ತಿರುವ ಬಳ್ಳಿ 
ಕಾಲಿಗೆ ತೊಡರಿತು ಎಂದು ಸಂತುಷ್ಟರಾಗಿ ಬಿಲದೊಳಗಿದ್ದ ಇಲಿಯನ್ನು ಹೊರಕ್ಕೆಳೆಯುವಂತೆ 
ಪೊಟ್ಟರೆಯಲ್ಲಿದ್ದ ಕುಮತಿಯ ಕಾಲನ್ನು ಹಿಡಿದು ತೆಗೆದು ಎರಡು ಸೀಳು ಮಾಡಿ ಕೊಂದು 
ತಿಂದರು. ಅದರಿಂದ ಈ ಕಥೆಯನ್ನು ತಿಳಿದು ಏನನ್ನೂ ಮಾತನಾಡದೆ ಬರಬೇಕು ಎಂದು 
ಕಲಹಂಸೆಗಳು ಆಮೆಗೆ ಬುದ್ಧಿ ಹೇಳಲು ಆಮೆಯು ಹಾಗೆಯೇ ಆಗಲಿ ಎಂದಿತು. 
ಕಲಹಂಸೆಗಳು ಬಲವಾದ ಒಂದು ದೊಣ್ಣೆಯನ್ನು ತಂದು ಅದರ ಎರಡು ಕಡೆಗಳನ್ನೂ 
ತಮ್ಮಕೊಕ್ಕಿನಿಂದ ಕಚ್ಚಿ ನಡುವೆ ಆಮೆಯನ್ನು ಕಚ್ಚಿಸಿಕೊಂಡು ಅನೇಕ ಗ್ರಾಮನಗರ ಖೇಟ 
ಖುರ್ವಟ ಮಡಂಬ ಪತ್ತನ ದ್ರೋಣಾಮುಖಗಳನ್ನೂ, ಜನಪದಗಳನ್ನೂ ದಾಟಿ ಬರುತ್ತ 
ಪರಶುರಾಮನ ಬಾಣಾಘಾತದಿಂದ ಭಿನ್ನವಾದ ಕ್ರೌಂಚಾಚಲದ ಶಿಖರಪ್ರದೇಶವನ್ನು 
ನೋಡುತ್ತ ಅಲಕಾಪುರದ ಹೊರಭಾಗವನ್ನು ಸೇರಿದುವು. ಅಲ್ಲಿಯ ಜನರು ಕಂಡು 
ಇದೊಂದು ಬಂಡಿಯ ಗಾಲಿಯಂತಿರುವವನನ್ನು ಎರಡು ಕಲಹಂಸೆಗಳು ಕಚ್ಚಿಕೊಂಡು 











೧೭೮ ಕರ್ಣಾಟಕ ಪಂಚತಂತ್ರಂ 
ಗಾಲಿಯಂತುಟನೆರಡು ಕಲಹಂಸೆಗಳ್‌ ಕರ್ಚಿಕೊಂಡು ಪೋದಪ್ಪುವಿದೊಂದಾಶ್ನರ್ಯಮೆಂದು 
ಭೋರೆಂದಾಟುತ್ತುಂ ಬರ್ಪ ರಭಸಮಂ ಕೂರ್ಮಂ ಕೇಳ್ವೀ ಹಾಪಕರ್ಮರೆಮೃಂ ವಿಚಾರಿಸುವುದು 
ತಮಗಾವ ಕಾರೈಮೆಂದು ನುಡಿಯಲ್‌ ಬಗೆದು ಬಾಯಂ ತೆಗೆವುದುಂ ಅಚ್ಚು ಮುಚಿದ ಭಂಡಿಯಂತೆ 
ನುಚ್ಚುನುಚೆಯಾಗೆ ಬರ್ದುದಂ ಮಾಂಸಾಹಾರಿಗಳ್‌ ಕಂಡು ಕೊರಪುಳ್ಳಿಯೊಳ್‌ ಮೋದಿ ಕೊಂದರ್‌, 
ಅದಣಿಂ, 
ಶ್ಲೋ॥! ಸ್ನಿಗ್ಳಾನಾಂ ಹಿತಕರ್ತಣಾಂ ಯೋ ವಾಕ್ಕಂ ನಾಭಿನಂದತಿ 
ಸೆ ಕೂರ್ಮ ಇವ ದಮರ್ಬುದ್ಧಿಃ ಕಾಹ್ನಾದ್ಧಷ್ಟೋ ವಿನಶ್ಯತಿ Hono 

ಟೀ! ಹಿತವಂ ಮಾಡುವ ಸ್ನೇಹಿತರ ಮಾತನಾವನೊರ್ವಂ ಕೇಳದೆ ಇರ್ಪನಾತಂ ಕಿಡುವಂ 
ಅದು ಹೇಗೆಂದೊಡೆ ಕಾಷ್ಠಮಂ ಬಿಟ್ಟು ಬರ್ದು ಸತ್ತ ಕೂರ್ಮನಹಗೆ. ಎಂಬೀ ಕಥೆಯಂ. ಕೇಳ್ದು 
ಚಂಡಪರಾಕ್ರಮನಿಂತೆಂದಂ : ತತ್ತಿಗಳಂ ನೀ ಪೆತ್ತಂದು ಚಿಂತಿಸಿಕೊಳ್ಹೆಂ ನಿನ್ನಪ್ಪ ಕಜ್ಜಕ್ಕೆ ಮುನ್ನಮೆ 
ಮಜುಗುವುದಿದಾವ ಕಾರಣಮೆನೆ ಮಧುರಾಲಾಪೆ ಮತ್ತಿಂತೆಂದಳ್‌ : ನಿನಗಿನಿತಪ್ಪ ದುರ್ಬುದ್ಧಿ 
ಪುಟ್ಟಿತಾದೊಡಂ ಯುದ್ಧವಿಷ್ಯನೆಂಬ ಮತ್ಸ್ಯದ ಕಥೆಯಂ ಕೇಳೆಂದು ಪೇಲ್ಬುದು. ಅದೆಂತೆನೆ : 


೨೩. ಯದ್ಧವಿಷನೆಂಬ ಮತ್ಸೃದ ಕಥೆ 


ಮಹಾನದಿಯ ಮಡುವಿನೊಳನಾಗತಮತಿಯುಮುತ್ನನ್ನಮತಿಯುಂ ಯದೃವಿಷ್ಯನುಮೆಂಬ 
ಪೆಸರ ಮೂಖ ಮತ್ಸಂಗಳ್‌ ಮತ್ಸೃಪ್ರಧಾನರಾಗಿರ್ಪುವು. ಅಲ್ಲಿಗೊಂದು ದಿವಸಂ ಜಾಲಗಾಜರ್‌ 
ಬಂದು ಆ ಮಡುಎನೊಳ್‌ ಪಲವು ಮತ್ಸಂಗಳೊಳವಿಲ್ಲಿಗೆ ನಾಳೆ ಬಂದು ಜಾಲಮಂ ಬೀಸಿ 
ಮತ್ಸ್ಯಂಗಳಂ ಪಿಡಿವಮೆಂದು ನುಡಿದ ಮಾತನನಾಗತಮತಿ ಕೇಳ್ದು ಮತ್ತಿನ ಮತ್ತ್ಯದ್ದಯದಲ್ಲಿಗೆ 
ಬಂದು ತತ್ಪಪಂಚಮನೆಲ್ಲಮಂ ಪೇಬ್ದಾ ನಮಗಿಲ್ಲಿರಲ್ವಾರದು ಹೆಅತೊಂದು ಮಡುವಿಗೆ ಪೋಪಂ 


ಹೋಗುತ್ತಿವೆ, ಇದೊಂದು ಆಶ್ಚರ್ಯ ಎನ್ನುವ ಮಾತನ್ನು ಕೂರ್ಮವು ಕೇಳಿತು. ಈ 
ಪಾಪಕರ್ಮರು ನಮ್ಮನ್ಹೇಕೆ ವಿಚಾರಿಸಬೇಕು ಎಂದು ನುಡಿಯಬೇಕೆಂದು ಬಾಯಿಯನ್ನು 
ತೆರೆಯಲು ಅಚ್ಚು ಮುರಿದ ಬಂಡಿಯಂತೆ ನುಚ್ಚುನುರಿಯಾಗಿ ಬಿದ್ದುದನ್ನು 
ಮಾಂಸಾಹಾರಿಗಳು ಕಂಡು ಕಟ್ಟಿಗೆಯಿಂದ ಮೋದಿ ಕೊಂದರು. ಅದರಿಂದ ಕಾಷ್ಠವನ್ನು 
ಬಿಟ್ಟು ಕೆಟ್ಟ ಕೂರ್ಮನಂತೆ ಶ್ಲೋ!! ಹಿತವನ್ನು ಮಾಡುವ ಸ್ನೇಹಿತರ ಮಾತನ್ನು ಯಾವನು 
ಕೇಳದಿರುವನೋ ಅವನು ಕೆಡುವನು. ವ॥ ಈ ಕಥೆಯನ್ನು ಕೇಳಿ ಚಂಡಪರಾಕ್ರಮನು 
ಹೀಗೆಂದನು : ತತ್ತಿಗಳನ್ನು ನೀನು ಹೆತ್ತಂದು ಯೋಚಿಸೋಣ. ಮುಂದೆ ಆಗಲಿರುವ 
ಕಾರ್ಯಕ್ಕೆ ಈಗಲೇ ಚಿಂತಿಸುವುದೇಕೆ. ಮಧುರಾಲಾಪೆ ಮತ್ತೆ ಹೀಗೆಂದಳು : ನಿನಗೆ 
ಇಂಥ ದುರ್ಬುದ್ಧಿ ಹುಟ್ಟಿದ್ದಾದರೆ ಯದ್ಭವಿಷ್ಯನೆಂಬ ಮತ್ಯದ ಕಥೆಯನ್ನು ಕೇಳು ಎಂದು 





ಹೇಳಿತು. ಮಹಾನದಿಯ ಮಡುವಿನಲ್ಲಿ ಅನಾಗತಮತಿ, ಉತ್ಪನ್ನಮತಿ, ಯದ್ಭವಿಷ್ಯ 
ಎಂಬ ಮೂರು ಮತ್ಯಗಳು ಮತ್ತಗಳಿಗೆಲ್ಲ ಪ್ರಧಾನದಾಗಿದ್ದುವು. ಅಲ್ಲಿಗೊಂದು ದಿನ 
ಜಾಲಗಾರರು ಬಂದು ಈ ಮಡುವಿನಲ್ಲಿ ಹಲವು ಮತ್ತಗಳಿವೆ. ಇಲ್ಲಿಗೆ ನಾಳೆ ಬಂದು 
ಜಾಲವನ್ನು ಬೀಸಿ ಮೀನುಗಳನ್ನು ಹಿಡಿಯೋಣ ಎಂದು ನುಡಿದ ಮಾತನ್ನು ಅನಾಗತಮತಿ 
ಕೇಳಿ ಮತ್ತೆರಡು ಮತ್ಸ್ಯಪ್ರಧಾನರಲ್ಲಿಗೆ ಬಂದು ಆ ವೃತ್ತಾಂತವನ್ನೆಲ್ಲ ಹೇಳಿ ನಾವಿಲ್ಲಿರುವುದು 
ತರವಲ್ಲ ಬೇರೊಂದು ಮಡುವಿಗೆ ಹೋಗೋಣ ಬನ್ನಿ ಎಂದಿತು. ಅದಕ್ಕೆ ಉತ್ಪನ್ನಮತಿ 


ಭೇದ ಪ್ರಕರಣಂ ೧೭೯ 
ಬನ್ನಿಮೆಂದೊಡುತ್ತನ್ನಮತಿ ಮುನ್ನಮೆ ಪೋಗದೊಡೇಂ ಅವರ್ಬಂದಾಗಳೇ ಬಗೆದುಕೊಳಲ್ಬರ್ಕು 
ಮೆಂಬುದುಂ ಯದ್ಧವಿಷ್ಠಂ ಇಂತುಟಪ್ಪೆಡೆಯನೆಲ್ಲಿಯುಂ ಪಡೆಯಲ್ಲಾರದು ತನ್ನಪ್ಪುದಕ್ಕೆ ಇಲ್ಲಿಂದಂ 
ಪೋಗಲ್ಜೇಡೆಂದೊಡೆ ಅವರನೊಡಂಬಡಿಸಲಾಅದನಾಗತಮತಿ ತನ್ನ ಸಮೂಹಂಬೆರಸು ಪೆಜಿತೊಂದೆಡೆಗೆ 
ಪೋಪುದುಂ ಮಜುದಿವಸಮಾ ಜಾಲಗಾಅರ್‌ ಬಂದು ಜಾಲಮಂ ಬೀಸುವುದುಂ ಆ 
ಬಲೆಯೊಳುತ್ತನ್ನಮತಿ ತೊಡರ್ದು ತನ್ನ ಹೆಸರಂ ನೆನೆದುಸಿರನೊಳತೆಗೆದಸು ಪೋದಂತೆ 
ಮಿಸುಕದಿರ್ಪುದುಂ ಮೀಂಗುಲಿಗರ್‌ ಬಲೆಯಂ ತೆಗೆದು ನೋಡಿ ಮುನ್ನಮೆ ಸತ್ವಂತಿರ್ದುತ್ತನ್ನಮತಿಯಂ 
ಕಂಡು ಬಲೆಯಿಂ ತೆಗೆದು ನೆಲದೊಳಿರಿಸುವುದುಮದು ಪೊಳೆದು ಜಳದೊಳ್‌ ಮುಲುಂಗಿ 
ಪೋದುದು. ಯದ್ಭವಿಷ್ಯಂ ಮತ್ತೊಂದು ಬಲೆಯೊಳ್‌ ಸಿಲ್ಕಿ ತಲೆಯಂ ಬಡಿಯುತ್ತಿರ್ದುದಂ 
ಮೀಂಗುಲಿಗಂ ಕಂಡು ನೆಲದೊಳಪುಳಿಸಿ ಕೊಂದಂ ಅದಟೆಂ 


ಶ್ಲೋ!! ಅನಾಗತ ವಿಧಾತಾ ಚ ಪ್ರತ್ಯುತ್ಪನ್ನಮತಿಸ್ತಥಾ 
ದ್ವಾವಿಮೌ ಸುಖಮೇಧೇತೇ ಯದ್ಧವಿಷ್ಟೋ ಎನಶೃತಿ loool 
ಟೀ!! ಮುಂದೆ ಬಹುದನಜಿವವನುಂ ಬಂದುದರ್ಕೆ ತಕ್ಕುದಂ ನಿಶ್ಚೈಸಬಲ್ಲವನುಂ 
ಈಯಿರ್ಬರೇ ಸುಖಂಬಡುವರ್‌ ; ಬಂದುದಂ ಬರಲಿಯೆಂದಿರ್ದವಂ ಕಿಡುವಂ. ಎಂಬೀ ಕಥೆಯಂತೆನ್ನ 
ಮಾತಂ ಕೇಳದೆ ನೀನುಂ ಯದ್ಧವಿಷ್ಠನಾದೆ ಎಂದು ನುಡಿಯೆ ಚಂಡಪರಾಕ್ರಮನಿಂತೆಂದಂ : 


ಪೆಂಡಿರ ಮಾತಂ ಸಲೆ ಕೈ 

ಕೊಂಡವರಭಿಮತದೆ ನಡೆವನಪ್ಪೊಡೆ ಗಂಡಂ 
ಗಂಡನಣಮಾಗಲಟೆಯಂ 

ಭಂಡಂ ಮೇಣ್‌ ಷಂಡನಕ್ಕುಮಾ ಚಂಡಾಲಂ ೨೨೧ 


ಮೊದಲೇ ಯಾಕೆ ಹೋಗಬೇಕು ; ಅವರು ಬಂದಾಗಲೇ ಯೋಚಿಸಿಕೊಂಡರಾಯಿತು 
ಎಂದಿತು. ಯದ್ಭವಿಷ್ಯವು ಇಂಥ ಸುರಕ್ಷಿತವಾದ ಸ್ಥಳ ಎಲ್ಲಿಯೂ ಸಿಕ್ಕದು ; ಆಗುವುದಾಗಲಿ 
ಇಲ್ಲಿಂದ ಹೋಗುವುದು ಬೇಡ ಎನ್ನಲು ಅವರಿಬ್ಬರನ್ನು ಒಡಂಬಡಿಸುವುದು ಅಸಾಧ್ಯವೆಂದು 
ಅನಾಗತಮತಿ ತನ್ನ ಗುಂಪನ್ನು ಕರೆದುಕೊಂದು ಬೇರೊಂದು ಕಡೆಗೆ ಹೋಯಿತು. ಮರುದಿನ 
ಆ ಜಾಲಗಾರರು ಬಂದು ಬಲೆ ಬೀಸಲು ಆ ಬಲೆಯಲ್ಲಿ ಉತ್ಪನ್ನಮತಿ ಸಿಕ್ಕಿಬಿದ್ದು ತನ್ನ 
ಹೆಸರನ್ನು ನೆನೆದು ಶ್ವಾಸ ಕಟ್ಟಿ ಪ್ರಾಣಹೋದಂತೆ ಅಲ್ಲಾಡದಿರಲು ಮೀಂಗುಲಿಗರು 
ಬಲೆಯನ್ನು ತೆಗೆದು ನೋಡಿ ಮೊದಲೇ ಸತ್ತಂತಿದ್ದ ಉತ್ಪನ್ನಮತಿಯನ್ನು ಕಂಡು ಬಲೆಯಿಂದ 
ತೆಗೆದು ನೆಲದ ಮೇಲೆ ಹಾಕಲು ಅದು ಹೊಳೆದು ಜಲದಲ್ಲಿ ಮುಳುಗಿಹೋಯಿತು. 
ಯದ್ಭವಿಷ್ಯವು ಮತ್ತೊಂದು ಬಲೆಯಲ್ಲಿ ಸಿಕ್ಕಿ ತಲೆ ಬಡಿಯುತ್ತಿರುವುದನ್ನು ಬೆಸ್ತನು ಕಂಡು 
ನೆಲಕ್ಕೆ ಅಪ್ಪಳಿಸಿ ಕೊಂದನು. ಅದರಿಂದ ಶ್ಲೋ! ಮುಂದಾಗುವುದನ್ನು ಅರಿಯುವವನೂ, 
ಬಂದುದಕ್ಕೆ ತಕ್ಕ ಉಪಾಯವನ್ನೂ ನಿಶ್ಚರಯಿಸುವವನೂ ಈ ಇಬ್ಬರೇ ಸುಖುಖಡುವಬಲು. 
ಬಂದುದು ಬರಲಿ ಎಂದು ಸುಮನಿರುವವನು ಕೆಡುವನು ವ॥ ಎಂಬ ಕಥೆಯಂತೆ ನನ್ನ 
ಮಾತನ್ನು ಕೇಳದೆ ನೀನೂ ಯದ್ಭವಿಷ್ಯನಾದೆ ಎಂದು ನುಡಿಯಲು ಚಂಡಪರಾಕ್ರಮನು 
ಹೀಗೆಂದನು : ೨೨೧. ಹೆಂಡಿರ ಮಾತನ್ನು ಕೇಳಿ ಅವರ ಅಭಿಪ್ರಾಯದಂತೆ ನಡೆಯುವ 


೧೮೦ ಕರ್ಣಾಟಕ ಪಂಚತಂತ್ರಂ 
ಅದಳಿನ್ಸಾವುದುಮಂ ನಾನೆ ಬಲ್ಲೆಂ. ನೀನುಸಿರದಿರೆಂದು ವಲ್ಲಭೆಯಂ ಕಲ್ಲಸರದಿಂ ನುಡಿದು 
ಮಾಣಿಸುವುದುಂ ಮಧುರಾಲಾಪೆ ಮಳುದಿವಸಂ ತತ್ತಿಗಳಂ ಹೆತ್ತು ಬಟೆಕ್ಕೆ ನಿಜಪ್ರಾಣೇಶ್ವರನುಂ 
, ತಾನುಂ ಕುಡುಕಂ ಕೊಳಲಡವಿಗೆ ಪೋಪುದುಮನ್ನೆಗಮಾ ಸಮುದ್ರಂ ವೇಲೆಯೆತ್ತಿ ತತ್ತಿಗಳಂ ತನ್ನ 
ತೆರೆಗೈಗಳಿಂ ಮೆಲ್ಲನೆ ತೆಗೆದು ತಂದಾಗಳ್‌ ಮತ್ತೊಂದುತ್ತಮಮಖ್ಠೆಡೆಗೆ ಸಾರ್ಚೆಲನ್ನೆಗಂ ಟಿಟ್ಟಿಭ 
ಮಿಥುನಂ ಕಿಚಿದಾನುಂ ಬೇಗದಿಂ ಬಂದು ತಮಿರ್ಶೆಗೆ ಪೋಗಲಲ್ಲ ತತ್ತಿಗಳಂ ಕಾಣದೆ ಬೆಕ್ಕಸಂಬಟ್ಟು 
ಮುಗಿ ಮಧುರಾಲಾಪೆ ವಿಪ್ರಲಾಪಂಗೆಯ್ಕೆ ಚೆಂಡಪರಾಕ್ರಮನಿಂತೆಂದಂ : 


ಚಂಡಪರಾಕ್ರಮವೆಸರಂ 

ಕೊಂಡಿರ್ದೆನ್ನಳವನಚೆದುಮಚಿಯದೆ ವೈರಂ 

ಗೊಂಡೀ ಕಡಲಂ ತವೆ ಪೀ 

ರ್ದಂಡಂಗಳನಅಸಿ ತಂದು ನಿನಗಾನೀವೆಂ ೨೨೨ 


ಬಗೆಯದಿರಾ ನಿನ್ನಯ ತ 

ತ್ರಿಗಳೆಂ ಸಾಗರಮನೊತ್ತಿ ತಂದಾನೀವೆಂ 

ಪಗೆಗೊಂಡು ಕುಡದೆ ತಡೆದಂ 

ದಗಸ್ಸನುಲ್‌ ಪೀರ್ದ ತೆಅದೆ ಕಡಲಂ ಪೀರ್ವೆಂ ೨೨೩ 


ಎಂದು ಮಾಣದೆ ಬಕ ಕಾಕ ಕೋಕಿಲ ಶುಕ ಚಕ್ರವಾಕ ಚಕೋರ ಕರ್ಕರ ಶ್ಯೇನ 
ಕಪೋತ ಹಂಸ ಕಾರಂಡ ಭೇರುಂಡಾದಿ ಸಮಸ್ತ ವಿಹಂಗಮ ಜಾತಿಗಳೆಲ್ಲಮಂ ನೆರಪಿ ತನ್ನ 
ತತ್ತಿಗಳಂ ಸಮುದ,ನೆತ್ತಿಕೊಂಡುಯನ್ನೆಂದು ಪುಯ್ಕಲಿಡುವುದುಂ ಪಕ್ಷಿಗಣಂಗಳಿದನುಪೇಕ್ಷಿಸಲಾಗದು 
ಎಮಗೆ ಕುಲಸ್ವಾಮಿಯಪ್ಪ ಗರುಡಂಗೆಪಲ್‌ವೇಲ್ಕುಮೆಂದೆಲ್ಲಮೊಂದಾಗಿ ಪೋಗಿ, 


ಗಂಡ ಗಂಡನಲ್ಲ ; ಅವನು ಭಂಡ, ಷಂಡ, ಚಂಡಾಲ, ವ॥। ಅದರಿಂದ ಯಾವುದನ್ನು 
ನಾನೇ ಬಲ್ಲೆ ; ನೀನು ಸುಮನಿರು ಎಂದು ವಲ್ಲಭೆಯನ್ನು ಕಠೋರ ಸ್ವರದಿಂದ 
ಪ್ರತಿಭಟಿಸಿದನು. ಮಧುರಾಲಾಪೆ ಮರುದಿನ ತತ್ತಿಗಳನ್ನು ಹೆತ್ತು ಬಳಿಕ ತಾನೂ ತನ್ನ 
ಗಂಡನೂ ಗುಟುಕನ್ನು ಕೊಡಲು ಅಡವಿಗೆ ಹೋದಾಗ ಸಮುದ್ರವು ದಡ ಮೀರಿ ಬಂದು 
ತನ್ನ ತೆರೆಗೈಗಳಿಂದ ತತ್ತಿಗಳನ್ನು ಮೆಲ್ಲಗೆ ತೆಗೆದುಕೊಂಡು ಬಂದು ಮತ್ತೊಂದು ಉತ್ತಮವಾದ 
ಸ್ಥಳದಲ್ಲಿಟ್ಟಿತು. ಅಷ್ಟರಲ್ಲಿ ಟಿಟ್ಟಿಭಗಳು ಬಂದು ತಮ್ಮಗೂಡಿಗೆ ಹೋಗಿ ಅಲ್ಲಿ ತತ್ತಿಗಳನ್ನು 
ಕಾಣದೆ ಮರುಗಿ ಮಧುರಾಲಾಪೆ ಪ್ರಲಾಪಿಸಲು ಚಂಡಪರಾಕ್ರಮನು ಹೀಗೆಂದನು! ೨.೨೨. 
ಚಂಡಪರಾಕ್ರಮನೆಂಬ ಹೆಸರು ಹೊತ್ತಿರುವ ನನ್ನ ಸಾಮರ್ಥ್ಯವನ್ನು ಅರಿಯದೆ ವೈರದಿಂದ 
ವರ್ತಿಸಿದ ಈ ಕಡಲನ್ನು ಕುಡಿದು ಅಂಡಗಳನ್ನು ಹುಡುಕಿ ತಂದುಕೊಡುವೆ. ನೀನು 
ಚಿಂತಿಸದಿರು ; ಆ ಸಾಗರವನ್ನು ಒತ್ತಿ ನಿನ್ನ ತತ್ತಿಗಳನ್ನು ತಂದುಕೊಡುವೆ ; ಇಲ್ಲದಿದ್ದರೆ ಆ 
ಅಗಸ್ತ್ಯನಂತೆ ಕಡಲನ್ನು ಹೀರುವೆ ! ವ॥। ಬಕ, ಕಾಕ, ಕೋಕಿಲ, ಶುರ, ಚಕ್ರವಾಕ, 
ಚಕೋರ, ಕರ್ಕರ, ಶ್ಯೇನ, ಕಪೋತ, ಹಂಸ, ಕಾರಂಡ, ಭೇರುಂಡಾದಿ ಸಮಸ್ತ 
ಪಕ್ಷಿಜಾತಿಗಳನ್ನೆಲ್ಲ ಸೇರಿಸಿ ತನ್ನ ತತ್ತಿಗಳನ್ನು ಸಮುದ್ರ ಎತ್ತಿಕೊಂಡು ಹೋಯಿತು ಎಂದು 
ಹುಯ್ಯಲಿಟ್ಟಿತು. ಪಕ್ಷಿಗಳು ಇದನ್ನು ಉಪೇಕ್ಷಿಸಬಾರದಂದು ನಮಗೆ ಕುಲಸ್ವಾಮಿಯಾದ 


ಭೇದ ಪ್ರಕರಣಂ ೧೮೧ 
ಕನಕನಿಭಪ್ರಭಾಂಘ್ರಿಯುಗನಂ ತುಹಿನಾಚಲವರ್ಣಮಧ್ಯದೇ 
ಹನನುದಿತಾರುಣಪ್ರತಿಮಕಂಠನನಂಜನಮೇಚಕೋರುಮೂ 
ರ್ಧನನತುಲಪ್ರತಾಪವಿಜಿತೋದ್ಧತ ವಿಶ್ವಮರುನ್ನಿಕಾಯನಂ 
ಎನಿಹತಕಾಪ್ರಷೇಯನನಜೇಯನನೂರ್ಜಿತವೈನತೇಯನಂ ೨೨೪ 


ಅಂತು ಕಂಡು ಪೊಡೆಮಟ್ಟು ಸಮುದ್ರನ ದೆಸೆಯಿಂ ತಮಗಾದುಪದ್ರವಮನಜಿಪೆ, 
ತದುಪದ್ರವಪ್ರತೀಕಾರವಿಧಾನಸಮರ್ಥನಖಳಕಾದ್ರವೇಯ ವಿದ್ರಾವಣಂ ಸಕಲ ಶಕುನಿಗಣಸಮೇತಂ 
ಕ್ಷೀರಪಾರಾವಾರಾಭಿಮುಖನಾಗಿ ಭಾಸುರಸುರಾಸುರಶಿರೋಮಣಿ ಮರೀಚಿಮಾಲಾಲಂಕೃತ 
ಚಾರುಚರಣಾರವಿಂದನಂ ಲಕ್ಷಿಕುಚಕುಂಭಕುಂಕುಮಪಂಕಾರುಣೀಭೂತವಿಶಾಲವೃಕ್ಷೇಃಸ್ಥಳನಂ 
ಮಧುಮುಖ್ಯಾಸುರವಧೂಜನಾಕ್ರಂದನ ನಯನ ವಾರಿಧಾರಾಪೂರ ಪರಿಪೂತ ನಿರಾಕೃತ ಕಲುಷ 
ಶಿಖಿಶಿಖಾಕಲಾಹನಂ ಭೌಮ ಭಾಮಾಭರಣಭಂಜನ ವಿಧಾನ ಸಮರ್ಥನಂ ಹಿರಣ್ಯಕಶಿಪು ಮಹಾದಾನವ 
ವಕ್ಷೇಸ್ಥಳಸ್ಥಿತ ವಜ್ರಾಯಿತ ನಖರಶಾಲಿಯಂ ವಜ್ರಪಾಹಾಣ ವಿಷಮಿತ ಶಂಖಚಕ್ರಧರನಂ 
ಪಿತಾಮಹಾದಿಮುನಿಗಣಸ್ತೂಯಮಾನಶುಭಚರಿತನಂ ನಿಜಪ್ರತಾಪ ಸಂತೋಷಿತದನುಜವೃಂದಲತಾ 
ಕಂದನಂ ಮುಕುಂದನಂ ಕಂಡು ಕೈಗಳಂ ಮುಗಿದು, 


ಗರುಡನಿಗೆ ತಿಳಿಸಬೇಕು ಎಂದು ಹೋದುವು. ೨೨೪. ಚಿನ್ನದ ಕಾಂತಿಗೆ ಸಮನಾದ 
ಕಾಲುಗಳುಳ್ಳವನೂ, ಹಿಮಾಚಲದಂತೆ ಬೆಳ್ಳಗಿರುವ ದೇಹದ ಮಧ್ಯಭಾಗವಿರುವವನೂ 
ಅರುಣ ಕಂಠವುಳ್ಳವನೂ ಕಪ್ಪು ಮತ್ತು ಪಚ್ಚೆ ಬಣ್ಣದ ತೊಡೆ ಹಾಗೂ ಶಿರಸ್ಸುಳ್ಳವನೂ 
ಅಸಾಧ್ಯವಾದ ಪರಾಕ್ರಮದಿಂದ ವಾಯುವನ್ನು ಗೆದ್ದವನೂ ಹಾವನ್ನು ಕೊಂದವನೂ 
ಆದ ಗರುಡನನ್ನು ವ॥ ಕಂಡು ನಮಸ್ಕರಿಸಿ ಸಮುದ್ರನ ದೆಸೆಯಿಂದ ತಮಗಾದ 
ಉಪದ್ರವವನ್ನು ನಿವೇದಿಸಿಕೊಂಡವು. ಆಗ ವೈನತೇಯನು ಸಕಲ ಪಕ್ಷಿ ಸಂಕುಲದೊಂದಿಗೆ 
ಕ್ಷೀರಸಾಗರದ ಕಡೆಗೆ ಹಾರಿ ಹೊಳೆಯುವ ಸುರಾಸುರರ ಶಿರೋಮಣಿಯ 
ಕಾಂತಿಸಮೂಹದಿಂದ ಅಲಂಕೃತವಾದ ಚಾರುಚರಣನೂ, ಲಕ್ಷ್ಮೀಕುಚಕುಂಭ 
ಕುಂಕುಮಪಂಕದಿಂದ ಕೆಂಪಾದ ವಿಶಾಲ ವಕ್ಷಸ್ಥಳನೂ, ಮಧು ಮೊದಲಾದ ರಾಕ್ಷಸರ 
ಹೆಂಡಿರ ದುಃಖದ ಕಾರಣದಿಂದ ಬಂದ ಕಣ್ಣೀರ ಪ್ರವಾಹದಿಂದ ನಿವಾರಿತವಾದ 
ಕಲುಷವೆಂಬ ನವಿಲಿನ ಜುಟ್ಟಿನಿಂದ ಅಲಂಕರಿಸಿಕೊಂಡವನೂ ಭೂಕಾಂತಾಭರಣ 
ಧರಿಸುವುದರಲ್ಲಿ ಸಮರ್ಥನೂ ಹಿರಣ್ಮಕಶಿಪು ಎಂಬ ಮಹಾದ್ಯೆತ್ಯನ ವಕ್ಷಸ್ಥಳದಲ್ಲಿ 
ವಜ್ರನಖವನ್ನು ಇಟ್ಟವನೂ ವಜ್ರಪಾಷಾಣ ವಿಷಮಿತ ಶಂಖ ಚಕ್ರಧರನೂ ಬ್ರಹ್ಮನೇ 
ಮೊದಲಾದ ಮುನಿಸಮೂಹದಿಂದ ಸ್ತುತಿಸಿದ ಶುಭಚರಿತನೂ, ತನ್ನ ಪ್ರತಾಪದಿಂದ 
ರಾಕ್ಷಸರೆಂಬ ಲತೆಯ ಬೇರನ್ನೇ ಒಣಗಿಸಿದವನೂ ಆದ ಮುಕುಂದನನ್ನು ಕಂಡು ಕೈಮುಗಿದು 





೧೮೨ ಕರ್ಣಾಟಕ ಪಂಚತಂತ್ರಂ 
ಪದಿ) 
ಜಯ ದಿವಿಜಗಣಾರ್ಚಿತ ಚಾರುಚರಣ 
ದುರಿತೋಗ್ರತಮಃಪಟಲೋಹ್ಟಕಿರಣ 
ತಾಷಿಂಭಸಮಚ್ಚವಿ ನೀಲವರ್ಣ 
ವಿದ್ಯಾಧರ ಕಾಂತಾ ಗೀತವರ್ಣ 
ರಾಮಾವದನಾಂಬುಜಮತ್ತಭೃಂಗ 
ವರಕೌಸ್ತುಭಭೂಷಣಭೂಷಿತಾಂಗ 
ಮಧುಕೈಟಭಪಾದಪ ಘನಕುಠಾರ 
ಲಕ್ಷಿ (ಕುಚಮಂಡನತಾರಹಾರ 
ನರಕಾಸುರಮದಕರಿ ಪಂಚವದನ 
ಕುಸುಮಾಯುಧಮಂಗಳ ಜನಸದನ 
ಕಂಸಾಸುರಹಂಸಪಯೋದಕಾಲ 
ಶಕಟಾಸುರಪ್ರತಟ ವಿಲಯಕಾಲ 
ಕೃತಬಾಣಭಯಂಕರ ದರ್ಹಭಂಗ 
ಚಾಣೂರ ಸರೋರುಹ ಮದಮಾತಂಗ 
ನಖಭಿನ್ನ ಹಿರಣ್ಯಕಶಿಪು ಶರೀರ 
ಜಠರಾಂತರ್ವಿನಿಹಿತಭುವನಭಾರ 
ಖಳಧೇನುಕಕಾನನ ಕೃಷ್ಣಮಾರ್ಗ 
ವಿತ್ರಸ್ತ ಸಮಸ್ತ ನಿಶಾಟವರ್ಗ 
ಕೋಪಾನಲಮಗ್ನ ಸುರಾರಿಶಲಭ 
ಘನಭಕ್ತಿ ಸಮನ್ಹಿತಯೋಗಿಸುಲಭ 


ಬಗೆಬಗೆಯಿಂದ ಹೀಗೆ ಸ್ತುತಿಸಿದನು : ದೇವತೆಗಳಿಂದ ಅರ್ಚಿತವಾದ ಚಾರುಚರಣನಿಗೆ 
ಜಯವಾಗಲಿ. ಪಾಪವೆಂಬ ಅಂಧಕಾರಕ್ಕೆ ಸೂರ್ಯನಾಗಿರುವವನೂ, ತಮಾಲವೃಕ್ಷದ 
ನೀಲಬಣ್ಣದವನೂ, ವಿದ್ಯಾಧರಿಯರ ಗೀತೆಗಳ ವರ್ಣವನ್ನುಳ್ಳವನೂ ಲಕ್ಷ್ಮಿಯ 
ಮುಖಕಮಲಕ್ಕೆರಗಿದ ಸೊಕ್ಕಿದ ತುಂಬಿಯಾಗಿರುವವನೂ, ಶ್ರೇಷ್ಠ ಕೌಸ್ತುಭ ಎಂಬ ರತ್ನವನ್ನು 
ತೊಟ್ಟ ಅಂಗವುಳ್ಳವನೂ, ಮಧುಕೈಟಭರೆಂಬ ವೃಕ್ಷಕ್ಕೆ ಮಹಾಕುಠಾರನೆನಿಸಿದವನೂ, 
ಲಕ್ಷೀಕುಚಮಂಡನ ತಾರಹಾರನೂ ನರಕಾಸುರನೆಂಬ ಮದ್ದಾನೆಗೆ ಸಿಂಹಪ್ರಾಯನೂ 
ಮದನಜನಕನೂ ಕಂಸಾಸುರನೆಂಬ ಹಂಸಕ್ಕೆ ಮಳೆಗಾಲವಾಗಿರುವವನೂ ಶಕಟಾಸುರನಿಗೆ 
ಪ್ರಳಯಕಾಲನೂ ಬಾಣಾಸುರನ ದರ್ಪವನ್ನು ಮುರಿದವನೂ ಚಾಣೂರನೆಂಬ ಕಮಲಕ್ಕೆ 
ಮದ್ದಾನೆಯಾದವನೂ ಹಿರಣ್ಯಕಶಿಪುವಿನ ಶರೀರವನ್ನು ಉಗುರುಗಳಿಂದ ಭೇದಿಸಿದವನೂ 
ಭುವನಭಾರವನ್ನೆಲ್ಲ ಹೊಟ್ಟೆಯಲ್ಲಿ ಹೊತ್ತವನೂ ಧೇನುಕಾಸುರನೆಂಬ ಕಾಡಿಗೆ ಕಿಚ್ಚಾದವನೂ 
ಸಮಸ್ತ ರಾಕ್ಷಸರನ್ನು ನಾಶಮಾಡಿದವನೂ ರಾಕ್ಷಸರೆಂಬ ಕೀಟಗಳನ್ನು ತನ್ನ ಕೋಪಾನಲಕ್ಕೆ 
ಬೀಳಿಸಿದವನೂ, ಘನಭಕ್ತಿಯಿಂದ ಕೂಡಿದ ಯೋಗಿ ಜನಗಳಿಗೆ ಸುಲಭನೂ 





ಭೇದ ಪ್ರಕರಣಂ ೧೮೩ 
ಉತ್ಪಾಟಿತ ಕಾಳೀಯ ಭುಜಗದಂತ 
ದಿತಿಜೋತ್ತಮ ಸಮದತನುಕೃತಾಂತ 
ಮಂದಾರರಜೋಂಚಿತ ಮಣಿಕಿರೀಟ 
ಬಳಭೀಕರ ಮುಷ್ಟಿಕ ಕಾಳಕೂಟ 
ವರಶೌರ್ಯವಿನಿರ್ಜಿತ ಕಾರ್ತವೀರ್ಯ 
ಚಲಿತೋನ್ನತ ಮಂದರ ಕುಧರದೈರ, 
ಸರ್ವೇಶ್ವರ ಸರಗ ದೇವದೇವ 
ಸರ್ವಜ್ಞ ನಮಸ್ತೇ ವಾಸುದೇವ ೨೨೫ 
ಎಂದು ದೇವದೇವನನನೇಶಪ್ರಕಾರದಿಂ ಸ್ತುತಿಸಿ ಸಾಷ್ಟಾಂಗವೆಅಗಿ ಪೊಡೆಮಟ್ಟು ಮುಂದೆ ನಿಂತ 
ಪತತ್ರಿಗೋತ್ರಾಧಿಪತಿಯ ಮೊಗಮಂ ದಾಮೋದರನಾದರಂಬೆರಸು ನೋಡಿ ನೀನೆಂದಿನಂದಮಲ್ಲಿಂದು 
ನಿನ್ನ ಗೋತ್ರಸಮೇತಂ ಬಂದ ಕಾರಣಮಾವುದೆನೆ ವನತಾನಂದನಿಂತೆಂದು ಬಿನ್ನಪಂಗೆಯ್ದಂ : ಈ 
ಟಿಟ್ಟಿಭನ ತತಿಗಳಂ ವಾರಿಧಿ ಮೇರೆದಷ್ಪಿ ಕೊಂಡುಯ್ದೊಡೆ ಪುಯ್ಕಲಿಡಲ್ವಂದೆವೆಂಬುದುಂ ಮುಕುಂದಂ 
ಮುಗುಳ್ನಗೆ ನಗುತ್ತುಂ ಇದಾದ ಕಾರ್ಯಮಂದಿಂತಹಹಾಸ್ಯಂಗೆಯ್ಕೆ ಎನತಾನಂದನಂ ಮತ್ತಮಿಂತೆಂದು 
ಬಿನ್ನಪಂಗೆಯ್ವಂ : 
ಶ್ಲೋ ॥ ಆಶಾಃ ಪೂರಯಿತುಂ ಗುಣಾನ್‌ ಪ್ರಕಟತುಂ ಮಾನೋನ್ನತಿಂ ರಕ್ಷಿತುಂ 
ಕಾರಂ ಸಾಧಯಿತುಂ ಖಲಾನ್‌ ಸ್ವಲಯಿತುಂ ಲಕ್ಷಿ £0 ಸಮಾಸೇವಿತುಂ 
ಸ್ವಪ್ರಾಣೈಃ ಪರಿಕಲ್ಪಿತಾಂಜಲಿಜಲೈಃ ವಿಕ್ರೀಯ ದೇಹಸ್ಥಿತಿಂ 
ಸಂತೋ ಭೂಪತಿಮಾಶ್ರಯಂತಿ ನ ಪುನರ್ದೈನ್ಯಾಯ ದುಃಖಾಯ ಚೆ 11೧೧೨1 
ಟೀ!! ಬಯಕೆಯಂ ತೀರ್ಚಲುಂ ಗುಣಮಂ ಪ್ರಕಟಿಸಲುಂ ಅಭಿಮಾನದ ಪೆರ್ಚಂ 
ರಕ್ಷಿಸಲುಂ ಕಾರ್ಮಮಂ ಸಾಧಿಸಲುಂ ದುರ್ಜನರಂ ಕಿಡಿಸಲುಂ ಶ್ರೀಯಂ ಲೇಸಾಗಿ ಭೋಗಿಸಲುಂ 


ಶಾಳೀಯನಾಗನ ಹಲ್ಲನ್ನು ಕಿತ್ತವನೂ ಶ್ರೇಷ್ಠ ರಾಕ್ಷಸರ ಕೊಬ್ಬಿದ ದೇಹಕ್ಕೆ ಯಮನ 
ಸ್ವರೂಪನೂ ಮಂದಾರ ಪರಾಗಗಳಿಂದ ಕೂಡಿದ ರತ್ನಕಿರೀಟವುಳ್ಳವನೂ ಬಲಭೀಕರನಾದ 
ಮುಷ್ಟಿಕನಿಗೆ ವಿಷಪ್ರಾಯನೂ ಕಾರ್ತ. 'ವೀರ್ಯನನ್ನು ಶೌರ್ಯದಿಂದ ನಾಶಮಾಡಿದವನೂ 
ಉನ್ನತ ಮಂದರಪರ್ವತವನ್ನು ಚಲಿಸುವಂತೆ ಮಾಡುವ ಧೈರ್ಯವುಳ್ಳವನೂ ಸರ್ವೇಶ್ವರನೂ 
ಸರ್ವಗಮ್ಯನೂ ದೇವದೇವನೂ ಸರ್ವಜ್ಞನೂ ಆದ ವಾಸುದೇವನಿಗೆ ನಮಸ್ಕಾರ. ವ॥ 
ಈ ರೀತಿ ದೇವದೇವನನ್ನು ಅನೇಕ ಪ್ರಕಾರಗಳಿಂದ ಸ್ತುತಿಸಿ ಸಾಷ್ಟಾಂಗವೆರಗಿದನು. ಮುಂದೆ 
ನಿಂತ ಪಕ್ಷಿರಾಜನನ್ನು ದಾಮೋದರನು ಪ್ರೀತಿಯಿಂದ ನೋಡಿ ನೀನು ಎಂದಿನ ಹಾಗೆ 
ಇಲ್ಲ ; ಇಂದು ನಿನ್ನ ಪರಿವಾರದೊಂದಿಗೆ ಬಂದ ಕಾರಣವೇನು ಎಂದು ಕೇಳಿದನು. ಆಗ 
ವಿನತಾನಂದನನು ಈ ಟಿಟ್ಟಿಭನ ತತ್ತಿಗಳನ್ನು ವಾರಿಧಿ ಮೇರೆದಪ್ಪಿ ಕೊಂಡೊಯ್ದನು; 
ಅದನ್ನು ದೂರಲು ಬಂದೆನು ಎಂದನು. ಮುಕುಂದನು ಮುಗುಳ್ನಕ್ಕು ಇದೆಂತಹ 
ಮಹಾಕಾರ್ಯ ಎಂದು ತಿರಸ್ಕರಿಸಲು ಮತ್ತೆ ವಿನತಾನಂದನನು ಬಿನ್ನವಿಸಿಕೊಂಡನು. 
ಶ್ಲೋ!! ಬಯಕೆಗಳನ್ನು ತೀರಿಸಿಕೊಳ್ಳಲೂ ಗುಣಗಳನ್ನು ಪ್ರಕಟಿಸಲೂ ಅಭಿಮಾನವನ್ನು 
ರಕ್ಷಿಸಿಕೊಳ್ಳಲೂ ಕಾರ್ಯಸಾಧನೆಗಾಗಿಯೂ ದುರ್ಜನರನ್ನು ನಾಶಪಡಿಸಲೂ ಐಶ್ವರ್ಯವನ್ನು 


೧೮೪ ಕರ್ಣಾಟಕ ಪಂಚತಂತ್ರಂ 
ತಮ್ಮ ಪ್ರಾಣಮಂ ಧಾರೆಯನೆಅಕಿದು ದೇಹಸ್ಥಿತಿಯಂ ಮಾಟಿ ಸತ್ತುರುಷರ್‌ ಅರಸನನಾಶ್ರಯಿ 
ಸಿರ್ಹರ್‌. ಅದಲ್ಲದೆ ದೈನ್ಯಕ್ಕಂ ದುಃಖಕ್ಕಂ ಆಶ್ರಯಿಸುವರಲ್ಲ. 


ಎಂದು ನೊಂದು ನುಡಿದ ತಾರ್ಕ್ಯನ ಮನಃಕ್ಷತಮನಧೋಕ್ಸಜನಚಿತು ವರುಣನಂ 
ನೆನೆಯಲೊಡಮಾತಂ ಬಂದು ಪೊಡೆಮಟ್ಟು ಬೆಸನಾವುದೆಂದೊಡೀ ಪಕ್ಷಿಯ ತತ್ತಿಗಳಂ ಸಮುದ್ರಂ 
ತನ್ನ ಮೇರೆಯಂ ಮೀಣೆ ಕೊಂಡುಪೋದಂ. ಅವಂ ಬೇಗಂ ತಂದೊಷ್ಟಿಸೆನಲೊಡಂ 
ಮಹಾಪ್ರಸಾದಮೆಂದು ತಂದಾ ತತ್ತಿಗಳಂ ಟಟ್ಟಿಭಮಿಥುನಕ್ಕೆ ಕೊಟ್ಟಂ ಅದಳೆಂ, 
ಶ್ಲೋ ಶತ್ರೋರ್ಬಲಮವಿಜ್ಞಾಯ ವೈರಮಾಚರತೇ ತು ಯಃ 
ಸ ಪರಾಭವಮಾಪ್ನೋತಿ ಸಮುದ್ರ ಇವ ಟಟ್ಟಿಭಾತ್‌ eos 
ಟೀ! ಆವನಾನೊರ್ವಂ ಶತ್ರುವಿನ ಬಲವನಲೆಯದೆ ವಿರೋಧಂಗೊಂಬಂ ಅವಂ 
ಸೋಲವನೈದುವಂ. ಅದೆಹಗೆಂದೊಡೆ ಟಿಟ್ಟಭನಿಂ ಸಮುದ್ರವೆಂತಂತೆ. ಎಂಬ ಶ್ಲೋಕಾರ್ಥಮುಂಟದಟಿಂ, 
"ಸಾಹಸ್ಯೆಃ ಖಲು ಶ್ರೀರ್ವಸತಿ' - ಸಾಹಸಂಗಳಿಂ ಸಿರಿ ನೆಲೆಗೊಳ್ಳುಂ ಎಂಬ ನಯಮಂ ಪಿಡಿದು 
ಸಾಹಸಂಗೆಯ್ದುದೆನೆ ಸಂಜೀವಕನಿಂತೆಂದಂ : "ಸೆಂದಿಗ್ಲೋ ವಿಜಯೋಯುಧಿ' - ಕಾಳೆಗದೊಳು 
ಗೆಲುವಿಂತೆಂದು ನಿರ್ಣಯಿಸಲರಿದು ಎಂಬುದು; ಇನ್ನು ಪಿಂಗಳಕನಲ್ಲಿಗೆ ಪೋಗಿ ನಿನ್ನೆವಂದದಿಂ 
ನುಡಿದೆನ್ನಂ ನೀನೊರ್ಮಿಂಗೆ ಕಾವುದೆನೆ, ದವನಕನಿಂತೆಂದಂ : 'ಅರ್ಥೀ ದೋಷಂ ನ ಪಶ್ಯತಿ” 
ಪಿರಿದುಂ ಬಯಕೆಯನುಳ್ಳವಂ ಕೇಡಂ ನೋಡಂ ಎಂಬುದು ತಪ್ಪದು ಅದೆಂತೆನೆ, 
೨೪. ಅರ್ಥೀ ದೋಷಂ ನ ಪಶ್ರತಿ 
ಬೊಮ್ಮದೇವನ ಮೊಮ್ಮಂ ಶುತಿವಿಶಿತಕರ್ಮಾನುಷ್ಠಾನನಿಷ್ಠನಪ್ಪ ರಾವಣಂ ಕಾಮಾತುರನಾಗಿ 
ರಾಮನಂ ವಂಚಿಸಿ ಭೂಮಿಜೆಯನುಯ್ಕೆ ತದ್ವಿಯೋಗವಿಹ್ನಲೀಭೂಶಚಿತ್ತಂ ರಘುವಂಶಜಾತಂ ಸೇತುವಂ 


ಭೋಗಿಸಲೂ ತಮ್ಮಪ್ರಾಣವನ್ನು ಧಾರೆಯೆರೆದು ದೇಹಸ್ಥಿತಿಯನ್ನು ಮಾರಿ ಸತ್ಪುರುಷರು 
ಅರಸನನ್ನು ಆಶ್ರಯಿಸುವರು. ಅದಲ್ಲದೆ ದೈನ್ಯಕ್ಕೂ ದುಃಖಕ್ಕೂ ಆಶ್ರಯಿಸುವರಲ್ಲ ವ॥। 
ಎಂದು ನೊಂದು ನುಡಿದ ಗರುಡನ ಮನಚ್ಚತವನ್ನು ವಿಷ್ಣುವು ಅರಿತನು. ವರುಣನನ್ನು 
ನೆನೆದ ಕೂಡಲೇ ಆತನು ಬಂದು ವಂದಿಸಿ ಏನಪ್ಪಣೆ ಎಂದು ಕೇಳಲು ಈ ಪಕ್ಷಿಯ 
ತತ್ತಿಗಳನ್ನು ಸಮುದ್ರನು ತನ್ನ ಮೇರೆ ಮೀರಿ ಕೊಂಡುಹೋದನಂತೆ. ಅವುಗಳನ್ನು ಬೇಗನೆ 
ತಂದೊಪ್ಪಿಸು ಎನ್ನಲು ಮಹಾಪ್ರಸಾದ ಎಂದು ಆ ತತ್ತಿಗಳನ್ನು ತಂದು ಟಿಟ್ಟಿಭಗಳಿಗೆ 
ಕೊಟ್ಟನು. ಅದರಿಂದ ಶ್ಲೋ!! ಯಾವನಾದರೂ ಶತ್ರುವಿನ ಬಲವನ್ನು ನೋಡಿ 
ವಿರೋಧವನ್ನು ಕಟ್ಟಿಕೊಳ್ಳುವವನು ಸೋಲನ್ನು ಹೊಂದುತ್ತಾನೆ. ಅದು ಹೇಗೆಂದರೆ 
ಟಿಟ್ಟಿಭನಿಂದ ಸಮುದ್ರ ಹೇಗೋ ಹಾಗೆ ಎಂಬ ಶ್ಲೋಕಾರ್ಥ ಉಂಟು. ವ॥ ಅದರಿಂದ 
"ಸಾಹಸ್ಯೆ ಖಲು ಶ್ರೀರ್ವಸತಿ' - ಸಾಹಸಗಳಿಂದ ಸಿರಿ ನೆಲೆಗೊಳ್ಳುವುದು ಎಂಬ ನೀತಿಯನ್ನು 
ಹಿಡಿದು ಸಾಹಸ ಮಾಡಬೇಕು. ಆಗ ಸಂಜೀವಕನು ಹೀಗೆಂದನು : “ಸಂಧಿಗ್ಲೋ ವಿಜಯೋ 
ಯುಧಿ' - ಯುದ್ಧದಲ್ಲಿ ಗೆಲುವು ಹೀಗೆ ಎಂದು ಹೇಳಲು ಬರುವುದಿಲ್ಲ ಇನ್ನು ಪಿಂಗಳಕನಲ್ಲಿಗೆ 
ಹೋಗಿ ನೀನು ತಿಳಿದಂತೆ ನುಡಿದು ನಿನ್ನನ್ನು ನೀನು ಒಮ್ಮೆಗೆ ಕಾಪಾಡುವುದು. ಆಗ 
ದವನಕನು ಹೀಗೆಂದನು : "ಅರ್ಥೀ ದೋಷಂ ನ ಪಶ್ಯತಿ' ಹಿರಿದಾದ ಬಯಕೆಯುಳ್ಳವನು 
ಕೇಡನ್ನು ನೋಡನು ಎಂಬುದು ತಪ್ಪದು ಎಂದಿತು. ಅದು ಹೇಗೆಂದರೆ- ಬ್ರಹ್ಮದೇವನ 
ಮೊಮ್ಮಗನೂ ಶ್ರುತಿವಿಹಿತ ಕರ್ಮಾನುಷ್ಠಾನನಿಷ್ಠನಾದ ರಾವಣನು ಕಾಮಾತುರನಾಗಿ 
ರಾಮನನ್ನು ವಂಚಿಸಿ ಭೂಮಿಜೆಯನ್ನು ಒಯ್ದನು. ಅವಳ ವಿಯೋಗದಿಂದ 


ಭೇದ ಪ್ರಕರಣಂ ೧೮೫ 
ಬಂಧನಂಗೆಯ್ದು ಮೇಲೆವರಲಿರ್ಪುದಂ ರಾವಣಂ ಕೇಳ್ತು ತತ್ಕಾರ್ಯ ಪರ್ಕಾಲೋಚನೆಯೊಳಿರ್ದಲ್ಲಿ 
ವಿಭೀಷಣನಿಂತೆಂದಂ : 
ಶತಧೃತಿಪಾತ್ರನುಂ ಜಿತಜಗತ್ತಯವೀರನುಮಾಗಿ ನೀಂ ಮಹಾ 
ಸತಿಗವನೀಜೆಗನ್ನವಧುಗಾಟಿಸೆ ವಾಸವ ವಹ್ನಿ ಧರ್ಮ ನೈ 
ರತಿ ವರುಣಾನಿಲಾರ್ಥಪಹರರ್‌ ನಗುವರ್‌ ಮುಳಿಗುಂ ಮುರಾರಿ ವಾ 
ಕೃತಿ ಪಟೆಗುಂ ಮನೋಜರಿಪು ಪೇಸುಗುಮಗ್ಗದ ಕೀರ್ತಿ ಮಾಸುಗುಂ ೨೨೬ 
ಎಂಬುದುಮಲ್ಲದೆಯುಂ, "ಪರದಾರಗಮನಮನಾಯುಃ' - ಪರವೆಣ್ಣೊಳ್‌ ಕೂಡುವವನಾಯುವರೆಗುಂ 
ಎಂಬುದು ಶಾಸ್ತಾರ್ಥಮುಂಟದಲೆಂ ಸೀತೆಯಂ ರಾಮಗೊಪಿಸುವುದೆ ನೀತಿಯುಂ ನಿರ್ವಾಹಮುಮೆಂದು 
ಸತ್ತುರುಷವಿಭೂಹಣನಪ್ಪ ವಿಭೀಷಣಂ ಸುಭಾಷಿತಂಗಳೆಂ ನುಡಿಯೆ ತನಗಿಚ್ಛಾವಿಘಾತಿಯಂ. 
ಮಾಡಿದನೆಂಬನಿತೊಳಾ ದನುಜನನುಜನಂ ಮೊದಲಾಗಿ ಕೊಲಲ್ಪಗೆದಂ. ಪಿಂಗಳಕನಪ್ಪೊಡೆ ಕೇವಲಂ 
ರಜೋಮೂರ್ತಿಯುಮತಿವರ್ತಿಯುಮಾಗಿರ್ಷನಂತುಮಲ್ಲದೆಯುಂ, 
ಶ್ಲೋ॥ ನ ಪದೇತ್ಸಾಾಮಿನಿ ಕ್ರುದ್ದೇ ಯುಕ್ತಮಪ್ಪುತ್ತರಂ ಬುಧಃ 
ಜ್ವರಾದೌ ದುಗ್ಗಪಾನಂ ಹಿ ವಿಷಮಾಹುರ್ಮನೀಷಿಣಃ ॥॥೧೧೪॥! 
ಟೀ॥ ಅರಸು ಕುಪಿತನಾದಲ್ಲಿ ಉಚಿತವಹ ಉತ್ತರವಾದೊಡಂ ಬಲ್ಲವರ್‌ ನುಡಿಯಲಾಗದು. 
ಜ್ವರದ ಮೊದಲಲ್ಲಿ ಹಾಲಂ ಕುಡಿದೊಡಂ ವಿಷವಹುದೆಂದು ಬುದ್ಧಿವಂತರ್‌ ಪೇಟ್ಜರ್‌. ಎಂಬ 
ನೀತಿವಾಕ್ಕಮುಂಟಪ್ಪುದಲ್ಲದೆ ಪಲವು ದಿವಸಮಾಹಾರಂಬಡೆಯದೆ "ಕೆಂಗೋಲಸಗಿದ ಸಿಂಹಕ್ಕೆ 
ಪೂಣಿಗತನದಿಂದೇನಾನುಮೊಂದಂ ನುಡಿದೆನಪ್ಪೊಡೆನ್ನನೆ ಮುನ್ನಮಾಪೋಶನಂಗೊಳ್ಳುವುದಚೆಂ 
ನುಡಿವುದಂತಿರ್ಕೆ; ಅದಿರ್ದ ದೆಸೆಯಂ ಮೊದಲಾಗಿ ನೋಡಲಣೆನದಲ್ಲದೆಯುಂ, 


ವಿಹ್ವಲಿತಚಿತ್ರನಾಗಿ ರಾಘವನು ಸೇತುಬಂಧನ ಮಾಡಿ ಆಕ್ರಮಣಕ್ಕೆ ಬರುವುದನ್ನು ರಾವಣನು 
ಕೇಳಿ ತತ್ಕಾರ್ಯ ಪರ್ಯಾಲೋಚನೆಯಲ್ಲಿದಾಗ ವಿಭೀಷಣನು ಹೀಗೆ ನುಡಿದನು: 
೨೨೬. ಬ್ರಹ್ಮನ ಮೊಮ್ಮಗನೂ ಜಗತ್ತೆಯವೀರನೂ ಆಗಿ ನೀನು ಪರಸ್ತ್ರೀಯನ್ನು ಬಯಸಿದರೆ 
ದ್ರಾಗ್ನಿ ಯಮ ನೈಯತಿ ವರುಣ ವಾಯು ಕುಬೇರರು ನಗುವರು ; ಮುರಾರಿ 
hia ; ವಾಕ್ಟತಿ ಹಳಿಯುವನು ; ಹರನು ಹೇಸುವನು. ಶ್ರೇಷ್ಠವಾದ ಕೀರ್ತಿ 
ಮಾಸುವುದು. ವ॥ ಅಲ್ಲದೆ, “ಪರದಾರಗಮನಮನಾಯು?- ಹೆರರ ಹೆಣ್ಣಿನಲ್ಲಿ ಕೂಡುವವನ 
ಆಯುಸ್ಸು ನಾಶವಾಗುವುದು. ಆದರಿಂದ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದೇ ನೀತಿಯೂ 
ಕರ್ತವ್ಯವೂ ಆಗಿದೆ ಎಂದು ಸತ್ತುರುಷವಿಭ ಭೂಷಣನು ಸುಭಾಷಿತಗಳನ್ನು ನುಡಿದನು. 
ತನ್ನ ಬಯಕೆಯನ್ನು ವಿರೋಧಿಸಿದನೆಂಬ ಕಾರಣದಿಂದ ಆ ದನುಜನು ತನ್ನ ತಮ್ಮನನ್ನು 
ಮೊದಲು ಕೊಲ್ಲ ಬಗೆದನು. ಪಿಂಗಳಕನಾದರೋ ಕೇವಲ ರಜೋಮೂರ್ತಿಯುತ, 
_ ಅತಿವರ್ಶಿಯೂ ಆಗಿರುವನು ಅಲ್ಲದೆ, ಶ್ಲೋ!! ಅರಸನು ಕುಪಿತನಾಗಿದ್ದಲ್ಲಿ ಉಚಿತವಾದ 
ಉತ್ತರವಾದರೂ ಬಲ್ಲವರು ನುಡಿಯಬಾರದು. ಜ್ವರದ ಮೊದಲಲ್ಲಿ ಹಾಲನ್ನು ಕುಡಿದರೂ 
ವಿಷವಾಗುವುದೆಂದು ಬುದ್ಧಿವಂತರು ಹೇಳುವರು. ವ॥ ಹಲವು ದಿವಸ ಆಹಾರ ಪಡೆಯದೆ. 
ಕೋಪಗೊಂಡ ಸಿಂಹಕ್ಕೆ ಏನಾದರೂ ನಾನು ವಿಜಾರದೃಷ್ಟಿಯಿಂದ ಮಾತಾಡಿದೆನಾದರೆ 
ನನ್ನನ್ನೇ ಮೊದಲು ಆಪೋಶನ ಕೊಳ್ಳುವನು. ಅದರಿಂದ ಮಾತನಾಡುವುದು ಹಾಗಿರಲಿ. 











೧೮೬ ಕರ್ಣಾಟಕ ಪಂಚತಂತ್ರಂ 
ಸಂಜೀವಕ ನೀನೆನಿತೆನಿ 
ತಂಜಿದೊಡಂ ಕುಂಜರಾರಿ ಕೊಲ್ಲದೆ ಮಾಣಂ 
ಕಂಜೋದರನುಂ ಹರನುಂ 
ಕಂಜಾಸನನುಂ ಕಡಂಗಿ ಕಾವೊಡಮೀಗಳ್‌ ೨೨೭ 


ಎನೆ ಗವಾಧಿಷನದೆಲ್ಲಮಂ ಕೇಳ್ದಾದೊಡಮಿನ್ಸೆಂತು ಶಕ್ಷನುರೂಪದಿಂ ಸಾಹಸಂಗೈದಪ್ಪೆಂ 
ಪಿಂಗಳಕನೆನಗೆ ತಪ್ಪಂ ಬಗೆವಾಗಳೆಂತಿರ್ಪನಚೆಯೆ ಹೇಟ್‌ನೆ ದವನಕಂ ಪೇಟ; ಆ ಸಿಂಗಂ 
ಮುನ್ನಿನಿರ್ಪಂದಮಲ್ಪದೆ ಶಿಲಾತಳದ ಮೇಲೆ ಕಾಲುಮಂ ಬಾಲಮುಮನುಡುಗಿಯಡಂಗಿಸಿ ಕಿವಿಯಂ 
ಕತ್ತರಿಸಿ ಶರೀರಮಂ ಸಂಕೋಚಿಸಿ ನಟ್ಟ ದಿಟ್ಟಿಗಲ್ಲೆರಸು ನಿನ್ನನೆ ನೋಡುತ್ತುಮಿರ್ಕುಮಪ್ಪೊಡಾಗಳೆ 
ಯುದ್ಧಸನ್ನದ್ಧನೆಂದತೆಯೆಂದು ಪೇಟಕ್ತಿರಡರ್ಕಂ ಹರಸ್ಪರವಿರೋಧಮಂ ಮಾಡಿ ಪ್ರಕೋಪಂಗೊಳಿಸಿ 
ಮಾಣದಾಕ್ಷಣದೊಳೆ ದವನಕಂ ಕರಟಕನಲ್ಲಿಗೆ ಬಂದು, ವನ್ನೆತ್ತಿಕೊಂಡ ಕಜ್ಜದ ಕಡೆಯನೆಯ್ದಿಸಿ 
ಬಂದೆನೆಂಬುದುಂ ಕರಟಕನಿಂತೆಂದಂ : 

ಶ್ಲೋ ॥ 'ಭಿನತ್ತಿಸಮ್ಮಕ್ಷಹಿತೋ ಭೇದೋಪಾಯಸ್ಸಿರಾಂ ಮತಿಂ 
ಭೂಧರಾನ್‌ ಕರ್ಕಶಶಿಲಾನ್‌ ಮಹಾಶನಿರಿವೋದಕಂ (೧೧೫11 

ಟೀ॥! ಲೇಸಾಗಿ ಪ್ರಯೋಗಿಸಿದ ಭೇದೋಪಾಯವು ಸ್ಥಿರವಹ ಮತಿಯಂ ಭೇದಿಸುವುದು; 
ಅದು ಹೇಗೆಂದೊಡೆ ಬೆಟ್ಟಿತಪ್ಪ ಕಲ್ಲುಗಳುಳ್ಳೆ ಬೆಟ್ಟಮಂ ಸಿಡಿಲುಂ ನೀರುಂ ಭೇದಿಸುವಹಗೆ, 
ಎಂದಿಂತಾ ನರಿಗಳ್‌ ತಮೊಳ್‌ ನುಡಿಯುತಿರ್ಷನೆಗಮಿತ್ತಲ್‌, 





ಸಂಜೀವಕನೆಂದಂತೆನ 

ಗಂ ಜೀವನದಾಸೆಯದು ನಿರಾಸೆಯುಮಾಯ್ತು 

ನ್ನಂಜದೆ ಕಾದುವೆನಂಜಿದೊ 

ಡಂ ಜವನಿನ್ನೆನ್ನ ಬಚೆಯನೇನುಚಿದಪನೇ ೨೨೮ 
ಅದು ಇರುವ ದೆಸೆಯನ್ನು ನೋಡುವ ಸಾಮರ್ಥ್ಯವೂ ನನಗಿಲ್ಲ. ೨೨೭. ಸಂಜೀವಕ, 
ನೀನು ಎಷ್ಟು ಅಂಜಿದರೂ ಸಿಂಹವು ನಿನ್ನನ್ನು ಕೊಲ್ಲದೆ ಬಿಡನು. ಹರಿಹರಬ್ರಹ್ಮಾದಿಗಳು 
ನಿನ್ನನ್ನು ಕಾಪಾಡುವುದಾದರೂ ಬಿಡನು ಲು ವ॥। ಆ ಎತ್ತು ಇದೆಲ್ಲವನ್ನೂ ಕೇಳಿ 
ಆದರೂ ನನ್ನ ಶಕ್ತ್ಯನುಸಾರ ಸಾಹಸ ಮಾಡುವೆ, ಪಿಂಗಳಕನು ನನಗೆ ತಪ್ಪನ್ನು ಬಗೆವಾಗ 
ಹೇಗಿರುವನು ಎಂದಾದರೂ ತಿಳಿಸು ಎಂದು ಕೇಳಿಕೊಂಡಿತು. ಅದಕ್ಕೆ ದವನಕ ಹೇಳಿತು: 
ಆ ಸಿಂಹವು ಮೊದಲಿದ್ದ ರೀತಿಯಲ್ಲಿ ಇಲ್ಲದೆ ಶಿಲಾತಲದ ಮೇಲೆ ಕಾಲನ್ನೂ ಬಾಲವನ್ನೂ 
ಉಡುಗಿ ಅಡಿಗಿಸಿಟ್ಟುಕೊಂಡು ಕಿವಿಯನ್ನು ಕತ್ತರಿಸಿ ಶರೀರವನ್ನು ಸಂಕೋಚಿಸಿ ನೆಟ್ಟ 
ದೃಷ್ಟಿಯಿಂದ ನಿನ್ನನ್ನೇ ನೋಡುತ್ತ ಇದ್ದರೆ ಆಗಲೇ ಯುದ್ಧಸನ್ನದ್ಧವಾಗಿದೆಯೆಂದು ತಿಳಿ 
ಎಂದು ಹೇಳಿ ಎರಡಕ್ಕೂ ಪರಸ್ಪರ ವಿರೋಧವನ್ನುಂಟುಮಾಡಿ ಪ್ರಕೋಪಗೊಳಿಸಿತು. 
ಅಲ್ಲಿಂದ ದವನಕನು ಕರಟಕನಲ್ಲಿಗೆ ಬಂದು ನಾನು ಕೈಕೊಂಡ ಕೆಲಸವನ್ನು ಕಡೆಗೊಳಿಸಿ 
ಬಂದೆನೆಂದಿತು. ಅದಕ್ಕೆ ಕರಟಕನು ಹೀಗೆಂದನು : ಶ್ಲೋ॥ ಚೆನ್ನಾಗಿ ಪ್ರಯೋಗಿಸಿದ 
ಭೇದೋಪಾಯವು ಕಠೋರವಾದ ಕಲ್ಲುಗಳುಳ್ಳ ಬೆಟ್ಟವನ್ನು ಸಿಡಿಲೂ ನೀರೂ ಭೇದಿಸುವ 
ಹಾಗೆ ಎಂಥ ದೃಢಚಿತ್ತನನ್ನೂ ಭೇದಿಸುವುದು ಎಂದು ಆ ನರಿಗಳು ತಮ್ಮಲ್ಲಿಯೇ 
ಮಾತನಾಡಿಕೊಳ್ಳುತ್ತಿದ್ದುವು. ೨೨೮. ಇತ್ತ ಸಂಜೀವಕನು ತನಗೆ ಇನ್ನು ಜೀವನದ ಆಸೆ 








ಭೇದ ಪ್ರಕರಣಂ ೧೮೭ 
ಅದಚೆಂದೀಗಳೆ ಪೋಗಿ ತಾಗಿ ತಳ್ತಿಜೆವೆಂ ಬಲೆಕ್ಕೆ ತನ್ನಪ್ಪುದಕ್ಕೆಂದು ಭೋರೆನೆ ಬಂದಾ 
ಸನ್ನಮುಮತಿದೂರಮುಮಲ್ಲದೆ ನಿಂದು ದವನಕಂ ಪೇಲ್ಡ ಚಿಹ್ನಂಗಳನಾ ಸಿಂಗದ ಮೊಗದೊಳ್‌ 
ಕಂಡು ಕಡುಗಲಿಯಪ್ಪುದುಮದಅ ಚೇಪ್ಟೆಯುಮಂ ಪಿಂಗಳಕಂ ಕಂಡು ಕಡುಮುಳಿದು, 
ಬಳವದರಿಕುಂಭಿ ಕುಂಭ 
ಸ್ಥಳಕ್ಕೆ ಹಾಯ್ದಂತೆ ಪಾಯ್ಪನಧಿಕಬಲಂ ಪಿಂ 
ಗಳಕಂ ಮಾಣದೆ ಗೋಮಂ 
ಡಳ ಮುಖನ ಮೇಲೆ ಕಲುಷ ಕಲುಷಿತವದನಂ ೨೨೯ 
ಅಂತು ಪಾಯ್ದುದುಂ ಸಂಜೀವಕಂ ವಜ್ರಪಾಹಾಣನಿಶಿತವಿಷಾಣಯುಗಳದಿಂ ಕಂಠೀರವನ 
ಕೆಂಡಪ್ರದೇಶಮನಿಟಿದು ಪಿರಿದುಂ ಪೊಟ್ಟು ತಳ್ಲಿಲೆದು ಕಾದಿ, 
ಬಳಿಭುಗ್ಗ ಧ್ರ ಕದಂಬಮಂಬರದೊಳುಗ್ರಶ್ಚಾಹದಶ್ರೇಣಿ ಭೂ 
ತಳದೊಳ್‌ ನರ್ತಿಸೆ ಕೋಪಹಾವಕಶಿಖಾಜಾಲಾತಿರೌದ್ರಾನನಂ 
ಕುಳಿಶಾಗ್ರೋಗ್ರ ಪರಿಸ್ಫುರನ್ನಬಮುಖವ್ಯಾಳಗ್ನ ಮಾತಂಗಜಾಂ 
ಗಳಕಂ ಪಿಂಗಳಕೆಂ ಗವಾಧಿವತಿಯಂ ಕೊಂಡೆಂ ಭುಜಾದಂಡದಿಂ ೨೩೦ 
ಅಂತುಕೊಂದತಿಕ್ರಾಂತನಾಗಿ ವಸಂತಸಮಯ ಕಿಂಶುಕೋಪಮನಖಮುಖದಿನತ್ಸಾಸುರಮಾಗಿರ್ದ 
ನಿಜಸ್ವಾಮಿಯಂ ಕಂಡು ಕರಟಕಂ ದವನಕಂಗಿಂತೆಂದಂ : ನಿನ್ನಂತಪ್ಪ ದುರ್ಮತಿಯ ಕಾರಣದಿಂ 
ಪಿಂಗಳಕಂಗೆ ಧರ್ಮಹಾನಿಯುಂ ಯಶೋಹಾನಿಯುಮಾಗಿ ಮಾಣದೆ ಪ್ರಾಣಹಾನಿಯುಮಾಗ 
ಲಿರ್ದುದಿದಾತನ ದೋಷಮಲ್ಲದೆ ನಿನ್ನ ದೋಷಮಲ್ಲದೆಂತೆನೆ : 


ನಿರಾಶೆಯಾಯಿತು, ಇನ್ನು ಹೆದರದೆ ಕಾದುವೆನು; ಅಂಜಿದರೆ ಏನಾದರೂ ಯಮನು 
ನನ್ನನ್ನು ಬಿಡುವನೇ ! ವ॥। ಅದರಿಂದ ಈಗಲೇ ಹೋಗಿ ಪ್ರತಿಭಟಿಸುವೆ. ಬಳಿಕ 
ತನಗಾಗುವುದು ಲಿ ಎಂದು ಭಾವಿಸಿ ಬೇಗನೆ ಬಂದನು. ಅತ್ಯಂತ ಹತ್ತಿರವೂ 
ಅತಿದೂರವೂ ಆಗದಂತೆ ನಿಂತು ದವನಕನು ಹೇಳಿದ ಗುರುತುಗಳನ್ನು ಆ ಸಿಂಹದ 
ಮುಖದಲ್ಲಿ ಕಂಡು ಕಡುಗಲಿಯಾದ ಸಂಜೀವಕನ ಚೇಷ್ಟೆಯನ್ನು ಪಿಂಗಳಕನು ಕಂಡು 
ಕೋಪಾವಿಷ್ಟನಾಗಿ ೨೨೯. ಮದ್ದಾನೆಗಳ ಕುಂಭಸ್ಥಲಕ್ಕೆ ಹಾಯುವಂತೆ ಅಧಿಕಬಲನಾದ 
ಪಿಂಗಳಕನು ಸಂಜೀವಕನ ಮೇಲೆ ಕಲುಷಕಲುಷಿತವದನನಾಗಿ ಎರಗಿದನು. ವ॥ 
ಸಂಜೀವಕನು ಕೂಡ ವಜ್ರಪಾಷಾಣನಿಶಿತವಿಷಾಣಯುಗಳದಿಂದ ಕಂಠೀರವನ 
ಕಂಠಪ್ರದೇಶವನ್ನು ೨೩೦. ಕಾಗೆ ಹದ್ದುಗಳ ಸಮೂಹವು ಆಕಾಶದಲ್ಲೂ ಕ್ರೂರಪ್ರಾಣಿಗಳ 
ಗುಂಪು ಭೂಮಿಯಲ್ಲೂ ನರ್ತಿಸಲು ಕೋಪಾಗ್ನಿಯಿಂದ ರೌದ್ರಾನನನಾದ, ವಜ್ರಾಯುಧದ 
ಹಾಗೆ ಹೊಳೆಯುವ ಉಗುರುಗಳನ್ನು ಮದ್ದಾನೆಗಳ ಮೇಲೆ ನಾಟಿದವನೂ ಇರಿದು 
ಬಹಳ ಹೊತ್ತಿನವರೆಗೆ ಕಾದಾಡಿದನು. ಪಿಂಗಳಕನು ಸಂಜೀವಕನನ್ನು ತನ್ನ ಭುಜಾದಂಡದಿಂದ 
ಕೊಂದನು. ವ॥ ಅತ್ಯಂತ ಭಯಂಕರನಾಗಿದ್ದ ನಿಜಸ್ವಾಮಿಯನ್ನು ಕರಟಕನು ಕಂಡು 
ದವನಕನೊಡನೆ ಹೀಗೆಂದನು : ನಿನ್ನಂತಹ ದುರ್ಮಂತ್ರಿಯ ಕಾರಣದಿಂದ ಪಿಂಗಳಕನಿಗೆ 
ಧರ್ಮಹಾನಿಯೂ ಯಶೋಹಾನಿಯೂ ಆಗಿ ಪ್ರಾಣಹಾನಿಯೂ ಆಗುತ್ತಿತ್ತು. ಇದು 











೧೮೮ ಕರ್ಣಾಟಕ ಪಂಚತಂತ್ರಂ 
ಶ್ಲೋ |! ದುರ್ಮಂತ್ರಿಣಂ ಕಮುಪಯಾಂತಿ ನ ನೀತಿದೋಪಾಃ 
ಸಂತಾಹಯಂತಿ ಕಮಪಥ್ಯಭುಜಂ ನ ರೋಗಾಃ 
ಕಂ ಶ್ರೀರ್ನದರ್ಹಯತಿ ಕಂನ ನಿಹನ್ನಿ ಮೃತ್ಯು: 
ಕಂ ಶ್ತ್ರೀಕೃತಾ ನ ವಿಷಯಾಃ ಹರಿತಾಪಯಂತಿ Mook 
ಟೀ ದುರ್ಮಂತ್ರಿಯಾಗಿರ್ದವನ ನೀತಿದೋಷಂಗಳ್‌ ತಾಗದಿರವು. ಅಪಥ್ಯದಲುಂಬವನ 
ವ್ಯಾಧಿಗಳ್‌ ಪೀಡಿಸುವುವು, ಐಶ್ವರವೆಂತಹನನುಂ ಸೊಕ್ಕಿಸುವುದು, ಮೃತ್ಸುವೆಂತಹನನುಂ ಕೊಲುವುದು, 
ಸ್ತ್ರೀಯರು ಮಾಡಿದಂಥ ವಿಷಯಗಳಾವನನಾದೊಡಂ ಸಂತಾಪಂಬಡಿಸುವುವು. ಮತ್ತಂ, 
ಶ್ಲೋ ॥! ಸಾಮೈವ ಹಿ ಪ್ರಯೋಕ್ತವ್ಯಮಾದೌ ಕಾರ್ಯಂ ವಿಜಾನತಾ 
ಸಾಮಸಿದ್ಧೋ ಹಿ ವಿಜಯೋ ನ ಪ್ರಯಾತಿ ಪರಾಭವಂ ॥೧೧೭11 
ಟೀ!! ಕಾರ್ಯವನಟಿವಾತನು ಮೊದಲಲ್ಲಿ ಸಾಮವನೆ ಪ್ರಯೋಗಿಸುವುದು, ಸಾಮಂ ಸಿದ್ಧಿಸಿದೊಡೆ 
ವಿಜಯವಹುದು ಸೋಲವನೈದನು, ಅದೆಂತೆಂದೊಡೆ, 
ಶ್ಲೋ! ಸಾಮಾದಿದಂಡಪರೈಂತಂ ನಯಃ ಪ್ರೋಕ್ರಶ್ಛತುರ್ವಿಧಃ 
ತೇಕ್ಷಾಂ ದಂಡಸ್ತು ಹಾಪೀಯಾನ್‌ ತಸ್ಮಾದ್ದಂಡಂ ವಿಸರ್ಜಯೇತ್‌ ॥!೧೧೮ 
ಟೀ॥! ಸಾಮಾದಿಯಾಗಿ ದಂಡಪರ್ಯಂತಮಾವುಹಾಯಂ ನಾಲ್ಕು ತೆಅನಕ್ಕುಂ. ಅವಳೊಳಗೆ 
ದಂಡಮೆಂಬುದು ಪಾಪವನ್ನುಳ್ಳುದು, ಅದು ಕಾರಣದಿಂ ದಂಡಮಂ ಬಿಟ್ಟು ಕಳೆವುದು. 


ಶ್ಲೋ! ನ ಮಯೂಖೇನ ರತ್ನಾನಾಂ ನಾತಪೇನ ನ ವಸ್ನಿನಾ 
ಸಾಮ್ನೈವ ಪ್ರಭಯಾ ಯಾತಿ ವಿದ್ದಿಷಪ್ರಭವಂ ತಮಃ (೧೧೯11 


ಟೀ! ಶತ್ರುವಿಂ ಜನಿಸಿದ ಕಟ್ಪಲೆಯೆಂಬುದು ರತ್ನದ ಬೆಳಗಿಂದಂ, ಬಿಸಿಲಿಂದಂ, ಕಿರ್ಚಿಂದಂ 
ಕಿಡುವುದಿಲ್ಲ; ಸಾಮದ ಬೆಳಗಿಂದಮೆ ಕಿಡುವುದು. 


ಶ್ಲೋ! ಕಾರ್ಕಾಣ್ಯುತ್ತಮದಂಡ ಸಾಹಸಮಯಾ ನ್ಯಾಯಾ ಸ ಸಾಧ್ಯಾನಿ ಯೇ 
ಪ್ರೀತ್ಕಾ ಸನ್ನಮಯಂತಿ ನೀತಿಕುಶಲಾಃ ಸಾಮ್ನೈವ ತೇ ಮಂತ್ರಿಣಃ 
ನಿಸ್ಸಾರಾಲ್ಲ ಫಲಾನಿ ಯೇತ್ಛವಿಧಿನಾ ವಾಂಛಂತಿ ದಂಡಾಧಮಾ 
ಸ್ತೇಷಾಂ ದುರ್ಣಯ ಚೀಷ್ಟತೈರ್ನರಪತೇರಾರೋಹ್ಯತೇ ಶ್ರೀಸ್ತುಲಾಂ ೧೨೦! 





ಆತನ ದೋಷವಲ್ಲದೆ ನಿನ್ನ ದೋಷವಲ್ಲ. ಶ್ಲೋ!! ದುರ್ಮಂತ್ರಿಯಾದವನ ನೀತಿ 
ದೋಷಗಳು ತಾಗದೆ ಇರವು. ಅಪಥ್ಯದಲ್ಲಿ ಉಣ್ಣುವವನನ್ನು ವ್ಯಾಧಿಗಳು ಪೀಡಿಸುವುವು. 
ಐಶ್ವರ್ಯವು ಎಂಥವನನ್ನೂ ಸೊಕ್ಕಿಸುವುದು; ಮೃತ್ಯು ಎಂಥವನನ್ನೂ ಕೊಲ್ಲುವುದು. 
ಸ್ತ್ರೀಯರು ಮಾಡಿದಂಥ ವಿಷಯಗಳು ಯಾರನ್ನಾದರೂ ಸಂತಾಪಪಡಿಸುವುವು. ಶ್ಲೋ! 
ಅಲ್ಲದೆ, ಕಾರ್ಯವನ್ನರಿತವನು ಮೊದಲು ಸಾಮವನ್ನೇ ಪ್ರಯೋಗಿಸಬೇಕು. ಸಾಮ ಸಿದ್ಧಿಸಿದರೆ 
ವಿಜಯವಾಗುವುದು; ಸೋಲುವುದಿಲ್ಲ. ಶ್ಲೋ!! ನಾಲ್ಕು ರೀತಿಯ ಉಪಾಯಗಳಿವೆ. 
ಅವುಗಳಲ್ಲಿ ದಂಡವೆನ್ನುವುದು ಪಾಪಕರವಾದುದು ; ಅದರಿಂದ ದಂಡವನ್ನು 
ನಿವಾರಿಸಿಕೊಳ್ಳಬೇಕು. ಶ್ಲೋ॥| ಶತ್ರುವಿನಿಂದ ಜನಿಸಿದ ಕತ್ತಲೆ ರತ್ನದ ಬೆಳಕಿನಿಂದಲೂ 
ಬಿಸಿಲಿನಿಂದಲೂ ಕಿಚ್ಚಿನಿಂದಲೂ ಕೆಡುವುದಿಲ್ಲ ; ಸಾಮದ ಬೆಳಕಿನಿಂದಲೇ ಕೆಡುವುದು. 
ಶ್ಲೋ॥। ನೀತಿಕುಶಲರಾದವರು ದಂಡ ಸಾಹಸಮಯವಾದ ಅಸಾಧ್ಯವಾದ ಕಾರ್ಯಗಳನ್ನು 
ಸಾಮದಿಂದ ಮಾಡಿ ನೃಪನನ್ನು ಸಂತೋಷಪಡಿಸುವರೋ ಅವರೇ ನಿಜವಾದ ಮಂತ್ರಿಗಳು; 


ಭೇದ ಪ್ರಕರಣಂ ೧೮೯ 
ಟೀ॥ ಆರ್‌ ಕೆಲಂಬರ್‌ ನೀತಿಕುಶಲರ್‌ ದಂಡಸಾಹಸಮಯವಹ ಅಸಾಧ್ಯಮಪ್ಪ ಕಾರ್ಕಂಗಳಂ 
ಸಾಮದಿಂದವೆ ಮಾಡಿ ನೃಪಂಗೆ ಸಂತೋಷಂಬಡಿಸುವರ್‌ ಅವರೀಗಲೆ ಮಂತ್ರಿಗಳ್‌' ಆರ್‌ ಕೆಲಂಬರ್‌ 
ತೆಅನಲೆಯದೆ ನಿಸ್ಸಾರಮಾಗಿ ಅಲ್ಪಫಲವಹಂತಹವನೆ ಮಾಡಲಿಚ್ಛೈಸಿಹರ್‌ ಅವರ್‌ 
ದಂಡಾಧಮರೆನಿಸಿಕೊಂಬರ್‌; ಅವರ ದುರ್ಣಯಚೇಷ್ಟೆಗಳಿಂ ನೃಪನೈಶ್ಚರಂ ತೊಲೆಯಲ್ಲಿ 
ತೂಗಿಸಿಕೊಂಬುದು. 
ಜಯಮಂ ಸ್ವಾಮಿಗೆ ಮೊದಲೊಳ್‌ 
ಬಯಸುವ ಸಚಿವಂ ಸಮಸ್ತ ಕಾರಂಗಳೊಳಂ 
ನಯಶಾಸ್ತ್ರಕ್ರಮದಿಂದಂ 
ಪ್ರಯತ್ನದಿಂ ಸಾಮಮಂ ಪ್ರಯೋಗಿಪುದುಚಿತಂ ೨೩೧ 
ಅದಲೆಂ ನೀತಿಶಾಸ್ತ್ರಾಭಪ್ರಾಯೋಪಾಯನಿಪುಣನುಂ ಸ್ವಾಮಿಹಿತನುಂ ಚಿತುರುಪಧಾವಿಶುದ್ಧನುಮಲ್ಲದ 
ನಿರ್ಬುದ್ಧಿಯನನ್ಹಯಾಗತನೆಂಬನಿತಅಕೊಳೆ ಮಂತ್ರಿಯಂ ಮಾಡಿದ ಕಾರಣದಿಂ ನಿನ್ನ ದುರ್ಮಂತ್ರದಿಂ 
ಮೃಗಾಧಿರಾಜನಪ್ಪ ಪಿಂಗಳೆಕಂಗಿಂತಪ್ಪವಸ್ಥೆಯಾದುದು. 
ಶ್ಲೋ!! ದುಷ್ಪಬುದ್ಧಿಸ್ಸುಬುದ್ಧಿಸ್ಧದ್ವಯೋರ್ಧರ್ಮಸ್ಕ ಸಂಶ್ರಯಾತ್‌ ॥೧೨೧॥1 
ಎಂಬ ಕಥೆಯಂತಾದುದೆನೆ ದವನಕನದೆಂತೆನೆ ಕರಟಕಂ ಪೇಟ್ಗುಂ: 
೨೫. ದುಷ್ಪಬುದ್ಧಿಯುಂ ಧರ್ಮಬುದ್ಧಿಯುಂ 
ನೃಗ್ಗೂತಸುರಪುರಂ ಸುವ 
ಣಿಗ್ಗಾಸಿ ಸಮಸ್ತವಸ್ತು ಪರಿಪೂರ್ಣಂ ಸ 
ಮೃಗ್ಗದನರುಚಿರಮುತ್ತರ 
ದಿಗ್ಗಾಗದೊಳುಂಟು ಮಧುರೆಯೆಂಬುದು ನಗರಂ ೨೩೨ 


ಯಾರು ಶ್ರಮವನ್ನರಿಯದೆ ನಿಸ್ಸಾರವಾದ ಅಲ್ಲಘಫಲವನ್ನುಂಟುಮಾಡುವರೋ ಅವರು 
ದಂಡಾಧಮರೆನ್ನಿಸಿಕೊಳ್ಳುವರು. ಅವರ ದುರ್ನೀತಿಯಿಂದಾಗಿ ನೃಪನ ಐಶ್ವರ್ಯವು 
ತುಲೆಯಲ್ಲಿ ತೂಗಿಸಿಕೊಳ್ಳುವುದು. ೨೩೧. ತನ್ನ ಸ್ವಾಮಿಗೆ ಜಯವನ್ನು ಹಾರೈಸುವ ಸಚಿವನು 
ಸಮಸ್ತ ಕಾರ್ಯಗಳಲ್ಲಿಯೂ ನೀತಿಶಾಸ್ತ್ರಕ್ರಮದಿಂದ ಸಾಮೋಪಾಯವನ್ನು 
ಪ್ರಯೋಗಿಸುವುದು ಉಚಿತ ವ॥ ನೀತಿಶಾಸ್ತೋಪಾಯನಿಪುಣನೂ ಸ್ವಾಮಿಹಿತನೂ 
ಚತುರುಪಧಾವಿಶುದ್ಧನೂ ಅಲ್ಲದ ಮೂಢನನ್ನು ವಂಶಪಾರಂಪರ್ಯದಿಂದ ಬಂದವನೆಂಬ 
ಒಂದೇ ಕಾರಣದಿಂದ ಮಂತ್ರಿಯನ್ನಾಗಿ ಮಾಡಿದ ಕಾರಣವಾಗಿದೆ. ಅದರಿಂದ ನಿನ್ನ 
ದುರ್ಮಂತ್ರದಿಂದ ಮೃಗಾಧಿರಾಜನಾದ ಪಿಂಗಳಕನಿಗೆ ಇಂತಹ ಅವಸ್ಥೆಯಾಯಿತು. ಶ್ಲೋ! 
"ದುಷ್ಟಬುದ್ಧಿಸ್ಸುಬುದ್ಧಿಶ್ಚ ದ್ವಯೋರ್ಧರ್ಮಸ್ಯ ಸಂಪ್ರಯಾತ್‌' ಎಂಬ ಕಥೆಯಂತಾಯಿತು. 
ವ॥॥ ದವನಕನು ಅದೇನು ಎಂದು ಕೇಳಲು ಕರಟಕನು ಹೇಳಿದನು. ೨೩೨. 
ಅಮರಾವತಿಯನ್ನು ಕೀಳುಮಾಡಿದ ಒಳ್ಳೆಯ ವ್ಯಾಪಾರಿಗಳಿಂದ ಶೋಭಿಸುವ ಸಮಸ್ತ 
ವಸ್ತು ಪರಿಪೂರ್ಣವಾದ ಒಳ್ಳೆಯ ಭವನಗಳಿಂದ ಅಲಂಕೃತವಾದ ಮಧುರೆಯೆಂಬ ನಗರವು 





೧೯೦ ಕರ್ಣಾಟಕ ಪಂಚತಂತ್ರಂ 

ಅಂತಾ ನಗರದೊಳಗೆ ಧರ್ಮಬುದ್ಧಿಯುಂ ದುಷ್ಪಬುದ್ಧಿಯುಮೆಂಬರಿರ್ವರ್‌ ವಣಿಕ್ಟುತ್ರರ್‌ 
ಪುದುಎನೊಳ್‌ ಪರದುವೋಗಿ ಪಿರಿದಪ್ಪ ಪೊನ್ನ ಪಡೆದು ಮಗುಲ್ದು ಬಂದು ನಿಜಜನ್ನಭೂಮಿಯಪ್ಪ 
ಮಧುರಾಪುರದ ಬಹಿರುದ್ಕಾನವನದೊಳಗೆ ಬೀಡಂ ಬಿಟ್ಟರ್ಧರಾತ್ರಿಯೊಳ್‌ ಧರ್ಮಬುದ್ಧಿ 
ದುರ್ಬುದ್ಧಿಯಪ್ಪ ದುಷ್ಪಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಳಮೆನೆ ದುಷ್ಟಬುದ್ಧಿ 
ಪಾಪಬುದ್ಧಿಯಾಗಲ್ಲಗೆದಿಂತೆಂದಂ : ನಾವೀ ಪೊನ್ನಂ ಪಚ್ಚುಕೊಂಡು ಮನೆಯೊಳ್‌ ಸ್ವೇಚ್ಛೆಯಿಂದಿರ್ಷ 
ವರಲ್ಲಂ ಮತ್ತಂ ಪರದುವೋಗಲ್ವೇಟ್ಕುಮದುಕಾರಣದಿಂ ನಿನಗಮೆನಗಂ ಬೀಯಕ್ಕೆ ತಕ್ಕನಿತು ಪೊನ್ನಂ 
ಕೊಂಡು ಮಿಕ್ಕ ಪೊನ್ನನೆಲ್ಲಮನಿಲ್ಲಿಯೆ ಮಡಂಗುವಮೆನೆ, ಧರ್ಮಬುದ್ಧಿಯಾ ಪಾಪಕರ್ಮನಂ ತನ್ನ 
ಮನದನ್ನನೆಂದೆ ಬಗೆದುಮದರ್ಕೊಡಂಬಟ್ಟೊಂದು ಮಹಾವಟವಿಟಪಿಯ ಕೆಲದೊಳ್‌ ಪೊನ್ನಂ 
ಪೂಲ್ಲು ಮಲುದಿವಸೆಮಿರ್ವರುಂ ಪೊಟಲಂ ಪೊಕ್ಕು ಇಷ್ಟವಿಷಯ ಕಾಮಭೋಗ 
ಸುಖಂಗಳನನುಭವಿಸುತಿರ್ದು ದುಷ್ಟಬುದ್ಧಿ ಧರ್ಮಬುದ್ಧಿಯಂ ವಂಚಿಸಿ ಪೋಗಿ ಪೊನ್ನನೆಲ್ಲಮುಂ 
ಕೊಂಡು ಕುಚೆಯಂ ಮುನ್ನಿನಂತೆ ಪೂಟ್ಡು ಕೆಲವಾನುಂ ದಿವಸಕ್ಕೆ ತಾನೆ ಧರ್ಮಬುದ್ಧಿಯಲ್ಲಿಗೆ 
ವಂದು ಬೀಯಕ್ಕೆ ಪೊನ್ನಿಲ್ಲವಿನ್ನುಂ ಕಿಜಕಿದು ಪೊನ್ನಂ ತೆಗೆದುಕೊಳ್ಳೆಂ ಬನ್ನಿಮೆಂದೊಡಂಗೊಂಡು 
ಪೋಗಿ ಪೂಲಸಿಡೆಯೊಳ್‌ ಪೊನ್ನಂ ಕಾಣದೆ ಇನ್ನುಸಿರದಿರ್ದೊಡೆ ಅನೃತಂ ತನ್ನ ಮೇಲೆ ವರ್ಪುದೆಂದು 
ಪೊನ್ನನೆಲ್ಲಮಂ ನೀನೆ ಕೊಂಡೆಯೆಂಬುದುಂ 


ಉತ್ತರ ದಿಕ್ಕಿನಲ್ಲಿದೆ. ವ॥ ಆ ನಗರದಲ್ಲಿ ಧರ್ಮಬುದ್ಧಿಯೂ ದುಷ್ಟಬುದ್ಧಿಯೂ ಎಂಬ 
ಇಬ್ಬರು ವ್ಯಾಪಾರಿಗಳು ಒಟ್ಟಿಗೆ ವ್ಯಾಪಾರಕ್ಕಾಗಿ ಹೋಗಿ ಬಹಳ ಹೊನ್ನನ್ನು ಪಡೆದು 
ಹಿಂದಿರುಗಿ ಬಂದು ತಮ್ಮ ಜನ್ಮಭೂಮಿಯಾದ ಮಧುರಾಪುರದ ಬಹಿರುದ್ಯಾನದಲ್ಲಿ 
ಬೀಡುಬಿಟ್ಟರು. ಅರ್ಧರಾತ್ರಿಯ ಸಮಯ ಧರ್ಮಬುದ್ಧಿಯು ದುರ್ಬುದ್ಧಿಯಾದ 
ಮಷ್ಟಬುದ್ಧಿಯನ್ನು ಕರೆದು ಹೊನ್ನನ್ನು ಪಾಲುಮಾಡಿಕೊಳ್ಳೋಣ ಎನ್ನಲು ದುಷ್ಟಬುದ್ಧಿ 
ಪಾಪಬುದ್ಧಿಯನ್ನು ಬಗೆದು ಹೀಗೆಂದನು : ನಾವು ಈ ಹೊನ್ನನ್ನು ಪಾಲು ಮಾಡಿಕೊಂಡು 
ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವುದು ಸಾಧ್ಯವಿಲ್ಲ. ಮರಳಿ ವ್ಯಾಪಾರಕ್ಕೆ ಹೋಗಬೇಕು. 
ಅದರಿಂದ ನಿನಗೂ ನನಗೂ ವ್ಯಯಕ್ಕೆ ಬೇಕಾದಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ 
ಹೊನ್ನೆಲ್ಲವನ್ನೂ ಇಲ್ಲಿಯೇ ಇಟ್ಟು ಹೋಗೋಣ ಎಂದನು. ಅದಕ್ಕೆ ಧರ್ಮಬುದ್ಧಿಯು ಆ 
ಪಾಪಕರ್ಮನನ್ನು ತನ್ನಂಥವನೇ ಎಂದು ಬಗೆದು ಅದಕ್ಕೆ ಒಡಂಬಟ್ಟು ಒಂದು ದೊಡ್ಡ 
ಆಲದ ಮರದ ಬಳಿಯಲ್ಲಿ ಹೊನ್ನನ್ನು ಹೂಳಿ ಮರುದಿನ ಇಬ್ಬರೂ ನಗರಕ್ಕೆ ಹೋಗಿ 
ಇಷ್ಟ ವಿಷಯ ಕಾಮಭೋಗಗಳನ್ನು ಅನುಭವಿಸುತ್ತಿದ್ದರು. ದುಷ್ಟಬುದ್ಧಿಯು 
ಧರ್ಮಬುದ್ಧಿಯನ್ನು ವಂಚಿಸಿ ಹೋಗಿ ಹೊನ್ನನ್ನೆಲ್ಲ ಕೊಂಡು ಹೊಂಡವನ್ನು ಮೊದಲಿನಂತೆ 
ಮುಚ್ಚಿದನು. ಸ್ವಲ್ಪದಿನಗಳ ಮೇಲೆ ತಾನೇ ಧರ್ಮಬುದ್ಧಿಯಲ್ಲಿಗೆ ಬಂದು ವ್ಯಯಕ್ಕೆ ಇನ್ನು 
ಹೊನ್ನಿಲ್ಲ ; ಮತ್ತಷ್ಟು ಸ್ವಲ್ಪ ಹೊನ್ನನ್ನು ತೆಗೆದುಕೊಂಡು ಬರೋಣ ಎಂದು ಒಟ್ಟಿಗೆ 
ಹೋಗಿ ಹೂಳಿದ ಸ್ಥಳವನ್ನು ಅಗೆಯಲು ಹೊನ್ನನ್ನು ಕಾಣದೆ ಉಸಿರದೆ ಇರಲು ಸುಳ್ಳು 
ತನ್ನ ಮೇಲೆ ಬರುವುದೆಂದು ಹೊನ್ನನ್ನೆಲ್ಲ ನೀನೇ ತೆಗೆದಿರಬೇಕು ಎಂದನು. 


ಸ 





ಭೇದ ಪ್ರಕರಣಂ ೧೯೧ 

ಅತಿಕುಟಲಮನಂ ಧನಲು 

ಬೃತೆಯಿಂದಂ ದುಷ್ಟಬುದ್ಧಿ ನುಡಿದಂ ಪುಸಿಯಂ 

ಮತಿಗೆಟ್ಟು "ತಸ್ಕರಸ್ಮಾ 

ನೃತಂ ಬಲಂ' ಎನಿಪ ವಾಕ್ಕವಂ ನೆನೆಯುತ್ತುಂ ೨೩೩ 

ಅಂತು ದುಷ್ಟಬುದ್ಧಿ ಮುನ್ನಮೆ ಹಾ! ಹಾ! ಕೆಟ್ಟೆನೆಂದು ಬಾಯಂ ಬಸಿ*ಂ ಪೊಯ್ದುಕೊಂಡು 
ಪುಯ್ದಿಟ್ಟು ಧರ್ಮಬುದ್ಧಿಯ ಮೇಲೆ ಕಳೆವನಿಟ್ಟು ಕಾಪಚಿದು ಕಾತರಿಸಿ ನುಡಿಯೆ ತತ್ಕೂರ್ಮೆಗಿಡಲ್ಬುಡಿದು 
ನೀಂ ಗೆಲೆ ಬಾಯಾರ್ದು ಪೋಗಲ್ಪಡೆಯೆ ವಿಚಾರಂಗೆಯ್ದಮೆಂದು ಧರ್ಮಾಧಿಕರಣರಲ್ಲಿಗೆ ಬಂದಿರ್ಪರುಂ 
ತತ್ಪಪಂಚಮೆಲ್ಲಮಂ ಸವಿಸ್ತರಂ ನುಡಿದು ಕಡೆಯೊಳ್‌ ದಷ್ಟಬುದ್ಧಿಯಿಂತೆಂದಂ : ಪೊನ್ನೆಲ್ಲಮನೀತನೆ 
ಕಳೆದುಕೊಂಡದರ್ಕೆ ಸಾಕ್ಟಿಯುಂಟೆನೆ ಸಭಾಸದರ್‌ ಸಾಕ್ಷಿಯಂ ಪೇಟಕಿನೆ ಪೊನ್ನಂ ಮಡಗು 
ವಾಗಳೀತನುಮಾನುಮಲ್ಲದೆ ಮನುಷ್ಕರ್‌ ಪೆಅರಿಲ್ವ ತತ್ಸನ್ನಿಧಾನಸ್ಥಿತಮಪ್ಪ ವಟವೃಕ್ಷಮೇ 
ಸಾಕ್ಷಿಯೆಂಬುದುಂ ಧರ್ಮಾಧಿಕರಣರ್‌ ವಿಸ್ಮಯಂಬಟ್ಟು ಈತನ ಮಾತು ಅಶ್ರುತಪೂರ್ವಮೀ 
ಚೋದ್ಯಮಂ ನೋಡುವಮೆಂದು ಧರ್ಮಬುದ್ಧಿಯಂ ಕರೆದು ನೀನೀ ಸಾಕ್ಷಿಯಂ ಕೈಕೊಳ್ಳುದೆಂದೊಡಾತಂ 
ವೃಕ್ಷಂ ಸಾಕ್ಷಿಯೆಂದು ಮುನ್ನಂ ಹೇಬ್ದರುಂ ಕೇಳ್ವರುಮಿಲ್ಲಮದಲ್ಲದೆಯುಂ, 
ಶ್ಲೋ ॥। ಗೃಹಿಣಃ ಪುತ್ರಿಣೋ ಮೂಲಾಃ ಕ್ಷತ್ರವಿಟ್ಟೂದ್ರಯೋನಯಃ 
ಇತ್ಯುಕ್ತಾಸ್ಸಾಕ್ಸ್ಯಮರ್ಹಂತಿ ನಯಕೋವಿದಮಾಪದಿ MoH 
ಟೀ! ಗೃಹಸ್ಥರಪ್ಪ ಪುತ್ರರುಗಳುಳ್ಳ ಕೃತ್ತಿಯವೈಶ್ಯಶೂದರುಗಳು ಆಪತ್ತಿನಲ್ಲಿ ನೀತಿವಿದರನೆ 

ಸಾಕ್ಷಿಯೆಂದು ಕೈಕೊಳ್ಳರ್‌. ಎಂಬೀ ಶ್ಲೋಕಂಗಳೊಳಂ ಆವಾವ ವಿಷಯದೊಳಂ ಪ್ರಾಪ್ತಮನುಷ್ಯರೆ 
ಸಾಕ್ಷಿಯಪ್ಪರೆಂದು ಪೇಲ್ನರಲ್ಲದೆ ವೃಕ್ಷಂ ಸಾಕ್ಷಿಯೆಂದು ಪೇಟ್ಕರಿಲ್ಲ ಎಂತು ಕೈಕೊಳ್ಳಿನೆನೆ 
ಧರ್ಮಾಧಿಕರಣದವರಿಂತೆಂದರ್‌ : 
೨೩೩. ಅತಿಕುಟಿಲ ಮನಸ್ಸಿನ ದುಷ್ಪಬುದ್ಧಿಮತಿಗೆಟ್ಟು ಧನಲೋಭದಿಂದ “ತಸ್ಕರಸ್ಯಾನೃತಂ 
ಬಲಂ' ಎಂಬ ವಾಕ್ಯವನ್ನು ನೆನೆದು ಸುಳ್ಳನ್ನು ಆಡಿದನು. ವ॥ ಹಾಗೆ ದುಷ್ಟಬುದ್ಧಿಯು 
ಮೊದಲೇ ಹಾ! ಹಾ! ಕೆಟ್ಟೆನೆಂದು ಬಾಯನ್ನೂ ಹೊಟ್ಟೆಯನ್ನೂ ಹೊಡೆದುಕೊಳ್ಳುತ್ತ 
ಕೂಗಾಡಿ ಧರ್ಮಬುದ್ಧಿಯ ಮೇಲೆ ಕಳವನ್ನು ಆರೋಪಿಸಿದನು. ಧರ್ಮಬುದ್ಧಿಯು 
ವಿಜಾರಮಾಡೋಣವೆಂದು ಧರ್ಮಾಧಿಕರಣರಲ್ಲಿಗೆ ಬಂದು ಇಬ್ಬರೂ ಆ ವಿಚಾರವನ್ನೆಲ್ಲ 
ಸವಿಸ್ತಾರವಾಗಿ ನುಡಿದು ಕಟ್ಟಕಡೆಗೆ ದುಷ್ಟಬುದ್ಧಿಯು ಹೀಗೆಂದನು : ಹೊನ್ನೆಲ್ಲವನ್ನೂ 
ಈತನೇ ಕದ್ದಿರುವವನು ಎಂಬುದಕ್ಕೆ ಸಾಕ್ಷಿಯಿದೆ ಎನ್ನಲು ಸಭಾಸದರು ಸಾಕ್ಷಿಯನ್ನು 
ಹೇಳು ಎಂದನು. ಹೊನ್ನನ್ನು ಇಡುವಾಗ ಈತನೂ ನಾನೂ ಅಲ್ಲದೆ ಮನುಷ್ಯರು ಬೇರೆ 
ಯಾರೂ ಇರಲಿಲ್ಲ. ಅಲ್ಲಿದ್ದ ವಟವ್ಯಕ್ಷವೇ ಸಾಕ್ಷಿ ಎಂದು ಹೇಳಿದನು. ಧರ್ಮಾಧಿಕರಣರು 
ವಿಸ್ಮಯಪಟ್ಟು ಈತನ ಮಾತು ಹಿಂದೆಂದೂ ಕೇಳದ ವಿಚಾರ. ಈ ಜೋದ್ಯವನ್ನು 
ನೋಡೋಣ ಎಂದು ಧರ್ಮಬುದ್ಧಿಯನ್ನು ಕರೆದು ನೀನು ಈ ಸಾಕ್ಷಿಯನ್ನು 
ಒಪ್ಪಿಕೊಳ್ಳುವುದು ಎನ್ನಲು ಆತನು ವೃಕ್ಷಸಾಕ್ಷಿಯನ್ನು ಈ ಹಿಂದೆ ಹೇಳಿದವರೂ ಕೇಳಿದವರೂ 
ಇಲ್ಲ. ಅಲ್ಲದೆ, ಶ್ಲೋ॥ ಗೃಹಸ್ಥರೂ ಮಕ್ಕಳೊಂದಿಗರೂ ಆದ ಕ್ಷತ್ರಿಯ ವೈಶ್ಯ ಶೂದ್ರರು 
ಆಪತ್ತಿನಲ್ಲಿ ನೀತಿವಿದರನ್ನೇ ಸಾಕ್ಷಿಯೆಂದು ಕೈಕೊಳ್ಳುವರು. ಪ್ರಾಪ್ತಮನುಷ್ಕರೇ 
ಸಾಕ್ಷಿಯಾಗುವರು ಎಂದು ಹೇಳಿದರಲ್ಲದೆ ವೃಕ್ಷಸಾಕ್ಷಿಯೆಂದು ಹೇಳಿದವರಿಲ್ಲ, ಹೇಗೆ 





೧೯೨ ಕರ್ಣಾಟಕ ಪಂಚತಂತ್ರಂ 
ಶ್ಲೋ! ಆದಿತ್ಯಚಂದ್ರಾವನಿಲೋನಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ. ಯಮಶ್ಚ 
ಅಹಶ್ನ ರಾತ್ರಿಶ್ಚ ಉಭೇ ಚ ಸಂಧ್ಯೇ ಧರ್ಮಸ್ಯ ಜಾನಾತಿ ನರಸ್ಕೆ ವೃತ್ತಂ 11೧೨೩11 


ಟೀ॥! ಸೂರಚಂದ್ರಮರುಗಳು ವಾಯು ಅಗ್ನಿ ಆಕಾಶ ಭೂಮಿ ಉದಕ ಹೃದಯ 
ಯಮನು ಹಗಲಿರುಳು ಉದಯ ಬಯ್ಯುಗಳು ಧರ್ಮವು ಎಂಬಿವು ಮನುಷ್ಯರ ನಡೆವಳಿಯ 
ನಚಿವುವು. ಎಂಬುದು ವಾಕ್ಯಮುಂಟು. ಮನುಷ್ಯರ ಸುಕೃತದುಷ್ಕೃತಂಗಳಂ ದೈವಗಳಣಿಗುಮುದಲೆಂದೀ 
ಸಾಕ್ಟಿಯುಮುಚಿತಂ. ಮನುಷ್ಯಂ ಮೊದಲಾಗಿ ನುಡಿವುದರಿಂದೆಂದೊಡೆ ಮರನಂ ನುಡಿಸುವುದು 
ಪರಮಗಹನಮೀ ಸಾಕ್ಲಿಯಂ ಕೈಕೊಳ್ಳುದೆನೆ ಧರ್ಮಬುದ್ಧಿ ಕರಮೊಳ್ಳಿತ್ತು ಕೈಕೊಂಡೆನೆನೆ 
ಧರ್ಮಾಧಿಕರಣದವರಂದು ಪೊಟ್ಟು ಪೋದುದು, ನಾಳೆ ಪೋಗಿ ಕೇಳ್ದಮೆನೆ ತಮ್ಮ ತಮ್ಮ ಮನೆಗೆಲ್ಲರುಂ 
ಪೋದರ್‌, ಅನ್ನೆಗಂ ದುಷ್ಪಬುದ್ಧಿಯುಂ ತನ್ನ ಮನೆಗೆ ಬಂದು ತಮ್ಮಯ್ಯನ ಕಯ್ಯಂ ಪಿಡಿದು 
ಕಟ್ಟೇಕಾಂತಕ್ಕುಯ್ದು ತದ್ವತ್ತಾಂತಮೆಲ್ಲಮಂ ತಿಳಿಯೆ ಪೇಟ್ದು ನಿಮೊಂದು ವಚನಮಾತ್ರದಿಂ ನಮ್ಮ 
ಪರಿಗ್ರಹಮೆಲ್ಲಂ ಪಲವುಕಾಲಂ ಪಸಿಯದುಂಡು ಬಾಲ್ಪಂತರ್ಥಂ ಸಾರ್ದಪುದು ನೀವಾ ಮರದ 
ಪೊಟಲೊಳಡಂಗಿರ್ದು ಧರ್ಮಬುದ್ದಿಯೆ ಪೊನ್ನಂ ಕೊಂಡುಯನೆಂದು ನುಡಿಯಿಮೆಂಬುದು 
ಮಾತನಿಂತೆಂದಂ : 


ಧರಣೇವಳಯಂ ಚಿಃ ಎನೆ. 

ಪರಧನಮಂ ಕಪಟವೃತ್ತಿಯಿಂ ವಂಚಿಸಿಕೊಂ 

ಡುರುರಾಜಶ್ರೀಸಹಿತಂ 

ನಿರುತದೊಳಂದಿಚೆದ ಕೌರವಂ ರೌರವಮಂ ೨೩೪ 


ಒಪ್ಪಿಕೊಳ್ಳಲಿ? ಎಂದನು. ಅದಕ್ಕೆ ಧರ್ಮಾಧಿಕರಣರು ಹೀಗೆಂದರು : ಶ್ಲೋ!! ಸೂರ್ಯ, 
ಚಂದ್ರ, ವಾಯು, ಅಗ್ನಿ, ಆಕಾಶ, ಭೂಮಿ, ಉದಕ, ಹೃದಯ, ಯಮ, ಹಗಲಿರುಳು, 
ಉದಯ, ಅಸ್ತಮಾನ, ಧರ್ಮ ಎಂಬಿವು ಮನುಷ್ಯನ ನಡೆವಳಿಕೆಯನ್ನು ಅರಿಯುವುವು. 
ವ॥। ಮನುಷ್ಯರ ಸುಕೃತ ದುಷ್ಕೃತಗಳನ್ನು ದೈವಗಳು ತಿಳಿಯುವುವು. ಅದರಿಂದ ಈ 
ಸಾಕ್ಷಿಯೂ ಉಚಿತವಾದುದು. ಸಾಕ್ಷಿಯ ವಿಚಾರದಲ್ಲಿ ಮನುಷ್ಯನೇ ನುಡಿಯುವುದು 
ಅಸಾಧ್ಯವೆಂದ ಮೇಲೆ ಮರವನ್ನು ಮಾತನಾಡಿಸುವುದು ಪರಮಗಹನವಾದ ವಿಚಾರ. 
ಈ ಸಾಕ್ಷಿಯನ್ನು ಅಂಗೀಕರಿಸುವುದು ಎಂದರು. ಅದಕ್ಕೆ ಧರ್ಮಬುದ್ಧಿಯು ಒಳ್ಳೆಯದು 
ಹಾಗೆಯೇ ಆಗಲಿ ಎಂದನು. ಧರ್ಮಾಧಿಕರಣರು ಇಂದು ಹೊತ್ತು ಹೋಯಿತು ; ನಾಳೆ 
ಹೋಗಿ ಕೇಳೋಣ ಎನ್ನಲು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಅಷ್ಟರಲ್ಲಿ 
ದುಷ್ಟಬುದ್ಧಿಯು ತನ್ನ ಮನೆಗೆ ಬಂದು ತನ್ನ ತಂದೆಯ ಕೈಯನ್ನು ಹಿಡಿದು ಏಕಾಂತಕ್ಕೆ 
ಕರೆದು ಆ ವೃತ್ತಾಂತವೆಲ್ಲವನ್ನೂ ತಿಳಿಸಿ ನಿಮ್ಮ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲ 
ದೂರವಾಗಿ ಹಲವು ಕಾಲದವರೆಗೆ ಹಸಿಯದೆ ಉಂಡು ಬಾಳುವಷ್ಟು ಹಣ ಬರುವುದು. 
ನೀವು ಆ ಮರದ ಪೊಟ್ಟರೆಯಲ್ಲಿ ಅಡಗಿದ್ದು ಧರ್ಮಬುದ್ಧಿಯೇ ಹಣವನ್ನು 
ಕೊಂಡುಹೋದನೆಂದು ಹೇಳಿರಿ ಎನ್ನಲು ಅವನು ಹೀಗೆಂದನು : ೨೩೪. ಸಮಸ್ತ 
ಪ್ರಪಂಚವೂ ಛೀಮಾರಿ ಹಾಕಲು ಪರಧನವನ್ನು ಕಪಟವೃತ್ತಿಯಿಂದ ವಂಚಿಸಿ ಪಡೆದು 











ಭೇದ ಪ್ರಕರಣಂ ೧೯೩ 
ಅಂತದಲೆಂ ಪರಧನಹರಣಮಂಂ ಪರಸ್ತೀಗಮನಮುಂ ವಿಶ್ವಾಸಘಾತುಕಮುಂ 
ಸ್ಥಾಮಿದೋಹಮುಂ ಇವೆಲ್ಲಮೇಗೆಯ್ದುಂ ಕಿಡಿಸುಗುಮಿಂತಪ್ಪುದೆಲ್ಲಮಂ ನೀನಳಿದಿರ್ದೆನ್ನುಮಂ 
ಸಾಕ್ಷಿ ಮಾಡಿ ನುಡಿಸಿ ಕಿಡಿಸಲ್ಪಗೆದೆ, ನಿನ್ನ ಪಲುವಗೆ ನಮ್ಮ ಕುಲಮನೆಲ್ಲಮನಟಿವ ಬಗೆ. ಅದಲ್ಲದೆಯುಂ 
ನಿನ್ನ ಕಂಡೀಯುಪಾಯಕ್ಕಪಾಯಂ ಬಹುಳಮದೆಂತೆನೆ : 
ಶ್ರೂಯತೇ ಹಿ ಸಮುದ್ರಾಂತೇ ನ ಕುಲೈರ್ಭಕ್ಷಿತೋ ಬಕಃ 
ಎಂಬ ಕಥೆಯಂ ಕೇಳ್ವಜಿವುದಿಲ್ಲಕ್ಕುಮೆನೆ ದುಷ್ಪಬುದ್ಧಿಯದೆಂತೆನೆ ಪ್ರೇಮಮತಿ ಪೇಟ್ಗುಂ : 
೨೬. ಬಕನ ತತ್ತಿಯುಂ ಮುಂಗುರಿಗಳುಂ 
ಸಮುದ್ರತೀರದೊಳೊಂದು ಮರದೊಳ್‌ ಬಕಮಿಥುನಮಿರ್ಕುಂ, ಅವಜ ತತ್ತಿಗಳನಾ 
ಮರದ ಕೆಲದ ಪುತ್ತಿನೊಳಿರ್ಪುದೊಂದು ಸರ್ಪಂ ಪರಿತಂದು ಮರನನಡರ್ದು ತಿನುತ್ತಿರೆ ಬಕಂ 
ಕಲುಪಿತಚಿತ್ತನಾಗಿಯೇಗೆಯ್ಯಲುಮಜಿಯದೊಂದು ದಿವಸಂ ಸಮುದ್ರತೀರದೊಳ್‌ ನಿಂದು ಜಾನಿ 
ಸುತಿರ್ಪುದನೊಂದು ಕರ್ಕಟಕಂ ಕಂಡೇಂ ಭಾವಾ ! ನೀನಂದಾಹಾರಚಿಂತೆಯ ಮಾಣ್ತು ವೇಹಾರಂ 
ಗೆಯ್ದರಂತೆ ಕಣ್ಣಂ ತಿಣ್ಣಂ ಮುಚ್ಚಿಕೊಂಡಿರ್ಪ ಕಾರಣಮಾವುದೆನೆ ಬಕನಿಂತೆಂದುದು : ಎನಗೆ 
ಮನದ ಮಖುಕಂ ಪಿರಿದುಮಾಹಾರಕ್ಕೆಂತು ಚಿಂತೆಗೆಯ್ದೆನೆನೆ ಕರ್ಕಟಕನದೇಂ ನಿಮಿತ್ತಮೆನೆ 
ತದ್ದೃತ್ತಾಂತಮೆಲ್ಲಮಂ ಬಕಂ ಪೇಟ ಕೇಳ್ಳಿಂತೆಂದುದು : 
ಅಂತಪ್ಪೊಡುರಗನಂ ಕೊ 
ಲ್ಹಂತಪ್ಪುಪದೇಶಮೊಂದನಾಂ ಪೇಟಿದಪೆಂ 
ನೀಂ ತಪ್ಪದೆ ಪಿಶಿತಮನು 
ಯ್ಹಂತಾ ನಕುಲಂಗಳಾಡುವೆಡೆಯಿಂ ತೊಟ್ಟುಂ ೨೩೫ 


ಅಂದು ಕೌರವನು ರಾಜ್ಯಶ್ರೀಸಹಿತ ರೌರವವನ್ನು ಅನುಭವಿಸಿದನಲ್ಲವೇ? ವ॥ ಅದರಿಂದ 
ಪರಧನಹರಣವೂ ಪರಸ್ವೀಗಮನವೂ ವಿಶ್ವಾಸಘಾತುಕವೂ ಸ್ವಾಮಿದ್ರೋಹವೂ ಇವೆಲ್ಲ 
ಏನು ಮಾಡಿದರೂ ಕೆಡುಕನ್ನು ಉಂಟುಮಾಡುವುವು. ಇವೆಲ್ಲವನ್ನು ನೀನು ತಿಳಿದಿದ್ದೂ 
ನನ್ನನ್ನು ಸಾಕ್ಷಿ ಮಾಡಿ ನುಡಿಸಿ ಕೆಡಿಸಲು ಯೋಚಿಸಿದೆ. ನಿನ್ನ ಕುಲ್ಲಕಯೋಚನೆಯು ನಮ್ಮ 
ಕುಲವನ್ನೇ ನಾಶಮಾಡುವ ರೀತಿಯದು. ಅಲ್ಲದೆ ನಿನ್ನ ಈ ಬಗೆಯ ಉಪಾಯಕ್ಕೆ ಅಪಾಯ 
ಬಹಳವಿದೆ. "ಶ್ರೂಯತೇ ಹಿ ಸಮುದ್ರಾಂತೇ ನಕುಲೈರ್ಭಕ್ಷಿಕೋ ಬಕಃ' ಎಂಬ ಕಥೆಯನ್ನು 
ನೀನು ಕೇಳಿರಲಿಕ್ಕಿಲ್ಲ ಎನ್ನಲು ದು: ಬುದ್ಧಿಯು ಅದೇನು ಎಂದು ಕೇಳಲು ಪ್ರೇಮಮತಿ 
ಹೇಳುವನು : ಸಮುದ್ರತೀರದ ಒಂದು ಮರದಲ್ಲಿ ಬಕಮಿಥುನಗಳಿದ್ದುವು. ಅವುಗಳ 
ತತ್ತಿಗಳನ್ನು ಆ ಮರದ ಬಳಿಯ ಹುತ್ತದಲ್ಲಿದ್ದ ಒಂದು ಸರ್ಪವು ಬಂದು ಮರವನ್ನೇರಿ 
ತಿನ್ನುತ್ತಿರಲು ಬಕವು ಕಲುಷಿತ ಚಿತ್ತದಿಂದ ಏನು ಮಾಡುವುದೆಂದು ತಿಳಿಯದೆ ಒಂದು 
ದಿವಸ ಸಮುದ್ರತೀರದಲ್ಲಿ ನಿಂತು ಜಾನಿಸುತ್ತಿತ್ತು. ಅದನ್ನು ಕಂಡು ಒಂದು ಏಡಿ, ಏನು 
ಭಾವಾ! ನೀನು ಇಂದು ಆಹಾರಚಿಂತೆಯನ್ನು ಬಿಟ್ಟು ತಪಸ್ವಿಗಳಂತೆ ಕಣ್ಣನ್ನು ತೀಕ್ಷ್ಣವಾಗಿ 
ಮುಚ್ಚಿಕೊಂಡಿರುವ ಕಾರಣವೇನು ಎನ್ನಲು ಬಕವು ಹೀಗೆಂದಿತು : ನನಗೆ ಮನೋಜಿಂಕೆ 
ಅಧಿಕವಾಗಿದೆ ; ಆಹಾರದ ಚಿಂತೆ ಹೇಗುಂಟಾದೀತು ಎನ್ನಲು ಏಡಿ ಅದೇನು ಎಂದು 
ಕೇಳಲು ಆ ವೃತ್ತಾಂತವೆಲ್ಲವನ್ನೂ ಬಕವು ಕೇಳಿ ಹೀಗೆಂದಿತು ; ೨೩೫. ಹಾಗಾದರೆ 
ಸರ್ಪವನ್ನು ಕೊಲ್ಲುವಂಥ ಉಪದೇಶವೊಂದನ್ನು ತಿಳಿಸುವೆ. ನೀನು ಮತ್ಸ್ಯದ ಮಾಂಸವನ್ನು 











೧೯೪ ಕರ್ಣಾಟಕ ಪಂಚತಂತ್ರಂ 
ಉರಗನ ಪುತ್ತುವರಂ ಸೈ 
ತಿರೆ ಸಾಲಿಟ್ಟಂತೆ ಮಾಂಸಖಂಡಮನಿಡೆ ಮುಂ 
ಗುರಿಗಳ್‌ ಲಬ್ಬಾಸ್ಥಾದದಿ 
ನುರಗನುಮಂ ತಿಂಗುಮೆಂದು ಪೇಟ್ದುದುಮಾಗಳ್‌ ೨೩೬ 


ಅಂತೆಗೆಯ್ದೆನೆಂದುಮಾ ಬಕಂ ಮೀಂಗಳನಾಗಳಿ ಕೊಂದು ತಂದು ಕರ್ಕಟಂ ಹೇಟ್ದಂದ 
ದೊಳಿಕ್ಕುವುದುಂ ಮುಂಗುರಿಗಳ್‌ ಮತ್ಸ್ಮಮಾಂಸಮಂ ತಿನುತಂ ಬಂದು ಪುತ್ತುಮನೈದುವುದುಂ 
ಉರಗಂ ಪೊಅಮಟ್ಟು ಮರನನಡರ್ವುದಂ ಕಂಡದಂ ಶತಖಂಡಂ ಮಾಡಿ ಕೊಂದು ತಿಂದು 
ಮತ್ತಂ ಮಖುದಿವಸಮಾ ಮಾರ್ಗದಿಂ ಬಂದೆಲ್ಲಿಯುಮಡಗಂ ಪಡೆಯದೆ ಮರನಣದರು' ಹಾವಿನ 
ಬಾಯಿಂ ಬರ್ದುಂಕಿದ ತತ್ತಿಗಳಂ ನಕುಲಂಗಳ್‌ ತಿಂದುವು. 





ಅದಆೆಂ, ಶ್ಲೋ!! ಉಪಾಯಂ ಚಿಂತಯೇತ್‌ ಪ್ರಾಜ್ಲಸ್ತಭಾಪಾಯಂ ಚ ಚಿಂತಯೇತ್‌ 

ಶ್ರೂಯತೇ ಹಿ ಸಮುದ್ರಾಂತೇ ನಕುಲೈರ್ಭಕ್ಷಿತೋ ಬಕಃ (೧೨೪11 

ಟೀ1! ಬಲ್ಲವರುಪಾಯಮಂ ಚಿಂತಿಸುವುದು. ಮೇಲೆ ಬರ್ಷಪಾಯಮಂ ಚಿಂತಿಸುವುದು. 
ಅದೇನು ಕಾರಣಮೆಂದೊಡೆ ಸಮುದ್ರತೀರದಲ್ಲಿರ್ದ ಬಕನ ತತ್ತಿಗಳಂ ಮುಂಗುರಿಗಳ್‌ ತಿಂದು 
ವಪ್ಪುದೆ ಕಾರಣಮಾಗಿ ಎಂಬ ಕಥೆಯಂ ದುಷ್ಟಬುದ್ಧಿ ಕೇಳ್ದು ನೀನೊಂದು ಭಣಿತೆಯ ಕಥೆಯಂ 
ಪೇಟ್ದು ನಮ್ಮ ನಿರ್ವಾಹಮಂ ಕಿಡಿಸದೆನ್ನೆಂದುದಂ ಗೆಯ್ಯೆಂದು ತನ್ನ ತಂದೆಯನೊಡಂಬಡಿಸುತಿರ್ಪಿನ 
ಮಾದಿತ್ಯನಪರಗಿರಿಯನೆಯ್ದುವುದುಂ, 

ಮೇದಿನಿಯಂ ಕ್ರಮಕ್ರಮದೆ ಪರ್ವಿದುದಾತ್ತನಭೋವಿಭಾಗಮಾ 

ಚ್ಛಾದಿತದಿಜ್ಮುಖಂ ವ್ಯವಹಿತಾಖಿಲದೃಷ್ಟಿಷಥಂ ತಮಾಲ ಭೃಂ 

ಗೋದರ ನೀರದಾಗಮ ಘನ ಪ್ರಕರಾಂಜನ ಪುಂಜ ಕೋಕಿಲಾ 

ಬ್ಹೋದರಕಾಯಕಾಂತಿ ಶಿತಿಕಂಠಗಳಪ್ರತಿಮಪ್ರಭಂ ತಮಂ ೨೩೭ 


ತಂದು ಮುಂಗುರಿಗಳು ಆಡುವ ಸ್ಥಳದಿಂದ ೨೩೬. ಸರ್ಪದ ಹುತ್ತದ ವರೆಗೆ ಸರಿಯಾಗಿ 
ಸಾಲಾಗಿ ಮಾಂಸಖಂಡಗಳನ್ನು ಇಡಲು ವ! ಮುಂಗುರಿಗಳು ಮೀನುಗಳನ್ನು ತಿನ್ನುತ್ತ 
ಬಂದು ಹುತ್ತವನ್ನು ಸೇರಿದುವು. ಉರಗವು ಹೊರಹೊರಟು ಮರವನ್ನೇರುವುದನ್ನು ಕಂಡು 
ಅದನ್ನು ಶತಖಂಡ ಮಾಡಿಕೊಂದುವು. ಮರುದಿವಸ ಆ ಮಾರ್ಗದಲ್ಲಿಯೇ ಬಂದು 
ಎಲ್ಲಿಯೂ ಮಾಂಸವನ್ನು ಕಾಣದೆ ಮರವನ್ನೇರಿ ಹಾವಿನ ಬಾಯಿಯಿಂದ ಬದುಕಿದ 
ತತ್ತಿಗಳನ್ನು ಮುಂಗುರಿಗಳು ತಿಂದುವು. ಶ್ಲೋ! ಅದರಿಂದ ಪ್ರಾಜ್ಞರಾದವರು ಉಪಾಯವನ್ನು 
ಚಿಂತಿಸಬೇಕು ; ಅದರಿಂದ ಬರುವ ಅಪಾಯವನ್ನು ಚಿಂತಿಸಬೇಕು. ಸಮುದ್ರ ತೀರದಲ್ಲಿದ್ದ 
ಬಕನ ತತ್ತಿಗಳನ್ನು ಮುಂಗುರಿಗಳು ಹಾಗೆಯೇ ತಿಂದುವಲ್ಲವೇ ! ವ॥ ದುಷ್ಟಬುದ್ಧಿಯು 
ಆ ಕಥೆಯನ್ನು ಕೇಳಿ ನೀನು ಒಂದು ದಂತಕಥೆಯನ್ನು ಹೇಳಿ ನಮ್ಮಕಾರ್ಯವನ್ನು ಕೆಡಿಸದೆ 
ನಾನು ಹೇಳಿದುದನ್ನು ಮಾಡು ಎಂದು ತನ್ನ ತಂದೆಯನ್ನು ಒಪ್ಪಿಸುತ್ತಿರಲು ಸಂಜೆಯಾಯಿತು. 
೨೩೭. ಆಕಾಶವನ್ನು ಆವರಿಸಿ ದಿಕ್ಕುಗಳನ್ನು ಮುಚ್ಚಿ ದೃಷ್ಟಿಯನ್ನು ತಡೆದು ಹೊಗೆ ತುಂಬಿ, 
ಮಳೆಗಾಲದ ಮೋಡ, ಕಾಡಿಗೆಯ ರಾಶಿ, ಕೋಗಿಲೆ, ವಿಷ್ಣುವಿನ ಕಾಯ ಕಾಂತಿ, ಶಿವನ 
ಕುತ್ತಿಗೆಯ ಬಣ್ಣದ ಕತ್ತಲೆ ಕ್ರಮೇಣ ಹಬ್ಬಿತು. ಕವಿದ ಕತ್ತಲೆಯಲ್ಲಿ ದುಷ್ಟಬುದ್ಧಿ ತನ್ನ 
ತಂದೆಯನ್ನು ಕೊಲ್ಲದೆ ಬಿಡೆನೆಂಬಂತೆ ಕರೆದುಕೊಂಡು ಹೋಗಿ ಮಾರಿಯ ಗುಡಿಗೆ 


ಭೇದ ಪ್ರಕರಣಂ ೧೯೫ 
ಅಂತು ಕವದ ಕಟ್ಟಲೆಯೊಳ್‌ ದುಷ್ಕಬುದ್ಧಿ ತನ್ನ ತಂದೆಯಂ ಕೊಂದಲ್ಲದೆ 
ಮಾಣೆನೆಂದುಯ್ವಂತುಯ್ದು ಬಳಾರಿಯ ಮನೆಯಂ ಪರಕೆಯ ಕುೆಯಂ ಪುಗಿಸುವಂತೆ ವಟವಿಟಪಿ 
ಕೋಟರಕುಟೀರಾಂತರಮಂ ಪುಗಿಸಿ ಬವರಮಂ ಗೆಲ್ಜೆನೆಂದು ರಾಗಿಸಿ ಮನೆಗೆವಂದು ನಿದ್ರಾಂಗ 
ನಾಸಕ್ತನಾದಂ. ಅನ್ನೆಗಮಿತ್ತಂ, 
ಪರಧನಹರಣಾರ್ಥಂ ನಿಜ 
ಗುರುವಧೆಯಂ ಮಾಲ್ತ ದುಷ್ಟಬುದ್ಧಿಯ ಕಥೆಯಂ 
ನಿರುತಂ ನೋಡಲ್‌ ಬರ್ಪಂ. 
ತಿರೆ ಬಂದಂ ಪೂರ್ವಗಿರಿಗೆ ಸರಸಿಜಮಿತ್ರಂ ೨೩೮ 
ಅಂತಾದಿತ್ಕೋದಯಮಾಗಲೊಡಂ ಧರ್ಮಬುದ್ಧಿ ದೇವಗುರು ದ್ವಿಜಪೂಜೆಗಳಂ ಮಾಡುತ್ತುಂ 
ತಡೆಯೆ ದುಷ್ಟಬುದ್ಧಿ ಮುಖಮಂ ತೊಳೆಯದೆ ಬಂದು ಧರ್ಮಾಧಿಕರಣಕ್ಕಿಂತೆಂದಂ: 
ಪ್ರತರ್ಥಿ ಬಂದನಿಲ್ವ ಪಿರಿದುಂ ಪೊಜ್ತು ಹೋದುದು; ಎನಗೆ ಕರ್ತವ್ಯಮಾವುದೆಂದು 
ನುಡಿಯುತಿರ್ಪನ್ನೆಗಂ, ಧರ್ಮಬುದ್ಧಿಯ ಬರವಂ ಕಂಡಾಕ್ಷಣದೊಳ್‌ ಧರ್ಮಾಧಿಕರಣರ್‌ ನಡೆಯಿಂ 
ನಿಮ್ಮಿರ್ವರ ಬವರಮಂ ತಿರ್ದುವಮೆಂದು ವಟವ್ಪಕ್ಷದ ಸಮೀಪಕ್ಕೆ ವಂದಷ್ಟವಿಧಾರ್ಚನೆ 
ಯಿಂದರ್ಚಿಸಿತದನಂತರಮಾಯಿರ್ವರುಮಂ ನುಡಿಸಿ ಬಟೆಕ್ಕಾ ಮರನನಿಂತೆಂದರ್‌ : 
ಶ್ಲೋ!! ಬ್ರೂಹಿ ಸಾಕ್ಲಿನ್ನಥಾವೃತ್ತಂ ಲಂಬಂ ತೇ ಪಿತರಸ್ತವ 
ತಥಾವಾಕೃಮುದೀಕ್ಷಂತೇ ಉತ್ಪತಂತು ಪತಂತು ವಾ 11೧೨೪11 
ಟೀ॥ ಎಲೈ ವೃಕ್ಷವೇ, ಪಿತ್ಯಗಳ್‌ ನಿನ್ನನ್ನೇ ಅವಲಂಬಿಸಿ ಇರ್ದಹರು ; ನಿನ್ನ ವಾಕ್ಕವನೆ 
ಇಚ್ಛೈಸಿಹರು; ಉತ್ಪತನವಾಗಲಿ ಪತನವಾಗಲಿ ಯಥಾವೃತ್ತವಹ ಸಾಕ್ಟಿಯನೆ ನುಡಿ. 
ಶ್ಲೋ! ನಗ್ನೋ ಮುಂಡಃ ಕಪಾಲೀ ಚ ಭಿಕ್ಸಾರ್ಥೀ ಕ್ಲುತ್ತಿಹಾಸಿತಃ 
ಅಂಧಶ್ಯತ್ರುಗೃಹಂ ಗಚ್ಛೇದೃಸ್ಸಾಕ್ಷೀಚಾನೃತಂ ವದೇತ್‌ 11೧೨೫11 


ಕುರಿಯನ್ನು ಕೊಂಡು ಹೋಗುವಂತೆ ಮರದ ಪೊಟ್ಟರೆಗೆ ಹೊಗಿಸಿ ಗೆದ್ದೆನೆಂದು ಮನೆಗೆ 
ಬಂದು ನಿದ್ದೆ ಮಾಡಿದನು. ೨೩೮. ಪರಧನವನ್ನು ಕಳಲಿಕ್ಕಾಗಿ ತನ್ನ ತಂದೆಯನ್ನು ವಧಿಸುವ 
ದುಷ್ಟಬುದ್ಧಿಯ ಕಥೆಯನ್ನು ತಾನು ನೋಡಲು ಬರುವಂತೆ ಪೂರ್ವದಲ್ಲಿ ಸೂರ್ಯ 
ಉದಯಿಸಿದನು. ವ॥ ಬೆಳಗಾಗಲು ಧರ್ಮಬುದ್ಧಿಯು ದೇವ, ಗುರು, ದ್ವಿಜಪೂಜೆಗಳನ್ನು 
ಮಾಡುತ್ತ ಕಳೆದನು. ದುಷ್ಟಬುದ್ಧಿ ಮುಖವನ್ನು ತೊಳೆಯದೆ ಬಂದು ಧರ್ಮಾಧಿಕರಣರಿಗೆ 
ಹೀಗೆಂದನು : ಪ್ರತ್ಯರ್ಥಿ ಬಂದಿಲ್ಲ, ಬಹಳ ಹೊತ್ತಾಯಿತು, ನಾನೇನು ಮಾಡಬೇಕು 
ಎಂದು ಕೇಳುತ್ತಿರಲು ಧರ್ಮಬುದ್ದಿಯ ಬರವನ್ನು ಕಂಡು ಧರ್ಮಾಧಿಕರಣರು ನಡೆಯಿರಿ 
ನಿಮ್ಮಿಬ್ಬರ ಜಗಳವನ್ನು ತೀರ್ಮಾನಿಸುವೆವು ಎಂದು ವಟವೃಕ್ಷದ ಸಮೀಪಕ್ಕೆ ಬಂದರು. 
ಅಷ್ಟ ವಿಧಾರ್ಚನೆಯಿಂದ ಆಲದ ಮರವನ್ನು ಅರ್ಚಿಸಿ ಅನಂತರ ಅವರಿಬ್ಬರನ್ನೂ ವಿಚಾರಿಸಿ 
ಆ ಮರವನ್ನು ಕುರಿತು ಹೀಗೆಂದರು : ಶ್ಲೋ!ಟ ಎಲ್ಫೈ ವೃಕ್ಷವೇ, ಪಿತ್ವಗಳು ನಿನ್ನನ್ನೇ 
ಅವಲಂಬಿಸಿರುವರು. ನಿನ್ನ ವಾಕ್ಯವನ್ನೇ ಬಯಸುತ್ತಿರುವರು. ಉದ್ದಾರವಾಗಲಿ, 
ಅಧೋಗತಿಯಾಗಲಿ, ಸತ್ಯವಾದ ಸಾಕ್ಷಿಯನ್ನೇ ನುಡಿ ಎಂದರು. ಅಲ್ಲದೆ, ಶ್ಲೋ!! ಯಾವ 
ಸಾಕ್ಷಿ ಸುಳ್ಳು ಹೇಳುವನೋ ಅವನು ದಿಗಂಬರನೂ ಬೋಳನೂ ಕಾಪಾಲಿಕನೂ ಭಿಕ್ಷುಕನೂ 
ಹಸಿವು ಬಾಯಾರಿಕೆಯುಳ್ಳವನೂ ಕುರುಡನೂ ಆಗಿ ಹಗೆಯ ಮನೆಗೆ ತಿರಿದುಣ್ಣುವುದಕ್ಕೆ 





೧೯೬ ಕರ್ಣಾಟಕ ಪಂಚತಂತ್ರಂ 
ಟೀ1।! ಆವನೊರ್ವ ಸಾಕ್ಷಿ ಅನೃತವಂ ನುಡಿವನು ಅವನು ದಿಗಂಬರನು, ಚೋಳನು, 
ಕಾಪಾಲಿಕನು, ಭಿಕ್ಷುಕನು, ಹಸಿವು ತೃಷೆಯುಳ್ಳಾತನು, ಕುರುಡನು ಆಗಿ ಹಗೆಯ ಮನೆಗೆ ತಿರಿದುಂಬುದಕ್ಕೆ 
ಹೋಹನು. ಎಂಬುದು ವಾಕ್ಕಮುಂಟು, ಸಾಕ್ಷಿಯಾಗಿ ತಪ್ಪಿ ನುಡಿವರ್ಗೆ ಪಾಪಮೆ ಸಂಭವಿಸುವುದು. 
ನೀನಪ್ಪೊಡೆ ಯಕ್ಷಾದಿ ದಿವೃದೇವತಾವಾಸಮುಂ ಸೇವ್ಯಮುಮಪ್ಪ ವೃಕ್ಷಮದು ಕಾರಣದಿಂ ನಿನ್ನಂ 
ಸಾಕ್ಷಿಮಾಡಿ ಕೇಳ್ಪಹೆವು. ನೀಂ ತಪ್ಪದೆ ನುಡಿಯೆಂದು ಧರ್ಮಾಧಿಕರಣಂ ಧರ್ಮಶ್ರವಣಂಗೆ 
ಯ್ಹುಸಿರದಿರ್ಪುದುಂ ಪೊಬಲೊಳಡಂಗಿರ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಮತಿಗೆಟ್ಟು 
ಧರ್ಮಗತಿಯಂ ಬಿಟ್ಟು, 'ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷೈಂ ಕುಂದುಗುಂ' ಎಂ! 
ನುಡಿವಂತೆ ಧರ್ಮಬುದ್ಧಿಯೆ ಧನಮಂ ತೆಗೆದುಕೊಂಡನೆಂದು ನುಡಿವುದುಂ ನೆರವಿಯುಂ 
ಧರಾಧಿಕರಣಮುಂ ಚೋದ್ಯಂಬಟ್ಟರೆ ಧರ್ಮಬುದ್ಧಿ "ಧರ್ಮೋ ಜಯತಿ ನಾಧರ್ಮ ಇತ್ಯಮೋಘ 
ಕೃತಂ ವಚಃ' ಎಂಬೀ ವಾಕ್ಯಂ ತಪ್ಪಲಜೆಯದಪ್ಪುದಲೆಂದೆನಗಮಿದಂ ಚೋದ್ಯಮಿದು 
ದೈವಮಲ್ಲಕ್ಕುವುಂತಪ್ಪೊಡೆ ಸತ್ಕಮನೇಕೆ ನುಡಿಯದು, ಇದೇನಾನುಮೊಂದು 
ಕೃತ್ರಿಮಮಾಗಲೆವೇಟ್ಕುಮೆಂದಾ ಮರನಂ ಬಲವಂದು ನೋಡಿ ಪಿರಿದಪ್ಪ ಪೊಲಲುಮನಲ್ಲಿಯೆ 
ಮನುಷ್ಯಸಂಚಾರಮಾಗಿರ್ದುದುಮಂ ಕಂಡು ನಿಶ್ಚೆ ಹಿ ಧರ್ಮಬುದ್ಧಿ ಧರ್ಮಾಧಿಕರಣರ್ಗಿಂತೆಂದಂ 
'ಕರಾಟೋ ನಾಸ್ತಿ ನಿಶ್ಶರ' ಎಂಬ ವಾಕ್ಕಾರ್ಥದಿಂ ಹುಸಿಯಾದ ಬೇಹಾರಿಯೇ ಇಲ್ಲ ನಾಂ 
ಬೇಹಾರಿಯಪ್ಪುದಚೆಂದೆಮ್ಮ ಜಾತಿಧರ್ಮಕ್ಕೆ ಧರ್ಮಬುದ್ಧಿಯಧರ್ಮಬುದ್ಧಿಯಾಗಿ ಧನಮಂ 
ಬಂಚಿಸಿಕೊಂಡೆನ್ನ ಮನೆಗುಯ್ದೆನೆಂಬನ್ನೆಗಂ ನೇಸರ್ಮೂಡಿದೊಡುಯ್ಯಲಿಂಬಿಲ್ಲದೆ. ಮರದ 
ಪೊಲಲೊಳಗಿಟ್ಟು ಬಂದು ಮಲದಿವಸಂ ಪೋಗಿ ನೋಟನ್ನೆಗಂ ಆ ಪೊನ್ನನೊಂದು ಪನ್ನಗಂ 


ಹೋಗುವನು. ವ॥ ಸಾಕ್ಷಿಯಾಗಿ ಸುಳ್ಳುಡುವವರಿಗೆ ಪಾಪವೇ ಸಂಭವಿಸುವುದು. 
ನೀನಾದರೋ ಯಕ್ಷಾದಿ ದಿವ್ಯದೇವತಾವಾಸವೂ ಸೇವ್ಯವೂ ಆದ ವೃಕ್ಷವಾಗಿರುವೆ. ಅದರಿಂದ 
ನಿನ್ನನ್ನು ಸಾಕ್ಷಿ ಮಾಡಿ ಕೇಳುವೆವು. ನೀನು ತಪ್ಪದೆ ನುಡಿಯೆಂದು ಧರ್ಮಾಧಿಕರಣರು 
ಕೇಳಿದರು. ಪೊಟ್ಟರೆಯಲ್ಲಿ ಅಡಗಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಮತಿಗೆಟ್ಟು 
ಧರ್ಮಗತಿಯನ್ನು ಬಿಟ್ಟು, "ಪ್ರಕೃತಿವಿಕೃತಿಯಾದ ಮನುಷ್ಯನ ಆಯುಷ್ಯ ಕುಂದುವುದು' 
ಎಂದು ಜನರು ಹೇಳುವಂತೆ ಧರ್ಮಬುದ್ಧಿಯೇ ಧನವನ್ನು ತೆಗೆದುಕೊಂಡಿರುವನೆಂದು 
ಹೇಳಿದನು. ನೆರವಿಯೂ ಧರ್ಮಾಧಿಕರಣರೂ ಅದನ್ನು ಕೇಳಿ ವಿಸ್ಮಯಗೊಂಡರು. ಆಗ 
ಧರ್ಮಬುದ್ಧಿಯು "ಧರ್ಮೋ ಜಯತಿ ನಾಧರ್ಮ ಇತ್ಯಮೋಘಕೃತಂ ವಚಃ' ಎಂಬ 
ವಾಕ್ಯ ಸುಳ್ಳಾಗುವುದು ಸಾಧ್ಯವಿಲ್ಲ. ನನಗೂ ಇದು ಆಶ್ಚರ್ಯ. ಇದು ದೈವವಲ್ಲ; ಆಗಿದ್ದರೆ 
ಸತ್ಯವನ್ನೇಕೆ ನುಡಿಯದು. ಇದೇನೋ ಒಂದು ಕೃತ್ರಿಮವಾಗಿರಲೇಬೇಕು ಎಂದು ಆ 
ಮರಕ್ಕೆ ಸುತ್ತು ಬಂದು ದೊಡ್ಡ ಪೊಟರೆಯನ್ನೂ, ಮನುಷ್ಯಸಂಚಾರವಾಗಿದ್ದ ಚಿಹ್ನೆಯನ್ನೂ 
ಕಂಡು ಧರ್ಮಬುದ್ಧಿಯು ಧರ್ಮಾಧಿಕರಣರನ್ನು ಕುರಿತು ಹೀಗೆಂದನು : "ಕಿರಾಟೋ 
ನಾಸ್ತಿ ನಿಶ್ಶಶಃ' ಹುಸಿಯದ ವ್ಯಾಪಾರಿಯೇ ಇಲ್ಲ ! ನಾನು ವ್ಯಾಪಾರಿಯಾಗಿರುವುದರಿಂದ 
ನನ್ನ ಜಾತಿಧರ್ಮಕ್ಕೆ ಧರ್ಮಬುದ್ಧಿ ಅಧರ್ಮಬುದ್ಧಿಯಾಗಿ ಧನವನ್ನು ವಂಚಿಸಿ ನನ್ನ ಮನೆಗೆ 
ಕೊಂಡುಹೋಗುವೆನು ಎಂದು ಮನಸ್ಸಿನಲ್ಲೇ' ಎಣಿಸಿಕೊಂಡೆನು. ಆಗ ಸೂರ್ಯ 
ಮೂಡಿದುದರಿಂದ ತೆಗೆದುಕೊಂಡು ಹೋಗಲು ದಾರಿಯಿಲ್ಲದೆ ಮರದ ಪೊಟರೆಯಲ್ಲಿಟ್ಟು 
ಬಂದೆನು. ಮರುದಿನ ಹೋಗಿ ನೋಡಲು ಆ ಹೊನ್ನನ್ನು ಒಂದು ಸರ್ಪ ಸುತ್ತಿಕೊಂಡು 








ಭೇದ ಪ್ರಕರಣಂ ೧೯೭ 
ಸುತ್ತಿಪಟ್ಟರ್ದೊಡೆ ಕೊಳಲಂಜಿ ಪೋದೆಂ. ನೀಮಿಲ್ಲಿರ್ದುಂತೆ. ನೋಡುತ್ತುಮಿರಿಂ; ಪೊಲಲೊಳಗೆ 
ಪೊಗೆಯನಿಕ್ಕಿ ಪಾಪಂ ಪೊಅಮಡಿಸಿ ಕಳ್ಳುಕೊಂಡೊಡವೆಯಂ ಕುಡುವೆನೆಂದು ಧರ್ಮಬುದ್ಧಿ 
ಪುಲ್ಲಂ ಪುಳ್ಳಿಯಂ ತರಿಸಿಯಾ ಪೊಲಲೊಳಗಡಸಿ ತುಂಬಿ ದುಷ್ಟಬುದ್ಧಿಯ ಮನೆಯೊಳ್‌ ಕಿಚ್ಚ 
ನಿಕ್ಕುವಂತೆ ಕಿಚ್ಚೆನಿಕ್ಕಲೊಡಂ ಪೊಗೆ ಸುತ್ತಿಯುರಿಯಟ್ಟಲ್‌ ಪ್ರೇಮಮತಿ ಧೃತಿಗೆಟ್ಟು ಪುಯ್ಕಲಟ್ಟು 
ಪೊಟಲೊಳಗಿಂದಂ ಸುರುಳ್ದುರುಲ್ಬು ಕಂಠಗತಪ್ರಾಣನಾಗಿರ್ಪುದುಂ ಧರ್ಮಾಧಿಕರಣರ್‌ ಕಂಡು 
ದುಷ್ಟಬುದ್ಧಿಯ ತಂದೆಯಪ್ಪುದಂ ಸಂದೆಯಮಿಲೆಂದಚೆದು ಈ ಪಾಪಕರ್ಮನಪ್ಪ ದುಷ್ಪುತನಿಂ 
ನಿನಗಿಂತಪ್ಪ ದುರ್ಮರಣಂ ಸಮನಿಸಿದುದೆಂದು ನುಡಿವುದುಂ ಪ್ರೇಮಮತಿಯಿಂತೆಂದಂ ; 
ಇನಿತನ್ಯಾಯಮನಾನೆ ಮಾಡಿದೆನೆನ್ನ ಮಗನ ಮೇಲೆ ದೋಷಮಾವುದುಮಿಲ್ಲೆಂದು ಲೋಕಾಂತರಿತನಾದಂ. 
ಅದೆಲ್ಲಮಂ ಕಂಡು ಧರ್ಮಾಧಿಕರಣರ್‌ ತಮೊಳಿಂತೆಂದರ್‌ : 


ಪುರುಷೋತ್ತಮನಾದರದಿಂ 

ಪರೋಪಷಕಾರಾರ್ಥಮಿತ್ತನಾತ್ಲೀಯಕಳೇ 

ಬರಮಂ ಸುತರಕ್ಷಾರ್ಥಂ 

ಶರೀರಮಂ ಜನಕನೀವುದಾವುದು ಚೋದ್ಕಂ ೨೩೯ 


ಎಂದು ಸಭಾಸದರ್‌ ಪರೆದೆರ್ದು ಪೋದರ್‌, ಅದಲೆಂ, 


ಶ್ಲೋ ॥ ದುಷ್ಪಬುದ್ಧೇಸ್ಸುಬುದ್ಧೇಶ್ವ ದ್ವಯೋರ್ಧರ್ಮಸ್ಕ ಸಂಶ್ರಯಾತ್‌ 
ಪುತ್ರಸ್ಕಾಪೃತಿ ಹಾಂಡಿತ್ಕಾತ್‌ ಪಿತಾ ಧೂಮೇನ ಮಾರಿತಃ ॥(೧೩೬॥ 


ಮಲಗಿರುವುದನ್ನು ಕಂಡು ಕೊಂಡುಹೋಗಲು ಅಂಜಿದೆನು, ನೀವೆಲ್ಲ ಇಲ್ಲಿಯೇ ಇದ್ದು 
ಹಾಗೆಯೇ ನೋಡುತ್ತ ಇರಿ. ಪೊಟ್ಟರೆಯಲ್ಲಿ ಹೊಗೆಯನ್ನು ಹಾಕಿ ಹಾವನ್ನು ಹೊರಹೊರಡಿಸಿ 
ಕದ್ದ ಒಡವೆಯನ್ನು ಕೊಡುವೆನು ಎಂದು ಧರ್ಮಬುದ್ಧಿ ಹುಲ್ಲನ್ನೂ ಕಟ್ಟಿಗೆಯನ್ನೂ ತರಿಸಿ 
ಆ ಪೊಟ್ಟರೆಯಲ್ಲಿ ತುಂಬಿ ದುಷ್ಟಬುದ್ಧಿಯ ಮನೆಗೆ ಕಿಚ್ಚು ಹಾಕುವಂತೆ ಬೆಂಕಿ ಹಾಕಿದನು. 
ಹೊಗೆ ಸುತ್ತಿ ಬೆಂಕಿ ಧಗಧಗಿಸಲು ಪ್ರೇಮಮತಿ ಧೈರ್ಯಗೆಟ್ಟು ಬೊಬ್ಬೆ ಹಾಕಿ 
ಪೊಟ್ಟರೆಯೊಳಗಿನಿಂದ ಹೊರಳಿ ಉರುಳಿ ಕಂಠಗತಪ್ರಾಣನಾದುದನ್ನು ಧರ್ಮಾಧಿಕರಣರು 
ಕಂಡು ದುಷ್ಟಬುದ್ಧಿಯ ತಂದೆಯಾಗಿರುವುದರಲ್ಲಿ ಸಂದೇಹವಿಲ್ಲ ಎಂದು ತಿಳಿದರು. ಈ 
ಪಾಪಕರ್ಮನಾಗಿರುವ ದುಷ್ಟಮಗನಿಂದ ನಿನಗೆ ಇಂಥ ದುರ್ಮರಣ ಉಂಟಾಯಿತು 
ಎಂದು ಹೇಳಿದರು. ಅದಕ್ಕೆ ಪ್ರೇಮಮತಿ ಹೀಗೆಂದನು : ಇಷ್ಟೆಲ್ಲ ಅನ್ಯಾಯಕ್ಕೆ ನಾನೇ 
ಕಾರಣನಾದೆ ; ನನ್ನ ಮಗನಲ್ಲಿ ಯಾವ ದೋಷವೂ ಇಲ್ಲ ಎಂದು ಲೋಕಾಂತರಕ್ಕೆ 
ಹೋದನು. ಅದೆಲ್ಲವನ್ನೂ ಕಂಡು ಧರ್ಮಾಧಿಕರಣರು ತಮ್ಮಲ್ಲೇ ಹೀಗೆಂದುಕೊಂಡರು: 
೨೩೯. ಪರೋಪಕಾರಕ್ಕಾಗಿ ತನ್ನ ದೇಹತ್ಕಾಗ ಮಾಡಿದನು ಪುರುಷೋತ್ತಮನು. ತನ್ನ 
ಮಗನ ರಕ್ಷಣೆಗೆಂದು ತಂದೆ ತನ್ನ ಶರೀರವನ್ನು ಕೊಡುವುದು ಏನಾಶ್ಚರ್ಯ ವ॥। ಎಂದು 
ಸಭಾಸದರು ಅಲ್ಲಿಂದ ಚೆದರಿ ಎದ್ದು ಹೋದರು. ಅದರಿಂದ, ಶ್ಲೋ!! ದುಷ್ಪಬುದ್ಧಿಯೂ, 
ಸುಬುದ್ಧಿಯೂ ಎಂಬಿಬ್ಬರೊಳಗೆ ದುಷ್ಟಬುದ್ಧಿಯು ದುರ್ಬುದ್ಧಿಯಿಂದ ತನ್ನ ತಂದೆಯನ್ನು 


೧೯೮ ಕರ್ಣಾಟಕ ಪಂಚತಂತ್ರಂ 

ಟೀ! ದುಷ್ಪಬುದ್ಧಿಯುಂ ಸುಬುದ್ಧಿಯುಮೆಂಬರ್ವರೊಳಗೆ ದುಷ್ಟಬುದ್ಧಿ ದುರ್ಬುದ್ಧಿಯಿಂ 
ತನ್ನ ತಂದೆಯಂ ಹೊಗೆಯಿಂದಂ ಮರಣವನೈದಿಸಿದನು ಎಂಬ ಕಥೆಯಂತೆ ನಿನ್ನ ಪಾಂಡಿತ್ಯದಿಂ 
ಪತಿಗಿನಿತನರ್ಥಮಾದುದು. “ತಮ್ಮಡಿಗೆ ಮೊಜ್‌ವ ಪನ ದಮ್ಮಿಯನೇಕೆ 'ಬಾಲಲಿತ್ವಪುದು' ಮಬ ಫೆ 
ನೀನುಲೆದರಂ ಬಾಲಿಲುಂ ೭ 
ನಿನಗಾವುದು ಭಯಂ 






೨೭. ತಗರಿನ ಮತ್ತು ತೊತ್ತಿನ ಕಲಹದಿಂದ ಕಪಿಗಳು ಕೆಟ್ಟ ಕಥೆ 
ಸಗರಪುರಮೆಂಬ ಪುರದೊಳ್‌' 
ಸಗರಾನ್ಹಯದರಸೆನಭಿಕವಿಭದೆಂ ಪೆಸರಿಂ 
ಸಗರಂ ತಗರಂ ಪೋರಿಚ 
ಬಗೆಯಿಂ ತಗರಂ ವಿನೋದದಿಂದಂ ಪೊರೆದಂ ೨೪೮ 


ಅಂತಾತಂ ಪಲವುಂ ತಗರನಾಳ್ಹು ಮಾಡದೊಳಂ ಮಂದುರದೊಳಂ ಕಟ್ಟನಿದೊಡೊರ್ವ ಸೂರ್ಕಿದ 
ತೊಟ್ಟು ತೊಟ್ಟುಗೆಲಸಕ್ಕರಮನೆಯುಂ ಪುಗುವ ಪೊಅಮಡುವ ಸೂೊಳೆಲ್ಲಂ ಒಂದು ತಗರಂ 
ಬಗೆಯದೆ ಬಡಿಯುತ್ತುಮಿರ್ಪುದುಮೊಂದು ದಿವಸಮಾ ತೊಟ್ಟು ತನಗೆ ಪಕ್ಕಾಗಿ ಬಂದು 5 
ನಿಲೆ, ಸಂಜಾತರೋಷಂ ಮೇಷಂ ಮುಳಿದು ಕೆಡೆಯೆ ಖಾಯ್ದೊಡವಳ್‌ ಕಡುಮುಳಿದು. 
ಪಿರಿಯದೊಂದುರಿವ ಕೊಳ್ಳಿಯಂ ತಂದಾ ತಗರಂ ಪೊಯ್ಯಲೊಡನದಆಮೆಯ್ಯನುರಿ ಪತ್ತಲ್‌ 
ಕಟ್ಟಿದ ನೇಣಂ ಪಜಿಯೆ ಪಾಯ್ದಾ ತಗರ್‌ ಪರಿದು ಕುದುರೆಯ ಮಂದುರಮಂ ಮಾರಿ ಪುಗುವಂತೆ 
ಹೊಗೆಗೆ ಸಿಕ್ಕಿಸಿ ಕೊಂದನು. ವ॥। ಅದರಿಂದ ನಿನ್ನ ಅತಿಪಾಂಡಿತ್ಯದಿಂದ ಒಡೆಯನಿಗೆ 
ಇಷ್ಟೆಲ್ಲ ಅನರ್ಥವುಂಟಾಯಿತು. "ತನ್ನ ಯಜಮಾನನಿಗೇ ಬೊಗಳುವ ನಾಯಿ 
ಧರ್ಮಿಯನ್ನೇಕೆ ಬದುಕಲು ಬಿಡುವುದು?' ಎಂಬಂತೆ ನೀನು ಉಳಿದವರನ್ನು ಬದುಕಲು 
ಏಕೆ ಬಿಡುವೆ ಎಂದಿತು. ಅದಕ್ಕೆ ದವನಕನು ಹೀಗೆಂದನು : ಎತ್ತನ್ನು ಸಿಂಹ ಕೊಂದರೆ 
ನಿನಗೇನು ಭಯ ಎನ್ನಲು ಕರಟಕನು ಹೀಗೆಂದನು : "ದಾಸೀ ಮೇಷ ವಿರುದ್ಧೇನ ವಾನರಾಃ 
ಪ್ರಳಯಂಗತಾಃ' ಎಂಬ ಕಥೆಯನ್ನು ನಿನಗೆ ಹೇಳುವೆನು, ಕೇಳು : ೨೪೦. ಸಗರಪುರ 
ಎಂಬ ಪಟ್ಟಣದಲ್ಲಿ ಸಗರವಂಶದ ಸಗರನೆಂಬ ಹೆಸರಿನ ಅರಸನು ಟಗರುಕಾಳಗಕ್ಕಾಗಿ 
ಟಗರುಗಳನ್ನು ಸಾಕುತ್ತಿದ್ದ. ವ! ಹೀಗೆ ಅನೇಕ ಟಗರುಗಳನ್ನು ರೊಪ್ಪದಲ್ಲಿ ಕಟ್ಟಿಸಿದ. 
ಒಬ್ಬಳು ಸೊಕ್ಕಿದ ತೊತ್ತು ಅರಮನೆಗೆ ತೊತ್ತುಗೆಲಸಕ್ಕಾಗಿ ಹೋಗಿಬರುವ ಸಮಯದಲ್ಲೆಲ್ಲ 
ಒಂದು ಟಗರನ್ನು ಚೆನ್ನಾಗಿ ಹೊಡೆಯುತ್ತಿದ್ದಳು. ಒಂದು ದಿನ ಸರಿಯಾದ ಕಾಲ ಬರಲು 
ಕೋಪಗೊಂಡ ಟಗರು ಅವಳನ್ನು ಕೆಡೆಯಲು ಅವಳು ಸಿಟ್ಟಾಗಿ ಉರಿಯುವ 
ಕೊಳ್ಳಿಯೊಂದನ್ನು ತಂದು ಆ ಟಗರನ್ನು ಹೊಡೆಯಲು ಅದರ ಮೆಯ್ಲೆ ಬೆಂಕಿ ಹಿಡಿಯಲು 
ಅದು ಕಟ್ಟಿದ ನೇಣನ್ನು ಹರಿದುಕೊಂಡು ಮಾರಿ ಹೊಗುವಂತೆ ಕುದುರೆಯ ಲಾಯವನ್ನು 
ಹೊಕ್ಕಿತು. ಅದು ಅಲ್ಲಿಯ ಹುಲ್ಲಿನ ಮೇಲೆ ಹೊರಳಾಡಲು ಆ ಹುಲ್ಲು ಹೊತ್ತಿ ಹೊಗೆದು 
ಉರಿದು ಲಾಯವನ್ನು ಸುಡಲು ಅಲ್ಲಿ ಅರ್ಧ ಬೆಂದ ತುರಗಗಳನ್ನು ಕಂಡು ಅಶ್ವವೈದ್ಯರನ್ನು 
ಕರೆದು ಇವುಗಳಿಗೆ ತಕ್ಕ ಚಿಕಿತ್ಸೆ ಏನೆಂದು ಕೇಳಿದನು. ವೈದ್ಯರು ಇದಕ್ಕೆ ಮರ್ಕಟಗಳ 
ನೆಣವೂ ನೆತ್ತರೂ ಮದ್ದು ಎಂದು ಹೇಳಿದರು. ರಾಜನ ಅಪ್ಪಣೆಯಂತೆ ಪುರಜನರೂ 






ಭೇದ ಪ್ರಕರಣಂ ರ್ಣ 
ಪೊಕ್ಕು ಚರಣಿಯ ಪುಲ್ಲೊಳ್‌ ಪೊರಟಲೊಡಮಾ ಪುಲ್ಲು ಪೊತ್ತಿ ಪೊಗೆದುರಿದು ಮಂದುರಮಂ 
ಯಲೆಬೆಂದ ತುರಗಂಗಳನರಸಂ ಕಂಡು ಅಶ್ವವೈದ್ಯರಂ ಕರೆದಿವರ್ಕೆ ತಕ್ಕ ಚಿಕಿತ್ಸೆಯಂ 
ಬರ್ತೆ ಮರ್ಶಟಂಗಳೆ ನೆರನುಂ ನೆತ್ತರುಂ ಮರ್ದೆಂದೊಡರಸನ ಬೆಸೆದೊಳ್‌ 
ರಿತಂಬು ತರುಚರಂಗಳಂ ನಿರದಶೇಜಂಗಳಂ ಮಾಡಿ ಕೊಂದರ್‌, 







(೧೨೭11 


ೂತ್ತಿನೆ ಕಲಹದಿಂ ಕಪಿಗಳ ಕೆಟ್ಟುವು. ಅದಟೆಂ ಕಲಹಶೀಲನಂ 
ಸವೇಟ್ಮುಂ ಎಂದು ಮತ್ತಂ 





ಕಲಖಸ್ಥಾನಂಗಳೊಳಂ 
ಪ್ರಿಯರಪ್ಪ ನರರ ಸಂದಾದಜೊಳೆಂ 

ನೆಲಸಿದ ಸಾಧುಜನಾಳಿಗೆ 

ಪಲತೆಜದಿನಪಾಯಮಕ್ಕುಮೆಂತುಂ ತುದಿಯೊಳ್‌ ೨೪೧ 





ಆದಚೆಂ ಕಲಹಕ್ಕೆ ಕಾರಣಮಿಲ್ಲದ ಪರಮಮಿತ್ರನಂ ಭೇದಿಸಿ ಕಾದಿಸಿದ ಕಲಹದ ಪ್ರಿಯಂ 
ನೀಂ, ನಿನ್ನ ಸಮೀಖೆಬೊಳಿನ್ನಿರಲಾಗದೆಂದು ಕರಟಕಂ ದವನಕನನಗಲ್ಲು ಪೋದಂ. ಅನ್ನೆಗಮಿತ್ತಲ್‌ 
ತಾರಪರ್ವತದ ತಬ್ಬಲೊಳ್‌ ಬಿಟ್ಟೆದ್ದ ಗಂಡನಗಮಂ ಪೋಲ್ಡಿರ್ದ ಗೋಷತಿಯಂ ಮೃಗಾಧಿಪತಿ 
ಸೋಡಿ ತರುಣಾರಸಾರ್ದಹೃದಯನಾಗಿ ಮನಂ ಮಿಕ್ಕು ಖಿನ್ನನಾಗಿರ್ದ ಪಿಂಗಳಕನಲ್ಲಿಗೆ ದವನಕಂ 
ಬಂದು, ದೇವಾ! ನೀಮೀ ದ್ರೋಹನ ಮುಂದೆ ನಿಂದಿರ್ದೇನೆಂದು ಚಿಂತಿಸುತಿರ್ದಪಿರೆನೆ ಪಿಂಗಳಕಂ 
ಕಡುಮುಳಿದೆಲೆ ಪಾತಕ! ಮುನ್ನಂ ನಿನ್ನ ಹ್ರೇರಣೆಯಿಂದೀ ಪಶುವಂ ಕೊಂದು ದುರ್ಗತಿಯಂ 
ಮಾಡಿಕೊಂಡೆಂ. ಇನ್ನಾಂ ನಿನಗೆ ಮುಳಿದೊಡೆನ್ನ ಜಸಂ ಮಸುಳಿಸುಗುಮುಸಿರದೆ ಪೋಗು ಮೇಲಪ್ಪುದಂ 


ಪರಿಜನರೂ ಹೋಗಿ ಮಂಗಗಳನ್ನೆಲ್ಲ ಕೊಂದರು. ಅದರಿಂದ ಶ್ಲೋ॥ ಟಗರು ಮತ್ತು 
ತೊತ್ತಿನ ಕಲಹದಿಂದ ಕಪಿಗಳು ಸತ್ತುವು. ಅದರಿಂದ ಕಲಹಶೀಲನನ್ನು ದೊರದಲ್ಲೇ 
ಇರಿಸಬೇಕು. ಅಲ್ಲದೆ ೨೪೧. ಕಲಹಸ್ಥಾನಗಳಲ್ಲಿಯೂ ಕಲಹಪ್ರಿಯರಾದ ಜನರ 
ಸಂವಾದದಲ್ಲಿಯೂ ನೆಲೆಸಿದ ಸಾಧುಜನರಿಗೆ ಹಲವು ರೀತಿಯ ಅಪಾಯಗಳು ಕೊನೆಯಲ್ಲಿ 
ತಪ್ಪಿದ್ದಲ್ಲ, ವ1। ಅದರಿಂದ ಕಲಹಕ್ಕೆ ಕಾರಣನಲ್ಲದ ಪರಮಮಿತ್ರನನ್ನು ಭೇದಿಸಿ ಕಾಡಿಸಿದ 
ಕಲಹಪ್ರಿಯ ನೀನು ; ನಿನ್ನ ಸಮೀಪದಲ್ಲಿ ಇನ್ನು ಇರಬಾರದೆಂದು ಕರಟಕನು ದವನಕನನ್ನು 
ಬಿಟ್ಟುಹೋದನು. ಅಷ್ಟರಲ್ಲಿ ಇತ್ತ ತಾರಪರ್ವತದ ತಪ್ಪಲಲ್ಲಿ ಬಿದ್ದಿದ್ದ ಗಂಡಪರ್ವತವನ್ನು 
ಹೋಲುತ್ತಿದ್ದ ಗೋಪತಿಯನ್ನು ಮೃಗಾಧಿಪತಿ ನೋಡಿ ಕರುಣರಸಾರ್ದ್ರಹೃದಯನಾಗಿ 
ಮನಸ್ಸು ಮೀರಿ ಖಿನ್ನನಾಗಿದ್ದ ಪಿಂಗಳಕನಲ್ಲಿಗೆ ದವನಕನು ಬಂದು ಹೀಗೆಂದನು : ದೇವಾ; 
ನೀವು ಈ ದ್ರೋಹಿಯ ಮುಂದೆ ನಿಂತು ಏನೆಂದು ಚಿಂತಿಸುತ್ತಿದ್ದೀರಿ ? ಅದಕ್ಕೆ ಪಿಂಗಳಕನು 
ಕಡುಕೋಪದಿಂದ, ಎಲೆ ಪಾತಕಿ ! ಮೊದಲು ನಿನ್ನ ಪ್ರೇರಣೆಯಿಂದ ಈ ಪಶುವನ್ನು 
ಕೊಂದು ದುರ್ಗತಿಯನ್ನು ಮಾಡಿಕೊಂಡೆ; ಇನ್ನು ನಾನು ನಿನ್ನ ಮೇಲೆ ಸಿಟ್ಟಾದರೆ ನನ್ನ 
ಯಶಸ್ಸು ಕುಂದುವುದು; ಉಸಿರೆತ್ತದೆ ಇಲ್ಲಿಂದ ಹೋಗು; ಮುಂದಾಗುವುದನ್ನು ನಾನೇ 
ಬಲ್ಲೆ ಎಂದನು. ನರಿ ಸಿಂಹದ ಕಠೋರ ಸ್ವಭಾವವನ್ನು ತಿಳಿಯದಿದ್ದುದರಿಂದ ಸಂದೇಹಿಸದೆ 


೨೦೦ ಕರ್ಣಾಟಕ ಪಂಚತಂತ್ರಂ 
ನಾನೆ ಬಲ್ತೆನೆೆ, ನರಿ ಹರಿಯ ಪುರುಷಾಕಾರದ ಪುರುಳನಟಿಪುದಪ್ಪುದಲಿಂ ಶಂಕಿಸದೆ ಮತ್ತಮಿಂತೆಂದುದು: 
ದೇವಾ! ನೀನೆನ್ನನೇಗೆಯ್ದೊಡಮಕ್ಕುಂ ಸಿಂಹದೊಡನೆಟ್ತು ಪೋರ್ದುದೆಂಬುದಂ ಕಥೆಗಳೊಳಪ್ಪೊಡಂ 
ಕೇಳ್ದುದಿಲ್ಲ ಸಂಜೀವಕಂ ನಿನ್ನ ಮುನ್ನಿನ ಭವದ ಪಗೆ ಪಠುವಾಗಿ ಪುಟ್ಟ, 
ಶ್ಲೋ।! ಖಾದೇ ಹಾಸ್ಕೇನ್ನಪಾನಾದೌ ಶತ್ರುಣಾ ಸಹಭೋಜನಂ 
ಸಂಬಂಧಮಪಿ ಕುರ್ವೀತ ತತ್ರ ವೈರಮನುಸರೇತ್‌ Mossi 
ಟೀ!! ಮೆಲ್ಲಲ್ಲಿ ನಗುವಲ್ಲಿ ಅನ್ನಪಾನಾದಿಕಂಗಳಲ್ಲಿ ನುಡಿವಲ್ಲಿ ವಿರೋಧಿಗಳ ಸಹಭೋಜನವನೂ 
ಸಂಬಂಢವನಾದರೂ ಮಡುವುದು, ಅಲ್ಲಿ ತನ್ನ ವೈರಮಂ ನೆನೆವುದು ಎಂಬುದಂ ಬಗೆದು ನಿಮೊಳ್‌ 
ಕೊರ್ಬಿ ಕೋಡಿಟ್ಟು ಮೇಲ್ಜಾಯ್ದು ಸತ್ತುದು. ನೀನುಂ ನಿನ್ನಾಯುಷ್ಕಬಲದಿಂ ಬರ್ದುಂಕಿದೆ. ಇಂತಪ್ಪ 
ಪಗೆಯಂ ಕೊಂದು ಸಂತೋಹಂಬಡುವುದಲ್ಲದೆ ಚಿಂತೆಗೆಯೃಲ್ಲೇಡೆನೆ ಮತ್ತಂ ಪಿಂಗಳಕನಿಂತೆಂದಂ: 
ಸಂಜೀವಕನೆನಗೆ ತಪ್ಪಿದೊಡಾಂ ಸೈರಿಸುವುದೆ ಧರ್ಮಮದಲ್ಲದಾನದರ್ಕೆ ತಪ್ಪುವುದೆಂತುಂ 
ಧರ್ಮಮಲ್ಲದೆಂತೆನೆ : 
ಶೋ!! ಅಪಶೈಲಕ್ಷಿ (ಹರಣಾರ್ಥ ವೈರತಾಮಚಿಂತಯಿತ್ವಾ ಚ ತದದ್ರಿಮರ್ದನಂ 
ದದೌ ನಿವಾಸಂ ಹರಯೇ ಮಹೋದಧಿರ್ವಿಮತ್ಸರಾ ಧೀರಧಿಯಾಂ 
ಹಿ ವೃತ್ತಯಃ ೧೩೯ 
ಟೀ!! ಮಂದರಾಚಲದಿಂ ನೋಯೆ ಕಡೆದೊಡಂ ಅಲ್ಲಿ ಹುಟ್ಟಿದಂತಪ್ಪ ಲಕ್ಷಿ ಯಂ ಕೊಂಡೊಡಂ 
ವಾರಿಧಿ ಹರಿಯಿರಲೈಡೆಗೊಟ್ಟುದಲ್ಲದೆ ವೈರಮಂ ನೆನೆದುದಿಲ್ಲ ಅದು ಕಾರಣಮಾಗಿ ಹಿರಿಯರ 
ನೆಗಟಕ್ತಿಗಳವೆಂದುಂ ದೋಷವನೈದುವುದಲ್ಲ ಎಂಬುದು ಮಹಾಸತ್ಸುರುಷರ ಚರಿತಂ. ಇಂತಪ್ಪುದನಾಂ 
ಬಗೆಯದೆ ಸಂಜೀವಕನಂ ಕೊಂದೀ ಜಗದೊಳ್‌ ನಿಂದಿಸಿಕೊಂದೆಂ. ಇನ್ನಿದಾದುದನಪ್ಪೆಂ. ಆಗಲಾಅದ 


ಪಕ್ಷಂ ಮುಮುಕುವೃತ್ತಿಯೊಳಿರ್ಪೆನೆನೆ ದವನಕನಿಂತೆಂದಂ : ದೇವಾ! ನೀವೊರ್ಬರಲ್ಲಿದು ಮುನ್ನಂ 
ಪುನಃ ಹೀಗೆಂದಿತು : ದೇವಾ ! ನೀನು ನನ್ನನ್ನು ಏನು ಮಾಡಿದರೂ ಸರಿ. ಸಿಂಹದೊಡನೆ 
ಎತ್ತು ಹೋರಾಡಿತು ಎಂಬುದನ್ನು ಕಥೆಗಳಲ್ಲೂ ಕೇಳಿರಲಿಲ್ಲ. ಸಂಜೀವಕನು ನಿನ್ನ 
ಪೂರ್ವಜನದ ಶತ್ರು. ಪಶುವಾಗಿ ಹುಟ್ಟಿ ಶ್ಲೋ! ಮೆಲ್ಲುವಲ್ಲಿ, ನಗುವಲ್ಲಿ, 
ಅನ್ನಪಾನಾದಿಗಳಲ್ಲಿ, ನುಡಿವಲ್ಲಿ ವಿರೋಧಿಗಳ ಸಹಭೋಜನವನ್ನೂ ಸಂಬಂಧವನ್ನೂ 
ಮಾಡಬೇಕು ; ಅಲ್ಲಿ ತನ್ನ ವೈರವನ್ನು ನೆನೆಯಬೇಕು ವ॥ ಎಂದು ಬಗೆದು ನಿಮ್ಮೊಡನೆ 
ಕೊಬ್ಬಿ ಕೋಡಿನಿಂದ ಹೋರಾಡಿ ಸತ್ತುದು. ನೀನೂ ನಿನ್ನ ಆಯುಷ್ಯ ಬಲದಿಂದ ಬದುಕಿದೆ. 
ಇಂತಹ ಹಗೆಯನ್ನು ಕೊಂದು ಸಂತೋಷಪಡಬೇಕೇ ಹೊರತು ಚಿಂತಿಸುವುದು ತರವಲ್ಲ 
ಎಂದನು. ಅದಕ್ಕೆ ಪಿಂಗಳಕನು ಹೀಗೆಂದನು : ಸಂಜೀವಕನು ನನ್ನ ಮೇಲೆ ತಪ್ಪು ಮಾಡಿದರೆ 
ನಾನು ಸಹಿಸುವುದೇ ಧರ್ಮ, ಅದಕ್ಕೆ ನಾನು ತಪ್ಪುವುದು ಎಷ್ಟಕ್ಕೂ ಧರ್ಮವಲ್ಲ. ಶ್ಲೋ! 
ಮಂದರಾಚಲದಿಂದ ನೋಯುವಂತೆ ಕಡೆದರೂ ಅಲ್ಲಿ ಹುಟ್ಟಿದಂಥ ಲಕ್ಷ್ಮಿಯನ್ನು 
ತೆಗೆದುಕೊಂಡರೂ ವಾರಿಧಿ ವಿಷ್ಣುವಿಗೆ ಎಡೆಕೊಟ್ಟಿತಲ್ಲದೆ ವೈರವನ್ನು ನೆನೆಯಲಿಲ್ಲ. ಅದರಿಂದ 
ಮಹಾತಥ ಕೆಲಸವೆಂದೂ ದೋಷದಿಂದ ಕೂಡಿರುವುದಿಲ್ಲ ಇದು ಮಹಾ ಸತ್ಪುರುಷರ 
ಚರಿತೆ. ವ॥ ಹೀಗಿರುವುದನ್ನು ನಾನು ಬಗೆಯದೆ ಸಂಜೀವಕನನ್ನು ಕೊಂದು ಈ ಜಗತ್ತಿನಲ್ಲಿ 
ನಿಂದಿತನಾದೆ. ಇನ್ನು ಇದರ ಗತಿಯನ್ನೇ ನಾನು ಹೊಂದುವೆ ; ಆಗದಿದ್ದಲ್ಲಿ ವೈರಾಗ್ಯ 
ವೃತ್ತಿಯಿಂದಿರುವೆ ಎಂದಿತು. ಅದಕ್ಕೆ ದವನಕನು ಹೀಗೆಂದನು : ದೇವಾ! ನೀವೊಬ್ಬರಲ್ಲ. 
ಹಿಂದೆ ಕ್ಷತ್ರಿಯಕುಮಾರನಾದ ಯುಧಿಷ್ಠಿರನು ಸಹೋದರರನ್ನು ದಾಯಾದಿಗಳೆಂದು ಕೊಂದು 


ಭೇದ ಪ್ರಕರಣಂ ೨೦೧ 
ರಾಜತನೂಜನಪ್ಪಂ ಯುಧಿಷ್ಠಿರಂ ಮೊದಲಾಗಿ ಸೋದರರಂ ದಾಯಾದರೆಂದು ಕೊಂದು ಬಿಕ್ಕೆ 
ವೈರಾಗ್ಯಂ ಪುಟ್ಟಿ ರಾಜಂಗೆಯ್ಯಲೊಲ್ಬದಿರೆ, ಗುರುಜನಮುಂ ಬಂಧುಜನಮುಮಾತನಂ ತಿಳಿಪಿ 
ರಾಜ್ಯಂಗೆಯಿಸಿದರದಲೆಂ ದೇವಾ ನೀವೀ ಹಶ್ಚಾಶ್ವಾಪಮಂ ಮಾಣ್ದು ನಿಶ್ಚಿಂತರಾಗಿರ್ಪುದೆನೆ ಪಿಂಗಳಕನಲ್ಲಿಂ 
ತಳರ್ದು ಮತ್ತಮೊಂದು ರಮ್ಮಪುದೇಶಕ್ಕೆ ವೋಗಿ, 
ಭ್ರಾಜಿಷ್ಣು ಸಮದ ಸಾಮಜ 
ರಾಜಿಶಿರಃಪೀಠೆದಳನದಕ್ಷಂ ರಾಜ 
ತ್ತೇಜೋನಿಧಿ ಬಲದೊಳ್‌ ಮೃಗ 
ರಾಜಂ ಸುಖಸಂಕಥಾವಿನೋದದೊಳಿರ್ದಂ ೨೪೨ 
ಕಾದಿ ಗೆಲಲಸಾಧರೆನೆ ಸಂದ ಸರಿತ್ಸುತ ಕುಂಭಜರ್ಕಳಂ 
ಭೇದಿಸಿ ಕಾದಿ ಗೆಲ್ಲನಧಿಕಂ ಯಮನಂದನನೆಂದೊಡೊಂದೆ ಸಾ 
ಮಾದಿನಯಂಗಳೊಳ್‌ ಸುನಯ ಸಾಧನಮಪ್ಪುದು ಭೇದಮಂತದಂ 
ಭೇದಿಸಿ ದುರ್ಗಸಿಂಹ ಮತದಿಂದಮೆ ಗೆಲ್ಲೆ ವಿರೋಧಿವರ್ಗಮಂ ೨೪೩ 
ಉದಯೋತ್ಪುಂಗನಗ ಸ್ವಭಾವದಿನಪಂ ಪ್ರೋದ್ಧಾಮಧರ್ಮ ಕ್ಷಮಾ 
ಜದ ಬೇರ್‌ ಸ್ವಾಮಿಹಿತೌಘ ನಿರ್ಮಲ ಮಹಾರತ್ನಾಕರಂ ನೀತಿಶಾ 
ಸ್ತದ ಮಂತ್ರಶಧಿದೈವತಂ ದ್ವಿಜಕುಲ ಶ್ರೀಕೇಳಿ ಸಂವಾಸಮೆಂ 
ಬುದು ಸರ್ದೋರ್ಧರೆ ಧರನಿರ್ಮಲ ಯಶಸ್ಸದ್ದ್ಧರ್ಗನಂ ದುರ್ಗನಂ ೨೪೪ 
ಇದು ವಿನಮದಮರರಾಜಮೌಳಿ ಮಾಣಿಕ್ಕ ಮರೀಚಿ ಮಂಜರೀ ಪುಂಜರಂಜಿತ ಭಗವದ್ಧ 
ವಾನೀವಲ್ಲಭ ಚರಣ ಸರಸಿರುಹ ಷಟ್ಟರಣಂ ಶ್ರೀಮನಹಾಸಂಧಿವಿಗ್ರಹಿ ದುರ್ಗಸಿಂಹ ವಿರಚಿತಮಪ್ಪ 
ಹಂಚತಂತ್ರದೊಳ್‌ ಭೇದಪ್ರಕರಣ ವರ್ಣನಂ ಪ್ರಥಮತಂತ್ರಂ ಸಮಾಪ್ತಂ 
ಬಳಿಕ ವೈರಾಗ್ಯ ಹುಟ್ಟಿ ರಾಜ್ಯಭಾರ ಮಾಡದಿರಲು ಗುರುಜನರೂ ಬಂಧುಜನರೂ ಆತನಿಗೆ 
ಬುದ್ಧಿ ಹೇಳಿ ಪುನಃ ರಾಜ್ಯಭಾರ ಮಾಡುವಂತೆ ಮಾಡಿದರು. ಅದರಿಂದ ದೇವಾ! ನೀಃ 
ನಿಶ್ಚಿಂತರಾಗಿರಬೇಕು ಎಂದಿತು. ಪಿಂಗಳಕನು ಅಲ್ಲಿಂದ ಹೊರಟು ಮತ್ತೊಂದು 
ರಮ್ಯಪ್ರದೇಶಕ್ಕೆ ಹೋಗಿ, ೨೪೨. ಕಾಂತಿಯುತನೂ ಮದ್ದಾನೆಗಳ ಕುಂಭಸ್ಥಳಗಳನ್ನು 
ಭೇದಿಸುವುದರಲ್ಲಿ ಶಕ್ತನೂ ಆದ ಮೃಗರಾಜನು ಹೊಳೆಯುವ ತೇಜೋನಿಧಿಬಲದೊಡನೆ 
ಸುಖಸಂಕಥಾ ವಿನೋದದಿಂದಿದ್ದನು. ೨೪೩. ಕಾದಾಡಿ ಗೆಲ್ಲಲು ಅಸಾಧ್ಯರಾದ ದರಾದ 
ಭೀಷದೆ. ್ರೀಣಾದಿಗಳನ್ನು ಭೇದಿಸಿ ಕಾದಾಡಿ ಯುದ್ರಿಷ್ಠಿರನು ಗೆದ್ದನು. ಅದರಿಂದ ಸಾಮಾದಿ 
ನೀತಿಗಳಿಂದ ಸುನೀತಿ ಸಾಧನವಾಗುವುದು ಭೇದ ನೀತಿ, ಅದರಿಂದ ವಿರೋಧಿವರ್ಗವನ್ನು 
ದುರ್ಗಸಿಂಹ ಮತದಿಂದ ಭೇದಿಸಿ ಗೆಲ್ಲಲಿ. ೨೪೪. ಉನ್ನತವಾದ ಉದಯಪರ್ವತದ 
ಸಹಜ ಸೂರ್ಯನೂ, ಅತ್ಯಂತ ಶ್ರೇಷ್ಠವಾದ ಧರ್ಮವೃಕ್ಷದ ಬೇರಾಗಿದ್ದವನೂ, ವಿ; 
ಹಿತಕಾರ್ಯಗಳನ್ನು ಮಾಡುವುದರಲ್ಲಿ ಪರಿಶುದ್ಧವಾದ ಸಮುದ್ರದಂತಿರುವವನೂ, 
'ಬ್ರಾಹಣಕುಲವೆಂಬ ಲಕ್ಷ್ಮಿಯ ಕ್ರೀಡಾಗಾರನೂ, ಶಿಷ್ಟಸಮೂಹಕ್ಕೆ ಸೇರಿದವನೂ ಆದ 
ದುರ್ಗಸಿಂಹನನ್ನು ಸಮಸ್ತ ೦ಚ ಹೀಗೆ ಕೊಂಡಾಡುವುದು. ವ।। ಇದು 
ವಿನಮದಮರರಾಜಮೌಳಿ ಮಾಣಿಕ್ಕಮರೀಚಿ ಮಂಜರೀಪುಂಜರಂಜಿತ ಭಗವದ್ಭವಾನೀ 
ವಲ್ಲಭ ಚರಣ ಸರಸಿರುಹ ಷಟ್ಟರಣ ಶ್ರೀಮನ್ಮಹಾಸಂಧಿವಿಗ್ರಹಿ ದುರ್ಗಸಿಂಹ ವಿರಚಿತವಾದ 
ಪಂಚತಂತ್ರದಲ್ಲಿ ಭೇದಪ್ರಕರಣ ವರ್ಣನ ಎಂಬ ಪ್ರಥಮತಂತ್ರವು ಸಮಾಪ್ತವಾಯಿತು. 


[4 














ಪರೀಕ್ಷಾ ವ್ಯಾವರ್ಣನಂ ದ್ವಿತೀಯತಂತ್ರಂ 


ಶ್ರೀಗಂ ವಿಶುದ್ಧ ಕೀರ್ತಿ 

ಶ್ರೀಗಂ ನೆಲೆಯಷ್ಟೆನೆಂಬ ಮುಶಿತಿ 
ದ್ಯೋಗಮನುಟೆದು ಪರೀಕ್ಷಕ 
ನಾಗಲ್ವೇಟ್ಟುದು ಸಮಸ್ತತಾರಂಗಳೊಳಂ ೨೪೫ 









ವಿಪುಳೆನಯಶಾಸ್ತ್ರ ಮಾರಾ 

ಶಿ ಪಾರಗಂ ಸುಕೆವಿ ಸಂಧಿವಿಗ್ರಹಿ ದುರ್ಗಂ 
ನೃಪಹಿತಮಂ ಪೇಲ್ಗುಂ ಸಲೆ 
ಸುಪರೀಕ್ಷಾತಂತ್ರಮಂ ಜ| 


೨೪೬ 





ಶ್ಲೋ! ಯೋತರ್ಥ ತತ್ತಯವಿಚ್ಞಾಯ ವಶಂ ಕೊ.ಧಸ್ಕೆ ಗಚ್ಛತಿ 
ಸೋಚಿರಾದ್ಧ ಂಶೆಯೇನಿತ್ರಂ ಬ್ರಾಹ್ಮಣೋ ನಕುಲಂ ಯಥಾ ಣಂ 
ಟೀ! ಅವನಾನೊರ್ವಂ ಕಾರದ ನಿಜವನಚೆಯನೆ ಕೋಪಿಸಿಹಂ, ಅವರ ಚೇಗದಿಂ 
ತನಂ ಕಿಡಿಸುವಂ, ಅದಹಗೆಂದೊಡೆ ಬ್ರಾಹ್ಮಣಂ ಮುಂಗುರಿಯಂ ಕಿಡಿಸಿದಹಗೆ. 





೧. ಬ್ರಾಹ್ಮಣಂ ಮುಂಗುರಿಯಂ ಕೊಂದ ಕಥೆ 
ಆ ಕಥಾಪ್ರಪಂಚಮೆಂತೆನೆ, 
ಭೂಭುವನವಿನುತಮಿಂದ್ರ ಪು 
ರಾಭಂ ಮಣಿಮಾಟಕೂಟಕಾನಕ ಭವನ- 
ವ್ಯಾಭಾಸಿತ ರತ್ನಚಯಂ 
ಶೋಭಾವತಿಯೆಂಬ ಪುರವರಂ ರಂಜಿಸುಗುಂ ೨೪೭ 


೨೪೫. ಸಂಪತ್ತಿಗೂ ಕೀರ್ತಿಗೂ ನೆಲೆಯಾಗಬೇಕೆಂಬ ಮಹೀಪತಿಯು 
ರಭಸೋದ್ಯೋಗವನ್ನು ಬಿಟ್ಟು ಸಮಸ್ತ ಕಾರ್ಯಗಳಲ್ಲೂ ಪರೀಕ್ಷಕನಾಗಿ ವರ್ತಿಸಬೇಕು. 
೨೪೬. ಅನೇಕ ನೀತಿಶಾಸ್ತ್ರ ಸಮುದ್ರಪಾರಂಗತನೂ, ಸುಕವಿಯೂ, ಸಂಧಿವಿಗ್ರಹಿಯೂ 
ಆದ ದುರ್ಗಸಿಂಹನು ಜಗಜ್ಜನವು ಹೊಗಳಿದ, ರಾಜರಿಗೆ ಹಿತವಾದ ಪರೀಕ್ಷಾತಂತ್ರವನ್ನು 
ಹೇಳುವನು. ಶ್ಲೋ।॥ ಯಾವನಾದರೂ ಕಾರ್ಯದ ಸತ್ಯಾಂಶವನ್ನರಿಯದೆ 
ಕೋಪಿಸಿಕೊಳ್ಳುವವನು ಬ್ರಾಹ್ಮಣನು ಮುಂಗುರಿಯನ್ನು ಕೊಂದಂತೆ ಬೇಗನೆ ಮಿತ್ರನನ್ನು 
ಕಳೆದುಕೊಳ್ಳುವನು. 

ವ॥ ಆ ಕಥೆ ಏನೆಂದರೆ, ೨೪೭. ಪ್ರಪಂಚಪ್ರಸಿದ್ಧವೂ ಅಮರಾವತಿಯಂತೆ 
ಸೊಗಯಿಸುವುದೂ ರತ್ನ ಚಿನ್ನಗಳಿಂದ ಖಚಿತವಾದ ಭವನಗಳನ್ನು ಹೊಳೆಯುವ ಹಾಗೆ 
ಮಾಡಿದ ರತ್ನರಾಶಿಯಿಂದಲೂ ಶೋಭಾವತಿ ಎಂಬ ಪುರವು ರಂಜಿಸುತ್ತಿತ್ತು. 


ಪರೀಕ್ಷಾ ವ್ಯಾವರ್ಣನಂ ೨೦೩ 
ಅನಿಲಾಂದೋಳಿತಚಿತ್ರಕೇತುನಿವಹ ವ್ಯಾಭಾಸಿತೋದಗ್ರದೇ 
ವನಿವಾಸಾಳಿಯಿನುದ್ದ ಶಾಳಿವನದಿಂ ಸರ್ವರ್ತುಕೋದ್ಕಾನನಂ 
ದನದಿಂ ಸೌಂದರ ಸೌಂದರೀನಿವಹದಿಂದಂಭೋಜಹಂಡಂಗಳಿಂ 
ತನಗನ್ವರ್ಭಮೆನಿಪ್ಪುದಾ ಪುರವರಂ ಶೋಭಾವತೀನಾಮದಿಂ ೨೪೮ 


ಅಂತಬ್ಟೆ ಪುರದೊಳ್‌ ನಿರಂತರಂ ಜೇದಾಧ್ಯಯನ ತತ್ನರನುಮಜಸ್ರ ಸೃುಕ್‌ಸಂದರ್ಭ ಪವಿತ್ರ 
ಸಂವಾಜನಪವಿತ್ರಿಸಹಾಣಿಪಲ್ಲದನುಂ ಪುರೋಡಾಶಭೋಜನಪವಿತ್ರೀಕೃತಗಾತ್ತನುಂ ಯಜನಾದಿಷಟ್ಕರ್ಮ 
ನಿಣತನುಂ ಆಹಿತಾಗ್ದಿಯುವುಪ್ಪ ಚೇದಶರ್ಮನೆಂಬ ಹಾರ್ವನಿರ್ಪಂ. ಆತನ ಸತಿ ಪರಮಪತಿವ್ರತಾಗುಣ 
ವಿ ರಿಜ್ಕಭತ್ತೆಯೆಂಬಳ್‌, ಆಕೆಗೆ ಯತುಕಾಲಬ್ರುವ್ಪಿಯಿಂ ಗರ್ಭಮಾಗೆ ಕೆಲವು ದಿವಸದಿಂ, 







ಸೊಳ್ಳಡು ಪೊೊನಲ್ಬುದು ದಾಂಗುಡಿಯಿಟ್ಟು ಬಾಸೆ ನೀ 
ತ್ಲಿಸಿಬುದು ಹಿಂಗಿ ಪೋಟುದು ನಳಿತ್ರಿತಯಂ ಕುಚಚೊಚುಕಂಗಳೊಳ್‌ 
ಪಸರಿಸಿ ಕರ್ಪು ಪರ್ಬಿದುದು ಮಂದರಯಾನಮೊಡರ್ಚತಾನನಂ 

ಮಿಸುಗೆ ಬೆಳರ್ತು ಪೂರ್ಣ" ಶಶಿಕಾಂತಿಯನಾಂತುದು ಗರ್ಭದೇಲಸ್ಸಿಯೊಳ್‌ ೨೪೯ 


ಅಂತು ತೋಟೆದ ಗರ್ಭಚಿಹ್ನಮಂ ಕಂಡು ದೇವಶರ್ಮಂ ನಿಧಿಗಂಡ ನಿರ್ಧನನಂತೆ 
ಬಾಗಿಸಿ ನಿಜಸತಿಯಪ್ಪಂತರ್ವತ್ನಿಯಂ ಕರೆದಿಂತೆಂದಂ : ಎಮಗೆ ಮನೋರಥಸಿದ್ಧಿಯಾಗಲ್‌ 
ಬಗೆಜಪ್ಪುದದೇಕೆಂದೊಡೆ ನಿನ್ನ ಗರ್ಭಜೊಳ್‌ ಗಂಡುಗೂಸು ಪುಟ್ಟಿದಪುದು ; ನಾವಾ ಸುತಂಗೆ 


೨೪೮. ಗಾಳಿಯಿಂದ ಮಿಳಿರುತ್ತಿರುವ ಚಿತ್ರಿತವಾದ ಧ್ವಜಸಮೂಹದಿಂದ ಪ್ರಕಾಶಿಸುವ 
ಉನ್ನತ ದೇವಾಲಯಗಳಿಂದಲೂ ಶ್ರೇಷ್ಠವಾದ ಬತ್ತದ ಗದ್ದೆಗಳಿಂದಲೂ ಎಲ್ಲ ಯತುಗಳಲ್ಲೂ 
ಫಲಪುಷ್ಪಗಳನ್ನು ಬಿಡುವ ಉದ್ಯಾನವನಗಳಿಂದಲೂ ಸುಂದರಸ್ತೀಸಮೂಹದಿಂದಲೂ 
ಕಮಲಗಳ ಸರೋವರಗಳಿಂದಲೂ ಆ ಪಟ್ಟಣವು ತನಗೆ ಶೋಭಾವತೀ ಎಂಬ ಹೆಸರು 
ಅನ್ವರ್ಥವಾಗುವಂತೆ ಇತ್ತು. ವ ಅಂತಹ ಪಟ್ಟಣದಲ್ಲಿ ಯಾವಗಾಲೂ ವೇದಾಧ್ಯಯನ 
ತತ್ಪರನೂ, ಯಾವಾಗಲೂ ಹೋಮ ಮಾಡುವ ಸೌಟನ್ನು ಧರಿಸುವ ಸಂದರ್ಭದಲ್ಲಿ 
ಹಾಕಿಕೊಂಡ ದರ್ಭೆಯ ಪವಿತ್ರದಿಂದ ಪವಿತ್ರಗೊಂಡ ಪಾಣಿಪಲ್ಲವನೂ ಪುರೋಡಾಶ 
ಎಂಬ ಯಾಗಭಕ್ಷವನ್ನು ತಿಂದು ಪವಿತ್ರಗಾತ್ರನಾದವನೂ ಯಜನಾದಿ ಷಟ್ಯರ್ಮಗಳಲ್ಲಿ 
ತತ್ಪರನೂ ಆಹಿತಾಗ್ನಿಯೂ ಆದ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು. ಆತನ ಸತಿಯು 
ಪರಮಖತಿವ್ರತಾಗುಣದಿಂದ ಶುದ್ಧ ಚಿತ್ತೆಯಾದ ಯಜ್ಞದತ್ತೆ ಎಂಬವಳಾಗಿದ್ದಳು. ಆಕೆಗೆ 
ಖತುಕಾಲ ಬಂದು ಗರ್ಭವುಂಟಾಗಲು ಕೆಲವು ದಿವಸಗಳಲ್ಲಿ, ೨೪೯. ಆ ಸುಂದರಿಯ 
ಸುಂದರವಾದ ನಡು ಕಂಡು ಬಂತು. ಹೊಟ್ಟೆಯ ರೋಮರಾಜಿ ಬೆಳೆದು ಶೋಭಿಸಿತು. 
ಹೊಟ್ಟೆಯ ಮೂರು ಗೆರೆಗಳು ಹಿಂಗಿಹೋದವು. ಕುಚಗಳ ತುದಿಗಳಲ್ಲಿನ ಕಪ್ಪು ವಿಸ್ತರಿಸಿ 
ಹಬ್ಬಿದುದು. ನಿಧಾನವಾದ ನಡೆಯುಂಟಾಯಿತು. ಮುಖವು ಶೋಭಿಸುವಂತೆ ಬೆಳ್ಳಗಾಗಿ 
ಗರ್ಭದ ಬೆಳವಣಿಗೆಯಾಗುತ್ತ ಪೂರ್ಣಚಂದ್ರನ ಶೋಭೆಯನ್ನು ಹೊಂದಿತು. ವ॥ ಹಾಗೆ 
ತೋರಿದ ಗರ್ಭಚಿಹ್ನೆಯನ್ನು ಕಂಡು ದೇವಶರ್ಮನು ನಿಧಿಯನ್ನು ಕಂಡ ನಿರ್ಧನನಂತೆ 
ಸಂತೋಷಿಸಿ ತನ್ನ ಸತಿಯನ್ನು ಅಂತರಂಗಕ್ಕೆ ಕರೆದು ಹೀಗೆಂದನು : ನಮ್ಮ ಮನೋರಥ 
ಸಿದ್ಧಿಯಾಗುವುದೆಂದು ತೋರುವುದು. ನಿನ್ನ ಗರ್ಭದಲ್ಲಿ ಗಂಡುಕೂಸು ಹುಟ್ಟುವುದು. ಆ 





೨೦೪ ಕರ್ಣಾಟಕ ಪಂಚತಂತ್ರಂ 
ಜಾತಕರ್ಮ ನಾಮಕರಣಾನ್ನಪ್ರಾಶನ ಚೌಲೋಹನಯನಾದಿ ಕ್ರಿಯೆಗಳಂ ಮಾಡಿ ಬಟೆಕ್ಕ ವೇದಶಾಸ್ತ್ರ 
ಕಾವೃನಾಟಕಪುರಾಣಂಗಳಿನೋದಿಸುವಮೆಂದೊಡಾ ಮಹಾಸತಿ ನಿಜಪತಿಯಂ ಮಾರ್ಕೊಂಡಿಂತೆಂದಳ್‌; 
ಶ್ಲೋ!! ಆಯುರ್ಜ್ಞಾನೇ ವಯೋಜ್ಞಾನೇ ಗರ್ಭಿಣೀ ಗರ್ಭಸಂಭವೇ 
ಮುನಯೋಪಿ ವಿಮುಹೆಂತಿ ಕಿಂ ಪುನರ್ಮಾಂಸ ಚಕ್ಕುಷಃ 1೧೩೧11 
ಟೀ! ಆಯುಷ್ಯಮನಲೆವಲ್ಲಿ ವಯಸ್ಸನಚಿದಲ್ಲಿ ಗರ್ಭಿಣಿಯರ ಗರ್ಭದ ನೆಲೆಯಲ್ಲಿ ಖಷಿಯರುಂ 
ನಿಶ್ಚೈಸಲಜೆಯರು; ಮತ್ತಿನ ಜಡರುಗಳೆಂತುಂ ತಪ್ಪರೆನಲಾಗದು. 


ಅದೆಂತೆಂದೊಡೆ 
ಶ್ಲೋ ಅನಾಗತವತೀಂ ಚಿಂತಾಂ ಯೋ ನರಃ ಕರ್ತುಮಿಚ್ಛತಿ 
ಸತತಂ ಪಾಂಡುರಂಗಸ್ಕಾತ್‌ ನಾಗಶರ್ಮ ಪಿತಾ ಯಥಾ 1೧೩೨11 


ಟೀ! ಆವನಾನೊರ್ವ ಮನುಷ್ಯನು ಮುಂದೆ ಬಹಂಥದನು ಚಿಂತಿಸಿ ಮಾಡಲು 
ದ್ಯೋಗಿಸಿಹನು, ಅವನನುದಿನವು ಪಾಂಡುರಾಂಗನಹನು ; ಅದು ಎಹಗೆಂದೊಡೆ ನಾಗಶರ್ಮನ 
ತಂದೆಯಹಗೆ ಎಂದಿಂತನಾಗತಮಂ ಚಿಂತಿಸುವುದು ಲೋಕಾಷಹಾಸ್ಯಕ್ಕೆಡೆಯಪ್ಪುದದೆಂತನೆ : 
ಶ್ಲೋ 11 ಅನಾಗತಾರ್ಥಮುತ್ವೇಕ್ಷ , ಯಸ್ಕಾರಂಭೋ ವಿಜೃಂಭತೇ 
ಲೋಕೇ ಹಾಸ್ಕಮವಾಪ್ನೋತಿ ಸೋಮಶರ್ಮಪಿತಾ ಯಥಾ ೧೩೩/1 
ಟೀ!! ಮುಂದಹಂತಹ ಕಾರೃವನಪೇಕ್ಷಿಸಿ ಆವನಾನೊರ್ವನಾರಂಭವು ಹೆಚ್ಚುತಿರ್ದಹುದು; 
ಅದು ಲೋಕದಲ್ಲಿ ಹಾಸ್ಕಕ್ಕೊಳಗಹುದು. ಅದೆಂತೆಂದೊಡೆ ಸೋಮಶರ್ಮನ ತಂದೆಯಂತೆ, ಆ 
ಪಾರ್ವನದೆಂತೆನೆ ಪಾರ್ವಿತಿ ಪೇಟ್ಗು : 
೨. ಸೋಮಶರ್ಮನ ತಂದೆಯ ಕಥೆ 
ಧರ್ಮವತಿಯೆಂಬ ಪುರದೊಳ್‌ ನಾಗಶರ್ಮನೆಂಬ ಪಾರ್ವಂ ತನಗೆ ಯಾಚಿಕವೃತ್ತಿಯೆ 
ವೃತ್ತಿಯಾಗಿರ್ದು ಪಲವು ದಿವಸಕ್ಕೊಂದು ಕೊಡಂ ತೀವಿದ ಸತ್ತುಗದ ಪುಡಿಯಂ ಹಡೆದು ಆ 
ಕೊಡನಂ ತನ್ನ ಪಟ್ಟರ್ಪೆಡೆಯೊಳ್‌ ಕಟ್ಟ ನೇಲ್ಲಿಟ್ಟು ಮಹಳದ ಪಕ್ಷದೊಳೊಂದು ದಿವಸಂ 


ಮಗನಿಗೆ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನಾದಿ 
ಕಾರ್ಯಗಳನ್ನು ಮಾಡಿ ಬಳಿಕ ವೇದಶಾಸ್ತ್ರ ಕಾವ್ಯನಾಟಕ ಪುರಾಣಗಳನ್ನು ಓದಿಸೋಣ. 
ಅದಕ್ಕೆ ಆತನ ಮಹಾಸತಿಯು ಪ್ರತ್ಯುತ್ತರವಾಗಿ ಹೀಗೆಂದಳು : ಶ್ಲೋ! ಆಯುಸ್ಸನ್ನೂ 
ವಯಸ್ಸನ್ನೂ ಗರ್ಭಿಣಿಯರ ಗರ್ಭದ ನೆಲೆಯನ್ನೂ ಖುಷಿಗಳು ಕೂಡ ಅರಿಯರು. ಉಳಿದ 
ಜಡಜನರು ಹೇಗೂ ತಪ್ಪಿಯಾರು. ವ! ಅದು ಹೇಗೆಂದರೆ, ಶ್ಲೋ! ಯಾವ ಒಬ್ಬ 
ಮನುಷ್ಯನು ಮುಂದೆ ಬರುವಂಥದನ್ನು ಚಿಂತಿಸಿ ಕಾರ್ಯೋದ್ಯುಕ್ತನಾಗುವನೋ ಅವನು 
ಯಾವಾಗಲೂ ನಾಗಶರ್ಮನ ತಂದೆಯ ಹಾಗೆ ಪಾಂಡುರಾಂಗನಾಗುವನು. ಈ ರೀತಿಯಲ್ಲಿ 
ಅನಾಗತವನ್ನು ಚಿಂತಿಸುವುದು ಲೋಕಾಪಹಾಸ್ಕಕ್ಕೆ ಎಡೆಯಾಗುವುದು. ಶ್ಲೋ! 
ಮುಂದಾಗುವಂಥ ಕಾರ್ಯವನ್ನು ಅಪೇಕ್ಷಿಸಿ ಯಾವನು ಆರಂಭಹೂರನಾಗುತ್ತಾನೋ 
ಅವನು ಸೋಮಶರ್ಮನ ತಂದೆಯಂತೆ ಲೋಕದಲ್ಲಿ ಹಾಸ್ಕಕ್ಕೊಳಗಾಗುತ್ತಾನೆ. ಆ 
ಬ್ರಾಹ್ಮಣನು ಅದೇನೆಂದು ಕೇಳಲು ಅವನ ಹೆಂಡತಿ ಹೇಳತೊಡಗಿದಳು. ವ॥। ಧರ್ಮವತಿ 
ಯೆಂಬ ಪುರದಲ್ಲಿ ನಾಗಶರ್ಮನೆಂಬ ಬ್ರಾಹ್ಮಣನು ತನ್ನ ಯಾಚಕ ವೃತ್ತಿಯಿಂದ ಸಂಪಾದಿಸಿದ 
ಒಂದು ಕೊಡ ಹುರಿಹಿಟ್ಟನ್ನು ತಾನು ಮಲಗುವಲ್ಲೇ ಮೇಲೆ ನೇತಾಡಿಸಿಟ್ಟನು. ಮಹಾಲಯ 

















ಪರೀಕ್ಷಾ ವ್ಯಾವರ್ಣನಂ ೨೦೫ 
ಇಂಬಾಗಿರೆ ಮುದದಿಂ ಪಲ 
ವುಂ ಬಣ್ಣದ ಭಕ್ಷ ರಾಶಿವೆರಸಾ ಕಂಠೋ 
ಷ್ನಂಬರಮುಂಡೊಯ್ಯನೆ ಹಾ 
ರ್ವಂ ಬಂದಾ ಕೊಡನ ಕೆಳಗೆ ಪಟ್ಟರ್ದಾಗಳ್‌ ೨೫೦ 


ಆ ನಾಗಶರ್ಮಂ ರಾಗಿಸಿ ಮೇಗಂ ನೋಡಿ ತನ್ನೊಡೆಯನ ಬಡಪಾರ್ವಂಗಿಂತೆಂದಂ : 
ಧಾನ್ನಮನರ್ಥಮಾದ ಕಾಲದೊಳೀ ಕೊಡಂ ತೀವಿದ ಸತ್ತುಗದ ಪುಡಿಯಂ ಪತ್ತುಪಣವಿಂಗೆ 
ಮಾಚಿ ಮೂಖಪತ್ತಾಡಂ ಕೊಳ್ಳೆ. ಅವು ವರುಷಕ್ಕಿರ್ಮೆ ಮಜೆಯಂ ಪಡೆವುವು. ಪ್ರಸವಪರಿವರ್ತನದಿಂ 
ಪಲವಾಡಕ್ಕುಂ. ಆದೊಡವಂ ಕೊಟ್ಟು ಹಯನಾವಂ ಕೊಳ್ಳಿಂ. ಅವರ್ಕೆ ಪುಟ್ಟಿದ ಪೋರಿಗಳಂ 
ತಿರ್ದಿಯಾರಂಬಂಗೆಯ್ದು ಸಮಸ್ತಧಾನ್ಮಮಂ ಸಂಪೂರ್ಣಮಾಗಿ ಬೆಳೆದು ಆ ಧಾನ್ಮಮಂ ಮಾಜಿ 
ಪೊನ್ನಂ ಪಡೆದು ಈ ಪೊಟಲೊಳ್‌ ಸುಪ್ರದೇಶಮಪ್ಪ ಸ್ಥಾನದೊಳ್‌ ಸುಧಾಧವಳಿತಮಪ್ಪ ಧವಳಾಗಾರಂ 
ಗೋಷ್ಠಾಗಾರಂ ಮೊದಲಾಗಿ ಪಲವುಂ ಶೋಭಾವಹಂಗಳಪ್ಪ ಗೃಹಂಗಳಂ ಮಾಡಿಸಿ ಧನಕನಕ 
ಸಮೃದ್ಧಿಯಿಂ ತನಗೆ ವಜ್ರದ ಕುಂಡಲಮಂ ವಜ್ರಧಾರೆಯ ಚೆನ್ನಸರಪಳಿಯುಮಂ ನವಗ್ರಹದ 
ಎಚಿತ್ರಕಂಕಣಮುಮಂ ನವರತ್ನದುಂಗುರಂಗಳುಮಂ ಮಾಡಿಸಿಕೊಂಡು ಪಟ್ಟಾವಳಿಯನುಟ್ಟು 
ಕೊಂಡರಸುವುಗನಂ ಪೋಲ್ತು ಪುರಜನಂಗಳ್ಳೆಲ್ಲಂ ಪಿರಿಯನಾಗಿರ್ಪೆನ್ನಂ ಕಂಡೊರ್ವಂ ಕುಲಮುಂ 
ಶೀಲಮುಂ ಪೆಂಪುಂ ಬಿಣ್ಣುಂ ಪುಣ್ಮಮುಮುಳ್ಳಾತಂ ತನ್ನ ಮಗಳ್‌ ಚೆನ್ನೆಯಪ್ಪ ಕನ್ನೆಯಂ ಕುಡೆ 
ಮದುವೆಯಂ ಮಾಡಿಕೊಂಡು ಇಷ್ಟ ವಿಷಯ ಕಾಮಭೋಗಂಗಳನನುಭವಿಸುತಿರ್ಪುದುಂ 


ಪಕ್ಷದಲ್ಲೊಂದು ದಿನ ೨೫೦. ಕುತ್ತಿಗೆವರೆಗೆ ಸಂತೋಷದಿಂದ ಹಲವು ಬಣ್ಣ ಬಣ್ಣದ 
ಭಕ್ಷ್ಮರಾಶಿಯನ್ನು ಉಂಡು ಆ ಬ್ರಾಹ್ಮಣನು ಆ ಕೊಡದ ಕೆಳಗೆ ಮಲಗಿದ್ದನು. ಆಗ ಆ 
ನಾಗಶರ್ಮನು ಸಂತೋಷದಿಂದ ಮೇಲೆ ನೋಡಿ ತನ್ನೊಡನಿದ್ದ ಬಡಬ್ರಾಹ್ಮಣನೊಡನೆ 
ಹೀಗೆಂದನು : ಧಾನ್ಯ ಅನರ್ಫ್ಯವಾದ ಕಾಲದಲ್ಲಿ ಈ ಕೊಡದಲ್ಲಿರುವ ಹುರಿಹಿಟ್ಟನ್ನು 
ಹತ್ತು ಹಣಕ್ಕೆ ಮಾರಿ ಹತ್ತು ಆಡುಗಳನ್ನು ಕೊಂಡುಕೊಳ್ಳುವೆನು. ಅವು ವರ್ಷಕ್ಕೆ ಎರಡು 
ಬಾರಿ ಮರಿಯಿಡುವುವು. ಪ್ರಸವಪರಿವರ್ತನದಿಂದ ಹಲವು ಆಡುಗಳಾಗುವುವು. ಹಾಗಾದಲ್ಲಿ 
ಅವನ್ನು ಮಾರಿ ಹಾಲುಕೊಡುವ ಹಸುವನ್ನು ಕೊಂಡುಕೊಳ್ಳುವೆನು. ಅದಕ್ಕೆ ಹುಟ್ಟಿದ 
ಹೋರಿಗಳನ್ನು ತಿದ್ದಿ ವ್ಯವಸಾಯ ಮಾಡಿ ಸಮಸ್ತ ಧಾನ್ಯವನ್ನು ಸಂಪೂರ್ಣವಾಗಿ ಬೆಳೆದು 
ಆ ಧಾನ್ಯವನ್ನು ಮಾರಿ ಹೊನ್ನನ್ನು ಪಡೆದು ಈ ಪಟ್ಟಣದಲ್ಲಿ ಸುಪ್ರದೇಶವಾದ ಸ್ಥಾನದಲ್ಲಿ 
ಸುಧಾಧವಳಿತವಾದ ಧವಳಾಗಾರ, ಗೋಷ್ಠಾಗಾರ ಮೊದಲಾದ ಹಲವು 
ಸುಂದರಗೃಹಗಳನ್ನು ಮಾಡಿಸುವೆನು. ಧನಕನಕ ಸಮೃದ್ಧಿಯಿಂದ ತನಗೆ ವಜ್ರದ 
ಕುಂಡಲವನ್ನೂ ವಜ್ರಧಾರೆಯ ಸುಂದರ ಸರಪಳಿಯನ್ನೂ ನವಗ್ರಹದ ವಿಚಿತ್ರಕಂಕಣವನ್ನೂ 
ನವರತ್ನದ ಉಂಗುರಗಳನ್ನೂ ಮಾಡಿಸಿಕೊಂಡು ಪಟ್ಟಾವಳಯನ್ನುಟ್ಟುಕೊಂಡು 
ಅರಸುಮಗನಂತೆ ಪುರಜನರಲ್ಲೆಲ್ಲ ಹಿರಿಯನಾಗಿರುವ ನನ್ನನ್ನು ಕಂಡು, ಕುಲ, ಶೀಲ, 
ಗೌರವ, ಕೀರ್ತಿ, ಪುಣ್ಯಗಳನ್ನುಳ್ಳ ಒಬ್ಬನು ತನ್ನ ಚೆನ್ನೆ ಕನ್ನೆಯನ್ನು ಕೊಡಲು ಅವಳನ್ನು 
ಮದುವೆಯಾಗಿ ಇಷ್ಟವಿಷಯ ಕಾಮಭೋಗಗಳನ್ನು ಅನುಭವಿಸುವೆ. ಕೆಲವು ದಿವಸಗಳ 


ಕ 





೨೦೬ ಕರ್ಣಾಟಕ ಹಂಚತಂತ್ರಂ 
ಕೆಲದಿವಸಕ್ಕಾಕೆಗೆ ಗರ್ಭಮಾಗೆ ಗರ್ಭಚಿಹ್ನಂಗಳನಾಂ ಕಂಡು ಬಲ್ಲ ಜೋಯಿಸನಂ ಕರೆಯಿಸಿ ಎನ್ನ 
ಪೆಂಡತಿಯೇನಂ ಹಡೆವಳೆಂದು ಬೆಸಗೊಂಡೆಂಡೆ ಗಂಡುಗೂಸಂ ಪಡೆವಳೆಂದು ಪೇಲಸ್ನೊಡೆ ಕೇಳ್ದಾ 
ಭಟ್ಟಂಗೆ ಮೆಚ್ಚುಗೊಟ್ಟು ಬಟೆಕ್ಕಾಕೆಯ ಸೀಮಂತಮಂ ಸಂಭ್ರಮುದಿಂ ಮಾಡಿ ಶೋಭನಕ್ರಿಯೆಗಳೊಳ್ಳಿತ್ತಾಗೆ 
ಪುರಜನಂಗಳಂ ಬಂಧುಜನಂಗಳುಮನಾಮಂತ್ರಿಸಿ ತುಪ್ಪದ ತೊಜತಗಳ್‌ ಪರಿವನ್ನಂ ಪಿರಿದಪ್ಪ 
ಭಕ್ತ ,ಭೋಜ್ಯಗಳಿಂ ಭೋಜನಂಗಳಂ ಮಾಡಿಸಿ ತದನಂತರಂ ನವಮಾಸಂ ನೇಜೆವುದುಮೆನ್ನ ಹೆಂಡತಿ. 
ಗಂಡುಮಗನಂ ಪೆಜಲೊಡಮಷ್ಟಶೋಭೆಯಂ ಮಾದಿಸಿ ಮಹಾದಾನಂಗೆಯ್ದಾ ಶಿಶುವಿಂಗೆ 
ಜಾತಕರ್ಮಮಂ ಸೋಮಶರ್ಮನೆಂಬ ನಾಮಕರಣಮಂ ಅನ್ನಪ್ರಾಶನಮಂ ಕ್ರಮದಿಂ ಮಾಡಿ 
ಸುಖದಿನಿರ್ಪುದುಮಾ ಬಾಲಕಂ ಬಾಲದುಡಿಗೆಗಳಂ ತೊಟ್ಟು ನಡೆಗಲ್ಲೊಂದು ದಿವಸಂ 
ಗೋವ್ರಜಂಗಳೊಳ್‌ ಸೋಂಕುವುದನಾಂ ಕಂಡೆಲೆ ತೊತ್ತೇ ಮಗನನೀ ಪೊತ್ತಿನೊಳ್‌ 
ಪರಿಯಬಿಟ್ಟೆಯೆಂದು, 

ಮುನಿದಿರದೆ ಹರಿದು ಪಿರಿದೊಂ 

ದೊನಕೆಯೊಳಾನವಳ ತಲೆಯನೀ ತೆಅದಿಂ ಪೊ 

ಯ್ಲೆನೆನುತೆತ್ತಿಯಪ್ಪಿಯಂ ಕೊಂ 

ದೆನಸುಂ ಪೊಯ್ದಂ ಕಡಂಗಿ ಸತ್ತದ ಕೊಡನಂ ೨೫೧ 
ಅಂತು ಪೊಯ್ಕೆ ಕೊಡನೊಡೆದು ಶ್ವೇತಚೂರ್ಣಮೆಲ್ಲಂ ತನ್ನ ಮೇಲೆ ಬೀಟ್ದುದುಂ; ನಾಗಶರ್ಮಂ 
ಬೂದಿವೂಸಿದ ತಪೋಧನನಂತೆಯುಂಂ, ಪುಡಿಯೊಳ್‌ ಪೊರಲ್ಕ ಬೆಳ್ಳೆತ್ತೆಯಂತೆಯಂಂ 
ಶ್ಲೇಷ್ಯೋತ್ಕಟಮಾದಂತೆಯುಗುಲುತ್ತುಂ, ಅಳಿಗಣ್ಣರಂತೆ ಮಿಳುಮಿಳನೆ ನೋಡುತ್ತುಂ ಮಠದಿಂ 


ಬಳಿಕ ಆಕೆಗೆ ಗರ್ಭವಾಗುವುದು. ಜೋಯಿಸರನ್ನು ಕರೆದು ನನ್ನ ಹೆಂಡತಿ ಏನನ್ನು 
ಹಡೆಯುವಳು ಎಂದು ವಿಚಾರಿಸಲು ಗಂಡುಗೂಸನ್ನು ಹಡೆಯುವಳು ಎಂದು ಹೇಳುವನು. 
ಅದಕ್ಕೆ ಅವನಿಗೆ ಮೆಚ್ಚುಗೊಟ್ಟು ಆಕೆಯ ಸೀಮಂತವನ್ನು ಸಂಭ್ರಮದಿಂದ ಮಾಡಿ 
ಪುರಜನರನ್ನೂ ಬಂಧುಜನರನ್ನೂ ಆಮಂತ್ರಿಸಿ ತುಪ್ಪದ ತೊರೆಯಲ್ಲಿ ಹರಿಯುವಷ್ಟು 
ಭಕ್ಷ್ಯಭೋಜ್ಯಗಳಿಂದ ಭೋಜನಗಳನ್ನು ಮಾಡಿಸುವೆನು. ಅನಂತರ ನವಮಾಸ ತುಂಬಿ 
ನನ್ನ ಹೆಂಡತಿ ಮಗನನ್ನು ಹಡೆಯಲು ಅಷ್ಟಶೋಭೆಯನ್ನು ಮಾಡಿಸಿ ಮಹಾದಾನ ಮಾ 
ಆ ಶಿಶುವಿಗೆ ಜಾತಕ ಕರ್ಮವನ್ನೂ ಸೋಮಶರ್ಮನೆಂಬ ನಾಮಕರಣವನ್ನೂ 
ಅನ್ನಪ್ರಾಶನವನ್ನೂ ಕ್ರಮವಾಗಿ ಮಾಡಿಸಿ ಸುಖದಿಂದಿರುವೆನು. ಆ ಬಾಲಕನೂ 
ಬಾಲದುಡಿಗೆಗಳನ್ನು ತೊಟ್ಟು ನಡೆಯುವುದನ್ನು ಕಲಿತು ಒಂದು ದಿವಸ ದನಗಳ ಹಿಂಡಿಗೆ 
ಹೋಗಲು ನಾನದನ್ನು ಕಂಡು, ಎಲೆ ತೊತ್ತೇ ! ಮಗನನ್ನು ಈ ಹೊತ್ತಿನಲ್ಲಿ ಹೋಗಲು 
ಬಿಟ್ಟೆಯೇಕೆ ೨೫೧. ಎಂದು ಕೋಪದಿಂದ ಒಂದು ದೊಡ್ಡ ಒನಕೆಯಿಂದ ಅವಳ ತಲೆಯನ್ನು 
ಈ ರೀತಿ ಹೊಡೆಯುವೆನು ಎಂದು ತನ್ನ ಕೈಯಲ್ಲಿದ್ದ ಯಷ್ಟಿಯನ್ನು ಎತ್ತಿ ಹಿಟ್ಟಿನ ಕೊಡಕ್ಕೆ 
ಹೊಡೆದನು. ವ॥। ಹಾಗೆ ಹೊಡೆಯಲು ಕೊಡವೊಡೆದು ಶ್ವೇತಚೂರ್ಣವೆಲ್ಲವೂ ಅವನ 
ಮೇಲೆ ಬಿದ್ದಿತು. ನಾಗಶರ್ಮನು ಬೂದಿ ಬಳಿದ ತಪೋಧನನಂತೆಯೂ, ಧೂಳಿನಲ್ಲಿ 
ಹೊರಳಿದ ದಡ್ಡ ಕತ್ತೆಯಂತೆಯೂ ಶ್ಲೇಷ್ಮಹೆಚ್ಚಿದವನಂತೆ ಉಗುಳುತ್ತಲೂ ಕೆಟ್ಟ ಕಣ್ಣಿನವರಂತೆ 


ಇ ನು 


ಮಿಳ ಮಿಳನೆ ನೋಡುತ್ತಲೂ ಮಠದಿಂದ ಹೊರಹೊರಟು ನಿಂತು ಛಾಂದಸಬ್ರಾಹ್ಮಣನನ್ನು 


ಪರೀಕ್ಷಾ ವ್ಯಾವರ್ಣನಂ ೨೦೭ 
ಪೊಅಮಟ್ಟು ನಿಂದ ಛಾಂದಸಬ್ರಾಹ್ಮಣನಂ ಕಂಡು ಗುಂಡು ನೆರೆದಿದೇನೆಂದು ಬೆಸಗೊಂಡೊಡಾತ 
ನೊಡನೆಯ ಪಾರ್ವಂ ತತ್ಛಪಂಚಮೆಲ್ಲಮಂ ಸವಿಸ್ತರಂ ಪೇಟ್ವುದುಂ ಪುರಜನಂಗಳ್‌ ಕೇಳ್ದು ಕರುಳಂ 
ಪಿಡಿದು ನಗೆಯೊಳ್‌ ಪೊರಬ್ಬರ್‌ ಅದಚಿಂ 

ಏಗೆಯ್ದುಂ ಸತ್ತುರುಷರ 

ನಾಗತಮುಂ ಗತಮುಮಪ್ಪ ಕಾರೈಮನೆಂದುಂ 

ರಾಗಿಸಿ ಬಯಸುವುದುಂ ಹೃ 

ದ್ರೋಗಂಬಡುವುದುಮಿವೆರಡು ಕಷ್ಟಮನಿಷ್ಟಂ ೨೫೨ 


ಎಂದು ಯಜ್ಞದತ್ತೆ ತನ್ನ ಗಂಡನಂ ಬಾರಿಸಿದಳ್‌, ಅನ್ನೆಗಂ ಪ್ರಸವಸಮಯಮಾಸನ್ನಮಾಗೆ 


ವಿಮಲ ನಿಜಗೋತ್ರಶತಪ 

ತ್ರಮಿತ್ರನಂ ಸದ್ಗ ,ಹಂಗಳೆಲ್ಲಂ ವರ್ಗೋ 

ತ್ರಮದಿನಿರೆ ಮುದದಿನತ್ಕು 

ತ್ರಮದಿನದೊಳ್‌ ಯಜ್ಞದತ್ತೆ ಸುತನಂ ಪಡೆದಳ್‌ ೨೫೩ 


ಅಂತು ಪುತ್ರೋತ್ಪತ್ತಿಯಾಗಲೊಡಮಾ ಶಿಶುವಿಂಗೆ ದೇವಶರ್ಮಂ ಜಾತಕಕರ್ಮವಿಧಾನಮಂ 
ತೀರ್ಚಿ ಸುಖದಿನಿರ್ದೊಂದು ದಿವಸಂ ಯಜ್ಞದತ್ತೆ ಕೂಸಿಂಗೆ ಪಾಸುವ ಸೀರೆಗಳನೊಗೆಯಲೆಂದು 
ಪೋಗುತ್ತುಂ ಸುತನಂ ಸುರಕ್ಷಿತನಂಗೆಯ್ಕಿಮೆಂದು ತನ್ನ ಪಾರ್ವಂಗೆ ಪೇಲ್ಡು ಪೋದಳ್‌. ಅನ್ನೆಗಮಾ 
ಪೊಟಲನಾಳ್ನರಸಂ ದಾನಂಗೊಟ್ಟಪೆನೆಂದು ಬಚಿಯಟ್ಟದೊಡೆ ಭಟ್ಟಂ ಪುತ್ರ ರಕ್ಷಣಾರ್ಥಮಂ ಬಗೆಯದೆ 
ಅರ್ಥಾರ್ಥಿಯಾಗಿ ಪೋಗಲ್ಕಗೆದು ತನ್ನ ಮನೆಯೊಳ್‌ ಮಾರ್ಮನುಷ್ಕರಿಲ್ಲದ ಕಾರಣದಿಂ ತಾಂ 
ನಡಪಿದೊಂದು ನಕುಲನಂ ತೊಟ್ಟಿಲ ಸಮೀಷದೊಳ್‌ ನಿಡಿದಪ್ಪ ನೇಣಿಂ ಕಟ್ಟ ಪೋದಂ, ಅನ್ನೆಗಮಿತ್ತಂ, 


ಕಂಡು ಗುಂಪು ನೆರೆದು ಇದೇನೆಂದು ವಿಚಾರಿಸಲು ಆತನೊಡನಿದ್ದ ಬ್ರಾಹ್ಮಣನು ಆ 
ವಿಚಾರವನ್ನೆಲ್ಲ ಸವಿಸ್ತಾರವಾಗಿ ಹೇಳಲು ಪುರಜನರು ಕೇಳಿ ಕರುಳನ್ನು ಹಿಡಿದು ನಗೆಯಲ್ಲಿ 
ಹೊರಳಾಡಿದರು. ಅದರಿಂದ ೨೫೨. ಏನಾದರೂ ಸತ್ಪುರುಷರು ಭೂತಭವಿಷ್ಯತ್ಕಾಲದ 
ಕಾರ್ಯಗಳನ್ನು ಎಂದೂ ಬಯಸುವುದೂ ಅದರಿಂದ ಹೃದ್ರೋಗವನ್ನು ಅನುಭವಿಸುವದೂ 
ಇವೆರಡೂ ಕಷ್ಟಕರವೂ ಅನಿಷ್ಟಪ್ರದವೂ ಆಗಿವೆ. ವಟ ಹೀಗೆಂದು ಯಜ್ಞದತ್ತೆಯು ತನ್ನ 
ಗಂಡನನ್ನು ಎಚ್ಚರಿಸಿದಳು. ಅಷ್ಟರಲ್ಲಿ ಪ್ರಸವಸಮಯ ಹತ್ತಿರವಾಗಲು ೨೫೩. ಸೂರ್ಯನನ್ನು 
ಸದ್ಭೃಹಗಳೆಲ್ಲ ವರ್ಗೋತ್ತಮವಾಗಿ ಬಳಸಿರಲು ಯಜ್ಞದತ್ತೆಯು ಅತ್ಯುತ್ತಮದಿನದಲ್ಲಿ 
ಮಗನನ್ನು ಪಡೆದಳು. ವ॥। ಹಾಗೆ ಪುತ್ರೋತ್ಪತ್ತಿಯಾಗಲು ಆ ಶಿಶುವಿಗೆ ದೇವಶರ್ಮನು 
ಜಾತಕರ್ಮವಿಧಾನವನ್ನು ತೀರಿಸಿ ಸುಖದಿಂದಿದ್ದನು. ಒಂದು ದಿನ ಅವಳು ಕೂಸಿಗೆ 
ಹಾಸುವ ಬಟ್ಟೆಗಳನ್ನು ಒಗೆಯಲೆಂದು ಹೋಗುತ್ತ ಮಗುವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ 
ಎಂದು ಗಂಡನೊಡನೆ ಹೇಳಿ ಹೋದಳು. ಅಷ್ಟರಲ್ಲಿ ಆ ಪಟ್ಟಣವನ್ನು ಆಳುವ ಅರಸನು 
ದಾನ ಕೊಡುತ್ತೇನೆ ಎಂದು ದೂತರನ್ನು ಅಟ್ಟಲು ಭಟ್ಟನು ಪುತ್ರರಕ್ಷಣೆಯನ್ನು ಬಗೆಯದೆ. 
ಅರ್ಥಾರ್ಥಿಯಾಗಿ ಹೋಗಬಯಸಿ ತನ್ನ ಮನೆಯಲ್ಲಿ ಬೇರೆ ಯಾರೂ ಇಲ್ಲದುದರಿಂದ 
ತಾನು ಸಾಕಿದ ಮುಂಗುರಿಯೊಂದನ್ನು ತೊಟ್ಟಿಲ ಸಮೀಪದಲ್ಲಿ ಉದ್ದವಾದ ನೇಣಿನಿಂದ 
ಕಟ್ಟೆ ಹೋದನು. ಇತ್ತ ೨೫೩. ವಿಷದಿಂದ ತುಂಬಿದ ಹೊಳೆಯುವ ಹಲ್ಲುಗಳಿಂದ 
ಭಯಂಕರ ಮುಖದ ಯಮಪಾಶದಂತಿದ್ದ ಒಂದು ಉರಗವು ಮಗುವಿನ ಹಾಸಿಗೆಯ 


೨೦೮ ಕರ್ಣಾಟಕ ಪಂಚತಂತ್ರಂ 
ಸ್ಫುರಿತವಿಷಾಲವಿಲದುಷ್ಟಾಂ 
ಕುರ ಸಂಕುಳ ಭೀಕರಾನನಂ ಸಾರ್ದತ್ತೊಂ 
ದುರಗಂ ಮೆಲ್ಲನೆ ಬಾಲಾ 
ಸ್ತರಣಾಂಕಿತಮಂ ಕೃತಾಂತಪಾಶಪ್ರತಿಮಂ ೨೫೪ 


ಅಂತು ಸಾರ್ತರ್ಪ ಭುಜಂಗನನಾ ಮುಂಗುರ ಕಂಡು ನಿಸರ್ಗವೈರಮಂ ನೆನೆಬರದೆ ಸರ್ಪನಂ 
ಶತಖಂಡಂ ಮಾಡಿ ಕೊಂದು ತಿನುತ್ತಿರ್ಪುದುಂ, ಕಿಲೆದಾನುಂ ಬೇಗಕ್ಕೆ ಪಾರ್ವಂ ಬರ್ಪುದುಂ ತನ್ನ 
ಸಾಹಸಮಂ ತನ್ನಾಳಂಗೆ ತೋಜಲೆಂದು ರುಧಿರಾರುಣಿತಮಾದ ನಖಮುಖಮಂ ಪಹಲ್ಗಳೊಳ್‌ 
ಪತ್ತಿರ್ಪ ಖಂಡಂಗಳ್ಳೆರಸು ಪರಿತಂದು ಕಾಲಮೇಲೆ ಪೊರಟ್ಟು 'ಚಾಟುಕಾರಂಗೆಯ್ದುದುಂ ಪಾರ್ವಂ 
ಕಂಡೀ ಕಾವಲ್‌ ಕೂಸಂ ಕೊಂದುದಾಗಲೆವೇಟ್ಕುಮೆಂದು ವಿಚಾರವಿಕಳಂ ನಕುಲನ ಶಿರಮಂ 
ಬಿರಿಯೆ ಪೊಯ್ದು ಮಾಣದೆ ಪರಿತಂದು ನೋಡಿ ತೊಟ್ಟಿಲೊಳ್‌ ಸುಖನಿದ್ರಿತನುಮಕ್ಸತ 
ಶರೀರನುಮಾಗಿರ್ದ ಮಗನುಮನಾ ಕೆಲದೊಳ್‌ ಶತಖಂಡಮಾಗಿರ್ದ ಪಾವುಮಂ ಕಂಡು ಬಿಕ್ಕೆ 
ಪಾರ್ವಂ ಮುಂಗುರಿಯ ಮೇಲೆ ನೀರಂ ತಳಿದು ಬೀಸೆ ನಿರ್ಜೀವಮಾದುದಂ ಕಂಡು ಪಾಪಕರ್ಮಂ 
ತಾಂ ಕೋಪವಶದಿಂ ಕೂಸಿನಂತೆ ನಡಪಿದೆ ನಕುಲನಂ ಪರೀಕ್ಷಿಸದೆ ಕೊಂದೆನೆಂದು 
ಶೋಕಂಗೆಯುುತ್ತುಮಿರ್ಷಿನಂ ಯಜ್ಞದತ್ತೆ ಬಂದಿದೇನೆಂದು ಚೆಸಗೊಳೆ ವೇವಶರ್ಮಂ ತತ್ಪಪಂಚಮೆಲ್ಲಮಂ 
ಪೇಟ ಕೇಳ್ಳಿಂತೆಂದಳ್‌ 


ಶ್ಲೋ! ಕುದೃಪ್ಪಂ ಕುಪರಿಜ್ಞಾತಂ ಕುಶ್ರುತಂ ಕುಪರೀಕ್ಷಿತಂ 
ತನ್ನರೇಣನ ಕರ್ರವೃಂ ಕಿರಾಟೇನ ತು ಯತ್ಕ ತಂ (೧೩೪1 


ಬಳಿಗೆ ಮೆಲ್ಲನೆ ಸಮೀಪಿಸಿತು. ೨೫೪. ಹಾಗೆ ಬರುತ್ತಿದ್ದ ಸರ್ಪವನ್ನು ಆ ಮುಂಗುರಿ 
ಕಂಡು ಸ್ವಾಭಾವಿಕವಾದ ವೈರದಿಂದ ಸರ್ಪವನ್ನು ನುಚ್ಚುನುರಿ ಮಾಡಿ ಕೊಂದು ತಿನ್ನುತ್ತಿರಲು 
ಸ್ವಲ್ಪ ಹೊತ್ತಿನಲ್ಲಿ ಆ ಬ್ರಾಹ್ಮಣನು ಮನೆಗೆ ಹಿಂದಿರುಗಲು ತನ್ನ ಸಾಹಸವನ್ನು ತನ್ನ ಒಡೆಯನಿಗೆ 
ತೋರಿಸಲೆಂದು ರಕ್ತ ಬಳಿದ ಉಗುರುಗಳಿಂದಲೂ, ಹಲ್ಲುಗಳಲ್ಲಿ ಅಂಟಿದ 
ಮಾಂಸಖಂಡಗಳಿಂದಲೂ ಬಂದು ಕಾಲ ಮೇಲೆ ಹೊರಳಾಡಿ ಸಲಿಗೆ ತೋರಿಸಲು 
ಬ್ರಾಹ್ಮಣನು ಈ ಕಾವಲು ಕೂಸನ್ನು ಕೊಂದಿರಬೇಕೆಂದು ಅವಿವೇಕಿಯಾಗಿ ಮುಂಗುರಿಯ 
ಮಂಡೆಯನ್ನು ಬಿರಿಯುವಂತೆ ಹೊಡೆದನು. ತೊಟ್ಟಿಲ ಬಳಿಗೆ ಬಂದು ನೋಡಲು 
ಸುಖವಾಗಿ ಮಲಗಿ ಸುರಕ್ಷಿತವಾಗಿ ನಿದ್ರಿಸಿದ ಮಗನನ್ನೂ ಅಲ್ಲೇ ಬಳಿಯಲ್ಲಿ ನುಚ್ಚು 
ನುರಿಯಾಗಿ ಬಿದ್ದಿದ್ದ ಹಾವನ್ನೂ ಕಂಡು ಆ ಬ್ರಾಹ್ಮಣನು ಮುಂಗುರಿಯ ಮೇಲೆ ನೀರನ್ನು 
ತಳಿದು ಬೀಸಲು ನಿರ್ಜೀವವಾಗಿರುವುದನ್ನು ಕಂಡು ಪಾಪಕರ್ಮನಾದ ತಾನು 
ಕೋಪವಶದಿಂದ ಕೂಸಿನಂತೆ ಸಾಕಿ ಸಲಹಿದ ಮುಂಗುರಿಯನ್ನು ಪರೀಕ್ಷಿಸದೆ ಕೊಂದೆನೆಂದು 
ಶೋಕಮಾಡುತ್ತಿರಲು ಯಜ್ಞದತ್ತೆ ಬಂದು ಇದೇನೆಂದು ವಿಚಾರಿಸಲು ದೇವಶರ್ಮನು 
ಆ ವಿಚಾರವನ್ನೆಲ್ಲ ಹೇಳಲು ಕೇಳಿ ಹೀಗೆಂದಳು : ಶ್ಲೋ! ಮನುಷ್ಯನು ಚೆನ್ನಾಗಿ 
ಕಾಣದುದನ್ನೂ ತಿಳಿಯದುದನ್ನೂ ಪರೀಕ್ಷಿಸದುದನ್ನೂ ಮಾಡಬಾರದು. 
ಯಾವುದಾದರೊಂದನ್ನು ಅರಿಯದೆ ಮಾಡಿದ ವ್ಯವಹಾರಿಯ ಹಾಗೆ ಎಂಬ 


ಪರೀಕ್ಷಾ ವ್ಯಾವರ್ಣನಂ ೨೦೯ 

ಟೀ! ಮನುಷ್ಯಂ ಲೇಸಾಗಿ ಕಾಣದುದಂ ಅಟೆಯದುದಂ ಪರೀಕ್ಷಿಸದುದಂ ಮಾಡಲಾಗದು. 
ಆವ್ರದಾನೊಂದನಚೆಯದೆ ವ್ಯವಹಾರಿ ಮಾಡಿದ ಹಾಗೆ. ಎಂಬ ಕಥೆಯಂತಾದುದೆನೆ ದೇವಶರ್ಮನದೆಂತೆನೆ 
ಯಜ್ಞದತ್ತೆ ಹೇಟ್ಗುಂ : 


೩. ಹರದನ ಕಥೆ 


ಭದ್ರಪುರವೆಂಬ ಪುರದೊಳ್‌ ದಾರಿದ್ರ ಭೂತಿಯೆಂಬ ಪರದನಿರ್ಷಂ. ಆತನ ಮಗಂ 
ಧನದತ್ತನೆಂಬಂ ನವಯೌವನಪ್ರಾರಂಭದೊಳ್‌ ತನಗಿಷ್ಟ ಭೋಗಕಾಮವಿಷಯಸುಖಕು ಪಾಯಮಿಲ್ಲದೆ. 
ಸಂಸಾರಕ್ಕೆ ಬೇಸತ್ತೊಂದು ದಿವಸಂ ನಡುವಿರುಳ್‌ ತನ್ನ ತಂದೆಗಿಂತೆಂದಂ : 


ಶ್ಲೋ 1! ಪುಂಸಾಮುನ್ನತ ಚಿತ್ತಾನಾಂ ದ್ವಯಮೇವ ಸುಖಾವಹಂ 
ಸರ್ವಸಂಗನಿವೃತ್ತಿರ್ವಾ ವಿಭೂತಿರ್ವಾ ಸುವಿಸ್ತರಾ 1೧೩೫11 


ಟೀ॥ ಸುಚಿತ್ತರಪ್ಪ ಪುರುಷರ್ಗೆ ಸರ್ಯಸಂಗಪರಿತ್ಯಾಗವಾಗಲಿ ಸಕಲೈಶ್ವರವಾಗಲಿ ಎರಡೇ 
ಸುಖಮಪ್ಪುದಹುದು ಎಂಬ ನೀತಿಯುಂಟು. ತಾಂ ಮಹಾನೃಷತಿಯ ಸೇವೆಗೆಯ್ಯಲ್ಟೋಪೆನೆಂದೊಡಾತನ 
ತಂದೆಯಿಂತೆಂದಂ : ಮಗನೆ ದೇಶಾಂತರಕ್ಕೆ ಪೋಗಿ ಪೊನ್ನಂ ಪಡೆವುದು ಸಂದೆಯಂ, ಸಾವುಂ 
ಕೇಡುಂ ನಿಶ್ಚಯಮದಲೆಂ ಪೋಗಲ್ವೇಡೆನೆ ಧನದತ್ತಂ ಮತ್ತಮಿಂತೆಂದಂ : 


ಶ್ಲೋ!! ಉದ್ಯೋಗೀ ಪ್ರಾಪ್ನುಯಾದರ್ಥಂ ಯಶೋ ವಾ ಮೃತ್ಸುಮೇವ ವಾ 
ಮೃತ್ಯುಮೇವ ನಿರುದ್ಯೋಗೀ ಸ ಯಶೋ ನಾರ್ಥಸಂಪದಃ !!೧೩೬॥ 


ಟೀ॥। ಉದ್ಯೋಗವುಳ್ಳಾತಂಗರ್ಥಲಾಭವಹುದು. ಕೀರ್ತಿಯನಾಗಲಿ ಮೃತ್ಯ್ಕುವನಾಗಲಿ 
ಐದುವನು. ನಿರುದ್ಯೋಗಿಗೆ ಕೀರ್ತಿಯಾಗದು ಅರ್ಥಲಾಭವಾಗದು ಮೃತ್ಕುವೇ ಅಹುದು. ಎಂಬುದು 
ಯುಕ್ತಿಯುಂಟುಪ್ಪುದಲೆಂ, 


ಕಥೆಯಂತಾಯಿತು ಎನ್ನಲು ದೇವಶರ್ಮನು ಅದೇನೆಂದು ಕೇಳಲು ಯಜ್ಞಧತ್ರೆಯು 
ಹೇಳಿದಳು : ವ॥। ಭದ್ರಪುರ ಎಂಬ ಪಟ್ಟಣದಲ್ಲಿ ದಾರಿದ್ರಭೂತಿಯೆಂಬ ವ್ಯಾಪಾರಿಯಿದ್ದನು. 
ಆತನ ಮಗನಾದ ಧನದತ್ತನೆಂಬುವನು ನವಯೌವನಪ್ರಾರಂಭದಲ್ಲಿ ತನ್ನ ಇಷ್ಟ ವಿಷಯ 
ಕಾಮಭೋಗಕ್ಕೆ ಉಪಾಯವಿಲ್ಲದೆ ಸಂಸಾರಕ್ಕೆ ಬೇಸತ್ತು ಒಂದು ದಿವಸ ನಡುರಾತ್ರಿಯಲ್ಲಿ 
ತನ್ನ ತಂದೆಗೆ ಹೀಗೆಂದನು : ಶ್ಲೋ! ಸುಚಿತ್ತರಾದ ಪುರುಷರಿಗೆ ಸರ್ವಸಂಗಪರಿತ್ಯಾಗವಾಗಲಿ 
ಸಕಲೈಶ್ವರ್ಯವಾಗಲಿ ಎರಡೇ ಸುಖವನ್ನುಂಟುಮಾಡುವುದು ಎಂಬ ನೀತಿಯುಂಟು. 
ತಾನು ಮಹಾರಾಜನ ಸೇವೆ ಮಾಡಲು ಹೋಗುವೆನೆಂದರೆ ಆತನ ತಂದೆ ಹೀಗೆಂದನು : 
ಮಗನೇ, ದೇಶಾಂತರಕ್ಕೆ ಹೋಗಿ ಹೊನ್ನನ್ನು ಪಡೆಯುವುದು ಸಂದೇಹ. ಸಾವೂ ಕೇಡೂ 
ನಿಶ್ಚಯ. ಅದರಿಂದ ಹೋಗಬೇಡ ಎನ್ನಲು ಧನದತ್ತನು ಪುನಃ ಹೀಗೆಂದನು : ಶ್ಲೋ! 
ಉದ್ಯೋಗಶೀಲನಿಗೆ ಅರ್ಥಲಾಭವಾಗುವುದು. ಅವನು ಕೀರ್ತಿಯನ್ನಾಗಲೀ 
ಮೃತ್ಯುವನ್ನಾಗಲೀ ಹೊಂದುವನು. ನಿರುದ್ಯೋಗಿಗೆ ಕೀರ್ತಿಯಾಗದು ; ಅರ್ಥಲಾಭವಾಗದು; 


೨೧೦ ಕರ್ಣಾಟಕ ಪಂಚತಂತ್ರಂ 

ಪುರುಷಂ ದೈವಮೆ ಶರಣೆಂ 

ದಿರಲಾಗದು ತನಗೆ ತಾನೆ ಮಾಡದು ದೈವಂ 

ಪುರುಷಾರ್ಥಂಗೆಯ್ಯುತ್ತಿರೆ 

ಪರಮಾರ್ಥಂ ದೈವಮುಂ ಕೃತಾರ್ಥಮದಕ್ಕುಂ ೨೫೫ 
ಅದಲಿಂ ತಾನೇಗೆಯ್ದುಂ ಪೋಗಿ ಪುರುಷಾರ್ಥಂಗೆಯ್ಯದೆ ಮಾಣೆನೆಂದು ತನ್ನ ಮನೋಧರ್ಮಮಂ 
ತಂದೆಗೆ ಪೇಲ್ಲು ನಿದ್ರಾಂಗನಾಸಕ್ತನಾಗಿರ್ಪುದುಂ ನಿಶಾವಸಾನಸಮಯದೊಳಾತನ ಮುನ್ನ ಮಾಡಿದ 
ದಾನಧರ್ಮಂಗಳ ಫಲಂಗಳೇ ಮೂರ್ತಿಮತ್ತಾಗಿ ಬಂದಿಂತೆಂದವು : 

ನೀನಿನಿತು ಕಾಲಮುದ್ಯಮ 

ಹೀನನೆಯಾಗಿರ್ದೆಯದಜಿನಾಮುಂ ನಿನಗಂ 

ತೇನುಮುಪಕರಿಸಲಲೆಯಮೆ 

ನೀನೀ ತೆಅದಿಂದೆ ನೇಖೆಯೆ ತತೆಸಂದುದಣೆಂ ೨೫೬ 


ಇನ್ನೆಮಗಿರಲ್ಲಾರದು. ನಾಳೆ ನಾಂ ನಾಲ್ದರ್‌ ದಿಗಂಬರರೂಪಗೊಂಡು ನಿನ್ನ ಮನೆಗೆ ಬಂದೆವು. 
ನೀನೆಮಗಿದಿರಂ ಬಂದು ವಂದಿಸಿ ವಿಧಿಯಿಂದರ್ಚಿಸಲೊಡಂ ನಿಧಿಗಳಾಗಿ ಪರಿಣಮಿಸುವೆವೆಂದು 
ಪೇಟ್ವುದುಂ ಕನಸಂ ಧನದತ್ತಂ ನನಸೆಂದು ಭೋಂಕನೆಲ್ಪತ್ತತಿ ಕುತೂಹಲಂಬೆತ್ತುಮೀ ಚೋದ್ಯಮಂ 
ನೋಬಕಿನೆಂದು ಮನೆಯಂ ಶೋಭಾವಹಂಗೈದು ಶುಚರ್ಭೂತನಾಗಿರ್ದು ದ್ದಾರದೊಳ್‌ ನಿಲ್ದುದುಂ 
ನಾಲ್ವರ್‌ ಸವಣರ್‌ ಸೈತೆ ತನ್ನ ಮನೆಗಾಗಿ ಬರ್ಪುದಂ ಕಂಡು ಇದಿರಂ ಪೋಗಿ ಬಲವಂದು 
ವಂದಿಸಿ ಮನೆಗೊಡಂಗೊಂಡು ಪೋಗಿ ಪೂಜಿಸಿ ಪೊಡಮಡಲೊಡಂ ಪೊನ್ನರಾಶಿಯಾಗಿರ್ದುದಂ 
ನೆರೆಮನೆಯ ಪರದಂ ಕಂಡೊಡಾತಂಗೆ ರಹಸ್ಕರಕ್ಷಣೋಚಿತಂ ಕಿಚಿದಂ ಪೊನ್ನನಿತ್ತೊಡವನದನೀಡಾಡಿ 
ಪೋಗಿ, 


ಮೃತ್ಯುವಂತೂ ತಪ್ಪಿದ್ದಲ್ಲ ಎಂಬ ಯುಕ್ತಿಯಿರುವುದರಿಂದ ೨೫೫. ಪುರುಷನು ದೈವವೇ 
ಶರಣು ಎಂದು ಸುಮನೆ ಇರಬಾರದು. ದೈವವು ತನ್ನಿಂದ ತಾನೇ ಏನನ್ನೂ ಮಾಡದು. 
ಪುರುಷಾರ್ಥವನ್ನು ಮಾಡುತ್ತಿರಲು ಪರಮಾರ್ಥವೂ ದೈವವೂ ಕೃತಾರ್ಥವಾಗುವುದು. 
ವ॥। ಅದರಿಂದ ತಾನು ಏನಾದರೂ ಹೋಗಿ ಪುರುಷಾರ್ಥವನ್ನು ಮಾಡದೆ ಇರೆನು 
ಎಂದು ತನ್ನ ಮನೋಧರ್ಮವನ್ನು ತಂದೆಗೆ ಹೇಳಿ ನಿದ್ರಾಂಗನಾಸಕ್ತನಾದನು. ಮುಂಜಾನೆ 
ಹಿಂದೆ ಮಾಡಿದ ದಾನ ಧರ್ಮಗಳ ಫಲಗಳೇ ಮೂರ್ತಿಮತ್ತಾಗಿ ಬಂದು ಹೀಗೆಂದುವು: 
೨೫೬. ನೀನಿಷ್ಟರವರೆಗೆ ಉದ್ಯೋಗಹೀನನಾಗಿದ್ದೆ. ಅದರಿಂದ ನಾವೂ ನಿನಗೆ ಏನೂ 
ಉಪಕಾರವನ್ನು ಮಾಡಲಿಲ್ಲ. ವ॥। ಇನ್ನು ನಾವು ನಾಳೆ ಸುಮವಿರೆವು. ನಾಲ್ವರು 
ದಿಗಂಬರರೂಪದಲ್ಲಿ ನಿನ್ನ ಮನೆಗೆ ಬರುವೆವು. ನೀನು ನಮನ್ನು ಎದುರುಗೊಂಡು ವಂದಿಸಿ 
ವಿಧಿಪೂರ್ವಕವಾಗಿ ಅರ್ಚಿಸಿದಲ್ಲಿ ನಿಧಿಗಳಾಗಿ ಪರಿಣಮಿಸುವೆವು ಎಂದು ಹೇಳಲು ಕನಸನ್ನು 
ಧನದತ್ತನು ನನಸೆಂದೇ ತಿಳಿದು ಭೋಂಕನೆ ಎಚ್ಚತ್ತು ಅತಿ ಕುತೂಹಲಗೊಂಡು ಈ 
ಆಶ್ಚರ್ಯವನ್ನು ನೋಡುವೆನೆಂದು ಮನೆಯನ್ನು ಸಿಂಗರಿಸಿ ಶುಚಿರ್ಭೂತನಾಗಿದ್ದು ದ್ವಾರದಲ್ಲಿ 
ನಿಂತನು. ನಾಲ್ವರು ಪ್ರಮಣರು ನೇರವಾಗಿ ತನ್ನ ಮನೆಗೇ ಬರುತ್ತಿರುವುದನ್ನು ಕಂಡು 
ಎದುರುಗೊಂಡು ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಮನೆಗೆ ಕರೆದುಕೊಂಡು ಹೋಗಿ ಪೂಜಿಸಿ 
ನಮಸ್ಕರಿಸಲು ಹೊನ್ನ ರಾಶಿಯಾಗಿದ್ದುದನ್ನು ನೆರೆಮನೆಯ ವ್ಯಾಪಾರಿಯು ಕಾಣಲು ರಹಸ್ಯ 
ರಕ್ಷಣೋಚಿತವಾಗಿ ಅವನಿಗೆ ಸ್ವಲ್ಪ ಹೊನ್ನನ್ನು ಕೊಡಲು ಅವನು ಅದನ್ನು ಬಿಸುಟು 


ಪರೀಕ್ಷಾ ವ್ಯಾವರ್ಣನಂ ೨೧೧ 
ನಿನಗುಳ್ಳ ಸವಣರೇಂ ಮ 
ತ್ರೆನಗಿಲ್ಲವೆಯೆಂದು ಪರಿದು ಪರದಂ ಪುರದೊಳ್‌ 
ಮುನಿಗಳ್‌ ಚರಿಗೆಗೆ ಬರುತಿರೆ 
ಮನೆಗುಯ್ಹಾರಾಧನೋಕ್ತಿ ಪೂರ್ವಕ್ರಮದಿಂ ೨೫೭ 
ಅಂತು ಪೂಜಿಸಿ ಪೊಡೆಮಟ್ಟು ತನಗೆ ಪೊನ್ನರಾಸಿಗಳಾಗಿಮೆನೆ ಭಿಕ್ಷುಗಳ್‌ ಬೆಕ್ಕಸಂಬಟ್ಟು ಬೆಜಗಾಗಿರ್ದವರ 
ಶಿರಂಗಳಂ ಕಿರಾಟಂ ಲಕುಟದಿಂ ಬಿರಿಯೆ ಪೊಯ್ಯಲೊಡನವರ್‌ ಪುಯ್ಕಲಿಡಲೊಡಂ ಕೇಳ್ವು 
ತಳಾಅರ್‌ ಪರಿತಂದು ಪರದನಂ ಪಿಡಿದು ಪೆಡಗಯ್ಯಂ ಕಟ್ಟ ಧರ್ಮಾಧಿಕರಣರಲ್ಲಿಗುಯ್ಕೆ 


ಕರಣಮಿದೇ ಕಾರಣದಿಂ 

ತಿರಿವರನಕೃತಾಪರಾಧಿಗಳನವಿಚಾರಂ 

ಹರಿಭವಿಸಿದೆ. ಹೇಟಿಂದೊಡೆ 

ಪರದಂ ಧರ್ಮಾಧಿಕರಣದವರ್ಗಿಂತೆಂದಂ ೨೫೮ 


ಧನದತ್ತನ ಮನೆಗೆ ನಾಲ್ವರ್‌ ಸವಣರ್‌ ಬಂದು ಪೊನ್ನಾದುದಂ ನಾಂ ಪ್ರತ್ಯಕ್ಷಂ ಕಂಡೆಂ 
ಎನ್ನ ಮನೆಗೆ ಸಾಧುಗಳಪ್ಪ ನಾಲ್ವರ್‌ ಸವಣರಂ ಬರಿಸಿ ವಿಧಾನದಿಂದರ್ಚಿಸಿ ಪೂಜಿಸಿ ಬಲೆಕ್ಕೆ 
ಪೊನ್ನಾಗಿಮೆಂದು ಪೊಡೆಮಟ್ಟೊಡವರೆಂತುಂ ಪೊನ್ನಾಗದಿರೆ ಬಡಿದೆನಕಾರಣಂ ಪೊಯುದಿಲ್ಲೆ 
ಸಭೆಯೆಲ್ಲ ನಗೆ ಧರ್ಮಾಧಿಕರಣರಿಂತೆಂದರ್‌ : ಆವುದುಮಂ ಪ್ರತ್ಯಕ್ಷಮಂ ಕಂಡುಂ ಕೇಳ್ಪುಂ 
ಮತ್ತಂ ಯುಕ್ತಾಯುಕ್ತದಿಂ ವಿಚಾರಿಸಿ ನೆಗಟಲೆವೇಟ್ಕುಮದೆಂತೆಂದೊಡೆ, 


ಹೋದನು. ೨೫೭. ನಿನಗಿರುವ ಸವಣರು ನನಗೇನಿಲ್ಲವೇ ಎಂದು ಆ ವ್ಯಾಪಾರಿಯು 
ಪುರದಲ್ಲಿ ಮುನಿಗಳು ಭಿಕ್ಷೆಗೆ ಬರುತ್ತಿರಲು ಮನೆಗೆ ಕರೆದುಕೊಂಡು. ಹೋಗಿ 
ಆರಾಧನೋಕ್ತಿಪೂರ್ವಕವಾಗಿ ಪೂಜಿಸಿ ನಮಸ್ಕರಿಸಿ ತನಗೆ ಹೊನ್ನರಾಶಿಗಳಾಗಿರಿ ಎನ್ನಲು 
ಭಿಕ್ಷುಗಳು ಆಶ್ಚರ್ಯಪಟ್ಟು ಬೆರಗಾಗಿರಲು ವ್ಯಾಪಾರಿಯು ದಂಡದಿಂದ ಅವರ ಶಿರಸ್ಸನ್ನು 
ಬಿರಿಯುವಂತೆ ಹೊಡೆಯಲು ಅವರು ಹುಯ್ಯಲಿಡಲು ಅದನ್ನು ಕೇಳಿ ತಳಾರರು ಬಂದು 
ವ್ಯಾಪಾರಿಯನ್ನು ಹಿಡಿದು ಕೈಗಳನ್ನು ಹಿಂದಕ್ಕೆ ಕಟ್ಟಿ ಧರ್ಮಾಧಿಕರಣರಲ್ಲಿ ಒಯ್ದರು. 
೨೫೮. ನಿರಪರಾಧಿಗಳಾದ ಭಿಕ್ಷುಗಳನ್ನು ವಿನಾಕಾರಣ ಹೊಡೆದುದೇಕೆಂದು 
ಧರ್ಮಾಧಿಕರಣರು ಕೇಳಲು ವ್ಯಾಪಾರಿ ಅವರಿಗೆ ಹೀಗೆ ಹೇಳಿದನು : ವ॥। ಧನದತ್ತನ 
ಮನೆಗೆ ನಾಲ್ವರು ಸವಣರು ಬಂದು ಹೊನ್ನಾದುದನ್ನು ನಾನು ಪ್ರತ್ಯಕ್ಷವಾಗಿ ಕಂಡೆ. ಅದರಿಂದ 
ನನ್ನ ಮನೆಗೆ ನಾಲ್ವರು ಸವಣರನ್ನು ಬರಸಿ ವಿಧಾನಬಂದ ಅರ್ಚಿಸಿ ಬಳಕ ಹೊನ್ನಾಗಿರಿ 
ಎಂದು ನಮಸ್ಕರಿಸಲು ಅವರು ಏನು ಮಾಡಿದರೂ ಹೊನ್ನಾಗದಿರಲು ಬಡಿದೆನು. 
ಅಕಾರಣವಾಗಿ ಹೊಡೆಯಲಿಲ್ಲ ಎನ್ನಲು ಸಭೆಯೆಲ್ಲನಗೆಯಾಡಿತು. ಧರ್ಮಾಧಿಕರಣರು 
ಹೀಗೆಂದರು : ಯಾವುದನ್ನೂ ಪ್ರತ್ಯಕ್ಷವಾಗಿ ಕಂಡೂ, ಕೇಳಿಯೂ, ಯುಕ್ತಾಯುಕ್ತವಾಗಿ 


೨೧೨ ಕರ್ಣಾಟಕ ಪಂಚತಂತ್ರಂ 
೪. ಅಜಿತನ ಕಥೆ 


ಅಮರಾವತಿಯೆಂಬ ಪೊಲಲೊಳ್‌ ವಿಮಳವತಿಯೆಂಬ ಪರದಂ ಪಿರಿದುಂ ಪೊನ್ನಂ 
ಪಡೆದು ದಾನಧರ್ಮ ಪರೋಪಕಾರಕ್ಕೆಡೆಯುಡುಗದೆ ಕೊಟ್ಟು ಕಡೆಯೊಳ್‌ ಬಡತನಮುಂ ಮುಪ್ಪುಂ 
ಒಡನಡಸುವುದುಂ ಅವಸಾನಕಾಲದೊಳಾತಂ ತನ್ನ ಮಗನಪ್ಪ ಅಜಿತನಂ ಕರೆದು ಎಲೆ ಮಗನೆ, 
ನಿನಗಾಪ್ತಮಾದ ಪಸದನಮನಮೂಲ್ಯಮಪ್ಪ ವಸ್ತುವನೊಂದು ಪುಸ್ತಕದೊಳ್‌ ಮಡಗಿಟ್ಟೆನೆಂದು 
ಹೇಟ್ದು ಲೋಕಾಂತರಿತನಾದಂ, ಅಜಿತಂ ತನ್ನ ತಂದೆಗೆ ಪರಲೋಕಕ್ರಿಯೆಗಳಂ ಮಾಡಿ ಬಟೆಕ್ಕಂ 
ತಮ್ಮಯ್ಯಂ ಮಡಗಿಟ್ಟ ವಸ್ತುವಂ ನೋಲಕಿನೆಂದು ಕವಳಿಗೆಯಂ ಬಿಟ್ಟು ನೋಟ್ಪನ್ನೆಗಂ ಪಲವುಂ 
ಕಪ್ಪಡಂಗಳೊಳ್‌ ಸುತ್ತಿರ್ಪುದೊಂದೋಲೆಯೊಳ್‌ ಬರೆದಿರ್ದ ಗಾಹೆಯಂ ಕಂಡು ತಮ್ಮಯ್ಯನಾಹದ್ಧನ 
ಮೆಂದು ತನಗೆ ಬೈತಿಟ್ಟ ವಸ್ತುವಿದಕ್ಕುಮೆಂದು ಬಟೆಕ್ಕದಂ ವಾಚಿಸಿನೋಡಿ, 

ಶ್ಲೋ ॥ ಗುರುಪತ್ನೀವ ಸಾಗಮ್ಮಾ ಯಾ ಶ್ರೀಃ ಪೂರ್ವಕ್ರಮಾಗತಾ 
ಸ್ವಭುಜೋಪಾರ್ಜಿತಾ ಯಾ ತು ಸಾಹಿ ಸತ್ವವತಾಂ ಪ್ರಿಯಾ 1೧೩೭11 

ಟೀ1! ಸಮರ್ಥರಹ ಪುರುಷರ್ಗೆ ಆವುದಾನೊಂದು ಅನ್ವಯಾಗತಮಪ್ಪ ಶ್ರೀಯಂ ಭೋಗಿಸಲು 
ಯೋಗ್ಯವಲ್ಲ. ಅದು ಗುರುವಿನ ಸ್ತ್ರೀಯ ಸಮಾನವಾಗಿಹುದು. ತನ್ನ ಭುಜಬಲದಿಂ ಗಳಿಯಿಸಿದ 
ಶ್ರೀಯೆ ಭೋಗಿಸಲು ಯೋಗ್ಯವಹಂತಹುದು. ಎಂಬುದು ಮಹಾಪುರುಷರ ಚರಿತ್ರಮೆಂದಿರದಾಂ 
ಪಿತೃವಿತ್ತಕಾಸೆಪಟ್ಟು ಕಷ್ಟನೆಯಾದೆನೆಂದು ತನ್ನಂ ತಾಂ ನಿಂದಿಸಿ ಮಹಾನ್ಯಪತಿಯ ಸೇವೆಗೆಯ್ದೆನೆಂದು 
ಕಪ್ಪಡಮಂ ಸೀಟ್ದು ಮನೆಯಂ ಪೊಅಮಟ್ಟು ಕೆಲವಾನು ದಿವಸದಿಂ, 


ವಿಚಾರಿಸಿಯೂ ಕೈಗೊಳ್ಳಬೇಕು. ಅದು ಹೇಗೆಂದರೆ, ವ ಅಮರಾವತಿಯೆಂಬ ಪಟ್ಟಣದಲ್ಲಿ 
ವಿಮಳಮತಿಯೆಂಬ ವ್ಯಾಪಾರಿಯು ಅಧಿಕವಾದ ಹೊನ್ನನ್ನು ಪಡೆದು ದಾನಧರ್ಮ 
ಪರೋಪಕಾರಕ್ಕೆ ಎಡೆಯಿಲ್ಲದಷ್ಟು ಕೊಟ್ಟು ಕಡೆಯಲ್ಲಿ ಬಡತನವೂ ಮುಪ್ಪೂ ಒಡನೆಯೇ 
ಅಡರಲು ಅವಸಾನಕಾಲದಲ್ಲಿ ಆತನು ತನ್ನ ಮಗನಾದ ಅಜಿತನನ್ನು ಕರೆದು ಎಲೆ ಮಗನೇ, 
ನಿನಗೆ ಆಪ್ತವಾದ ಆಸ್ತಿಯನ್ನೂ ಅಮೂಲ್ಯವಾದ ವಸ್ತುವನ್ನೂ ಒಂದು ಪುಸ್ತಕದಲ್ಲಿ 
ಇಟ್ಟಿರುವೆನೆಂದು ಹೇಳಿ ಲೋಕಾಂತರಕ್ಕೆ ಸಂದನು. ಅಜಿತನು ತನ್ನ ತಂದೆಗೆ 
ಪರಲೋಕಕ್ರಿಯೆಗಳನ್ನು ಮಾಡಿ ಬಳಿಕ ತನ್ನ ತಂದೆ ಇಟ್ಟಿದ್ದ ವಸ್ತುವನ್ನು ನೋಡುವೆನೆಂದು 
ಕವಳಿಗೆಯನ್ನು ಕಳಚಿ ನೋಡಲು ಹಲವು ಬಟ್ಟೆಗಳನ್ನು ಸುತ್ತಿದ ಒಂದು ಓಲೆಯಲ್ಲಿ 
ಬರೆದಿದ್ದ ಗಾಹೆಯನ್ನು ಕಂಡು ತನ್ನ ತಂದೆ ಆಪದ್ಧನವೆಂದು ತನಗಾಗಿ ಬಿಟ್ಟುಹೋದ 
ವಸ್ತುವಿದಾಗಿರಬೇಕೆಂದು ಅದನ್ನು ಓದಿ ನೋಡಿದನು : ಶ್ಲೋ!! ಸಮರ್ಥರಾದ ಪುರುಷರಿಗೆ 
ಯಾವುದಾದರೂ ಒಂದು ವಂಶಾನುಗತವಾಗಿ ಬಂದ ಐಶ್ವರ್ಯವನ್ನು ಭೋಗಿಸುವುದು 
ಯೋಗ್ಯವಲ್ಲ ; ಅದು ಗುರುಪತ್ತಿಗೆ ಸಮಾನವಾಗಿರುವುದು. ತನ್ನ ಭುಜಬಲದಿಂದ ಗಳಿಸಿದ 
ಐಶ್ವರ್ಯವೇ ಭೋಗಕ್ಕೆ ಯೋಗ್ಯವಾದುದು ಎಂಬುದು ಮಹಾಪುರುಷರ ಚರಿತ್ರವೆಂದು 
ಬಗೆಯದೆ ನಾನು ಪಿತೃವಿತ್ತಕ್ಕೆ ಆಸೆಪಟ್ಟು ಕಷ್ಟವನ್ನು ಅನುಭವಿಸಿದೆ ಎಂದು ತನ್ನನ್ನು ತಾನೇ 
ನಿಂದಿಸಿ ಮಹಾರಾಜನ ಸೇವೆ ಮಾಡುವೆನೆಂದು ಬಟ್ಟೆಯನ್ನು ಕಟ್ಟಿ ಮನೆಯನ್ನು ಬಿಟ್ಟು 


ಪರೀಕ್ಷಾ ವ್ಯಾವರ್ಣನಂ ೨೧೩ 
ನಯವಿದ್ಯಾವಿದರಿಂ ಕವಿಪ್ರಕರದಿಂ ತರ್ಕಜ್ಗರಿಂ ಶಬ್ದವ 
ದೈಯೊಳಬ್ಬಾಸನಕಲ್ಪರಪ್ಪ ವಿಳಸದ್ಧೂದೇವರಿಂ ದೇವತಾ 
ಲಯದಿಂದೊಪ್ಪುವ ಗುಪ್ಪವಂಶವಸುಧಾಧೀಶಾವಳೀ ರಾಜಧಾ 
ನಿಯನುಜ್ಞೈನಿಯನೆಯ್ದಿ ಬಂದನಜಿತಂ ಶುಂಭದ್ದುಣಭ್ರಾಜಿತಂ ೨೫೯ 
ಅಂತೆಯ್ದಿ ರಾಜಭವನಮಂ ಪೊಕ್ಕು ರಾಜಾಧಿರಾಜನಂ ವಿಭವಾಧರೀಭೂತನಳನಹುಷ 
ಭರತಭಗೀರಥಹರಿಶ್ಚಂದ್ರಾದಿ ಪುರಾತನ ಮಹೀಪಾಲಚರಿತ್ರನಂ ಕರಾಳಕರವಾಳಧಾರಾವಿದಾರಿ 
ತಮದವದರಾತಿಮಂಡಲೇಶ್ವರ ಪ್ರಚಂಡಶುಂಡಾಲನಂ ಪ್ರತಾಪಾನುರಾಗಾವನತ ಸಕಳ ಸಾಮಂತ 
ಮಕುಟಮಣಿ ಮರೀಚಿಮಾಲಾಂಕೃತ ಚಾರುಚರಣಕಮಲನಂ ಅತುಳವಿತರಣವಿನಿರ್ಜಿತ 
ಜೀಮೂತವಾಹನದಾನಾಧೀಶ್ವರ ದಿನಕರತನೂಜನಂ ಸಕಲ ಜಗಜ್ಜನಸಂಸ್ತೂಯಮಾನ ಗುಪ್ಪಾನ್ವಯ, 
ಜಲಧರಮಾರ್ಗಗಭಸ್ತಿಮಾಲಿಯಂ ವಾಮನಜಯಾದಿತ್ಯಪ್ರಮುಖಮುಖಕಮಳವಿನಿರ್ಗತ ಸೂಕ್ತಿ 
ಮುಕ್ತಾವಲೀಮಣಿಕುಂಡಲಮಂಡಿತಕರ್ಣನಂ ಚತುರುದಧಿವಲಯವೇಲಾಲಂಕೈತ ವಸುಂಧರಾಸುಂದರೀ 
'ಜೀವಿತೇಶ್ವರನಂ ವಿಬುಧವನಜವನಾದಿತ್ಕನಪ್ಪ ವಿಕ್ರಮಾದಿತ್ಸನಂ ಕಂಡು, 
ಶ್ಲೋ ॥ ಅರ್ಥಿನಾಂ ಕೃಪಣಾದೃಷ್ಟಿಸ್ಥನ್ಮುಖೇ ಪತಿತಾಸಕೃತ್‌ 
ತದವಸ್ಥಾ ಪುನರ್ದೇವನಾನ್ನನ್ನ ಮುಖಮೀಕ್ಸ ತೇ 11೧೪೭11 
ಟೀ! ಬೇಡುವರ ದೀನತರವಹ ದೃಷ್ಟಿಯರಸಿನ ಮುಖದಲ್ಲಿ ಬಿರ್ದುದಾದೊಡೆ ಮರಳಿಯದು 
ಆ ಅವಸ್ಥೆಯಲ್ಲಿ ಮತ್ತೊಬ್ಬನ ಮುಖಮಂ ನೋಡದು ಎಂಬ ಶ್ಲೋಕಮಂ ಪೇಲಕ್ಕೊಡಾತಂಗೆ 
ವಿಕ್ರಮಾದಿತ್ಕದೇವಂ ಮೆಚ್ಚಿದೆಂ, ಬೇಡಿಕೊಳ್ಳೆಂಬುದುಂ ಅಜಿತನಿಂತೆಂದಂ : 


ಕೆಲವು ದಿನಗಳಲ್ಲಿ ೨೫೯. ನೀತಿಶಾಸ್ತ್ರಜ್ಞರಿಂದಲೂ ಕವಿಸಮೂಹದಿಂದಲೂ, 
ತರ್ಕಶಾಸ್ತ್ರಜ್ಞರಿಂದಲೂ ಶಬ್ದವಿದೈೆಯಲ್ಲಿ ಬ್ರಹನಿಗೆ ಸಮಾನರಿಂದಲೂ ಸಜ್ಜನರಾದ 
ಬ್ರಾಹ್ಮಣರಿಂದಲೂ ದೇವಾಲಯಗಳಿಂದಲೂ ಶೋಭಿಸುವ ಗುಪ್ತವಂಶದ ರಾಜನ 
ರಾಜಧಾನಿಯಾದ ಉಜ್ಜಯನಿಗೆ ಸದ್ಗುಣಶೋಭಿತನಾದ ಅಜಿತನು ಬಂದನು. ವ॥ 
ಹಾಗೆ ರಾಜಭವನವನ್ನು ಹೊಕ್ಕು ರಾಜಾಧಿರಾಜನೂ ಭರತ ಭಗೀರಥ ಹರಿಶ್ಚಂದ್ರಾದಿ 
ಪುರಾತನಮಹೀಪಾಲರ ವೈಭವವನ್ನು ಕುಂದಿಸಿದ ಚರಿತ್ರನೂ ಶತ್ರುರಾಜರೆಂಬ 
ಮದ್ದಾನೆಗಳನ್ನು ಸೀಳಿದ ಖಡ್ಗಧಾರೆಗಳಿಂದ ಕೂಡಿದವನೂ ಪರಾಕ್ರಮದಿಂದಲೂ 
ಪ್ರೀತಿಯಿಂದಲೂ ಶರಣಾಗತರನ್ನಾಗಿಸಿದ ಸಕಲ ಸಾಮಂತ ಮಕುಟಮಣಿಯ ಕಾಂತಿಯಿಂದ 
ಅಲಂಕೃತವಾದ ಸುಂದರ ಪಾದಪದ್ಮನೂ ಸಮಸ್ತ ಪ್ರಪಂಚದಿಂದ ಸ್ತುತವಾದ 
ಗುಪ್ತವಂಶವೆಂಬ ಗಗನಕ್ಕೆ ಸೂರ್ಯನಂತಿರುವವನೂ ವಾಮನ ಜಯಾದಿತ್ಯರೇ 
ಮೊದಲಾದವರ ಮುಖಕಮಲದಿಂದ ಹೊರಹೊರಟ ಸೂಕ್ತಿ ಮುಕ್ತಾವಲಿಯೆಂಬ 
ಕರ್ಣಾಭರಣದಿಂದ ಅಲಂಕೃತನಾದ ಕಿವಿಗಳುಳ್ಳವನೂ ನಾಲ್ಕು ಸಮುದ್ರಗಳ ತರಂಗಗಳಿಂದ 
ಅಲಂಕೃತಳಾದ ಭೂದೇವಿಯ ಪ್ರಾಣೇಶ್ವರನೂ ವಿದ್ವಾಂಸರೆಂಬ ಕಮಲವನಕ್ಕೆ 
ಸೂರ್ಯನಂತಿರುವವನೂ ಆದ ವಿಕ್ರಮಾದಿತ್ಯನನ್ನು ಕಂಡನು. ಶ್ಲೋ!! ಬೇಡುವವಃ 

ದೀನತರವಾದ ದೃಷ್ಟಿ ಅರಸನ ಮುಖದ ಮೇಲೆ ಬಿದ್ದಲ್ಲಿ ಮರಳಿ ಅದು ಆ ಅವಸ್ಥೆಯಲ್ಲಿ 
ಮತ್ತೊಬ್ಬನ ಮುಖವನ್ನು ನೋಡದು ಎಂಬ ಶ್ಲೋಕವನ್ನು ಹೇಳಲು ಆತನಿಗೆ 
ವಿಕ್ರಮಾದಿತ್ಯನು, ಮೆಚ್ಚಿದೆ, ಬೇಕಾದುದನ್ನು ಬೇಡಿಕೊಳ್ಳು ಎನ್ನಲು ಅಜಿತನು ಹೀಗೆಂದನು: 


೨೧೪ ಕರ್ಣಾಟಕ ಪಂಚತಂತ್ರಂ 

ಜಯಲಕ್ಷ್ಮೀಧಾಮ ಧನಾ 

ರ್ಥಿಯೆನಲ್ಲೆನಶೇಷ ಭುವನವಲ್ಲಭಸೇವಾ 

ರ್ಥಿಯೆನಾಂ ಭವತ್ನದಾಬ್ದ 

ದ್ವಯಮಂ ಸೇವಿಸುವೆನೆಂಬ ಬಗೆಯಿಂ ಬಂದೆಂ ೨೬೦ 
ಎಂದೊಡರಸಂ ಕರಮೊಳ್ಳಿತ್ತೆಂದು ಸಜ್ಜೆಯ ಕಾಪಿನ ಬೆಸನಂ ಕುಡೆ ಪಡೆದು ನಿಶ್ಚಿಂತಮಿರಲೊಂದು 
ದೆವಸಮರಸಂ ಬೇಂಟೆವೋದೊಡಜಿತಂ ತಮ್ಮಯ್ಯಂ ಪೇಲ್ಡಿ ಗಾಹೆಯಂ ಕಟ್ಟುವಂಜರದ ನಡುವಣ 
ನಾಗವೇದಿಕೆಯೊಳ್‌ ವಿನೋದದಿಂ ಬರೆದಿಟ್ಟಂ. ಇತ್ತಲ್‌ ಮಹಾದೇವಿಯುಂ ರೂಪಾದೇವಿಯು 
ಮೆಂಬರಿರ್ವರರಸಿಯರುಂ ಎನೋದಾರ್ಥದಿಂ ಸೀತೆಯುಂ ರಾಮನುಮಾಗಿ ಕೃತಕನಾಟಕಮನಾಡಿ 
ಬಟಲ್ಲು ಕೃತಕ ಪುರುಷಾಕಾರಚಿಹ್ನಂಗಳಂ ಕಳೆಯಲ್‌ ಮಲದು ಅರಸನ ಸಿರಿಮಂಚದೊಳ್‌ 
ಗಾಢಾಲಿಂಗನಂಗೈದು ಮಅಕಿದೊಅಿಗಿರ್ದರ್‌. ಅನ್ನೆಗಮರಸನರ್ಧರಾತ್ರಿಸಮಯದೊಳ್‌ ಬಂದು 
ಶ್ರಮಶ್ರಾಂತಿಯಿಂ ಮಜ್ಜನಭೋಜನಾದಿ ಕ್ರಿಯೆಗೆಯ್ಯಲಾಜದೆ ಸಜ್ಜೆಯ ಮನೆಯಂ ಪ್ರೊಕ್ಕು 
ಸಿರಿಮಂಚದೊಳ್‌ ಮಹಾದೇವಿಯರೊಡನೆ ಪಟ್ಟರ್ದ ಪುರುಷರೂಪಮಂ ಕಂಡು 
ಕೋಪಾನಳಶಿಖಾಕಳಾಪದಹ್ಯಮಾನಮಾನಸನಾಗಿ ಪೆಅತೇನುಮಂ ಕಾಣದೆ ಕೀಲಾಳಿನ ಕಯ್ಕೊಳಿರ್ದ 
ಬಾಳಂ ಕೊಂಡೆತ್ತಿ ಪೊಯ್ದುದುಮಾ ಬಾಳ್‌ ನಾಗವೇದಿಕೆಯಂ ತಾಗಿ ತೆತ್ತಿನೆ ಮೇಗಂ ನೋಡಿ, 

ವರ ನಾಗವೇದಿಕಾಭ್ಯಂ 

ತರಲಿಖಿತಂಗಳನತಿಸ್ಕುಟಂಗಳನುದ್ಕ 

ದ್ಲರುತರ ಕೋಪಾಸ್ತಂಭಾ 

ಕ್ಷರಂಗಳೆನಿಪಕ್ಷರಂಗಳಂ ವಿಭು ಕಂಡಂ ೨೬೧ 


೨೬೦. ಮಹಾರಾಜಾ, ನಾನು ಧನಾರ್ಥಿಯಾಗಿ ನಿನ್ನಲ್ಲಿಗೆ ಬಂದವನಲ್ಲ. ಚಕ್ರವರ್ತಿಯ 
ಸೇವಾರ್ಥಿಯಾಗಿ ಬಂದವನು ; ನಾನು ನಿನ್ನ ಪಾದಸೇವೆಯ ಭಾಗ್ಯವನ್ನು ಪಡೆಯಬೇಕೆಂದು 
ಬಂದೆ ಎನ್ನಲು ಅರಸನು ಹಾಗೆಯೇ ಆಗಲಿ ಎಂದು ಶಯ್ಯಾಗೃಹದ ಕಾವಲಿನ ಕೆಲಸವನ್ನು 
ಕೊಡಲು ಅದನ್ನು ಪಡೆದು ನಿಶ್ಚಿಂತನಾಗಿದ್ದನು. ಒಂದು ದಿನ ಅರಸನು ಬೇಟೆಗೆ ಹೋಗಲು 
ಅಜಿತನು ತನ್ನ ತಂದೆ ಹೇಳಿದ ಗಾಹೆಯನ್ನು ಮೇಲ್ಕಟ್ಟಿನ ನಡುವೆ ನಾಗವೇದಿಕೆಯಲ್ಲಿ 
ವಿನೋದಕ್ಕಾಗಿ ಬರೆದಿಟ್ಟನು. ಇತ್ತ ಮಹಾರಾಣಿಯೂ ರೂಪಾದೇವಿ ಎಂಬ ಅರಸಿಯೂ 
ವಿನೋದಕ್ಕಾಗಿ ಸೀತಾರಾಮರಾಗಿ ಕೃತಕನಾಟಕವನ್ನಾಡಿ ಬಳಲಿ ಕೃತಕ ಪುರುಷರೂಪ 
ಚಿಹ್ನೆಗಳನ್ನು ತೆಗೆಯಲು ಮರೆತು ಅರಸನ ಸಿರಿಮಂಚದಲ್ಲಿ ಗಾಢಾಲಿಂಗನದಲ್ಲಿ ಮೈಮರೆತು 
ಮಲಗಿದ್ದರು. ಅಷ್ಟರಲ್ಲಿ ಅರಸನು ಅರ್ಧರಾತ್ರಿಯ ಸಮಯ ಬಂದು ಆಯಾಸದಿಂದ 
ಮಜ್ಜನಭೋಜನಾದಿ ಕಾರ್ಯಗಳನ್ನು ಮಾಡದೆ ಶಯ್ಕಾಗೃಹವನ್ನು ಹೊಕ್ಕು ಸಿರಿಮಂಚದಲ್ಲಿ 
ಮಹಾರಾಣಿಯೊಡನೆ ಮಲಗಿದ್ದ ಪುರುಷನನ್ನು ಕಂಡು ಕೋಪಾಕ್ರಾಂತನಾಗಿ ಬೇರೇನನ್ನೂ 
ಕಾಣದೆ ಸೇವಕನ ಕೈಯಲ್ಲಿದ್ದ ಕತ್ತಿಯನ್ನು ಕೊಂಡು ಎತ್ತಿ ಹೊಡೆಯಲು ಆ ಕತ್ತಿ 
ನಾಗವೇದಿಕೆಯನ್ನು ತಾಗಿ ನಾಟಿಕೊಳ್ಳಲು ರಾಜನು ಮೇಲೆ ನೋಡಿದಾಗ ೨೬೧. 
ನಾಗವೇದಿಕೆಯಲ್ಲಿ ಬರೆದ ಅಕ್ಷರಗಳನ್ನು ಕಂಡನು : ಹೇಳಿ ಕೇಳಿದ ಮಾತನ್ನೇ 


ಪರೀಕ್ಷಾ ವ್ಯಾವರ್ಣನಂ ೨೧೫ 
ಗಾಹೆ!! ಮಾಹೇಹಿ ಸುವಗ್ಗಾಹಿಯ ಮಾಪತ್ತಿಯಜಿಣ್ಣದಿಟ್ಟಪಚ್ಛೆಬ್ಬಂ 
ಪಚ್ಚಬ್ಬಂ ಮಿಯದಿಟ್ಟಂ ಜುತ್ತಾಜುತ್ತಂ ವಿಯಾರೇಹಿ 1೧೩೯11 
ಟೀ॥ ಪೇಟೆ ಕೇಳಿದ ಮಾತನೆ ವಿಶ್ವಾಸಿಸಲಾಗದು. ಅಜ್ಞಾನವಹ ದೃಷ್ಟಿಯಿಂ ಕಂಡ 
ಕಾರ್ಯವನೆ ಬೇಗಂ ಮಾಡಲಾಗದು. ಪ್ರತ್ಯಕ್ಷವಾಗಿ ಕಂಡುದನು ಯಥಾಯುಕ್ತವಾಗಿ ವಿಚಾರಿಸಿ ಮಾಡುವುದು. 
ಎಂದಿರಲ್‌ ಕಂಡಾ ಗಾಹೆಯರ್ಥಮನರಸಂ ವಿಚಾರಿಸಿ ಮತ್ತಮಿಂತೆಂದು ಬಗೆದು, 
ಮಅ*ದೊಜಗಿದರಂ ಲಿಂಗದ 
ಮಲಕಿಮೊಕ್ಕವರಂ ನಿರಾಯುಧರನಾಹವದೊಳ್‌ 
ಪೊಅಮಾಚಿದರಂ ತುಚಿಲಾ 
೪ಿಟೆದೊಡೆ ನೆಅಸ್‌ ದೋಷಿಯಾಗಿ ಪೋಗನೆ ಜಗದೊಳ್‌ ೨೬೨ 
ಅದಛಿಂದಿವಂದಿರನೆತ್ತಿ ನುಡಿಸಿ ಬಚೆಕ್ಕ ತಕ್ಕುದಂ ಮಾಲಕಿನೆಂದು ಪಿಡಿದಿರ್ದ ಬಾಳೊಳ್‌ 
ತೊಡೆಯಂ ಹ್ರೊಯ್ದೆತ್ತುವುದುಂ 'ಅರಸಿಯರಿರ್ವರುಂ ಭೋಂಕನೆಟ್ಟತ್ತು ತನ್ನ ಕಾಲ ಮೇಲೆ 
ಬಿರ್ದೊಡರಸನಿದೇನೆಂದು ಬೆಸಗೊಳ್ಳುದುಂ ರೂಪವತಿಯಿಂತೆಂದಳ್‌ : ನೀಂ ಬೇಂಟೆವೋಗಿ 
ತಡವಾದ ಕಾರಣಬಿಂ ಪೊಬ್ದು ಪೋಗದೆ ಅಟ್ಟೆಯಿಂದಾಂ ರಾಮಚಂದನಾಗಿಯುಂ ಮಹಾದೇವಿ 
ಸೀತಾದೇವಿಯಾಗಿಯುಂ ನಾಟಕಮನಭಿಯಿಸಿ ಕರಂ ಬಟಲ್ಲು ನೇಪಥ್ಯಮಂ ಕಳೆಯಲ್‌ ಶಕ್ತಿಯಿಲ್ಲದೆ 
ನಿದ್ರಾಸಕ್ತರಾದೆವು, ಇದರ್ಕೆ ದೇವರ್‌ ದಯೆಗಿಡಲ್ವೇಡೆಂದು ಕಾಲ್ಲ್ಗೆಅಗುವುದುಮುರಸಂ 
ವಿಸ್ಯಯರಸಾವೇಷ್ಠಿತನಾಗಿಯರಸಿಯರ್ಗೆ ತತ್ಛಪಂಚಮೆಲ್ಲಮಂ ಪೇಟುತ್ತುಮಿರ್ಪಿನಮನ್ನೆಗಂ ನೇಸಜ್‌ 
ಮೂಡುವುದುಂ ಸಮಸ್ತಪರಿವಾರಮಂ ಬರಿಸಿ ಸಜ್ಜೆಯ ಮನೆಯ ನಾಗವೇದಿಯೊಳ್‌ ಸುಭಾಷಿತವನಾರ್‌ 
ಬರೆದರ್‌ ಪೇಟೆಮೆಂಬುದುಂ ಸಚ್ಛಿಯ ಮನೆಯ ಕಾಪಿನವನೊರ್ವಂ ಪೊಸಮಾಣಿ ಬರೆದನಿದನೆಂದು 


ವಿಶ್ವಾಸಿಸಬಾರದು. ಅಜ್ಞಾನವಾದ ದೃಷ್ಟಿಯಿಂದ ಕಂಡ ಕಾರ್ಯವನ್ನೇ ಬೇಗನೇ 
ಮಾಡಬಾರದು. ಪ್ರತ್ಯಕ್ಷವಾಗಿ ಕಂಡುದನ್ನೂ ಯುಕ್ತಾಯುಕ್ತವಾಗಿ ವಿಚಾರಿಸಿ ಮಾಡಬೇಕು 
ಎಂದಿರಲು ಕೆಂಡು ಆ ಗಾದೆಯ ಅರ್ಥವನ್ನು ಅರಸನು ಏಚಾರಸಿ ಈ ರೀತಿಯಲ್ಲಿ 
ಆಲೋಚಿಸಿದನು : ೨೬೨. ಮರೆದೊರಗಿದವರನ್ನೂ, ಲಿಂಗದ ಮರೆಹೊಕ್ಕವರನ್ನೂ, 
ನಿರಾಯುಧರನ್ನೂ, ಯುದ್ಧರಂಗದಿಂದ ಹಿಮ್ಮೆಟ್ಟಿ ಓಡುವವರನ್ನೂ ಕೊಂದರೆ ಜಗತ್ತಿನಲ್ಲಿ 
ಅವನು ದೋಷಿಯಾಗದೆ ಇರುವನೇ ? ವ॥ ಅದರಿಂದ ಇವರನ್ನು ಎಬ್ಬಿಸಿ ಮಾತನಾಡಿಸಿದ 
ಬಳಿಕ ತಕ್ಕ ಶಿಕ್ಷೆಯನ್ನು ಕೈಗೊಳ್ಳುವೆನು, ಎಂದು ಕೈಯ ಕತ್ತಿಯಿಂದ ತೊಡೆಯನ್ನು ಬಡಿದು 
ಎಬ್ಬಿಸಲು ಅರಸಿಯರಿಬ್ಬರೂ ಎಚ್ಚತ್ತು ತನ್ನ ಕಾಲ ಮೇಲೆ ಬೀಳಲು ಅರಸನು ಇದೇನೆಂದು 
ವಿಚಾರಿಸಲು ರೂಪಾದೇವಿ ಹೀಗೆಂದಳು ದೇವಾ ! ನೀನು ಬೇಟೆಗೆ ಹೋಗಿ ತಡವಾದ 
ಕಾರಣದಿಂದ ಹೊತ್ತು ಹೋಗದೆ ಪ್ರೀತಿಯಿಂದ ನಾನು ರಾಮಚಂದ್ರನಾಗಿಯೂ 
ಮಹಾರಾಣಿ ಸೀತಾದೇವಿಯಾಗಿಯೂ ನಾಟಕವನ್ನಾಡಿ ಬಳಲಿ ನೇಪಥ್ಮವನ್ನು ತೆಗೆದಿಡಯು 
ಶಕ್ತಿಯಿಲ್ಲದೆ ನಿದ್ರಾಸಕ್ತರಾದೆವು. ಇದಕ್ಕಾಗಿ ಪ್ರಭುಗಳು ದಯೆಗೆಡುವುದು ಬೇಡ ಎಂದು 
ಕಾಲಿಗೆರಗಿದಳು. ಆಗ ಅರಸನು ವಿಸ್ಮಯಚಿತ್ತನಾಗಿ ಅರಸಿಯರಿಗೆ ತನ್ನ ವಿಚಾರವನ್ನೆಲ್ಲ 
ತಿಳಿಸುತ್ತಿರಲು ಸೂರ್ಯೋದಯವಾಗಲು ಸಮಸ್ತ ಪರಿವಾರವನ್ನೂ ಬರಿಸಿ ಶಯ್ಕಾಗೃಹದ 
ನಾಗವೇದಿಕೆಯಲ್ಲಿ ಸುಭಾಷಿತವನ್ನು ಬರೆದವರು ಯಾರು ಎಂದು ತಿಳಿಸಿ ಎನ್ನಲು 





೨೧೬ ಕರ್ಣಾಟಕ ಹಂಚತಂತ್ರಂ 


ಬಿನ್ನಪಂಗೆಯ್ದುದುಮರಸನಾತನಂ ಕರೆದು ಕಟ್ಟುವಂಜರದೊಳ್‌ ನೀಂ ಬರೆದ ಗಾಹೆಯನೆಲ್ಲಿ 
ಕಲ್ಪೆಯೆಂದೊಡೆಮ್ಮ ತಂದೆ ಮಾಸಿರಿವಂತನಾಗಿಯುಂ ಪೊನ್ನೆಂಬ ಹೆಸರ ಚಿನ್ನಮನಿರಿಸದೆ 
ದಾನಧರ್ಮಂಗೆಯ್ದು ತನಗವಸಾನಕಾಲಮಪ್ಪುದುಮೆನ್ನಂ ಕರೆದು ಮಗನೆ, ನಿನಗೆ 
ಜೀವನೋಹಾಯಮೊಂದನರ್ಥಮಪ್ಪ ರತ್ಸಮಂ ಪುಸ್ತಕದೊಳ್‌ ಮಡಗಿಟ್ಟೆನೆಂದು ಪರಲೋಕಪಾಪ್ತನಾದಂ. 
ಬಟೆಕ್ಕೆ ನಾನಾ ಕವಳಿಗೆಯಂ ಬಿಟ್ಟು ನೋಡಿ ಪೆಅತೇನುಮಂ ಕಾಣದೆ ಗಾಹೆಯಂ ಕಂಡು 
ಪಾಠಮಂಗೆಯೆನೆಂದು ಬಿನ್ನಹಂಗೆಯ್ದೊಡರಸನಿಂತೆಂದಂ : ನಿಮ್ಮಯನನರ್ಥವಸ್ತುವೆಂದು ಹೇಟ್ಟುದೊಂದು 
ಸಂದೆಯಮಿಲ್ಲೆಂತೆಂದೊಡೆನ್ನ ಪ್ರಾಣೇಶ್ವರಿಯರಿರ್ವರುಂ ಸ್ತ್ರೀ ಪುರುಷರೂಪಧಾರಿಗಳಾಗಿ 
ನಿದ್ರೆಗೆಯ್ದಿರ್ದರನಾಂ ಕಂಡು ಬಾಳಂ ಕಿತ್ತೆತ್ತಿ ಪೊಯ್ಕಲದು ನಾಗವೇದಿಕೆಯಂ ತಾಗಿ ತಡೆಯೆ 
ೀಗಂ ನೋಡಿ ಬರೆದಿರ್ದ ಸುಭಾಷಿತಮಂ ಕಂಡು ಪರೀಕ್ಷಿಸುವ ಬುದ್ಧಿ ಪುಟ್ಟಿ 
ಪಟ್ಟಿರ್ದರನೆತ್ತುವುದುವುವರೆಟ್ಟಿತ್ತು ತತ್ತಸಂಚಮೆಲ್ಲಮಂ ಪೇಟ್‌ ಕೇಲ್ವೀ ಸುಭಾಷಿತದ ಪ್ರಸಾದದಿಂದೆನಗೆ 
ಸ್ತ್ರೀವಧೆಯುಂ ಯಶೋಹಾನಿಯುಮಾದುದಿಲ್ಲದಜೆಂ ರತ್ನಮೆಂಬುದು ಪಾಹಾಣವಿಶೇಷಮಪ್ಪುದದರ್ಕೆ 
ಬೆಲೆಯಿಡಲಕ್ಕುಮೀ ಸುಭಾಷಿತರತ್ವಕ್ಕೆ ಬೆಲೆಯಿಲ್ಲೆಂದು, 





ಅಹಿತಮದಭಂಜನಂ ವಿಬು 
ಧಹಿತಂ ಶ್ರೀ ಸಾಹಸಾಂಕನಜಿತಂಗಿತ್ತಂ 

ಮಹಿಪಂ ಸ್ಥಾಂಗಸ್ತ ಷ್ಟಕ 

ಸಹಿತಂ ಮಣಿಕನಕವಸ್ತುವಾಹನಚಯಮಂ ೨೬೩ 


ಶಯ್ಯಾಗೃಹದ ಕಾವಲಿನವರಲ್ಲಿ ಒಬ್ಬನಾದ ಹೊಸಮಾಣಿ ಬರೆದನು ಎಂದು ಬಿನ್ನವಿಸಿದರು. 
ಅರಸನು ಆತನನ್ನು ಕರೆದು ನಾಗವೇದಿಕೆಯಲ್ಲಿ ನೀನು ಬರೆದ ಗಾಹೆಯನ್ನು ಎಲ್ಲಿ ಕಲಿತೆ 
ಎಂದು ಕೇಳಿದನು. ಅದಕ್ಕೆ ಅವನು ನಮ್ಮ ತಂದೆ ಮಹಾ ಶ್ರೀಮಂತನಾಗಿದ್ದರೂ 
ಹೊನ್ನೆಂಬುದನ್ನು ಹೆಸರಿಗೂ ಇರಿಸದೆ ದಾನಧರ್ಮಗಳನ್ನು ಮಾಡಿ ತನಗೆ ಅವಸಾನ 
ಕಾಲವುಂಟಾಗಲು ನನ್ನನ್ನು ಕರೆದು, ಮಗನೇ, ನಿನಗೆ ಜೀವನೋಷಾಯವಾದ ಅನರ್ಫ್ಥವಾದ. 
ಒಂದು ರತ್ನವನ್ನು ಪುಸ್ತಕದಲ್ಲಿ ಮಡಗಿಟ್ಟಿರುವೆನೆಂದು ಪರಲೋಕವಾಸಿಯಾದನು. ಬಳಿಕ 
ನಾನು ಅದನ್ನು ಬಿಚ್ಚಿನೋಡಿ ಬೇರೇನನ್ನೂ ಕಾಣದೆ ಗಾಹೆಯನ್ನು ಕಂಡು ಪಾಠ ಮಾಡಿದೆನು 
ಎಂದು ಬಿನ್ನವಿಸಿದನು. ಅರಸನು ಹೀಗೆಂದನು : ನಿನ್ನ ತಂದೆ ಅನರ್ಫವಸ್ತು ಎಂದು 
ಹೇಳಿರುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ನನ್ನ ಅರಸಿಯರಿಬ್ಬರೂ ಸ್ತ್ರೀ 
ಪುರುಷರೂಪಧಾರಿಗಳಾಗಿ ನಿದ್ರಿಸುತ್ತಿದ್ದುದನ್ನು ನಾನು ಕಂಡು ಕತ್ತಿಯನ್ನು ಕಿತ್ತು ಎತ್ತಿ 
ಹೊಡೆಯಲು ಅದು ನಾಗವೇದಿಕೆಯನ್ನು ತಾಗಿ ನಾಟಲು ಮೇಲೆ ನೋಡಿ ಬರೆದಿದ್ದ 
ಸುಭಾಷಿತವನ್ನು ಕಂಡು ಪರೀಕ್ಷಿಸುವ ಬುದ್ಧಿ ಹುಟ್ಟಿ ಮಲಗಿದವರನ್ನು ಎಬ್ಬಿಸಲು ಅವರು 
ತಮ್ಮವಿಚಾರವನ್ನೆಲ್ಲ ತಿಳಿಸಲು ಕೇಳಿ ಈ ಸುಭಾಷಿತದ ಪ್ರಸಾದದಿಂದ ನನಗೆ ಸ್ತ್ರೀವಧೆಯೂ 
ಯಶೋಹಾನಿಯೂ ಆಗಲಿಲ್ಲ. ಅದರಿಂದ ರತ್ನವೆನ್ನುವುದು ಪಾಷಾಣ ವಿಶೇಷ 
ಮಾತ್ರವಾದುದುರಿಂದ ಅದಕ್ಕೆ ಬೆಲೆಗಟ್ಟಬಹುದು. ಈ ಸುಭಾಷಿತರತ್ಸಕ್ಕೆ ಬೆಲೆಗಟ್ಟುವುದು 
ಅಶಕ್ಕ ಎಂದು ೨೬೩. ಶತ್ರುಗಳ ಸೊಕ್ಕನ್ನು ಮುರಿದವನೂ, ಜ್ಞಾನಿಗಳಿಗೆ ಹಿತನೂ, 
ಶ್ರೀಸಾಹಸಾಂಕನೂ ಆದ ಅರಸನು ಅಜಿತನಿಗೆ ತಾನು ತೊಟ್ಟ ಆಭರಣಗಳ ಸಹಿತವಾಗಿ 


0 





ಪರೀಕ್ಷಾ ವ್ಯಾವರ್ಣನಂ ೨೧೭ 
ಅದಟೆಂ ಪ್ರತ್ಯಕ್ಷಂ ಕಂಡುದುದಂ ಪರೀಕ್ಷಿಸಲ್ವೇಡಿದುದು. ಧನದತ್ತಂಗನಿಮಿತ್ತಂ ಮುನಿಗಳ್‌ 
ಬಂದು ನಿಧಿಗಳಾಗಲರಿಯರೆತ್ತಾನುಮಪ್ಪೊಡಾತನ ಪೂರ್ವಜನದ ಸುಕೃತಂಗಳ್‌ ಮೂರ್ತಿಮತ್ತುಗಳಾಗಿ 
ಬಂದಾ ನೆವದೊಳೆ ನಿಧಿಗಳಾಗಿ ಪರಿಣಮಿಸಿದುವಕ್ಕುಂ. ಅದನಾತನಂ ಬೆಸಗೊಳ್ಳದೆ ಅಪರೀಕ್ಷಿತಂ 
ಮುಮುಕ್ತುಗಳಂ ಸಾಯೆ ಸದೆಬಡಿದನೀ ದುರಾತ್ರಂ. ಪ್ರತ್ಯಕ್ಷಂ ದೋಷಮಂ ಮಾಡಿದ ದುಷ್ಟನಿವಂಗೆ 
ತಕ್ಕುದಂ ಮಾಡಲ್ವೇಟ್ಕುಮೆಂದು ತಮೊಳಾಳೋಟಚಿಸಿಕೊಂಡಿಂತೆಂದರ್‌ : 
ಶ್ಲೋ ॥! ಗುರುರಾತ್ಮವತಾಂ ಶಾಸ್ತಾ ಶಾಸ್ತಾ ರಾಜಾ ದುರಾತನಾಂ 
ಅಂತಃಪ್ರಚ್ಛನ್ನಹಾಹಾನಾಂ ಶಾಸ್ತಾ ವೈವಸ್ಥತೋ ಯಮಃ Uowotl 
ಟೀ! ಬುದ್ಧಿಯುಳ್ಳರಂ ಗುರು ಶಿಕ್ಷಿಸುವಂ, ದುರಾತ್ಮರನರಸಂ ಶಿಕ್ಸಿಸುವಂ, ಪಾಪಿಗಳ 
ನಂತಕಂ ಶಿಕ್ಷಿಸುವಂ. ಎಂದು ಧರ್ಮಾಧಿಕರಣದವರ್‌ ದೋಹಾನುರೂಪದಂಡಮಂ ನಿರೂಪಿಸಿ 
'ದಂಡಧರಂಗೆ ಪೇಟ್ಲಿರ್‌. ಅದಣೆಂ ಮುಂಗುರಿ ಕೂಸಂ ಕೊಂದುದಂ ಪ್ರತ್ಯಕ್ಷಂ ಕಂಡೊಡಮದು 
ವಧಾಪ್ರಾಪ್ತನಲ್ಲಮದೆಂತೆನೆ : 
೫. ವೃದ್ಧಗೌತಮಿ 
ಸಿದ್ಧಾಂತತತ್ತ್ವದೇದಿ ಎ 
ಶುದ್ಧ ಸದಾಚಾರೆ ಚಾರುಗುಣಯುತೆ ಸಾಕ್ಷಾ 
ದುದ್ಧಿ ವಿವೇಕ ಮಹಾನಿಧಿ 
ಸದ್ಯರ್ಮಸುಮೂರ್ತಿ ವೃದ್ಧಗೌತಮಿಯೆಂಬಳ್‌ ೨೬೪ 
ಆ ಪರಮೇಶ್ವರಿಯ ಪಿರಿಯ ಮಗನನೊಂದು ಉರಗಂ ಕೊಂಡೊಡೆ ಅದನೊರ್ವ 
ನಿಷಾದಂ ಕಂಡು ಪಿಡಿದಡಸಿ ಕಟ್ಟ ಗೌತಮಿಯ ಮುಂದಿಕ್ಕಿ ನಿನ್ನಮಗನನೀ ಪನ್ನಗಂ ಕೊಂದುದಿದಂ 


ಮಣಿಕನಕ ವಸ್ತು ವಾಹನಾದಿಗಳನ್ನಿತ್ತು ಮನ್ನಿಸಿದನು. ವ॥! ಅದರಿಂದ ಪ್ರತ್ಯಕ್ಷವಾಗಿ 
ಕಂಡುದನ್ನೂ ಪರೀಕ್ಷಿಸಬೇಕು ಎಂದು ಹೇಳಿರುವುದು. ಧನದತ್ತನಿಗೆ ನಿಷ್ಕಾರಣವಾಗಿ 
ಮುನಿಗಳು ಬಂದು ನಿಧಿಯಾಗುವುದು ಅಸಾಧ್ಯ. ಏನೋ ಅವನ ಪೂರ್ವಜನ್ಮದ ಸುಕೃತಗಳು 
ಮೂರ್ತಿಮತ್ತಾಗಿ ಬಂದು ಆ ನೆಪದಲ್ಲಿ ನಿಧಿಗಳಾಗಿ ಪರಿಣಮಿಸಿರಬೇಕು. ಅದನ್ನು 
ಆತನೊಡನೆ ವಿಚಾರಿಸದೆ ಪರೀಕ್ಷಿಸದೆ ಸವಣರನ್ನು ಈ ದುರಾತ್ಮನು ಸಾಯೆ ಬಡಿದನು. 
ಪ್ರತ್ಯಕ್ಷವಾಗಿ ದೋಷವನ್ನು ಮಾಡಿದ ದುಷ್ಟನಾದ ಇವನಿಗೆ ಶಿಕ್ಷೆಯಾಗಬೇಕು ಎಂದು 
ಆಲೋಚಿಸಿ ಹೀಗೆಂದರು : ಶ್ಲೋ! ಬುದ್ಧಿಯುಳ್ಳವರನ್ನು ಗುರು ಶಿಕ್ಷಿಸುವನು ; ದುರಾತ್ಮರನ್ನು 
ಅರಸನು ಶಿಕ್ಷಿಸುವನು ; ಪಾಪಿಗಳನ್ನು ಅಂತಕನು ಶಿಕ್ಷಿಸುವನು ಎಂದು ಧರ್ಮಾಧಿಕರಣರು 
ದೋಷಾನುರೂಪವಾದ ಶಿಕ್ಷೆಯನ್ನು ವಿಧಿಸುವಂತೆ ದಂಡಧರನಿಗೆ ಹೇಳಿದರು. ಅದರಿಂದ 
ಮುಂಗುರಿ ಕೂಸನ್ನು ಕೊಂದುದನ್ನು ಪ್ರತ್ಯಕ್ಷವಾಗಿ ಕಂಡರೂ ಅದು ವಧ್ಯವಲ್ಲ. ೨೬೪. 
ಹೇಗೆಂದರೆ, ಸಿದ್ಧಾಂತತತ್ತ್ವವೇದಿಯೂ ವಿಶುದ್ಧ ಸದಾಚಾರೆಯೂ ಸುಂದರ 
ಗುಣಯುತೆಯೂ ಪ್ರತ್ಯಕ್ಷ ಬುದ್ಧಿ ವಿವೇಕಗಳ ಮಹಾನಿಧಿಯೂ ಸದ್ಧರ್ಮಮೂರ್ತಿಯೂ 
ಎನಿಸಿದ ವೃದ್ಧ ಗೌತಮಿಯೆಂಬವಳ ವ॥ ಹಿರಿಯ ಮಗನನ್ನು ಒಂದು ಸರ್ಪವು ಕಚ್ಚಲು 
ಅದನ್ನು ಕಂಡು ಒಬ್ಬ ಬೇಡನು ಅದನ್ನು ಹಿಡಿದು ಕಟ್ಟಿ ಗೌತಮಿಯ ಮುಂದೆ ಹಾಕಿ ನಿನ್ನ 
ಮಗನನ್ನು ಈ ಪನ್ನಗವು ಕಚ್ಚಿ ಕೊಂದಿತು. ಅದರಿಂದ ಇದನ್ನು ಕೊಲ್ಲುತ್ತೇನೆ ಎಂದು 





೨೧೮ ಕರ್ಣಾಟಕ ಪಂಚತಂತ್ರಂ 
ಕೊಂದಪೆನೆಂದು ಪಿರಿದಾಗ್ರಹಗೆಯ್ದುದುಮವಂಗೆ ಗೌತಮಿಯಿಂತೆಂದಳ್‌ : ಇದು ಕಾರಣಭೂತಮಲ್ಲದೆ. 
ನಿಮಿತ್ತಭೂತಮಲ್ವ ಅಂತುಮಲದೆ ಕ್ರುದ್ರಜಂತುವಪ್ಪುದಟಿಂ ಸ್ವಭಾವಸಿದ್ಧವಾದುದು, ವಧಪಾಪ್ಪನಲ್ಲೆಂದು 
ತನ್ನ ಮಗನಂ ಕೊಂದ ಸರ್ಪನಂ ಪ್ರತ್ಯಕ್ಷಂ ಕಂಡುಂ ಕೊಲಲಿತ್ತಳಿಲ್ಲ ನೀವಿದಅ ನಖಮಂ 
ಮುಖಮುಂ ರಕ್ತಮಾಗಿರ್ದವೆಂಬನಿತಜೊಳನೆಪರಾಧಿಯಂ ಪರಮೋಪಕಾದಿಯನೀ ಮುಂಗುರಿಯಂ. 
ಪರೀಕ್ಷಿಸದೆ ಕೊಂದು ಕಪ್ಪಂಗೆಯ್ದಿರ್‌ ಇನ್ನು ಹಶ್ಚಾತ್ತಾಪಮುಂ ವಿಪ್ರಲಾಪಮುಂ ಪ್ರಯೋಜನಮಿಲ್ಲ; 
ಇನ್ನುಸಿರದಿರಿಮೆಂದು ಪಾರ್ವನಂ ಸಂತೈಸಿ, ಮತ್ತಮಿಂತೆಂದಳ್‌ 
ದಶರಥನೆಂಬ ನರೇಂದ್ರಂ 
ವಿಶದಯಶಂ ಗಜಮೆಗೆತ್ತು ಯಪಿಪುತ್ರನುಮಂ 
ಶಿಶುವನಪರೀಕ್ಷಿತಂ ಕೊಂ 
ದು ಶಾಪಮಂ ಭೂಪನಾಗಳಲ್ಲಿಯೆ ಹಡೆದಂ ೨೬೫ 
ಅಂತುಮಲ್ಲದೆಯುಂ, 
ಜಸಮಂ ಧರ್ಮಮುಮಂ ಪಾ 
ಲಿಸುವೊಡಮಿಹಹರಮನೊಲ್ವಡಂ ತನ್ನಂ ರ 
ಕ್ಲಿಸುವೊಡಮಾರೈದು ಪರೀ 
ಕ್ಲಿಸುವುದು ಮನುಜಂ ಸಮಸ್ತಕಾರಸ್ಥಿತಿಯಂ ೨೬೬ 
ಇಹದೊಳ್‌ ದುರ್ಯಶಮಾಗದಂತು ಪರದೊಳ್‌ ಪಾಪಕ್ಕೆ ಪಕ್ಕಾಗದಂ 
ತು ಹಿತಾರ್ಥಂಗಳನೆಂತು ನೀತಿನಿಪುಣರ್‌ ಹೇಬ್ಪಂತೆ ಸಂತರ್‌ ಸಮಂ 
ತು ಹಿತಸ್ವಾಂತಗುಣೋಕ್ತಮಾಗೆ ಸುಪರೀಕ್ಷಾಕಾರೈಮಂ ಮಾಲ್ದುದಾ 
ತಹಿತಂ ತಾನಿದು ದುರ್ಗಸಿಂಹನ ಮತಂ ಲೋಕೋತ್ತರಂ ಧಾತ್ರಿಯೊಳ್‌ ೨೬೭ 


ಬಹಳ ಒತ್ತಾಯ ಪಡಿಸಲು ಅವನಿಗೆ ಗೌತಮಿ ಹೀಗೆಂದಳು: ಇದು ಕಾರಣಭೂತವಲ್ಲದೆ 
ನಿಮಿತ್ರಭೂತವಲ್ಲ ಅಲ್ಲದೆ ಕ್ಷುದ್ರಜಂತುವಾದುದರಿಂದ ಅದು ಆದರ ಸ್ವಭಾವಸಿದ್ದವಾದುದು. 
ಅದನ್ನು ಕೊಲ್ಲಬಾರದೆಂದು ಅವಳು ತನ್ನ ಮಗನನ್ನು ಕೊಂದ ಸರ್ಪವನ್ನು 
ಕಂಡರೂ ಅದನ್ನು ಕೊಲ್ಲಲು ಬಿಡಲಿಲ್ಲ. ನೀವು ಇದರ ಉಗುರುಗಳೂ ಮುಖವೂ 
ರಕ್ತವಾಗಿರುವಷ್ಟರಿಂದಲೇ ಅನಪರಾಧಿಯೂ, ಪರಮೋಪಕಾರಿಯೂ ಆದ ಈ 
ಮುಂಗುರಿಯನ್ನು ಪರೀಕ್ಷಿಸದೆ ಕೊಂದುಬಿಟ್ಟಿರಿ. ಇನ್ನು ಪಶ್ನಾತ್ತಾಪವೂ ವಿಪ್ರಲಾಪವೂ 
ಪ್ರಯೋಜನವಿಲ್ಲ; ಇನ್ನು ಸುಮನಿರಿ ಎಂದು ಪತಿಯನ್ನು ಸಂತೈಸಿ ಹೀಗೆಂದಳು: ೨೬೫. 
ಹಿಂದೆ ದಶರಥನೆಂಬ ಭೂಪನು ಯಷಿಪುತ್ರನನ್ನು ಆನೆಯೆಂದು ಭ್ರಮಿಸಿ ಕೊಂದು 
ಶಾಪಗ್ರಸ್ತನಾಗಲಿಲ್ಲವೇ ? ಅದರಿಂದ ೨೬೬. ಮನುಷ್ಯನು ಯಶಸ್ಸನ್ನೂ ಧರ್ಮವನ್ನೂ 
ಪಾಲಿಸುವುದಾದರೆ ಇಹಪರಗಳನ್ನು ಬಯಸುವುದಾದರೆ ಸಮಸ್ತಕಾರ್ಯಗಳನ್ನೂ ವಿಚಾರಿಸಿ 
ಪರೀಕ್ಷಿಸಿ ಕೈಕೊಳ್ಳಬೇಕು. ೨೬೭. ಇಹದಲ್ಲಿ ಅಪಕೀರ್ತಿ ತಟ್ಟದಂತೆ ಪರದಲ್ಲಿ ಪಾಪಕ್ಕೆ 
ಗುರಿಯಾಗದಂತೆ ನೀತಿನಿಪುಣರೂ ಸಂತರೂ ಹೇಳಿದಂತೆ ಲೋಕದಲ್ಲಿ ಪರೀಕ್ಷಿಸಿ 
ಕಾರ್ಯವನ್ನು ಮಾಡಬೇಕು. ಇದು ದುರ್ಗಸಿಂಹನ ಲೋಕೋತ್ತರವಾದ ಮತ. 











ಪರೀಕ್ಷಾ ವ್ಯಾವರ್ಣನಂ ೨೧೯ 
ರಕ್ಷಿಪೊಡಿಹಪರಸುಖಮನು 
ಪೇಕ್ಷಿಸದೆ ಸಮಸ್ತಕಾರಮಂ ಸತ್ತುರುಪಂ 
ದಕ್ಷತೆಯಿನೈದೆ ನೋಡಿ ಪ 
ರೀಕ್ಷಿಸುವುದು ದುರ್ಗಸಿಂಹಮತಮಂ ಹಿತಮಂ ೨೬೮ 
ಇದು ವಿನಮದಮರರಾಜ ಮೌಳಿಮಾಣಿಕ್ಕಮರೀಚಿಮಂಜರೀಪುಂಜರಂಜಿತ 
ಭಗವದ್ಧವಾನೀವಲ್ಲಭ ಚರಣಸರಸೀರುಹಹಟ್ಟರಣಂ ಶ್ರೀಮನಹಾಸಂಧಿವಿಗ್ರಶಿ ದುರ್ಗಸಿಂಹವಿರಚಿತಮಪ್ಪ 
ಪಂಚಿತಂತ್ರದೊಳ್‌ ಪರೀಕ್ಷಾವ್ಯಾವರ್ಣನಂ ದ್ವಿತೀಯತಂತ್ರಂ ಸಮಾಪ್ತಂ. 


೨೬೮. ಇಹಪರಸುಖವನ್ನು ರಕ್ಷಿಸುವುದಾದರೆ ಸಮಸ್ತ ಕಾರ್ಯವನ್ನು ಉಪೇಕ್ಷಿಸದೆ 
ಸತ್ತುರುಷನಾದವನು ದಕ್ಷತೆಯಿಂದ ಚೆನ್ನಾಗಿ ನೋಡಿ ಪರೀಕ್ಷಿಸುವುದು. ಇದು ಹಿತವಾದ 
ದುರ್ಗಸಿಂಹನ ಅಭಿಪ್ರಾಯ. ವ॥। ಇದು ವಿನಮದಮರರಾಜ ಮೌಳಿ ಮಾಣಿಕ್ಯ ಮರೀಚಿ 
ಮಂಜರೀ ಪುಂಜರಂಜಿತ ಭಗವದ್ಭವಾನೀವಲ್ಲಭಚರಣಸ।! ಸೀರುಹಷಟ್ಟರಣ 
ಶ್ರೀಮನಹಾಸಂಧಿವಿಗ್ರಹಿ ದುರ್ಗಸಿಂಹವಿರಚಿತವಾದ ಪಂಚತಂತ್ರದಲ್ಲಿ 
ಪರೀಕ್ಷಾವ್ಯಾವರ್ಣನಂ ಎಂಬ ದ್ವಿತೀಯತಂತ್ರ ಸಮಾಪ್ತಿಯಾಯಿತು. 





ವಿಶ್ವಾಸಪ್ರಕರಣಂ ತೃತೀಯತಂತ್ರಂ 


ಶ್ರೀ ಸುದತಿಗಮಖಳೆಧರಾ 
ಶ್ರೀ ಸುದತಿಗಮಧಿಪನಪ್ಪ ಬಗೆಯುಳ್ಳೊಡೆ ಎ- 
ಶ್ವಾಸಮನೆ ಮಾಜ ವಸುಧಾ- 
ಧೀಶಂ ಗೆಲ್ಲಹಿತಜನಮನನುನಯದಿಂದಂ ೨೬೯ 
ಅದಲಿಂ ವಾಕ್ಸಿ ಲೀಲಾ 
ಸದನಂ ವಿಶ್ವಾಸಮೆಂಬ ತಂತ್ರಮನಸುಪೃ- 
ನದಹರಮಂ ಹೇಲ್ಲುಂ ಸುಕ- 
ವಿ ದುರ್ಗಸಿಂಹಂ ನಯಾಗಮಜ್ಯರ ಮತದಿಂ ೨೭೦ 
ಶ್ಲೋ ನ ವಿಶ್ವಸೇತ್‌ ಪೂರ್ವ ವಿರೋಧಿತಸ್ಯ ಶತ್ರೋರ್ಹಿ ಮಿತ್ರತ್ವಮುಹಾಗತಸ್ಯ 
ದಗ್ಗಾಂ ಗುಹಾಂ ಪಶ್ಶ ಉಲೂಕ ಪೂರ್ಣಾಂ ಕಾಕಪ್ರಣೀತೇನಹುತಾಶನೇನ ೧೪೧! 
ಟೀ! ಪೂರ್ವದಲ್ಲಿ ವಿರೋಧವಂ ಮಾಡಿದಂತಪ್ಪ ಶತುವನು ವಿಶ್ವಾಸಿಸಲಾಗದು. ಅದು 
ಹೇಗೆಂದೊಡೆ, ಗೂಗೆಗಳ್‌ ತುಂಬರ್ದ ಗುಹೆಯನು ಕಾಗೆಗಳ್‌ ಸುಟ್ಟವಪ್ಪುದೇ ಕಾರಣಮಾಗಿ ಈ 
ಕಥಾಪ್ರಪಂಚಮೆಂತೆಂದೊಡೆ ; 


೧. ಗೂಗೆಗಳ್‌ ತುಂಬಿರ್ದ ಗುಹೆಯಂ ಕಾಗೆಗಳ್‌ ಸುಟ್ಟ ಕಥೆ 


ಅನೇಕಾಕಾರಮಹಾಮಹೀರುಹಷಂಡಮಂಡಿತಮಪ್ಪ ಕಾಂತಾರಾಂತರಾಳದೊಳನೂನವಿಶಾಲ 
ಪತ್ರಚ್ಛತ್ರನಿರಾಕೃತದಿವಸಕರಪ್ರಕಾಶಮುಮಮೃತಕಿರಣಬಿಂಬಾಯಮಾನಶೀತಳಚ್ಛಾಯಾಪರಿಪೀಠತ 
ಪಥಿಕಜನಶ್ರಮಜನಿತ ಸ್ವೇದಬಿಂದುಸಂದೋಹಮುಮಪ್ಪ ವಟವಿಟಪಿಯೆ ತನಗೆ ರಾಜಧಾನಿಯಾಗೆ, 


೨೬೯. ಐಶ್ವರ್ಯಕ್ಕೂ ರಾಜ್ಯಕ್ಕೂ ಅಧಿಪತಿಯಾಗಬೇಕೆಂಬ ಅಪೇಕ್ಷೆಯಿದ್ದಲ್ಲಿ 
ವೈರಿಗಳನ್ನು ವಿಶ್ವಾಸದಿಂದ ನೋಡಿ ಗೆಲ್ಲತಕ್ಕದ್ದು. ೨೭೦. ಅದರಿಂದ ದುರ್ಗಸಿಂಹನೆಂಬ 
ಕವಿ ವೈರಿಗಳ ಸೊಕ್ಕನ್ನು ಮುರಿಯುವ ವಿಶ್ವಾಸವೆಂಬ ತಂತ್ರವನ್ನು ನೀತಿಶಾಸ್ತ್ರವಿದರ 
ಅಭಿಮತದಿಂದ ಹೇಳುವನು : ಶ್ಲೋ! ಪೂರ್ವದಲ್ಲಿ ವಿರೋಧವನ್ನು ಮಾಡಿದಂಥ 
ಶತ್ರುವನ್ನು ವಿಶ್ವಾಸಿಸಬಾರದು. ಗೂಗೆಗಳು ತುಂಬಿದ್ದ ಗುಹೆಯನ್ನು ಕಾಗೆಗಳು 
ಸುಟ್ಟುಬಿಡಲಿಲ್ಲವೇ? 

ವ॥। ಅನೇಕ ರೀತಿಯ ಮರಗಳಿಂದಲೂ ಸೂರ್ಯನ ಬಿಸಿಲು ಬೀಳದ ಚಂದ್ರನ 
ಬೆಳಕಿನಂಥ ತಂಪಾದ ನೆರಳುಳ್ಳ ವಟವೃಕ್ಷವೇ ತನ್ನ ರಾಜಧಾನಿಯೆನಿಸಿಕೊಂಡು ೨೭೧. 
ಕಾಕಾವೃಂದಾರಕಪತಿಯೆನಿಸಿದ ಕಾಗೆಯೊಂದು ವಾಸಮಾಡಿಕೊಂಡಿತ್ತು. ಆ ವನದಲ್ಲಿ 
ಶತ್ರುಗಳನ್ನು ಅಡಗಿಸಿದ ಕೀರ್ತಿಶಾಲಿಯೂ, ಶ್ರೇಷ್ಠರೂ ಶುದ್ಧರೂ ಆದ ಮಂತ್ರಿಸಮೂಹ 
ದಿಂದ ಕೂಡಿದವನೂ, ಉತ್ತಮ ಗೂಢಚಾರರಿಂದ ಕೂಡಿದವನೂ ಸನಿತ್ರರ 
ಕಾರ್ಯಸಹಾಯವುಳ್ಳವನೂ ಶ್ರೇಷ್ಠವಾದ ಕಾಗೆಗಳ ಸಮೂಹಕ್ಕೆ ಒಡೆಯನೂ ಮೇಘವರ್ಣ 
ಎಂಬ ಹೆಸರಿನವನೂ ಮಳೆಗಾಲದ ಮೋಡದ ಬಣ್ಣದವನೂ ಪಕ್ಷಿಸಮೂಹದ 


ವಿಶ್ವಾಸ ಪ್ರಕರಣಂ ಎ೨೧ 
ಶಮಿತಾರಾತಿಪ್ರಭಾವಂ ಪರಿಜನಸಹಿತಂ ರಾಗದಿಂದಿರ್ಪನತ್ಕು- 
ತ್ತಮ ಶುದ್ಧಾಮಾತ್ಮವರ್ಗಂ ವರಚರನಿಚಯಂ ಗುಪ್ತಮಂತುಂ ಸುಮಿತ್ರೋ- 
ದೃಮನುದ್ಯುತ್ಕಾಕವೃಂದಾರಕಪತಿ ಹೆಸರಿಂ ಮೇಘವರ್ಣಂ ಷಯೋದಾ- 
ಗಮ ಶುಂಭನ್ಯೇಘವರ್ಣಂ ಖಗಗಣಗಣಿಕಾವ್ರಾತಸಂಗೀತವರ್ಣಂ ೨೭೧ 


ಮತ್ತಮಾ ಬನದುತ್ತರದಿಗ್ಗಾಗದೊಳೊಂದು ಯೋಜನ ಪ್ರಮಾಣಾಂತರದೊಳಂಜನಗಿರಿಯೆಂಬ 
ಪರ್ವತಮುಂಟು. ಅದರ ನಿತಂಬಪ್ರದೇಶದೊಳ್‌ ಪಲವುಂ ಗಹ್ವರಂಗಳೊಳವು. ಅಲ್ವಿ 


ಅರಿಮರ್ದನನೆಂಬನುಳೂ 

ಕರಾಜನಿರ್ಪಂ ಸಮಸ್ತ ಪರಿವಾರಜನಂ- 

ಬೆರಸನುಪಮಪ್ರತಾಪಂ 

ಗುರುತರಸತ್ತಂ ಮಹಾಗುಹಾಭ್ಯಂತರದೊಳ್‌ ೨೭೨ 

ಅಂತಾತನೊಂದು ದಿವಸಂ ಪಲವುಂ ಕಾಗೆಗಳ್‌ ನೆರೆದು ಕರೆವ ಸರಮನಾಲಿಸಿ ಕೇಳ್ತಾ 

ಪೊರ್ವವೈರಮಂ ನೆನೆದೀ ಕಾಕಬಲಂಗಳನಿಂದು ಕೊಂದಲ್ಲದೆ ಮಾಣೆನೆಂದು ನಿಜಪ್ರಧಾನಸೇನಾಧಿಪರಪ್ಪ 
ಕೌಶಿಕಬಲಂಗಳನೊಂದು ಮಾಡಿಕೊಂಡು ನಡುವಿರುಳ್‌ ಪೊಜಮಟ್ಟು ಸಕಲಕಾಕಾಧೀಶ್ವರನಪ್ಪ 
ಮೇಘವರ್ಣನಿರ್ದ ಮಹಾವಟವಿಟಪಿಯಂ ಸುತ್ತಿಮುತ್ತಿ ಮಅಕಿದೊಅಗಿರ್ದು ಕಾಕಬಲಮೆಲ್ಲಮಂ 
ಬಟೆಕೆಯ್ದು ಪೇಟ್‌ ಪೆಸರಿಲ್ಲದೆ ಕೊಂದಾಕ್ಷಣದೊಳೆ ನಿಜನಿವಾಸಕ್ಕೆ ಮಗುಲ್ಲಂ. ಅನ್ನೆಗಮೊಂದು 
ವಾಯಸಂ ನಿಜಸ್ಥಾಮಿಯಪ್ಪ ಮೇಘವರ್ಣನಲ್ಲಿಗೆ ಬಂದು 

ಬಲಬಲಮನುಣದೆ ಕೌಶಿಕ 

ಬಲಮದಿರದಿದಿರ್ಚಿ ಕೊಲ್ವ ತೆಅದಿಂದುದ್ಯ- 

ದ್ವಲಬಲಮನುಣದೆ ಕೌಶಿಕ 

ಬಲಮದಿರದಿದಿರ್ಚಿ ಕೊಂದು ಪೋದತ್ತೀಗಳ್‌ ೨೭೩ 


ಗಣಿಕೆಯರಿಂದ ಕೂಡಿದವನೂ ಸಂಗೀತಜ್ಞನೂ ಆಗಿ ಇದ್ದನು. ವ॥। ಅಲ್ಲದೆ ಆ ವನದ 
ಉತ್ತರಭಾಗದಿಂದ ಒಂದ ಯೋಜನದ ದೂರದಲ್ಲಿ ಅಂಜನಗಿರಿ ಎಂಬ ಪರ್ವತವಿತ್ತು. 
ನಲ್ಲಿ ಹಲವು ಗುಹೆಗಳಿದ್ದುವು. ಅಲ್ಲಿ ೨೭.೨. ಅರಿಮರ್ದನನೆಂಬ ಗೂಗೆಗಳ 
'ಜನಿದ್ದನು. ಅವನು ಸಮಸ್ತ ಪರಿವಾರಜನರಿಂದ ಕೂಡಿದವನೂ ಅಸಮಾನ್ಯ 
ಪರಾಕ್ರಮಿಯೂ ಮಹಾಬಲಶಾಲಿಯೂ ಆಗಿ ಒಂದು ದೊಡ್ಡ ಗುಹೆಯೊಳಗೆ ಇದ್ದನು. 
ವ॥। ಹಾಗೆ ಅವನು ಒಂದು ದಿವಸ ಹಲವು ಕಾಗೆಗಳು ಸೇರಿ ಕರೆಯುತ್ತಿದ್ದ ಸ್ವರವನ್ನು 
ಕೇಳಿ ಪೂರ್ವವೈರವನ್ನು ನೆನೆದು ಈ ಕಾಕಸೈನ್ಯವನ್ನಿಂದು ಕೊಂದಲ್ಲದೆ ಬಿಡೆನು ಎಂದು 
ತನ್ನ ಪ್ರಧಾನಸೇನಾಪತಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಅರ್ಧರಾತ್ರಿಯಲ್ಲಿ ಹೊರಹೊರಟು 
ಸಕಲಕಾಕಾಧೀಶ್ವರನಾದ ಮೇಘವರ್ಣನಿದ್ದ ಮಹಾವಟವೃಕ್ಷವನ್ನು ಸುತ್ತಿಮುತ್ತಿ ನಿದ್ರಿಸಿದ್ದ 
ಕಾಗೆಬಲವನ್ನೆಲ್ಲವನ್ನೂ ಬರಿದುಗೈದು ಹೇಳಹೆಸರಿಲ್ಲದಂತೆ ಕೊಂದು ಆಕ್ಷಣವೇ ತನ್ನ ಮ ಮನಗೆ 
ಮರಳಿದನು. ಅಷ್ಟರಲ್ಲಿ ಒಂದು ಕಾಗೆಯು ತನ್ನ ಒಡೆಯನಾದ ಮೇಘವರ್ಣನ ಬಳಿಗೆ 
ಬಂದು ೨೭೩. ಗೂಗಗಳ ಸೈನ್ಯವು ನಮ್ಮ ಸೈನ್ಯವನ್ನು ಕೊಂದು ಹೋಯಿತು ಎಂದು 





೨೨೨ ಕರ್ಣಾಟಕ ಪಂಚತಂತ್ರಂ 
ಎಂದು ಬಿನ್ನಪಂಗೆಯ್ವುದುಮಿನಿಸಾನುಂ ಬೇಗದಿಂ, 

ಕುಮುದವನಶ್ರೀಕಾಂತಿಯು- 

ಮಮೃತಕರದ್ಯುತಿಯುಮುಡುಗಣದ್ಯೋತಿಯುವು- 

ಸ್ತಮಿಸೆ ಜಗನ್ನುತನುದಯಾ- 

ದ್ರಿಮಸ್ತಕಸ್ವಲಮನೇಚದಂ ದಿವಸಕರಂ ೨೭೪ 
ಅಂತಾದಿತ್ಕೋದಯಮಾಗಲೊಡಂ ಮೇಘವರ್ಣನೆರ್ದು ಕಾಕಬಲರುಧಿರಾರುಣೇಭೂತಮಾಗಿರ್ದ 
ಸಮರಾಂಗಣಮುಮನುಲೂಕನಿಕರ ಸೂಚೀಮುಖಚಂಚುಚರಣಪಕ್ಟಘಾತಕ್ಕದಿರದಿದಿರಾಂತು ಕಾದಿ 
ಸತ್ತ ವಾಯಸವೀರನಿಕಾಯಮುಮನಲ್ಲಿಯೆ ನೊಂದು ಬಸವಟೆದಿರ್ದ ಬಲಿಭುಗ್ಗಲಪ್ರಧಾನರಂ ಕಂಡು 
ಬೆಆಗಾಗಿರ್ದ ವಾಯಸಾಧೀಶ್ವರನಲ್ಲಿಗೆ ಕೆಲವು ವಾಯಸಂಗಳ್‌ ಬಿಚೆತೋಡಿ ಕಾಡೊಳ್ಳೂಡಿರ್ದುವೆಲ್ಲಂ 
ಬಂದು ದೇವಾ, ನಾವಿರುಳಿನ ಕಾಳೆಗಕ್ಕಲ್ಪೆವು; ಅಂತುಮಲ್ಲದೆ ನಮ್ಮ ಬಲಮುಮಂ ಪಗೆವರ 
ಬಲಮುಮನಚಜೆಯದೆ ಹೆಅದೆಗೆದಿರ್ದೆವು. ಇನ್ನಾವುದು ಬೆಸನೆಂದು ಬಿನ್ನಪಂಗೆಯ್ಕೆ 
ಮೇಘವರ್ಣನಿಂತೆಂದಂ : ಇಲ್ಲಿ ನೊಂದವರುಮಂ ವೃದ್ಧರುಮಂ ಸ್ತ್ರೀ ಬಾಲಕರುಮನುಯ್ವೊಂದು 
ಮರ್ಗಸ್ಥಾನದೊಳಿರಿಸಿ ಬಚಿಕ್ಕೆ ತಕ್ಕುವಂ ನೆಗಬ್ಬಮೆಂದು ತನಗನ್ಹಯಾಗತರುಂ ಚತುರುಪಧಾವಿಶುದ್ದರುಂ 
ನಯಶಾಸ್ತ್ರವಿದಗ್ಗರುಮಷ್ಪ ಉದ್ದೀಪಿ, ಆದೀಪಿ, ಪ್ರದೀಷಿ, ಸಂದೀಪಿ, ಚಿರಂಜೀವಿ ಎಂಬ ಐವರ್‌ 
ಮಂತ್ರಿಗಳಂ ಬರಿಸಿ ಮೇಘವರ್ಣಂ ಈ ಪ್ರಘಟ್ಟನಕ್ಕೇಗೆಯ್ವಮೆಂದು ಪೇಟ್‌ ಮಂತ್ರಿಗಳಿಂತೆಂದರ್‌: 

ನಿಮ್ಮಡಿ ನಿಮುತ್ತುಕತೆಯಿ- 

ನೆಮ್ಮಂ ಬೆಸಗೊಳ್ಳುದುಂ ಕರಂ ರಭಸದೆ ನಾ- 

ವು ಮುನ್ನಮೆ ಬಿನ್ನವಿಸುವು- 

ದುಮಾರ್ಗಮಿದಲ್ಲು ನಾಡೆ ನೀತಿಎರುದ್ಧಂ ೨೭೫ 


ತಿಳಿಸಿತು. ೨೭೪. ವ॥। ಅಷ್ಟರಲ್ಲಿ ಸೂರ್ಯೋದಯವಾಗಲು ಮೇಘವರ್ಣನು ಎದ್ದು 
ಕಾಗೆಗಳ ಸೈನ್ಯದ ರಕ್ತಪ್ರವಾಹದಿಂದ ಕೆಂಪಾದ ಸಮರಾಂಗಣವನ್ನೂ ಗೂಗೆಗಳೊಡನೆ 
ಕಾದಾಡಿ ಮುಡಿದ ವಾಯುಸವೀರನಿಕಾಯವನ್ನೂ ನೊಂದು ಬಸವಳಿದ 
ವಾಯಸಪ್ರಧಾನರನ್ನೂ ಕಂಡು ಬೆರಗಾಗಿದ್ದ ವಾಯಸಾಧೀಶ್ವರನಲ್ಲಿಗೆ ಕೆಲವು ವಾಯಸಗಳು 
ಬಂದು ಬಿನ್ನವಿಸಿಕೊಂಡವು : ದೇವಾ ! ನಾವು ರಾತ್ರಿಯ ಯುದ್ಧಕ್ಕೆ ಅಶಕ್ತರು. ಅಲ್ಲದೆ, 
ನಮ್ಮ ಬಲ ಯಾವುದು ವೈರಿಬಲ ಯಾವುದು ಎಂದು ತಿಳಿಯದೆ ಸೋತೆವು. ಇನ್ನು 
ಮುಂದೆ ಏನಪ್ಪಣೆ ? ಅದಕ್ಕೆ ಮೇಘವರ್ಣನು ಹೀಗೆಂದನು : ಇಲ್ಲಿ ನೊಂದವರನ್ನೂ 
ವೃದ್ಧರನ್ನೂ ಸ್ತ್ರೀ ಬಾಲಕರನ್ನೂ ಒಯ್ದು ಒಂದು ದುರ್ಗದಲ್ಲಿರಿಸಿ ಬಳಿಕ ತಕ್ಕ ಕಾರ್ಯವನ್ನು 
ಮಾಡೋಣ ಎಂದು ತನಗಿಂತ ಹಿರಿಯರೂ ಚತುರುಪಧಾವಿಶುದ್ಧರೂ ನೀತಿಶಾಸ್ತ್ರವಿದರೂ 
ಆದ ಉದ್ದೀಪಿ, ಆದೀಪಿ, ಪ್ರದೀಪಿ, ಸಂದೀಪಿ, ಚಿರಂಜೀವಿ, ಎಂಬ ಐವರು 
ಮಂತ್ರಿಗಳನ್ನು ಬರಿಸಿಕೊಂಡು ಮೇಘವರ್ಣನು ಈ ಯುದ್ಧದಲ್ಲಿ ಏನು ಮಾಡೋಣವೆಂದು 
ಕೇಳಲು ಮಂತ್ರಿಗಳು ಹೀಗೆಂದರು : ೨೭೫. ದೇವಾ ! ನೀವು ಉತ್ಸಾಹದಿಂದ ನಮನ್ನು 
ಕೇಳುವುದೂ ನಾವೂ ನೀವು ಕೇಳುವ ಮೊದಲೇ ಹೇಳುವುದೂ ಸರಿಯಾದ ಮಾರ್ಗವಲ್ಲ, 


ವಿಶ್ವಾಸ ಪ್ರಕರಣಂ ೨೨೩ 
ಅದೆಂತೆನೆ : ವಾಕ್ಕ ॥॥ ಮಂತ್ರ ನಿಸ್ರಾವಃ ಕಾರ್ಯಂ ವಿನಾಶಯತಿ 
ಸರ್ವದ್ವಾರೇಭ್ಕೋ ಮಂತ್ರೋ ರಕ್ಷಿತವ್ಯ lov. 

ಟೀ! ಮಂತ್ರವು ಹೊಅಪಟ್ಟಲ್ಲಿ ಕಾರ್ಯವು ಕಿಡುವುದು; ಅದು ಕಾರಣಮದು ಎಲ್ಲಾ ಕಡೆಯಿಂದಲೂ 
ಗೋಪ್ಯವಾಗಿ ರಕ್ಷಿಸಲ್ಪಡತಕ್ಕುದು ಎಂಬ ನಯಮಂ ಪಿಡಿದರಸುಗಳಾಳೋಚನಕಾಲದೊಳ್‌ ನಿಸ್ತಂಭಮುಂ 
ನಿರ್ಗವಾಕ್ಷಮುಂ ನಿಶ್ಚಿದ್ರಭಿತ್ರಿಯುಂ ನಿರಾಶ್ರಯಮುಂ ಶುಕಶಾರಿಕಾದಿ ಶಕುನಿಕುಳವಿಕಳಮುಮಪ್ಪ 
ಮಂತ್ರಶಾಲೆಯೊಳ್‌ ಮಂತ್ರಿಗಳುಂ ತಾನುಂ ನಿಶ್ಚಿಂಮಿರ್ದಾಳೋಚಿಸುವರದಚಿಂದಿಂತಪ್ಪವಸರದೊಳ್‌ 
ಮಂತಣಮುಚಿತಮಲ್ಲೆಂಬುದುಂ ಮೇಘವರ್ಣಂ ನಿಜಾನುಗತಮಪ್ಪ ವಾಯಸಸಮುದಾಯಮಂ 
ಪೋಗಟ್ವೇಟ್ದು ಬಟೆಕ್ಕೆ ಮಂತ್ರಿಮಂಡಲಕ್ಕಿಂತೆಂದಂ : 

ಅಗಣಿತಮೆನಿಪ್ಪ ಮಚ್ಚೌ- 

ರೈಗರ್ವಮಂ ನಿಮ್ಮ ಮಂತ್ರಶಕ್ತಿಯನಿನಿಸಂ 

ಬಗೆಯದರಿಮರ್ದನಂ ಕಾ- 

ಗೆಗಳಂ ತವೆ ಕೊಂದನಿಲ್ಲಿಗಾವುದು ಕಜ್ಜಂ ೨೭೬ 
ಎಂಬುದುಂ ಮಂತ್ರಿಮಂಡಲಮುಖ್ಯನಪ್ಪ ಉದ್ದೀಪಿಯಿಂತೆಂದಂ : ನಿಮಿ, 

ವಾಕ್ಕಂ !! ಬಲವತಾವಷ್ಟಬ್ಬಸ್ಯ ವಿದೇಶಗಮನಂ ತದನುಪ್ರವೇಶೋ ವಾ 11೧೪೩! 


ಟೀ॥! ಬಲಿಷ್ಠನಾದ ಶತ್ರುವಿಂ ಪಿಡಿಯಲ್ಪಟ್ಟವನು ಆ ಶತ್ರುವನೊಳೆಪೊಕ್ಕು ಬಾಟ್ದುದು 
ಅಲ್ಲದಾಗಳ್‌ ವಿದೇಶಗಮನಂಗೆಯ್ಬುದು ಎಂಬ ನಯಮಂ ಪಿಡಿದು ಕೌಶಿಕಾಧೀಶನೊಳ್‌ ಪೊಕ್ಕು 
ಬಾಟ್ವುದುಮಲ್ಲದಾಗಳ್‌ ವಿದೇಶಗಮನಂಗೆಯ್ದುದುಮಲ್ಲದೆ ನಾಮೀಯವಸ್ಥೆಯೊಳ್‌ ಹೆಅತು 
ಕಜ್ಜಮನಾಳೋಚಿಸಿ ನೆ್ಕೆಯಲುಂ ನಿತ್ತರಿಸಲುಮಜೆಯವೆಂಬುದುಂ ಕೇಳ್ದು ಪ್ರದೀಪಿಯೆಂಬ 
ಮಂತ್ರಿಯಿಂತೆಂದಂ : ಈತಂ ಹೇಟ್ದ ತದನುಪ್ರವೇಶಕ್ಕಂ ವಿದೇಶಗಮನಕ್ಕಂ ದೋಷಮುಂಟದೆಂತೆನೆ: 


ಇದು ನೀತಿವಿರುದ್ಧವಾದುದು. ವಾ1। ಮಂತ್ರ ಬಹಿರಂಗವಾದಲ್ಲಿ ಕಾರ್ಯವು 
ಬಿಟ್ಟುಹೋಗುವುದು. ಅದರಿಂದ ಎಲ್ಲಾ ಕಡೆಯಿಂದಲೂ ಅದನ್ನು ಗೋಪ್ಯವಾಗಿ 
ರಕ್ಷಿಸತಕ್ಕದ್ದು, ವ! ಅರಸರು ಆಲೋಚನಕಾಲದಲ್ಲಿ ನಿಸ್ತಂಭವೂ ನಿರ್ಗವಾಕ್ಷವೂ 
ನಿಶ್ಚಿದ್ರಭಿತ್ತಿಯೂ, ನಿರಾಶ್ರಯವೂ, ಶುಕಶಾರಿಕಾದಿ ಶಕುನಿಕುಲವಿಕಲವೂ ಆದ ಮಂತ್ರಶಾಲೆ 
ಯಲ್ಲಿ ಮಂತ್ರಿಗಳೂ ತಾವೂ ನಿಶ್ಚಿಂತರಾಗಿದ್ದು ಆಲೋಚಿಸುವರು. ಅದರಿಂದ ಇಂಥ 
ಸಂದರ್ಭದಲ್ಲಿ ಮಂತ್ರಾಲೋಚನೆ ಉಚಿತವಲ್ಲ. ಅದಕ್ಕೆ ಮೇಘವರ್ಣನು ತನ್ನ ಪರಿವಾರದ 
ವಾಯಸಸಮುದಾಯವನ್ನು ಹೋಗಲು ಹೇಳಿ ಬಳಿಕ ಮಂತ್ರಿಮಂಡಲಕ್ಕೆ ಹೀಗೆಂದನು : 
೨೭೬. ಅಗಾಧವಾದ ನನ್ನ ಶೌರ್ಯವನ್ನೂ ನಿಮ್ಮ ಮಂತ್ರಶಕ್ತಿಯನ್ನೂ ಬಗೆಯದೆ ನಮ್ಮ 
ವೈರಿ ಕಾಗೆಗಳನ್ನು ಕೊಂದನು. ಇದಕ್ಕೇನು ಉಪಾಯ ? ವ॥ ಆಗ ಮಂತ್ರಿಮಂಡಲದಲ್ಲಿ 
ಮುಖ್ಯನಾದ ಉದ್ದೀಪಿಯು ಹೀಗೆಂದನು : ದೇವಾ ! ವಾ ಬಲಿಷ್ಠನಾದ ಶತ್ರುವಿನಿಂದ 
ಬಂಧಿತನಾದವನು ಆ ಶತ್ರುವಿನ ಒಳಹೊಕ್ಕು ಬಾಳಬೇಕು; ಅಲ್ಲದಿದ್ದಲ್ಲಿ ವಿದೇಶಗಮನ 
ಮಾಡತಕ್ಕದ್ದು. ವ॥ ನಾವು ಈ ಅವಸ್ಥೆಯಲ್ಲಿ ಬೇರೇನನ್ನೂ ಮಾಡಲರಿಯವು. ಆಗ 
ಪ್ರದೀಪಿಯೆಂಬ ಮಂತ್ರಿ ಹೀಗೆಂದನು: ಈತ ಹೇಳಿದ ತದನುಪ್ರವೇಶಕ್ಕೂ, 
ವಿದೇಶಗಮನಕ್ಕೂ ದೋಷವುಂಟು. ತದನುಪ್ರವೇಶಮಾಡಿದೆವಾದರೆ ಬದ್ಧರೋಷಿಯೂ 





೨೨೪ ಕರ್ಣಾಟಕ ಪಂಚತಂತ್ರಂ 
ತದನುಪುವೇಶಂಗೈದೆವಪ್ಪೊಡೆ ಬದ್ಮರೋಷಿಯುಂ ಯುದ್ಧಾಭಿಲಾಪಿಯುಮಕಾರಣದ್ದೇಷಿಯುಮುಪ್ಪ 
ಪಗೆವನ ಮನೆಯಂ ಬಗೆಗೆಟ್ಟು ಪೊಕ್ಕಂದು ಸಾವಕ್ಕುಂ ಮೇಣ್‌ ಸಂಗರಮಕ್ಕುಂ. 
ವಿದೇಶಗಮನಂಗೆಯ್ದೆವಪ್ಪೂಡೆ ಕೌಶಿಕಂಗಳೆಲ್ಲಿಯುಮೊಳವು. ಅಲ್ಲಿರ್ದುವು ನಮ್ಮ ಬಂದ ಕಾರಣಮಂ 
ಬೇಗಮಾರೈದು ಪರಿಡರಿಮರ್ದನಂಗೆ ಪೇಟಿಕ್ಟೊಡಾತನೀಯಂದದೊಳಿರುಳ್‌ ಬಂದು ಮುತ್ತದೆ 
ಮಾಣನದಲೆಂದಿದು ನಯವಲ್ಲ ನಮ್ಮ ಬಲದೊಳ್‌ ಭೀತರಲ್ಲದ ದೂತರನಟ್ಟಿ ಕೌಶಿಕಂಗಳ 
ಬರವನಲಿದಾಗಳೆ ಪರೆದುಪೋಷಂ. ಅವು ಬಾರದ ಪಕ್ಸಮಿಲ್ಲಿರ್ದು ಸಹಾಯಾದಿ ಸಾಧನೋಪಾಯಂಗಳಂ 
ಮಾಡುತ್ತುಂ ದೇಶಕಾಲಂಗಳಂ ನೋಡುತ್ತಮಿರ್ದು ಬಚಿಕದರ್ಕೆ ತಕ್ಕುದಂ ನೆಗಟ್ಟಮೆಂಬುದುಂ 
ಮೇಘವರ್ಣನಾದೀಪಿಯೆಂಬ ಮಂತ್ರಿಯನಿಂತೆಂದಂ ; ಈಯಪಾಯಕ್ಕುಪಾಯಮಾವುದುಮಂ 
ಕಂಡಿರಪ್ಪೊಡೆ ಪೇಟಿಮೆಂಬುದುಮಾತನಿಂತೆಂದಂ ; ಈ ಮಂತ್ರಿಗಳ್‌ ಹೇಟ್ಟಂತೆ ಅರಿಮರ್ದನನಿನ್ನಪ್ಪೊಡಂ 
ಸಂತಮಿರ್ಪನಪ್ಪೊಡೀ ನಯಮಪ್ಪುದು. ಇರುಳ್ಗಾಳೆಗದೊಳ್‌ ಕೌಶಿಕಂಗಳೊಂದಪ್ಪೊಡಂ ಸತ್ತುವುಂ 
ನೊಂದುವುಮಿಲ್ಲಂ ಅರಿಮರ್ದನಂ ನಡುವಿರುಳ್‌ ಬಾರದೆ ಮಾಣಂ ನಾವಿರುಳ್‌ ಕಣ್ಗಾಣದ 
ಕುರುಡರಪ್ಪುದಳೆಂದುಲೂಕಂಗಳ್‌ ಚಂಚು ಚರಣಂಗಳ ಪಕ್ಷಂಗಳ ಘಾತದಿಂ ಶತಚೂರ್ಣಮಾಗಿ 
ಪೊಯ್ಯಲೋಡಿ ಪೋಗುವುದಲ್ಲದೆ ತಾಗಿ ತಳ್ಲಿೆಯಲಲೆಯೆವದು ಕಾರಣದಿಂ, 
ಶ್ಲೋ! ಜಿತೇನ ಲಭ್ಯತೇ ಲಕ್ಷಿ  ಮೃತೇನಾಪಿ ಸುರಾಂಗನಾಃ 
ಕ್ಲಣವಿಧ್ವಂಸಿನಿ ಕಾಯೇ ಕಾ ಚಿಂತಾ ಮರಣೇ ರಣೇ Hove 

ಟೀ॥! ಕಾಳೆಗದಲ್ಲಿ ಕಾದಿ ಗೆಲ್ಮೊಡೆ ಹಿರಿದಪ್ಪ ಲಕ್ಷಿ ಯಹುದು ಸತ್ತನಾದರೆ ದೇವಸ್ತ್ರೀಯರು 

ಕೊಂಡುಪೋಪರು. ಕೃಣಭಂಗುರವಪ್ಪ ಶರೀರಕ್ಕೆ ಕಾಳೆಗವಾಗಲಿ ಮರಣವಾಗಲಿ ಚಿಂತಿಸಲಾಗದು. 


ಯುದ್ಧಾಭಿಲಾಷಿಯೂ ಅಕಾರಣದ್ವೇಷಿಯೂ ಆದ ವೈರಿಯ ಮನೆಯನ್ನು ತಿಳಿಯದೆ 
ಹೊಕ್ಕರೆ ಸಾವು ಸಿದ್ಧ; ಅಥವಾ ಯುದ್ಧವಾಗುವುದು. ವಿದೇಶಗಮನ ಮಾಡಿದರೆ ಈ 
ಹಾಳು ಗೂಗೆಗಳು ಎಲ್ಲಿ ಹೋದರೂ ಇರುವುವು. ಅಲ್ಲಿರುವ ಗೂಗೆಗಳು ನಾವು ಬಂದ 
ಕಾರಣವನ್ನು ಬೇಗನೆ ತಿಳಿದು ನಮ್ಮವೈರಿಗೆ ತಿಳಿಸಿದಲ್ಲಿ ಆತನು ಇದೇ ರೀತಿಯಲ್ಲಿ ರಾತ್ರಿ 
ಬಂದು ಆಕ್ರಮಿಸದೆ ಬಿಡುವುದಿಲ್ಲ. ಅದರಿಂದ ಇದು ನೀತಿಯಲ್ಲ. ನಮ್ಮ ಬಲದಲ್ಲಿ 
ಧೈರ್ಯವಂತರಾದ ದೂತರನ್ನಟ್ಟಿ ಗೂಗೆಗಳ ಬರವನ್ನು ಅರಿತುಕೊಂಡು ಆಗಲೇ ಚೆದರಿ 
ಹೋಗೋಣ. ಅವು ಬಾರದ ಪಕ್ಷದಲ್ಲಿ ಇಲ್ಲಿಯೇ ಇದ್ದು ಸಹಾಯಾದಿ ಸಾಧನೋಪಾಯ 
ಗಳನ್ನು ಮಾಡಿಕೊಳ್ಳುತ್ತ ದೇಶಕಾಲಗಳನ್ನು ನೋಡುತ್ತಿದ್ದು ಬಳಿಕ ಅದಕ್ಕೆ ತಕ್ಕುದನ್ನು 
ಮಾಡೋಣ. ಅದಕ್ಕೆ ಮೇಘವರ್ಣನು ಆದೀಪಿ ಎಂಬ ಮಂತ್ರಿಯನ್ನು ಹೀಗೆಂದು 
ಕೇಳಿದನು: ಈ ಅಪಾಯಕ್ಕೆ ಏನಾದರೂ ಉಪಾಯ ಗೊತ್ತಿದ್ದರೆ ತಿಳಿಸಿರಿ ಎನ್ನಲು ಅವನು 
ಹೀಗೆಂದನು: ಈ ಮಂತ್ರಿಗಳು ಹೇಳಿದಂತೆ ವೈರಿಯು ಇನ್ನಾದರೂ ಸುಮನಿರುವುದಾದರೆ 
ಈ ಉಪಾಯ ಸರಿಹೊಂದುವುದು. ರಾತ್ರಿಯುದ್ಧದಲ್ಲಿ ಗೂಗೆಗಳಲ್ಲಿ ಒಂದೂ ಸತ್ತೂ 
ನೊಂದೂ ಇಲ್ಲ. ಅರಿಮರ್ದನನು ಅರ್ಧರಾತ್ರಿಯ ಹೊತ್ತಿಗೆ ಬಾರದೆ ಇರನು. ನಾವು 
ರಾತ್ರಿ ಹೊತ್ತು ಕಣ್ಗಾಣದ ಕುರುಡರಾದುದರಿಂದ ಗೂಗೆಗಳ ಚಂಚುಚರಣ ಪಕ್ಷಗಳ 
ಘಾತದಿಂದ ನುಚ್ಚುನುರಿಯಾಗಿ ಹೋಗುವುದಲ್ಲದೆ ಹೋರಾಡಲಾರೆವು. ಅದರಿಂದ, 
ಶ್ಲೋ!! ಯುದ್ಧದಲ್ಲಿ ಕಾದಾಡಿ ಗೆದ್ದರೆ ಅಧಿಕವಾದ ಲಕ್ಷಿಗೆ ಆಶ್ರಿತರಾಗುವರು ; ಸತ್ತರಾದರೆ 


ವಿಶ್ವಾಸ ಪ್ರಕರಣಂ ಏ.೨೫ 
ಎಂಬೀ ನಯಮಂ ಪಿಡಿದು ಸಮಸ್ತವಾಯಸನಿಕಾಯಮಂ ನೆರಪಿಕೊಂಡು ದಿವಸಾಂಧನಪ್ಪರಿಮರ್ದನನಂ 
ನಮ್ಮ ತಂದೆಯಪ್ಪರಎಂದಮಿತ್ರನ ಬಲದಿಂ ಕಾದಿ ಕೊಂದೆವಪ್ಪೊಡೆ ಸುಖದಿಂ ಬಾಲಕ್ಷಿವೆಂದೊಜಾತನ 
ಮಾತು ತನ್ನ ಮನಕ್ಕೆ ಬಂದು ಮೇಘವರ್ಣಂ ಸಂದೀಪಿಯೆಂಬ ಮಂತ್ರಿಯಂ 
ನಿಮ್ಮಾಭಿಪ್ರಾಯಮಾವುದೆಂದು ಕೇಳ್ದುದುಮಾತನಿಂತೆಂದಂ : ಆದೀಪಿ ಪೇಟ್ಟಂತೆ ಕಾದುವುದೆ ಕಜ್ಜಮಪ್ಪೊಡೆ 
ನಮ್ಮ ಬಲದೊಳ್‌ ಸೇನಾನಾಯಕಾದಿ ವೀರಾಗ್ರಣಿಗಳೆಲ್ಲಂ ಗೂಗೆಗಳ ಕೈಯೊಳಕಾರಣಂ ಸತ್ತರ್‌; 
ಕೆಲರ್‌ ತುಚೆಲಸಂದರಚೆಯೆ ನೊಂದರ್‌ ಏತರ್ಕಂ ಕ್ಷಮರಲ್ಪದೆ ನಿಂದರ್‌, ಇಂತು ನಮ್ಮ ಬಲಂ 
ಕೀಲ್ಕಳೆದ ಜಂತ್ರದಂತೆ ಕಳಕುಳಮಾಗಿರ್ದಪುದು. ಅಂತುಮಲ್ಲದೆ ಮೌಳಿಭೃತ್ಯಸುಹೃತ್ಸೇನಾಟವಿಕಬಲಂ 
ನಮಗಿಲ್ಲ ಇಂತಪ್ಪ ದುಸ್ತರಾವಸ್ಥೆಯೊಳ್‌ ಕಾದುವುದು ಕಜ್ಜಮಲ್ಲ ಅದೆಂತೆನೆ, 


ಶ್ಲೋ!! ಪುಷ್ಪೈರಪಿ ನ ಯೋದ್ಧವಂ ಕಿಂ ಪುನರ್ನಿಶಿತೈಶ್ಶರೈಃ 
ಯುದ್ಧಮಕ್ಬಯದೋಹಾಢ್ಯಂ ಪ್ರಧಾನಪುರುಷಕ್ಷಯಂ Noval 


ಟೀ!! ಪುಪ್ಪಂಗಳಿಂದೊಳಗಾಗಿ ಕಾದಲಾಗದು. ತೀಕ್ಸ ,ವಹ ಶರಂಗಳಿಂದೆಂತೂ ಕಾದಲಾಗದು. 
ಕಾಳೆಗಮೆಂಬುದು ಕಿಡದ ದೋಷಮನುಳ್ಳುದು, ಪ್ರಧಾನಪುರುಷರಂ ಕಿಡಿಸುವುದು ಎಂಬೀ 
ನೀತಿಯುಂಟು. ಅದಲ್ಲದೆಯುಂ ಪ್ರಯಾಣಶಕುನದೊಳ್‌ ಉಚಿಯನೊಂದಂ ಕಂಡಂತೆ ಕಳಿಯೆ 
ತಡೆಯದೆ ಗರ ಪೊಡೆದಂತೆ ಮೇಲ್ಜಾಯ್ದೆವಪ್ಪೊಡೆ ತಮ್ಮ ಮೇಲೆ ತಾವೆ ಮರಂಗಡಿದರೆಂಬಂತಕ್ಕುಂ. 
ಎಂತುಂ ಪೂರ್ವೋಕ್ತಮಿಂತೆಂಬುದಲ್ವೆ : 


ದೇವಸ್ತ್ರೀಯರು ಕೊಂಡುಹೋಗುವರು. ಕ್ಷಣಭಂಗುರವಾದ ಈ ದೇಹಕ್ಕೆ ಕಾಳಗವಾಗಲಿ, 
ಮರಣವಾಗಲಿ ಅದಕ್ಕಾಗಿ ಚಿಂತಿಸಬಾರದು. ವ! ಈ ನೀತಿಯನ್ನು ಹಿಡಿದು 
ಸಮಸ್ತವಾಯಸ ನಿಕಾಯವನ್ನು ಸೇರಿಸಿಕೊಂಡು ಹಗಲುಗುರುಡನಾದ ಅರಿಮರ್ದನನನ್ನು 
ನಮ್ಮ ತಂದೆಯಾದ ಸೂರ್ಯನ ಬಲದಿಂದ ಕಾದಾಡಿ ಕೊಂದೆವಾದರೆ ಸುಖದಿಂದ 
ಬಾಳುವೆವು. ಆತನ ಮಾತು ತನ್ನ ಮನಸ್ಸಿಗೆ ಒಪ್ಪಿ ಮೇಘವರ್ಣನು ಸಂದೀಪಿಯೆಂಬ 
ಮಂತ್ರಿಯನ್ನು ಕುರಿತು ನಿಮ್ಮಅಭಿಪ್ರಾಯವು ಯಾವುದೆಂದು ಕೇಳಲು ಆತನು ಹೀಗೆಂದನು: 
ಆದೀಪಿ ಹೇಳಿದಂತೆ ಕಾದಾಡುವುದೇ ಕಾರ್ಯವಾದರೆ ನಮ್ಮಸೈನ್ಯದಲ್ಲಿ ಸೇನಾನಾಯಕಾದಿ 
ವೀರಾಗ್ರಣಿಗಳೆಲ್ಲರೂ ಗೂಗೆಗಳಿಂದಾಗಿ ಅಕಾರಣವಾಗಿ ಸತ್ತುಹೋದರು, ಕೆಲವರು 
ಶೂರಭಟರು ಅಳಿಯಲು ನೊಂದರು ; ಎಲ್ಲವನ್ನೂ ಸಹಿಸಿಕೊಂಡು ನಿಂತರು. ಈ 
ರೀತಿಯಲ್ಲಿ ನಮ್ಮ ಸೈನ್ಯವು ಕೀಲುಗಳಚಿದ ಯಂತ್ರದಂತೆ ಕಳಕುಳವಾಗಿರುವುದು, ಅಲ್ಲದೆ 
ಮೌಳಿಭ್ರತ್ಯಸುಪೃತ್ತೇನಾಟವಿಕ ಬಲವು ನಮಗಿಲ್ಲ. ಇಂತಹ ದುಸ್ತರಾವಸ್ಥೆಯಲ್ಲಿ ಕಾದುವುದು 
ಕಾರ್ಯವಲ್ಲ ಹೇಗೆಂದರೆ ಶ್ಲೋ! ಪುಷ್ಪಗಳಿಂದ ಕಾದಾಡಲಾಗದು. ತೀಕ್ಷ್ಣವಾದ ಶರಗಳಿಂದ 
ಹೇಗೂ ಕಾದಾಡಲಾಗದು. ಯುದ್ಧವೆಂಬುದು ನಾಶವಾಗದ ದೋಷಗಳಿಂದ ಕೂಡಿದುದು; 
ಅದು ಪ್ರಧಾನಪುರುಷರನ್ನು ಕೆಡಿಸುವುದು. ವ॥ ಅಲ್ಲದೆ ಪ್ರಯಾಣಶಕುನದಲ್ಲಿ 
ಶಕುನಪಕ್ಷಿಯೊಂದನ್ನು ಕಂಡಂತೆ ನಿವಾರಿಸಿ ತಡೆಯದೆ ಗರಹೊಡೆದಂತೆ ಆಕ್ರಮಣ 
ಮಾಡಿದೆವಾದರೆ ತಮ್ಮ ಮೇಲೆ ತಾವೇ ಮರ ಕಡಿದುಕೊಂಡರೆಂಬಂತೆ ಆಗುವುದು. 


೨೨೬ ಕರ್ಣಾಟಕ ಪಂಚತಂತ್ರಂ 
ಶ್ಲೋ! ಕಿಂ ನ ಹಂತಿ ಸುತಂ ಮಿತ್ರಂ ಬಂಧುಮರ್ಥಶ್ರೀಯಂ ಪತಿಂ 
ಸೇವ್ಯಮಾನೋ ಹಿ ದಂಡೇನ ಸಂದಿಗ್ಧ ವಿಜಯೋ ಯುಧಿ 1೧೪೬ 
ಟೀ!! ಕಾಳೆಗದಲ್ಲಿ ಗೆಲ್ಲಹೆನೆಂಬ ಸಂದೆಗಮುಳ್ಳನಂ ತನ್ನ ಪುತ್ರರ್‌ ಮಿತ್ರರ್‌ ಬಂಧುಗಳ್‌ 
ಧನಸಂಪತ್ತುಮೊಡೆಯನುಮಿಂತಿವರೆಲ್ಲರನು ಕಿಡಿಸುವಂ. 
ನಯವಿದನಲ್ಲಂ ಶಕ್ತಿ- 
ತ್ರಯರಹಿತಂ ವ್ಯಸನಿ ವಿಗ್ರಹಾಸಕ್ತನನಿ- 
ಶ್ವಯಬುದ್ಧಿವಿರಕ್ತಪ್ರಕೃ- 
ತಿಯೆನಿಪ್ಪದಿನೃಪನೊಳಿಟಿವುದುಟೆವುದು ನಯಮಂ ೨೭೭ 
ಸಮಬಲನೊಳಧಿಕಬಲನೊಳ್‌ 
ಸಮರಕ್ರೀಡಾಕ್ರಿಯಾಸಮರ್ಥನೊಳಧಿಕೋ- 
ದೃಮನೊಳ್‌ ಮಾಲ್ದುದು ಸಂಧಿಯ- 
ನಮೋಘಮಾತ್ಮೀಯ ಬುದ್ಧಿಯಂ ಬಗೆವ ನೃಷಂ ೨೭೮ 
ಮತ್ತಂ ಎಂತುಂ ಸುಭಾಷಿತಮಿಂತೆಂಬುದಲ್ದೆ : 


ಶ್ಲೋ! ಪ್ರವೃದ್ಧಚಕ್ರಿಣಾಕ್ರಾಂತೋ ರಾಜ್ಞಾ ಬಲವತಾ ಬಲಃ 
ಸಂಧಿಮೇವ ಹಿ ಕುರ್ವೀತ ಕೋಶದಂಡಾತಭೂತಯೇ 1೧೪೭11 

ಟೀ!! ಹೆಚ್ಚಿದ ರಾಜ್ಯವನುಳ್ಳ ಸಮರ್ಥನಹ ಅರಸಿನೊಡನೆ ಬಲಹೀನನಾಗಿರ್ದ ಅರಸು 
ತನ್ನ ಸೇನೆ ಭಂಡಾರ ಜೀವರಕ್ಷೆಗೋಸುಗ ಸಂಧಿಯನೆ ಮಾಡಿಕೊಂಬುದು. ಅದಟೆಂ, ದೇವಾ! 
ನಾವಾವುದಾನೊಂದುಪಾಯದೊಳರಿಮರ್ದನನೊಳ್‌ ಸಂಧಾನಮಂ ಮಾಡಿ ನಿಂದು ಕಾಲಮುಮಂ 
ಕಜ್ಜಮುಮಂ ಬಗೆದು ಬಟೆಕ್ಕುಜ್ಜುಗಂಗೆಯ್ದಮೆನೆ ಮೇಘವರ್ಣಂ ಪ್ರದೀಷಿಯ ಮಾತುಗಳ್ಗೆ ಕೋಪಂ 
ಪ್ರದೀಪಮಾಗೆ ಮನದೊಳ್‌ ಮುನಿದು ಎಂತುಂ ನೀನಪ್ಪೊಡೆ ಮಹಾಮಾತನಾಗಿರ್ದಜ್ಞನಂತೆ ಕಾದಿದೊಡೆ 
ಸಾವಾದಪುದೆಂದೆನಗೆ ಭಯಂದೋಟಿ ನುಡಿವುದು ನಯಮುಂ ನೀತಿಯುಮಲ್ಲದೆಂತೆನೆ : 


ಹೇಗೂ ಪೂರ್ವೋಕ್ತಿ ಹೀಗನ್ನುವುದಲ್ಲವೇ ? ಶ್ಲೋ!! ಯುದ್ಧದಲ್ಲಿ ಗೆಲುವೆನೆಂಬ 
ಸಂದೇಹವುಳ್ಳವನು ತನ್ನ ಪುತ್ರ ಮಿತ್ರ ಬಂಧು ಧನಸಂಪತ್ತು ಒಡೆಯರೆಂಬ ಭೇದವಿಲ್ಲದೆ 
ಇವರೆಲ್ಲರನ್ನೂ ನಾಶಪಡಿಸುವನು. ೨೭೭. ನೀತಿಯನ್ನರಿಯದ ಶಕ್ತಿತ್ರಯರಹಿತನಾದ 
ವ್ಯಸನಿಯಾದ ವಿಗ್ರಹಾಸಕ್ತನಾದ ಅನಿಶ್ಚಯಬುದ್ಧಿಯ ವಿರಕ್ತ ಪ್ರಕೃತಿಯೆನಿಸುವ 
ವೈರಿರಾಜನೊಡನೆ ಯುದ್ಧಮಾಡಬೇಕು. ೨೭೮. ಸಮಬಲನಲ್ಲೂ ಅಧಿಕಬಲನಲ್ಲೂ 
ಸಮರಕ್ರೀಡಾಕ್ರಿಯಾ ಸಮರ್ಥನಲ್ಲೂ ಅಧಿಕೋದ್ಯಮನಲ್ಲೂ ಸಂಧಿಯನ್ನು 
ಮಾಡಿಕೊಳ್ಳಬೇಕು. ಶ್ಲೋಃ! ಚಕ್ರವರ್ತಿಯಾದ ಸಮರ್ಥನಾದ ರಾಜನೊಡನೆ 
ಬಲಹೀನನಾಗಿರುವ ಅರಸು ತನ್ನ ಸೇನೆ ಭಂಡಾರ ಜೀವಗಳ ರಕ್ಷಣೆಗಾಗಿ ಸಂಧಿಯನ್ನೇ 
ಮಾಡಿಕೊಳ್ಳತಕ್ಕದ್ದು. ವ॥। ಅದರಿಂದ ದೇವಾ!' ನಾವು ಯಾವುದಾದರೂ ಒಂದು 
ಉಪಾಯದಿಂದ ಅರಿಮರ್ದನನೊಡನೆ ಸಂಧಿಮಾಡಿಕೊಂಡು ಕಾಲವನ್ನೂ ಕಾರ್ಯವನ್ನೂ 
ಸಾಧಿಸಿ ಉದ್ಯೋಗಿಸೋಣ ಎನ್ನಲು ಮೇಘವರ್ಣನು ಪ್ರದೀಪಿಯ ಮಾತುಗಳಿಗೆ 
ಕೋಪಪ್ರದೀಪವಾಗಲು ಮನಸ್ಸಿನಲ್ಲಿ ಕನಲಿ ನೀನು ಮಹಾಮಾತ್ಯನಾಗಿದ್ದೂ ಅಜ್ಞನಂತೆ 


ವಿಶ್ಥಾಸ ಪ್ರಕರಣಂ ೨೨೭ 
ಶ್ಲೋ ॥ ಧರ್ಮಃ ಪ್ರಾಗೇವ ಚಿಂತಸ್ಸಚಿವಮತಿಗತೀ ಭಾವನೀಯೇ ಸ್ವಬುದ್ಧಾ ಡೆ 

ಜ್ಞೇಯಾ ಲೋಕಸ್ಕ ವೃತ್ತಿರ್ವದಚರನಯನೈರ್ಮಂಡಲಂ ಪ್ರೇಕ್ಷಣೀಯಂ 

ಪ್ರಚ್ಛಾದ್ಕೌರಾಗದೋಷೌ ಮೃದುಪರುಷಗುಣೌ ಕಾಲಯೋಗೇನಯೋಜ್ಕಾ 

ವಾತ್ಮಾ ಸಂರಕ್ಷಣೀಯೋ ರಣಶಿರಸಿ ಪುನಸ್ಸೋಪಿ ನಾಪೇಕ್ಟಣೀಯಃ॥೧೪೮1॥ 

ಟೀ॥ ಧರ್ಮವು ಮೊದಲಲ್ಲಿ ಎಿಚಾರಿಸಲ್ವೇಡಿರ್ದುದು ; ತನ್ನ ಬುದ್ಧಿಯಿಂ ಮಂತ್ರಿಗಳ 
ಬುದ್ಧಿಯ ಹವಣಚಿವುದು ; ರಾಗದೋಷಂಗಳಂ ಮುಸುಂಕುವುದು ; ಮೃದುಕಠಿಣಗುಣಂಗಳಂ 
ಕಾಲೋಚಿತಮಾಗಿ ನಿಯೋಗಿಸುವುದು ; ದೇಶಕಾಲಂಗಳನು ಲೇಸಾಗಿ ಅಜಿವುದು ; ಬುದ್ಧಿವಂತ 
ರಷ್ಟ ಚಾರರೆಂಬ ಕಣ್ಗಳಿಂ ಪರಮಂಡಲಂ ನೋಡಿಸುವುದು ; ಉಟೆದ ಏಲ್ಲಾ ದೆಸೆಗಳಿಂ ತನ್ನಂ 
ತಾನು ಕಾದುಕೊಂಬುದು ಎಂಬುದು ರಾಜನೀತಿಯುಂಟದಜೆಂ ಕ್ಷತ್ರಿಯಂ ಕದನಕ್ಕಳ್ಳಲಾಗದು; 
ಸಮರಾಂಗಣದೊಳಲಳ್ಳಿದೆವಪ್ಪೊಡೆ, 
ಶ್ಲೋ ॥ ಪ್ರಾಣದ್ರವಿಣ ಲೋಭೇನ ಯಃ ಕರೋತಿ ಯಶೋವಧಂ 
ಸೆ ಪಾಪಃ ಕೀಲಕಾರ್ಥೇನ ದಹನ್ನಿವ ಸುರಾಲಯಂ ॥೧೪೯॥ 
ಟೀ! ಆವನೊರ್ವಂ ಪ್ರಾಣವಸ್ತುವೆಂಬವಜ ಲೋಭದಿಂ ಕೀರ್ತಿಯಂ ಕಿಡಿಸಿಕೊಂದಿಹನೋ 

ಆ ಪಾಪಿಷ್ಠಂ ಕೀಲಿಂಗೆ ದೇವಾಲಯಮಂ ಸುಡುವನೋಪಾದಿ ಎಂಬೀ ಶ್ಲೋಕಾರ್ಥದಿಂ ರಣಮರಣ 
ಭೀತಿಯಿಂದಪಖ್ಯಾತಿಯಮೋಘಮಕ್ಕುಮೆಂದಿರ್ದಪುದು. ಅದಲ್ಲದೆಯುಂ ಎನ್ನ ಸಮಸ್ತಬಲಮುಂ 
ಸತ್ತು ಕೆಟ್ಟುಮಿತಸ್ತತಮಾದ ಕಾರಣದಿಂದೆನಗೆ ತೇಜೋಹಾನಿಯುಂ ಮನೋಗ್ಯಾನಿಯು 
ಮಾಗಿರ್ಪುದದಚೆಂದಾ ಗೂಗೆಗಳನಿಂದೆ ಕೊಂದು ಕಾಗೆಗಳನವಜ ಬಸಿಲೆಂ ತೆಗೆಯದಂದೆನ್ನ ಮನದಲಲುಂ 
ಪೋಗದೆಂದು ಶೋಕರಸಮುಂ ಕ್ರೋಧರಸಮುವೊಡವಳೆಯೆ ನುಡಿದ ಬಲಿಭುಕೃತಿಯಂ ವಾಯಸಬಲ 
ಸಂಜೀವಿಯಪ್ಪ ಚಿರಂಜೀವಿ ಮಾರ್ಕೊಂಡು ದೇವಾ! ನೀವಿಂತತ್ಕಾತುರದಿಂ ಕೋಪಾತುರರುಮಾಗಿ 
ನುಡಿವುದು ನೀತಿಯಲ್ಲದೆಂತೆನೆ : 


ಕಾದಾಡಿದರೆ ಸಾವಾಗುವುದು ಎಂದು ನನ್ನಲ್ಲಿ ಭಯ ಹುಟ್ಟಿಸಿ ನುಡಿಯುವುದು ನೀತಿಯಲ್ಲ. 
ಅದು ಹೇಗೆಂದರೆ, ಶ್ಲೋ!! ಧರ್ಮವನ್ನು ಮೊತ್ತಮೊದಲು ವಿಚಾರಿಸತಕ್ಕದ್ದು. ತನ್ನ 
ಬುದ್ಧಿಯಿಂದ ಮಂತ್ರಿಗಳ ಬುದ್ಧಿಯ ಪ್ರಮಾಣವನ್ನು ತಿಳಿಯಬೇಕು. ಮುಸುಕಿದ ರಾಗ 
ದೋಷಗಳನ್ನೂ ಮೃದುಕಠಿನಗುಣಗಳನ್ನೂ ನಿವಾರಿಸತಕ್ಕದ್ದು. ದೇಶಕಾಲಗಳನ್ನು ಚೆನ್ನಾಗಿ 
ತಿಳಿದು ಬುದ್ಧಿವಂತರಾದ ಚಾರರೆಂಬ ಕಣ್ಣುಗಳಿಂದ ಪರಮಂಡಲದ ಮೇಲೆ ಸದಾ 
ಕಣ್ಣಿಟ್ಟಿರಬೇಕು. ಉಳಿದ ಇತರ ಕಡೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳತಕ್ಕದ್ದು. ಕ್ಷತ್ರಿಯನು 
ಕದನಕ್ಕೆ ಅಳಕೂಡದು. ಯುದ್ಧರಂಗದಲ್ಲಿ ಹೆದರಿದೆವಾದರೆ, ಶ್ಲೋ!! ಯಾವನೇ ಆಗಲಿ, 
ಪ್ರಾಣ ಐಶ್ವರ್ಯಗಳ ಲೋಭದಿಂದ ಕೀರ್ತಿಯನ್ನು ಕೆಡಿಸಿಕೊಂಡಿರುವನೋ ಆ ಪಾಪಿಷ್ಠನು 
ಕೀಲಿಗಾಗಿ ದೇವಾಲಯವನ್ನು ಸುಡುವವನಂತೆ ಮೂರ್ಪನೆನಿಸುವನು. ವಟ 
ರಣಮರಣಭೀತಿಯಿಂದ ಅಪಖ್ಯಾತಿ ಬರುವುದು. ಅಲ್ಲದೆ, ನನ್ನ ಸಮಸ್ತಬಲವೂ ಸತ್ತು, 
ಕೆಟ್ಟು ಅಸ್ತವ್ಯಸ್ತವಾದ ಕಾರಣದಿಂದ ನನಗೆ ತೇಜೋಯಾನಿಯೂ ಮನೋಗ್ಲಾಖಯೂ 
ಆಗಿರುವುದು. ಅದರಿಂದ ಗೂಗೆಗಳನ್ನು ಇಂದೇ ಕೊಂದು ಕಾಗೆಗಳನ್ನು ಅವುಗಳ 
ಹೊಟ್ಟೆಯಿಂದ ತೆಗೆಯದಿದ್ದಲ್ಲಿ ನನ್ನ ಮನಸ್ಸಿನ ದುಃಖ ಹೋಗದು ಎಂದು ನುಡಿದ 
ಬಲಿಭುಕೃತಿಯನ್ನು ವಾಯಸಬಲ ಸಂಜೀವಿಯಾದ ಚಿರಂಜೀವಿ ತಡೆದು, ದೇವಾ! ನೀವು 





೨೨೮ ಕರ್ಣಾಟಕ ಪಂಚತಂತ್ರಂ 
ಶ್ಲೋ ॥ ರಾಮಾತ್ಮರಶ್ಕೂರತರೋಸ್ತಿ ಕಶ್ಚಿತ್‌ ಪರಾಭವಂ ಸ್ತ್ರೀಹರಣಾತ್ತತೋನ್ಯತ್‌ 
ತಥಾಪಿ ರಾಮೋ ನ ಶುಶೋಷ ವಾರ್ಧಿಂ ಬಬಂಧ ಸೇತುಂ ವಿಜಯೀ 
ಸಹಿಷ್ಣು 1೧೫೦ 
ಟೀ॥! ರಾಮನಿಂ ಧೀರರುಮಾರುಮಿಲ್ಲ; ಸ್ತೀಹರಣದಿಂ ಪರಾಭವಮಾವುದುಮಿಲ್ಲ 
ಅಹಂಗಾದೊಡಂ ಶ್ರೀರಾಮಂ ಸಮುದ್ರಮಂ ಶೋಷಿಸಿದನಿಲ್ವ ಸೈರಣೆಯಂ ಮಾಡಿ ಸೇತುವಂ 
ಕಟ್ಟಿ ಲಂಕೆಯಂ ಕೊಂಡನಲ್ಲದೆ ತ್ವರಿತವ ಮಾಡಿದುದಿಲ್ಲ ಎಂಬ ನೀತಿವಾಕ್ಕಮುಂಟು ಅದಳೆಂ, 
ನಿಮ್ಮಡಿ, ನೀವು ಸಹಿಷ್ಣುವಾಗಿ ಪಗೆಯಂ ಬಗೆಯೊಳೆ ಕಾದಿ ಕೊಲ್ಲುದೆಂದು ಬನ್ನಪಂಗೆಯ್ದುದುಂ 
ಮೇಘವರ್ಣನಿಂತೆಂದಂ : 
“ಶ್ಲೋ ॥ ಅನ್ಯಭಾ ಭೂಷಣಂ ಪುಂಸಾಂ ಕ್ಷಮಾ ಲಜ್ಜೇವ ಯೋಷಿತಾಂ 
ಪರಾಕ್ರಮಃ ಪರಿಭವೇ ವೈಯಾತ್ಮಂ ಸುರತೇಷ್ಟಿವ 11೧೫೧1 
ಟೀ!! ಪುರುಷರ್ಗೆ ಉಲಿದ ವೇಳೆಯಲ್ಲಿ ಕ್ಷಮೆಯೇ ಭೂಷಣಂ ; ಪರಿಭವವಾದಲ್ಲಿ 
ಪರಾಕ್ರಮವಿರಬೇಕು. ಸ್ತ್ರೀಯರ್ಗೆ ಉಚಿದ ವೇಳೆಯಲ್ಲಿ ಲಜ್ಜೆಯೇ ಭೂಷಣಂ. ಸುರತದಲ್ಲಿ 
ದಿಟ್ಟತನವಿರಚೇಕು. 
ಶ್ಲೋ!! ನಿಂದಂತು ನೀತಿನಿಪುಣಾ ಯದಿ ವಾ ಸ್ತುವಂತು 
ಲಕ್ಷ್ಮಿ £ಸ್ಸೆಮಾವಿಶತು ಗಚ್ಛತು ವಾ ಯಥೇಷ್ಟಂ 
ಅದ್ವೈವ ವಾ ಮರಣಮಸ್ತು ಯುಗಾಂತರೇ ವಾ 
ನ್ಯಾಯಾತ್ರಥಃ ಪ್ರವಿಚಲಂತಿ ಪದಂ ನ ಧೀರಾಃ 11೧೫೨11 
ಟೀ॥! ನೀತಿಯಂ ಬಲ್ಲವರ್‌ ತಮನಾರಾನುಂ ನಿಂದಿಸಲಿ ಮೇಣ್‌ ಸ್ತುತಿಸಲಿ ಐಶ್ವರೃವುಂಟಾಗಲಿ 
ಮೇಣ್‌ ದರಿದ್ರನಾಗಲಿ ಆ ಕ್ಷಣದಲ್ಲಿ ಮರಣವಾಗಲಿ ಮೇಣ್‌ ಯುಗಪರ್ಯಂತಂ ಬದುಕಲಿ 
ವಿಚಕ್ಷಣರ್‌ ನ್ಯಾಯಮಂ ತಪ್ಪಿ ನಡೆಯರ್‌ ಎಂಬ ನೀತಿಗಳೊಳವಾದೊಡೇಂ ನೀಮಪ್ಪೊಡೆ ಶುಕ್ರ 
ಶಕ್ರಗುರು ಪರಾಶರ ಬಾಹುದಂತಿ ನಂದ ಕೌಣಪ ದಂತ ವಿಶಾಲಾಕ್ಷ ಕುಬೇರಾಭೀರ ಚಾಣಕ್ಕಾದಿ 


ಹೀಗೆ ಅತ್ಯಾತುರರೂ ಕೋಪಾತುರರೂ ಆಗಿ ನುಡಿಯುವುದು ನೀತಿಯಲ್ಲ. 
ಶ್ಲೋ! ರಾಮನಿಗಿಂತ ಧೀರರು ಯೂರೂ ಇಲ್ಲ. ಸ್ತ್ರೀ ಅಪಹರಣಕ್ಕಿಂತ ಪರಾಭವ 
ಯಾವುದೂ ಇಲ್ಲ. ಹಾಗಾದರೂ ಶ್ರೀರಾಮ ಸಮುದ್ರವನ್ನು ಶೋಷಿಸಲಿಲ್ಲ; ತಾಳ್ಮೆಯಿಂದ 
ಸೇತುವನ್ನು ಕಟ್ಟಿ ಲಂಕೆಯನ್ನು ಜಯಿಸಿದನಲ್ಲದೆ ತ್ವರಿತಗೊಳ್ಳಲಿಲ್ಲ ಎಂಬ ನೀತಿವಾಕ್ಕವುಂಟು. 
ಅದರಿಂದ, ನೀವೂ ತಾಳ್ಮೆಯಿಂದ ಹಗೆಯನ್ನು ಮನಸ್ಸಿನಲ್ಲೇ ಕಾದಾಡಿ ಗೆಲ್ಲತಕ್ಕದ್ದು ಎಂದು 
ಬಿನ್ನವಿಸಿದನು. ಅದಕ್ಕೆ ಮೇಘವರ್ಣನು ಹೀಗೆಂದನು : ಶ್ಲೋ॥! ಪುರುಷರಿಗೆ ಉಳಿದ 
ವೇಳೆಯಲ್ಲಿ ಕ್ಷಮೆಯೇ ಭೂಷಣ. ಪರಿಭವವಾದಲ್ಲಿ ಪರಾಕ್ರಮವೇ ಬೇಕು. ಸ್ತ್ರೀಯರಿಗೆ 
ಉಳಿದ ವೇಳೆಯಲ್ಲಿ ಲ ಕ್ವೆಯೇ ಭೂಷಣ ; ಸುರತದಲ್ಲಿ ದಿಟ್ಟತನವಿರಬೇಕು. 
ಶ್ಲೋ॥! ನೀತಿಯನ್ನು ಬಲ್ಲವರು ತಮ್ಮನ್ನು ಯಾರಾದರೂ ನಿಂದಿಸಲಿ ಯಾ ಸುತಿಸಲಿ, 
ಐಶ್ವರ್ಯವುಂಟಾಗಲಿ ಯಾ ದರಿದ್ರನಾಗಲಿ, ಆ ಕ್ಷಣದಲ್ಲಿ ಮರಣವಾಗಲಿ ಯಾ 
ಯುಗಪರ್ಯಂತವಾಗಿ ಬದುಕಲಿ ಧೀರರಾದವರು ನ್ಯಾಯವನ್ನು ತಪ್ಪಿ ನಡೆಯರು. ಈ 
ಮೊದಲಾದ ನೀತಿಗಳಿರುವುವು ಆದರೇನು ? ನೀವಾದರೋ ಶುಕ್ರ ಶಕ್ರಗುರು ಪರಾಶರ 
ಬಾಹುದಂತಿ ನಂದ ಕೌಣಪ ದಂತ ವಿಶಾಲಾಕ್ಷ ಕುಬೇರ ಆಭೀರ ಚಾಣಕ್ಯ ಮೊದಲಾದ 


ಎಶ್ವಾಸ ಪ್ರಕರಣಂ ೨೨೯ 
ಪುರಾಣಾಚಾರೃಕೃತ ನಯಶಾಸ್ತ್ರ ಪ್ರಯೋಗಪ್ರವೀಣರುಂ ಅಂತುಮಲ್ಲದೆ ದುಷ್ಪಪರಂಪರೆಯಿನಿಂತಪ್ಪ 
ವಿಹಮತರಮುಮತಿಸಂಕಟಿಮುಮಪ್ಪವಸರಕ್ಕೆ ಕರ್ತವೈಮಾವುದೆನೆ ಮಂತ್ರಿಚೂಡಾಮಣಿ 
ಚಿರಂಚೀವಿಯಿಂತೆಂದಂ : 

ನಯವಎದರಷ್ಟೀ ನಾಲ್ವರ 

ನಯಮನಯಂ ದೇವ ನಿಮ್ಮ ಹೇಟ್ಟುದೆ ಮಂತ್ರಂ 

ನಿಯತಂ ತ್ವದೀಯಮಂತ್ರಂ 

ನಯನಜ್ಞರನುಮತದಿನದುವೆ ದಲ್‌ ಪಂಚಾಂಗಂ ೨೭೯ 
ಅದೆಂತೆಂದೊಡೆ, 

ವಾಕ್ಕಂ 1! ಸೋಮದೇವ ನೀತಿ-ಕಾರ್ಯೋದ್ಯೋಗೋಪಾಯ, ಪುರುಷದ್ರವ್ಯಸಂಪತ್ತಿ ದೇಶಕಾಲ 

ಪರಿಜ್ಞಾನ, ಎಫ್ನಪ್ರತೀಕಾರ, ಕಾರಸಿದ್ದಿಯೆಂದಿಂತು ಮಂತ್ರಮೈದುಪ್ರಕಾರಮಾಗಿಹುದು ಎಂಬ 
ನೀತಿವಾಕೃಮುಂಟಪುದಲೆಂ ರಾಜ್ಕಂಗೆಯ್ದಾತಂಗೆ ಮಂತ್ರಮೆ ಮುಖ್ಯಮದೆಂತೆನೆ ; 

ಸಮದಾರಿರಾಜ ವಿಜಯೋ 

ದೃಮಕ್ಕೆ ಚತುರಂಗಬಲಮದೇವುದೋ ಸನಂ 

ತ್ರಮೆ ಸಾಲ್ಗುಂ ಪುಸಿಗುಮೆ ದೇ 

ವ "ಮಂತ್ರಮೂಲೋ ಹಿ ಎಜಯ' ಎಂಬೀ ವಾಕ್ಕಂ ೨೮೦ 

ಅದಟಿಂ ಸಮಸ್ತ ವಸುಧಾ 

ಸುದತೀಶಂ ಮಂತ್ರಮುಖ್ಯನಾದಂದುದ್ಕ 

ನ್ನದವದರಿರಾಜ ಮಧುಕರ 

ಕದಂಬಮಂ ನಿಜಪದಾಂಬುಜಕ್ಕೆಅಗಿಸುವಂ ೨೮೧ 

ಅಂತುಮಲ್ಲದೆ ಸಮಸ್ತ ವಸುಧಾವಳಯಮೆಲ್ಲಮಂ ಬಾಯ್ಕೇಳಿಸುವ ಬಲ್ಲಾಳ್ಳೆನದೊಳಂ 

ಎಜಿಗೀಹುವೃತ್ತಿಯನೆತ್ರಿಕೊಳ್ಳೆನೆಂಬರಸಂ ಪ್ರಭುಮಂತ್ರೋತ್ಸಾಹಶಕ್ತಿತ್ರಯಸಂಪನ್ನನಪು.ದದೆಂತೆನೆ : 


ಪುರಾಣಾಚಾರ್ಯಕೃತ ನೀತಿಶಾಸ್ತ್ರ ಪ್ರಯೋಗ ಪ್ರವೀಣರೂ ಅಲ್ಲದೆ ದುಷ್ಟಪರಂಪರೆಯಿಂದ 
ಇಂತಹ ವಿಷಮತರವೂ ಅತಿಸಂಕಟಕರವೂ ಆದ ಸಂದರ್ಭದಲ್ಲಿ ಕರ್ತವ್ಯ ಯಾವುದು 
ಎನ್ನಲು ಮಂ ತ್ರಿಚೂಡಾಮಣಿ ಯಾದ ಚಿರಂಜೀವಿ ಹೀಗೆಂದನು : ೨೭೯. 
ನೀತಿಜ್ಞರಾಗಿರುವ ಈ ನಾಲ್ಕು ಜನ ಮಂತ್ರಿಗಳು ಹೇಳಿದ ನೀತಿಯು ನೀತಿಯಲ್ಲ. ದೇವಾ! 
ನೀವು ಹೇಳಿದುದೇ ನೀತಿ. ಅದೇ ನೀತಿಶಾಸ್ತ್ರದ ಪಂಚಾಂಗ. ಸೋಮದೇವ ನೀತಿಯ 
ಪ್ರಕಾರ ಕಾರ್ಯೋದ್ಯೋಗೋಪಾಯ, ಪುರುಷದ್ರವ್ಯ ಸಂಪತ್ತಿ, ದೇಶಕಾಲಪರಿಜ್ಞಾನ, 
ವಫ್ನಪ್ರತಿಕಾರ, ಕಾರ್ಯಸಿದ್ಧಿಯೆಂಬ ಮಂತ್ರಾಲೋಚನೆ ಎಂದ ಐದು ರೀತಿಯಾಗಿರುವುವು. 
೨೮೦. ರಾಜ್ಯಭಾರ ಮಾಡುವವನಿಗೆ ಮಂತ್ರಾಲೋಚನೆಯೇ ಮುಖ್ಯವಾದುದು. 
ದರ್ಪಿಷ್ಟನಾದ ವೈರಿರಾಜನನ್ನು ಗೆಲ್ಲುವುದಕ್ಕೆ ಚತುರಂಗಬಲವೇನು ಮಾಡುವುದು. ಒಳ್ಳೆಯ 
ಮಂತ್ರಾಲೋಜನೆಯೇ ಸಾಕು. "ಮಂತ್ರಮೂಲೋ ಹಿ ವಿಜಯ' ಎಂಬ ವಾಕ್ಯ 
ಸುಳ್ಳಾಗುವುದೇ ! ೨೮೧. ಅದರಿಂದ ರಾಜನಾದವನು ಮಂತ್ರಮುಖ್ಯ ಅರಿರಾಜ 
ಮಧುಕರಸಮೂಹವನ್ನು ತನ್ನ ಪದಕಮಲಕ್ಕೆ ಎರಗಿಸುವನು. ವ॥ ಅಲ್ಲದೆ, ಸಮಸ್ತ 
ಪ್ರಪಂಚವನ್ನು ಆಜ್ಞಾವಶವರ್ತಿಯಾಗಿ ಮಾಡುವ ಪರಾಕ್ರಮಿಯೂ ಸರ್ವವಿಜಯನಾಗ 


೨೩೦ ಕರ್ಣಾಟಕ ಪಂಚತಂತ್ರಂ 
ಹರಿನೀಲವಜ್ರ ಮೌಕ್ಟಿಕ 
ಮರಕತ ಮಾಣಿಕ್ಕ ಕಾಂಚನಾಂಚಿತ ವಸ್ತೂ 
ತೃರಮುಂ ವರಕರಿಹರಿಭಟ 
ಭರಮುಂ ಪ್ರಭುಶಕ್ತಿ ಭೂತಲೇಶಂಗೆಂದುಂ ೨೮೨ 


ಹಿತರರ್ಥಶಾಸ್ತ್ರಕುಶಲರ್‌ 

ಚೆತುರುಪಧಾಶುದ್ಧರೆನಿಷ ವರಸಚಿವರೊಳ 

ನ್ವಿತಮಾಗೆ ಮಾಟ್ಪ ಕಾರ್ಯಂ 

ಪತಿಗೆಂದುಂ ಮಂತ್ರಶಕ್ತಿ ಮನುಮುನಿಮತದಿಂ ೨೮೩ 
ಅಗಣಿತದೋರ್ಬಲದಿಂ ಸಂ. 

ಯುಗದೊಳ್‌ ಮಾಯಾಂತ ವೈರಿರಾಜನನೇನುಂ 
ಬಗೆಯದುಅದಿಲೆವ ಎಕ್ರಾಂ 

ತಗುಣಮನುತ್ಸಾಹಶಕ್ತಿಯೆಂಬರ್‌ ವಿಬುಧರ್‌ ೨೮೪ 


ಎಸೆವೀ ಶಕ್ತಿತ್ರಯದೊಳ- 

ಮಸದೃಶಬಲಮಂತಶಕ್ತಿ ಮಿಗಿಲೆಂದು ಮಂ 

ತ್ರಸಹಾಯನಪ್ಪ ಭೂಪತಿ 

ಗೆ ಸುಸಾಧ್ಯಂ ಬಗೆದ ಕಾರ್ಯಮೆನಿತೊಳವನಿತುಂ ೨೮೫% 


ಅದೆಂತೆನೆ : ಅಭಿಭವಿಸಿದನುತ್ಸಾಹ 
ಪ್ರಭುಶಕ್ತಿಸಮೇತನೆನಿಪ ಶಕ್ರನನಮೆರ 
ಪ್ರಭುಮಂತ್ರಿ ಮಂತ್ರಶಕ್ತಿ 
ಪ್ರಭಾವದಿಂದದಳಿನಗ್ಗಳಂ ಮಂತ್ರಬಳಂ ೨೮೬ 


ನಿಯತಂ ಸಮ್ಮಜಂತ್ರ 

ಪ್ರಯೋಗಪಟುವೆನಿಪ ಭೂತಳಾಧೀಶ್ವರನ 

ಪ್ರಿಯರಂ ಮರ್ದಿಸಿ ಧರೆಯಂ 

ಜಯಲಕ್ಷಿ (ಧಾಮನಾಗಿ ಪರಿರಕ್ಷಿಸುಗುಂ ೨೮೭ 


ಬೇಕೆಂಬವನೂ ಪ್ರಭುಮಂತ್ರೋತ್ಸಾಹಶಕ್ತಿತ್ರಯಸಂಪನ್ನನಾಗಿರಬೇಕು. ಅವು ಯಾವುವೆಂದರೆ 
೨೮೨. ಇಂದ್ರನೀಲ, ವಜ್ರ, ಮೌಕ್ತಿಕ, ಮರಕತ, ಮಾಣಿಕ್ಕ, ಕಾಂಚನಗಳೂ ಹಸ್ತಿ, 
ಅಶ್ವ, ಪದಾತಿಗಳೂ ರಾಜನಾದವನಿಗೆ ಪ್ರಭುಶಕ್ತಿಯೆನಿಸಿಕೊಳ್ಳುವುವು. ೨೮೩. ಹಿತರೂ 
ಅರ್ಥಶಾಸ್ತ್ರಕುಶಲರೂ ಚತುರುಪಧಾವಿರುದ್ದರೆನಿಸಿದ ಶ್ರೇಷ್ಠ ಮಂತ್ರಿಗಳು ಮಾಡುವ ಕೆಲಸವು 
ರಾಜನಾದವನಿಗೆ ಮಂತ್ರಶಕ್ತಿಯೆನಿಸಿಕೊಳ್ಳುವುದು. ೨೮೪. ಅಗಣಿತವಾದ ಭುಜಬಲದಿಂದ 
ಎದುರಿಸಿದ ವೈರಿರಾಜನನ್ನು ಲಕ್ಷಿಸದೆ ಕೊಲ್ಲುವ ಪರಾಕ್ರಮಮ ರಾಜನ 
ಉತ್ಸಾಹಶಕ್ತಿಯೆನಿಸಿಕೊಳ್ಳುವುದು. ೨೮೫. ಹೀಗೆ ಪ್ರಸಿದ್ಧವಾದ ಈ ಶಕ್ತಿತ್ರಯಗಳಲ್ಲಿ 
ಮಂತ್ರಶಕ್ತಿಯೇ ಅಸಾಧಾರಣವಾದುದು. ಮಂತ್ರಸಹಾಯವಿರುವ ರಾಜನಿಗೆ ಎಷ್ಟೇ 
ಅಶಕ್ಕವಾದ ಕಾರ್ಯಗಳಿದ್ದರೂ ಸಾಧ್ಯವಾಗುವುವು. ೨೮೬. ಉತ್ಸಾಹ ಪ್ರಭುಶಕ್ತಿಗಳಿಂದ 
ಕೂಡಿದ ದೇವೇಂದ್ರನಿಗಿಂತ ಮಂತ್ರಶಕ್ತಿ ಪ್ರಭಾವ ಸಿದ್ಧಿಸಿರುವ ಅವನ ಮಂತ್ರಿ ಅಗ್ಗಳನು. 
ಆದ್ದರಿಂದ ಮಂತ್ರಬಲವೇ ಬಲ. ೨೮೭. ಮಂತ್ರಪ್ರಯೋಗಪಟುವಾದ ಅರಸನು 


ವಿಶ್ವಾಸ ಪ್ರಕರಣಂ ೨೩೧ 

ಅಮರಾಹಿತರಿಂ ದುರ್ಮಂ 

ತ್ರಮರಕ್ಷಣಮೆನಿಪಯಜ್ಞಮಟೆವಂತಟೆಗುಂ 

ಸಮದಾಹಿತರಿಂ ದುರ್ಮಂ 

ತ್ರಮರಕ್ಷಣಮೆನಿಷ ನೃಪಬಳಂ ನಿರ್ವಾಜಂ | ೨೮೮ 

ಅದಟೆಂದರಸುಗೆಯ್ದಾತಂ ಮಂತ್ರಮಂ ಮಾಲಾಮಂತ್ರಮಾಗದಂತು ನೆಗಲಲೆವೇಟ್ಕುಮದೆಂತೆನೆ: 

ಮಂತ್ರಿಮಂಡಲದಾಪ್ತವ್ರಜದ ಧೂರ್ತವರ್ಗದ ಮದಪುಲಾಹಸುಪ್ರಪ್ರಲಾಪಿತಂಗಳಿಂದಂ ಶುಕಶಾರಿಕಾದಿ 
ತಿರೈಗ್ಯೋನಿಗಳಿಂದಂ ಮಂತ್ರ ಭೇದಕ್ಕೆ ಸಲ್ಮುಮಂತಾಗಲೀಯದೆ ಮಂತ್ರಮಂ ರಕ್ಷಿಸಲ್ವೇಟ್ಯುಮದೆಂತೆನೆ: 

ವಿಪುಳಾರ್ಥ ಮಂತ್ರಮುಂ ಯಾ 

ನಪಾತ್ರಮುಂ ಭಿನ್ನಮಾದೊಡಚಿವರ್‌ ವಸುಧಾ 

ಧಿಪಕರ್ಣಧಾರರಿರ್ವರು 

ಮಹರಿಮಿತಾತ್ಮೀಯಬಲಸಮೇತಂ ಕ್ಷಣದಿಂ ೨೮೯ 


ಎನೆ ಮೇಘವರ್ಣನಿಂತೆಂದಂ : ಅಂತಪ್ಪೊಡೆ ನೀಂ ಹೇಟ್ಲಂದದೊಳರಸಂ ತಾನೆ ಮಂತ್ರಿಯಾಗಿ 
ಚಿಂತಿಸಿ ಮಳುಗಲ್ವೇಡಿತ್ತೆನೆ ಮತ್ತಂ ಚಿರಂಜೀವಿಯಿಂತೆಂದಂ : ನಾಂ ಮಂತ್ರಮನೆ ರತ್ತಿಪುದೆಂದೆನಲ್ಲದೆ 
ಮಂತ್ರಿಗಳಾಗವೇಲಸಿಂದೆನಲ್ಲೆಂ. ನಿಮ್ಮಡಿ, ನೀವಿಂತು ವಿಷರೀತಗ್ರಹಣಂಗೆಯ್ದು ಶೂನ್ಯವಾದಿಗಳಾಗಿರ 
ಲಾರದು. ಆದೊಡಮೇನರಸುಗೆಯ್ದರುಂ ಕಾಮ ಕ್ರೋಧ ಲೋಭ ಮಾನ ಮದ ಹರ್ಷ 
ಪ್ರಮೋದಾಲಸ್ಕವಶದಿಂದೆಂತಪ್ಪ ಬುದ್ಧಿವಂತರುಂ ತಮ್ಮಂ ತಾವಜೆಯರ್‌. ಅದಳೆಂದೆನಿತು 
ಸಮರ್ಥನಾದೊಡಂ ಆಪ್ಪರಪ್ಪ ಬುದ್ಧಿವಂತರೊಳಂ ಮಂತ್ರಿಗಳೊಳಮಾಲೋಚಿಸಿ ನೆಗಳಲೆವೇಟ್ಕುಮದೆಂತೆನೆ: 


ವೈರಿಗಳನ್ನು ಮರ್ದಿಸುವನು. ೨೮೮. ದುರ್ಮಂತ್ರದಿಂದ ಕೂಡಿ ಅರಕ್ಷಕವಾಗಿರುವ ಯಜ್ಞವು 
ರಾಕ್ಷಸರಿಂದ ನಾಶವಾಗುವಂತೆ ದುರ್ಮಂತ್ರವುಳ್ಳ ಅರಕ್ಷಕವಾದ ನೃಪಬಲವು ವೈರಿಗಳಿಂದ 
ನಾಶವಾಗುವುದು. ವ॥। ಅದರಿಂದ ರಾಜನು ಮಂತ್ರವನ್ನು ಮಾಲಾಮಂತ್ರವಾಗದಂತೆ 
ಆಚರಿಸಬೇಕು. ಮಂತ್ರಿಮಂಡಲದ ಆಪ್ತರಲ್ಲಿರುವ ದೂರ್ತವರ್ಗದಿಂದಲೂ ಮದಪ್ರಲಾಪ 
ಸುಪ್ತಪ್ರಲಾಪಿತಗಳಿಂದಲೂ ಶುಕಶಾರಿಕಾದಿ ತಿರ್ಯಗ್ಯೋನಿಗಳಿಂದಲೂ 
ಮಂತ್ರಾಲೋಚನೆಯು ಬಹಿರಂಗಗೊಳ್ಳುವುದು. ಹಾಗಾಗದಂತೆ ಮಂತ್ರವನ್ನು 
ರಕ್ಷಿಸಿಕೊಳ್ಳಬೇಕು. ೨೮೯. ವಿಪುಲವಾದ ಅರ್ಥದಿಂದ ಕೂಡಿದ ಮಂತ್ರವೂ ನೌಕೆಯೂ 
ಭಿನ್ನವಾದಂದು ವಸುಧಾಧಿಪನೂ ಕರ್ಣಧಾರನೂ ತಮ್ಮಅಪರಿಮಿತ ಆತ್ಮೀಯರ ಸಮೇತ 
ನಾಶಹೊಂದುವರು. ವ॥ ಆಗ ಮೇಘವರ್ಣನು ಹೀಗೆಂದನು : 'ಹಾಗಾದರೆ ನೀನು 
ಹೇಳಿದಂತೆ ಅರಸನು ತಾನೇ ಮಂತ್ರಿಯಾಗಿ ಚಿಂತಿಸಿ ಮರುಗಬೇಕಾಗಿಲ್ಲವೇ ? ಅದಕ್ಕೆ 
ಚಿರಂಜೀವಿ ಹೀಗೆಂದನು : ನಾನು ಮಂತ್ರವನ್ನು ರಕ್ಷಿಸಬೇಕು ಎಂದೆನಲ್ಲದೆ 
ಮಂತ್ರಿಗಳಾಗಬೇಕು ಎನ್ನಲಿಲ್ಲ. ದೇವಾ ! ನೀವು ಹೀಗೆ ಏಪರೀತಗ್ರಹಣ ಮಾಡ 
ಶೂನ್ಯವಾದಿಗಳಾಗಬಾರದು. ಆದರೇನು, ಅರಸರಾದವರು ಕಾಮ ಕ್ರೋಧ ಲೋಭ 
ಮಾನ ಮದ ಹರ್ಷ ಪ್ರಮೋದಾಲಸ್ಯವಶದಿಂದ ಎಂತಹ ಬುದ್ಧಿವಂತರೂ ತಮ್ಮನ್ನು 
ತಾವು ಅರಿತುಕೊಳ್ಳಲಾರರು. ಅದರಿಂದ ಎಂಥ ಸಮರ್ಥನಾದರೂ ಆಪ್ತರಾದ ಬುದ್ಧಿವಂತ 


೨೩೨ ಕರ್ಣಾಟಕ ಪಂಚತಂತ್ರಂ 


ಶ್ಲೋ ॥ ಅಸಹಾಯಸ್ಸಮರ್ಥೋಹಿ ತೇಜಸ್ವೀ ಕಿಂ ಕರಿಷ್ಯತಿ 
ನಿವಾತ ಪತಿತೋ ವಜ್ಠಿಸ್ಸ್ವಯಮೇವ ಪ್ರಶಾಮೃತಿ Hosall 


ಟೀ! ತೇಜಸ್ಸುಳ್ಳ ಸಮರ್ಥನಾದೊಡಂ ಸಹಾಯವಿಲ್ಲದವನೇತರ್ಕುಂ ಪ್ರಯೋಜನಮಿಲ್ಲ. 
ಅದು ಹೇಗೆಂದೊಡೆ ಗಾಳಿಯಿಲ್ಲದಿಕ್ಕಿದ ಕಿಚ್ಚಿನಹಗೆ. 


ಅಪಗತಸಹಾಯನೆನಿಸಿದ 
ನೃಪನೆನಿತು ಸಮರ್ಥನಾದೊಡಂ ನಿಜತೇಜೋ- 
ಎಪುಳಜ್ಜಳನಶಿಖಾವಳಿ- 
ಗೆ ಹಡೆಯಲಾಣಂ ಸುವೃದ್ಧಿಯಂ ಭೂತಳದೊಳ್‌ ೨೯೦ 
ಅದಿಂದರಸುಗೆಯ್ದಾತಂ ಸಹಾಯಸಂಪನ್ನನುಂ ಪ್ರಭುಮಂತ್ರೋತ್ಸಾಹ ಶಕ್ತಿಯುಕ್ತನುಮಾಗಿ 
ನೆಗಬಲೆವೇಯ್ಕುಂ ಎಂತುಂ ವಿಜಿಗೀಷುವೃತ್ತಿಯನೆತ್ತಿಕೊಂಡು ನೆಗಟ್ಟಂದು ಶತ್ರುಗಳ ಸಮಾವಸ್ಥೆ 
ಯೋಗಕ್ಷೇಮಮುಮಂ ಎಚಾರಿಸುವುದದೆಂತೆನೆ : 


ಉದ್ಯೋಗಹೀನನಾಗಲು- 
ಮುದ್ಯನಿತ್ರಾತ್ಮದುರ್ಗಬಲರಹಿತನಸ- 

ದ್ವಿದ್ಯಾಪ್ರಿಯನೆನಿಹವನು- 

ದ್ಯೇದ್ಯಂ ಶತ್ರುಗೆ ನಿರಂತರಂ ಭೂತಲದೊಳ್‌ ೨ೀ೧ 
ಅನುಪಮದುರ್ಗಬಲೋಹೇ- 

ತನಾಗಿಯುಂ ವಿಪುಳಮಂತ್ರವಿಕ್ರಮ ಸಂಯು- 

ಕ್ಷನುಮಲ್ಲದಿರ್ಹವಂ ಪೀ- 


ಡನೀಯನೀಡಿತ ನಯಾಗಮಜ್ಗರ ಮತದಿಂ ೨೯೨ 
ದುರ್ಗಗುಣಾನ್ಥಿತಮೆನಿಸಿದ 

ದುರ್ಗದ ಬಲಮುಳ್ಳೊಡಂ ಬಲೋಪೇತ ಸುಹೃ- 
ದ್ವರ್ಗಬಲಾನ್ವಿತನಪನಯ- 

ಮಾರ್ಗನೆನಿಷ್ಟವನೆ ಕರ್ಷಣೀಯನಮೋಘಂ ೨೯೩ 


ರಲ್ಲಿಯೂ ಮಂತ್ರಿಗಳಲ್ಲಿಯೂ ಸಮಾಲೋಚಿಸಿ ಕಾರ್ಯೋನ್ಮುಖರಾಗಬೇಕು. ಶ್ಲೋ! 
ತೇಜೋವಂತನಾಗಿದ್ದು ಸಮರ್ಥನಾದರೂ ಸಹಾಯವಿಲ್ಲದವನು ಗಾಳಿಯಿಲ್ಲದ ಕಿಚ್ಚಿನಂತೆ 
ಯಾವುದಕ್ಕೂ ಪ್ರಯೋಜನವಾಗಲಾರನು. ೨೯೦. ಅಸಹಾಯನಾದ ನೃಪನು ಎಷ್ಟೇ 
ಸಮರ್ಥನಾದರೂ ತನ್ನ ತೇಜೋಜ್ವಾಲೆಯ ಶಿಖಾವಳಿಗೆ ಅಭಿವೃದ್ಧಿಯನ್ನು ಪಡೆಯಲಾರನು. 
ವ॥। ಅದರಿಂದ ಅರಸನಾದವನು ಸಹಾಯಸಂಪನ್ನನೂ ಪ್ರಭುಮಂತ್ರೋತ್ಸಾಹ 
ಶಕ್ತಿಯುಕ್ತನೂ ಆಗಿರಬೇಕು. ಹೇಗಾದರೂ ಜಯಶಾಲಿಯಾಗಬೇಕೆಂಬ ಅಪೇಕ್ಷೆಯಿದ್ದಲ್ಲಿ 
ಶತ್ರುಗಳ ಸಮಾವಸ್ಥೆ, » ಯೋಗಕ್ಷೇಮಗಳನ್ನೂ ವಿಚಾರಿಸಿಕೊಂಡಿರಬೇಕು. ಅದು ಹೇಗೆಂದರೆ, 
೨೯೧. ಉದ್ಯೋಗಹೀನನಾದವನೂ, ಮಿತ್ರನಿಲ್ಲದವನೂ, ದುರ್ಗಬಲರಹಿತನೂ ಕೆಟ್ಟ 
ವಿದ್ಯೆಗಳಲ್ಲಿ ಮಗ್ನನಾದವನೂ ಶತ್ರುವಿಗೆ ನಿರಂತರವೂ ಭೇದ್ಯನಾಗುವನು. ೨೯೨. 
ಅಸಾಧಾರಣವಾದ ದುರ್ಗಬಲವುಳ್ಳವನಾದರೂ ವಿಪುಳಮಂತ್ರವಿಕ್ರಮಸಂಯುಕ್ತನಲ್ಲದವನು 
ಶ್ರೇಷ್ಠ ನೀತಿ ಶಾಸ್ತ್ರಜ್ಞರ ಪ್ರಕಾರ ಪೀಡನೀಯನೆನ್ನಿಸುವನು. ೨೯೩. ದುರ್ಗಗುಣಾನ್ವಿತವಾದ 
ದುರ್ಗಬಲವಿದ್ದರೂ ಬಲಶಾಲಿಗಳಾದ ಸುಹೃದ್ವರ್ಗಗಳಿಂದ ಕೂಡಿದ್ದರೂ ಕುನೀತಿಯಲ್ಲಿ 


ವಿಶ್ವಾಸ ಪ್ರಕರಣಂ ೨೩೩ 

ಇಂತಪ್ಪ ಹಗೆವರಂ ನಿರ್ಮೂಲಿಸುವುದು ಛೇದನಮೆಂಬುದಕ್ಕುಂ; ಹಸ್ಸಶ್ಚರಥಪದಾತಿ 
ಬಲಕ್ಷಯಮಂ ಮಾಲ್ದುದು ಪೀಡನಮೆಂಬುದಕ್ಕುಂ ಮತ್ತಮಿವನಲೆದುಂ ದೇಶಕಾಲಬಲಮನಲೆದುಂ 
ಪ್ರಯೋಗಿಸುವುದಂತಿರ್ಕೆ ನಾವೀಗಳ್‌ ಕೌಶಿಕಾಧೀಶ್ವರಂಗೆ ಶತ್ರುಗಳಾಗಿರ್ದು, ವಾಕ್ಕಂ॥! ದುರ್ಗಹೀನೋ 
ನರಪತಿಃ ವಾತಾಭ್ರಾವಯವೈಸ್ಸಮಃ ಟೀ! ದುರ್ಗಂಗಳಿಲ್ಲದರಸು ಗಾಳಿಯೊಡಗೂಡಿದ ಮೇಘಂಗಳಹಗೆ 
ಎಂಬ ನೀತಿಯುಂಟದಲೆಂದಾ ದುರ್ಗಂಗಳೆಂತಪ್ಪುವೆಂದೊಡೆ, 

ಶ್ರೋ! ದುರ್ಗಂ ಚತುರ್ವಿಧಂ ಪೋಕ್ತಮಾಪತ್ಸಾಶ್ರಯ ಕಾರಣಂ 
ಜಾಲಕಂ ಪಾರ್ವತಂ ಚೈವ ಧಾನ್ವನಂ ವನಜಂ ತಥಾ 11೧೫೪11 

ಟೀ!! ಆಪತ್ತಿಗಾಶ್ರಯಮಾಗಿ ಜಲದುರ್ಗ ಗಿರಿದುರ್ಗ ಸ್ಥಳದುರ್ಗ ವನದುರ್ಗಮೆಂದಿಂತು 
ದುರ್ಗಂಗಳ್‌ ನಾಲ್ಕು ತೆಅನಕ್ಕುಂ. ಇಂತು ಚತುರ್ವಿಭಮಾಗಿಯುವುಷ್ಪವಿಧಮಕ್ಕುಮದೆಂತೆಂದೊಡೆ, 
ಉಭಯನದೀಸಂಗಮಮುಮಪ್ಪ ಮಧ್ಯಪ್ರದೇಶಮಂತರ್ದ್ವೀಹಮೆಂಬುದಕ್ಕುಂ. ಅಗಾಧಮಾದ 
ಬೃಹತ್ತಟಾಕಂಗಳಿಂ ಕರ್ಕಶ ಖರದಂಡಸಲಿಲಮೀನವಿರಾಜಿತ ಸರೋವರಪರಿವೃತಮಪ್ಪ ಭೂಪ್ರದೇಶಂ 
ಮಹಾಸ್ಕಳಮೆಂಬುದಕ್ಕುಮೀಯೆರಡುಂ ಜಲದುರ್ಗಭೇದಂಗಳ್‌. ಗರುಡಂಗಂ ಅಡರಲ್‌ಬಾರದ 
ಸಮಂತ್ತುಂಗಶಿಖರಂಗಳ್‌ ನಾಲ್ಕುಂ ದೆಸೆಯೊಳುವರಾಗಿ ಬಾಗಿಲೊಂದೆಯಾಗಿರ್ಪುದು 
ಗುಹ್ಮಾಖ್ಯಮೆಂಬುದಕ್ಕುಂ. ಆವ ದೆಸೆಯೊಳುಂ ಬಟ್ಟೆಯಿಲ್ಲದೆ ಸಟೆವೀಲ್ದುಚ್ಛಮಪ್ಪ ಬೆಟ್ಟುಗಳ ನಡುವೆ 
ಕರಮಸಿದಪ್ಪ ಬಟ್ಟೆಯಾಗೇಜುವುದುಂ ಪುಸ್ತರಮೆಂಬುದಕ್ಕುಂ. ಈಯೆರಡುಂ ಗಿರಿದುರ್ಗದ ಭೇದಂಗಳ್‌. 
ಪೊಣಗೆ ನೀರುಂ ಭೂರಿಭೂರುಹಸಂದೋಹಮುಂ ತೃಣಗುಲ್ಲಲತಾಸ್ಪೋಮಮುಮಿಲ್ಲದೆ ಒಳಗೆ. 
ತೃಣಕಾಷ್ಠ ಜಲಸಂಪೂರ್ಣಮಪ್ಪುದು ಉದಕಸ್ತಂಭಮೆಂಬುದಕ್ಕುಂ. ಪೊಅಗೆ ಕರಮುಪ್ಪುಮಹೇಯ 
ಮುಮಲ್ಪಜಲಮುಳ್ಳುದು ವೈರಣಿಯೆಂಬುದಕ್ಕುಂ. ಈಯೆರಡುಂ ಸ್ಕಲದುರ್ಗ ಭೇದಂಗಳ್‌. 


ತೊಡಗಿರುವವನು ತಿಕ್ಕಾಟಕ್ಕೆ ಯೋಗ್ಯನಾಗುವನು. ವ।! ಇಂತಹ ಹಗೆಗಳನ್ನು 
ನಿರ್ಮೂಲಿಸುವುದು ಛೇದನವೆನಿಸುವುದು. ಹಸ್ತಶ್ರರಥ ಪದಾತಿ ಬಲಕ್ಷಯವನ್ನುಂಟು 
ಮಾಡುವುದು ಪೀಡನವೆನಿಸುವುದು. ಅಲ್ಲದೆ ಇವನ್ನು ತಿಳಿದುಕೊಂಡಿದ್ದೂ 
ದೇಶಕಾಲಬಲವನ್ನರಿತುಕೊಂಡೂ ಪ್ರಯೋಗಿಸುವುದು ಹಾಗಿರಲಿ. ನಾವು ಈಗ ಗೂಬೆಗಳ 

ಜನಿಗೆ ಶತ್ರುಗಳಾಗಿದ್ದು, ವಾ!! ದುರ್ಗಹೀನೋನರಪತಿಃ ವಾತಾಭ್ರಾವಯ ವೈಸ್ನಮಃ, 
ದುರ್ಗಗಳಿಲ್ಲದ ಅರಸನು ಗಾಳಿಯೊಡಗೂಡಿದ ಮೋಡಗಳಿಗೆ ಸಮ ಎಂಬ ನೀತಿಯುಂಟು. 
ಶ್ಲೋ॥ ಆಪತ್ತಿಗೆ ಆಶ್ರಯವಾಗಿ ಜಲದುರ್ಗ, ಗಿರಿದುರ್ಗ, ಸ್ಥಳದುರ್ಗ, ವನದುರ್ಗವೆಂದು 
ನಾಲ್ಕು ರೀತಿಯ ದುರ್ಗಗಳಿವೆ. ವ॥ ಅವು ನಾಲ್ಕು ರೀತಿಯವಾಗಿದ್ದರೂ ಸೂಕ್ಷವಾಗಿ 
ಎಂಟು ರೀತಿಯವಾಗಿರುವುವು. ವ! ಅವು ಹೇಗೆಂದರೆ, ಎರಡು ನದಿಗಳ ಸಂಗಮವಾದ 
ಮಧ್ಯಪ್ರದೇಶವು ಅಂತರ್ದ್ವೀಪವೆನಿಸುವುದು. ಅಗಾಧವಾದ ಬೃಹತ್ತಟಾಕಗಳಿಂದಲೂ ಕರ್ಕಶ 
ಸರೋವರಗಳಿಂದಲೂ ಪರಿವೃತವಾದ ಭೂಪ್ರದೇಶವು ಮಹಾಸ್ಥಳವೆನಿಸುವುದು. ಈ 
ಎರಡು ಜಲದುರ್ಗಭೇದಗಳೆನಿಸುವುವು. ಗರುಡನಿಗೂ ಏರಲಾಗದ ಉತ್ತುಂಗಶಿಖರಗಳು 
ನಾಲ್ಕು ದಿಕ್ಕುಗಳಲ್ಲಿದ್ದು ಒಂದೇ ಬಾಗಿಲು ಇದ್ದಲ್ಲಿ ಅದು ಗುಹ್ಮಾಖ್ಯವೆನಿಸುವುದು. ಯಾವ 
ದಿಕ್ಕಿನಲ್ಲಿಯೂ ದಾರಿಯಿಲ್ಲದೆ ಕಡಿದಾಗಿದ್ದು ಎತ್ತರವಾದ ಬೆಟ್ಟಗಳ ನಡುವೆ ಕಿರಿದಾದ 
ದಾರಿಯಲ್ಲಿ ಏರುವುದು ಪ್ರಸ್ತರವೆನಿಸುವುದು. ಈ ಎರಡೂ ಗಿರಿದುರ್ಗದ ಭೇದಗಳಾಗಿವೆ. 


೨೩೪ ಕರ್ಣಾಟಕ ಪಂಚತಂತ್ರಂ 
ಜಲಪರಿಪೂರ್ಣ ಜಲಾಶಯಮುಂ ದುರ್ದರಕರ್ದಮೋಹೇತಾಶೀತಮಪ್ಪುದು ಕರ್ದಮೋದಕ 
ಮೆಂಬುದಕ್ಕುಂ. ಅನೇಕತರುನಿಕಪರಿವೃತಮುಂ ತೃಣಪಟಲಪ್ರಾವೃತಮುಮಪ್ಪುದು ಸ್ತಂಭನ 
ಗಹನಮೆಂಬುದಕ್ಕುಂ-ಈಯೆರಡುಂ ವನದುರ್ಗದ ಭೇದಂಗಳ್‌. ಇಂತಷ್ಟವಿಧಮಪ್ಪ ದುರ್ಗಂಗಳೊಳಂ 
ನಮಾಪ್ರಯಿಸಿದ ದುರ್ಗಕ್ಕೆ ದುರ್ಗಗುಣಮಿಲ್ಲ, ಮಿತ್ರಗುಣಸಂಪನ್ನರಪ್ಪ ಪತತಿಸ್ತೋಮಂಗಳಿಲ್ಲವಪುದಳಿಂ 
ಮಿತ್ರಬಲಮಿಲ್ಲ. ನಮ್ಮ ಬಲಮೆಲ್ಲಂ ಕಳಕುಳಮಾದ ಕಾರಣದಿಂ ತಂತ್ರಬಲಮಿಲ್ಲ, ಕೌಶಿಕಂಗಳ್‌ 
ಬಂದು ಇರುಳ್‌ ಕಾದುವುದಲೆಂ ಕಾಲಬಲಮಿಲ್ಲ ಇಂತೀ ಬಲಂಗಳೊಳೊಂದುಮಿಲ್ಲದ ಕಾರಣದಿಂ 
ನಿಮಡಿಗುತ್ಸಾಹಶ್ಯಕ್ತಿ ಸಾಧಾರಣಂ. ಅದಣೆಂ ನಾವುಮುಚ್ಛೇದಶತ್ರುಗಳಾಗಿರ್ದೆವೆಂದು ನುಡಿದ 
ಚಿರಂಜೀವಿಯ ಮಾತಂ ಮೇಘವರ್ಣಂ ಕೇಳ್ದು ಮೇಘಗರ್ಜನೆಯಿಂ ಗರ್ಜಿಸಿ ಬಟಿಕ್ಕಿಂತೆಂದಂ : 





ಪಿರಿದಾಳಾಪದೊಳೇಂ ಸಂ- 

ಗರದೊಳ್‌ ಭೀಕರಮೆನಿಪ್ಪ ಮದ್ಭುಜಬಲದಿಂ- 

ದರಿಮರ್ದನನಂ ತವೆ ಕೊಂ- 

ದರಿಮರ್ದನನೆಂಬ ಪೆಸರನಾಂ ತಳೆದಪ್ಪೆಂ ೨೯೪ 


ಎಂದು ನುಡಿದ ಮೇಘವರ್ಣನ ಮಾತಂ ಚಿರಂಜೀವಿ ಕೇಳ್ದು ಇಂತೆಂದಂ : ನಿಮ್ಮಡಿ, 
ನೀಮರಿಮರ್ದನನೊಳ್‌ ಕಾದಿ ಗೆಲ್ವುದೊಂದುಂ ಸಂದೆಯಮಿಲ್ಲಂ. ಆದೊಡಾ ಗೂಗೆಗಳ್‌ 
ದಿವಸಾಂಧಂಗಳಾಗಿಯುಂ ನಮೊಲ್‌ ಪಗೆಯುಂಟಾಗಿಯುಂ ಘೋರಾಂಧಕಾರದಿಂದತಿಸಂಕೀರ್ಣಮಪ್ಪ 


ಹೊರಗೆ ನೀರೂ ದೊಡ್ಡ ದೊಡ್ಡ ಮರಗಳ ಗುಂಪುಗಳೂ ತೃಣಗುಲ್ವಲತಾಸ್ತೋಮವೂ 
ಇಲ್ಲದೆ ಒಳಗೆ ತೃಣಕಾಷ್ಠ ಜಲಸಂಪೂರ್ಣವಾಗಿರುವುದು ಉದಕಸ್ತಂಭವೆನಿಸುವುದು. 
ಹೊರಗೆ ಉಪ್ಪಾಗಿಯೂ 'ಯವೂ ಅಲ್ಪ ಜಲವುಳ್ಳುದೂ ವೈರಿಣಿ ಎನಿಸುವುದು. ಈ 
ಎರಡು ಸ್ಥಲದುರ್ಗ ಭೇದಗಳಾಗಿರುವುವು. ಜಲಪರಿಪೂರ್ಣ ಜಲಾಶಯವೂ ಕೆಸರಿನಿಂದ 
ಕೂಡಿ ಅತಿ ಶೀತವಾಗಿಯೂ ಇರುವಂಥದು ಕರ್ದಮೋದಕವೆನಿಸುವುದು. ಅನೇಕ 
ತರುನಿಕರ ಪರಿವೃತವೂ ತೃಣಪಟಲ ಪ್ರಾವೃತವೂ ಆಗಿರುವುದು ಸ್ತಂಭನಗಹನ ವೆನಿಸುವುದು. 
ಈ ಎರಡೂ ವನದುರ್ಗದ ಭೇದಗಳಾಗಿರುವುವು. ಈ ರೀತಿಯಲ್ಲಿ ಎಂಟು ವಿಧವಾದ 
ದುರ್ಗಗಳಲ್ಲಿ ನಾವು ಆಶ್ರಯಿಸಿದ ದುರ್ಗಕ್ಕೆ ದುರ್ಗಗುಣವಿಲ್ಲ. ಮಿತ್ರಗುಣಸಂಪನ್ನರಾದ 
ಪಕ್ಷಿಬಲವಿಲ್ಲದುದರಿಂದ ಮಿತ್ರಬಲವಿಲ್ಲ. ನಮ್ಮ ಬಲವೆಲ್ಲವೂ ನುಚ್ಚುನೂರಾದುದರಿಂದ 
ತಂತ್ರಬಲವಿಲ್ಲ. ಗೂಬೆಗಳು ಬಂದು ರಾತ್ರಿಹೊತ್ತು ಕಾದುವುದರಿಂದ ಕಾಲಬಲವಿಲ್ಲ. 
ಹೀಗೆ ಈ ಬಲಗಳಲ್ಲಿ ಒಂದೂ ಇಲ್ಲದ ಕಾರಣದಿಂದ ನಿಮ್ಮ ಉತ್ಸಾಹಶಕ್ತಿ 
ಸಾಧಾರಣವಾಗಿದೆ. ಅದರಿಂದ ನಾವೂ ವಿನಾಶರಾಗುವ ಶತ್ರುಗಳಾಗಿದ್ದೇವೆ ಎಂದು ಹೇಳಿದ 
ಚಿರಂಜೀವಿಯ ಮಾತನ್ನು ಮೇಘವರ್ಣನು ಕೇಳಿ ಮೇಘಗರ್ಜನೆಯಿಂದ ಗರ್ಜಿಸಿ ಬಳಿಕ 
ಹೀಗೆಂದನು : ೨೯೪. ಹೆಚ್ಚು ಮಾತಿನಿಂದೇನು ಪ್ರಯೋಜನ? ಯುದ್ಧದಲ್ಲಿ ಭೀಕರವಾದ 
ನನ್ನ ಭುಜಬಲದಿಂದ ಅರಿಮರ್ದನನನ್ನು ಸಂಹರಿಸಿ ಅರಿಮರ್ದನನೆಂಬ ಹೆಸರನ್ನು ನಾನು 
ಧರಿಸುವೆನು. ವ॥। ಆ ಮಾತನ್ನು ಕೇಳಿದ ಚಿರಂಜೀವಿ ಹೀಗೆಂದನು : ನೀವು 
ಅರಿಮರ್ದ್ವನನೊಡನೆ ಕಾದಾಡಿ ಗೆಲ್ಲುವುದರಲ್ಲಿ ಸಂದೇಹವಿಲ್ಲ. ಆದರೆ ಆ ಗೂಬೆಗಳು 
ಹಗಲುಗುರುಡರಾಗಿರುವುದರಿಂದಲೂ ನಮ್ಮೊಡನೆ ಹಗೆ ಕಟ್ಟಿಕೊಂಡಿರುವುದರಿಂದಲೂ 





ವಿಶ್ವಾಸ ಪ್ರಕರಣಂ ೨೩೫ 
ಗುಹಾಗಹ್ಹರಂಗಳೊಳ್‌ ಪೊಕ್ಕಿರ್ಪುವು. ಅದುಕಾರಣದಿಂದಾವ ಕಾಲಂಗಳನುಪಾಯಮಿಲ್ಲದೆ ಕಾದಿ 
ಕೊಲಲುಂ ಗೆಲಲುಂ ಬಾರದು, ಅಂತುಮಲ್ಲದೆ, 

ಮತಿಹೀನರಪ್ಪ ಮನುಜರ್‌ 

ಪತಂಗವೃತ್ತಿಯನೆ ಕೊಂಡು ಕೊನೆಯುತಿರ್ಹರ್‌ 

ಸತತಮದೆಂತುಂ ವಿಬುಧ 

ಪ್ರತತಿಗನಿಷ್ಟಂ ನಯಾಗಮಕ್ಕೆ ಎರುದ್ಧಂ ೨೯೫ 

ತಂತ್ರಾವಾಸನಿದಂ ಪರ- 

ತಂತ್ರಪ್ರವಿಭೇದ ವಶ್ಯತಂತ್ರ ದಕ್ಷಂ 

ಮಂತ್ರಜ್ಞಂ ವಿನಯಾನ್ವಿತ 

ಮಂತ್ರಿಪ್ರಕರಂ ಸುಮಿಶ್ರನಮಳಚರಿತ್ರಂ ೨೯೬ 

ವ್ಯಸನವಿದೂರಂ ನಯಶಾ- 

ಲಿ. ಸತ್ಯವಾಕ್ಕಂ ಕೃತಜ್ಞನಸ್ತಬ್ಬಂ ಕ್ಲೇ- 

ಶಸಹಿಷ್ಣು ಸುತೇಜನಮಾ- 

ತೈಸುಮಂತ್ರಿಸಮೇತನಖಲವಿಜ್ಞಾನವಿದಂ ೨೯೭ 

ಕುಲಜಂ ಸೋತ್ಸಾಹಂ ಸ್ಥೂ- 

ಅ ಲಕ್ಷನಭಿಮಾನಿ ಬುದ್ಧಿಮಂತಂ ಚತುರಂ 

ಬಲಯುಕ್ತಂ ವಾಗ್ಮಿ ಕಲಾ- 

ಕಲಿತಂ ಶರಣಾಗತೈಕರಕ್ಷಣದಕ್ಷಂ ೨೯೮ 

ವಿಪುಲತರಕೋಶನಕ್ರೂ- 

ರಪರಿಜನಂ ದೇಶಕಾಲವೇದಿ ದೃಢಂ ನೀ- 

ತಿಪರಂ ಕ್ಷಮಾನ್ಹಿತಂ ಜಿತ- 

ರಿಪುಷಡ್ವರ್ಗಂ ಪ್ರಭೂತನನುಪಮದುರ್ಗಂ ೨೯೯ 


ಘೋರಾಂಧಕಾರದಿಂದ ಅತ್ಯಂತ ಇಕ್ಕಟ್ಟಾದ ಗುಹಾಗಹ್ಟರಗಳಲ್ಲಿ ಹೊಕ್ಕಿರುವುವು. ಅದರಿಂದ 
ಉಪಾಯವಿಲ್ಲದೆ ಅವುಗಳೊಡನೆ ಕಾದಾಡುವುದೂ ಕೊಲ್ಲುವುದೂ ಗೆಲ್ಲುವುದೂ ಸಾಧ್ಯವಿಲ್ಲ. 
ಅಲ್ಲದೆ, ೨೯೫. ಮತಿಹೀನರಾದ ಮನುಷ್ಯರು ಪತಂಗವೃತ್ತಿಯಿಂದ ಬಾಳುವರು. ಅದು 
ಬುದ್ಧಿವಂತರಾದವರಿಗೆ ಅನಿಷ್ಟಕರ; ನೀತಿಶಾಸ್ತ್ರಕ್ಕೆ ವಿರುದ್ಧವಾದುದು. ೨೯೬. ತಂತ್ರವನ್ನು 
ಬಲ್ಲವನೂ ಪರತಂತ್ರಗಳನ್ನು ಭೇದಿಸಬಲ್ಲವನೂ ದಕ್ಷನೂ ಮಂತ್ರಜ್ಞನೂ ವಿನಯಾನ್ವಿತ 
ಮಂತ್ರಿಗಳಿಂದ ಕೂಡಿದವನೂ ಸುಮಿತ್ರನೂ ಅಮಲಚರಿತ್ರನೂ ೨೯೭. ವ್ಯಸನದೂರನೂ 
ನಯಶಾಲಿಯೂ ಸತ್ಯವಾಕ್ಯನೂ ಕೃತಜ್ಞನೂ ಅಸ್ತಬ್ಧನೂ ಕ್ಷೇಶಸಹಿಷ್ಣುವೂ ಸುತೇಜನೂ 
ಅಮಾತ್ಯಸುಮಂತ್ರಿಸಮೇತನೂ ಅಖಿಲವಿಜ್ಞಾನವಿದನೂ ೨೯೮. ಕುಲಜನೂ 
ಉತ್ಸಾಹಶಾಲಿಯೂ ಅಭಿಮಾನಿಯೂ ಬುದ್ಧಿವಂತನೂ ಚತುರನೂ ಬಲಯುಕ್ತನೂ 
ವಾಗ್ಮಿಯೂ ಕಲಾವಿದನೂ ಶರಣಾಗತೈಕರಕ್ಷಣದಕ್ಷನೂ ೨೯೯. ಅತಿಶಯವಾದ 
ಕೋಶವುಳ್ಳವನೂ ಅಕ್ರೂರ ಪರಿಜನರಿಂದ ಕೂಡಿದವನೂ ದೇಶಕಾಲಜ್ಞನೂ ದೃಢಚಿತ್ತನೂ 
ನೀತಿಪರನೂ ಕ್ಷಮಾನ್ವಿತನೂ ಅರಿಷಡ್ವರ್ಗವನ್ನು ಗೆದ್ದವನೂ ಅನುಪಮದುರ್ಗನೂ 


೨೩೬ ಕರ್ಣಾಟಕ ಪಂಚತಂತ್ರಂ 
ಗುರುದೇವದ್ವಿಜಭಕ್ತಂ 
ತರುಣವಯಸ್ಕಂ ಪರೇಂಗಿತಜ್ಞ್ನನುದಾರಂ 
ಪರಿವಾರಕಲ್ಪವೃಕ್ಷಂ 
ಪರದಾರವಿದೂರನಖಿಲಭುವನಾಧಾರಂ ೩೦೦ 
ಪ್ರಣತಾರಾತಿ ಧನುರ್ಗುಣ 
ಕಿಣೀಕೃತೋದ್ಯತ್ರಕೋಷ್ಠನನುಹಮಧ್ಯೆರಂ 
ರಣಕೇಳೀಲೋಲಂ ವಾ- 
ರಣವಾಜಿ ರಥಾಶ್ವ ಭಟಬಲಪ್ರಖ್ಯಾತಂ ೩೦೧ 


ಎನೆ ನೆಗಲ್ಟ ನೃಪಂ ತನಗಹಿ- 

ತನಾಗೆ ಮೈಮಣಕಿದು ನೆಗಬ್ಬ ಭೂಪಂ ನಿಜಸ್ಯೆ- 

ನೈನಿತಂಬಿನೀ ಜನಾಕ್ರಂ 

ದನಮಂ ಕೇಳುತ್ತುಮಿರ್ಪನಿರುಳುಂ ಪಗಲುಂ ೩೦೨ 
ಅದಣಟಿಂ ಭೂಭುಜಂ ಸಮುತ್ಸುಕನಾಗಲಾಗದು. ಅದೆಂತೆನೆ : ಧರ್ಮಪುತ್ರಂ ಜೂದಾಡಿ ಮೇಬನಿಯಂ 
ಸೋಲ್ತು ಸಹೋದರರ್‌ ಸಹಿತಮರಣ್ಯಮಂ ಪೊಕ್ಕೊಡೆ ಪುಣ್ಯವಿಹೀನರಾಗಿರ್ದರಂ ದ್ರೌಪದಿ ಕಂಡು 
ತಾನುಂ ವನವಾಸದಾಯಾಸಕ್ಕೆ ಬೇಸತ್ತು ನಿಜಪತಿಗಿಂತೆಂದಳ್‌ : ದೇವಾ, ನೀಂ ನಿನ್ನ ನನ್ನಿಯನೆ 
ಕಾದು ನಿನ್ನನುಜರ್‌ ಬನ್ನದ ಕೂಟನುಂಡರ್‌; ಪನ್ನೆರಡುವರ್ಷ ಬೇಡರಂತಡವಿಯೊಳ್‌ ನಾರಸೀರೆಯನುಟ್ಟು 
ಬೇರುಮಂ ಬಿಕ್ಕೆಯುಮಂ ತಿಂದು ಕಂದಿ ಕುಂದಿ ಪಂದೆಯ ಮನದಂತಳ್ಳಾಡುತಿರ್ದಪರ್‌. ಇವರಂ 
ಕಾರವರ್ಗೆ ತೊಡರ್ದು ಬಿಡು ಪಿಡಿದಿರದಿರೆಂದು ಮೂದಲಿಸಿ ನುಡಿದ ಪಾಂಚಾಲರಾಜತನೂಜೆಗೆ 
ಧರ್ಮರಾಜತನೂಜನಿಂತೆಂದಂ : 


೩೦೦. ಗುರುದೇವ ದ್ವಿಜರ ಭಕ್ತನೂ ತರುಣವಯಸ್ಕನೂ ಪರೇಂಗಿತಜ್ಞನೂ ಉದಾರನೂ 
ಪರಿವಾರ ಕಲ್ಪವೃಕ್ಷನೂ ಪರದಾರವಿದೂರನೂ ಅಖಿಲಭುವನದ ಆಧಾರಸ್ತರೂಪನೂ 
೩೦೧. ಅನುಪಮ ಧೈರ್ಯವಂತನೂ ರಣಕೇಳೀಲೋಲನೂ ವಾರಣವಾಜಿರಥ 
ಭಟಬಲದಿಂದ ಕೂಡಿದವನೂ ೩೦೨. ಆದ ರಾಜನು ತನಗೆ ಅಹಿತನಾಗಿರಲು ಮೈಮರೆತು 
ವರ್ತಿಸುವ ಭೂಪನು ತನ್ನ ಸೈನಿಕರ ಹೆಂಡಿರ ಆಕ್ರಂದನವನ್ನು ಹಗಲಿರುಳೂ ಕೇಳುತ್ತಿರುವನು. 
ವ॥। ಅದರಿಂದ ರಾಜನು ಸಮುತ್ಸುಕನಾಗಿರಬಾರದು. ಹೇಗೆಂದರೆ, ಧರ್ಮರಾಯನು 
ಜೂಜಾಡಿ ಮೇದಿನಿಯನ್ನು ಸೋತು ಸಹೋದರರ ಸಹಿತ ಅರಣ್ಯವನ್ನು ಹೊಕ್ಕಲ್ಲಿ 
ಪುಣ್ಯವಿಹೀನರಾಗಿದ್ದ ಪಾಂಡವರನ್ನು ದ್ರೌಪದಿ ಕಂಡು ತಾನೂ ವನವಾಸದ ಆಯಾಸಕ್ಕೆ 
ಬೇಸತ್ತು ತನ್ನ ಪತಿಗೆ ಈರೀತಿ ಹೇಳಿದಳು: ದೇವಾ ! ನೀನು ನಿನ್ನ ಸತ್ಯವನ್ನೇ ಕಾಪಾಡಿ 
ನಿನ್ನ ಸಹೋದರರು ಬನ್ನದ ಕೂಳನ್ನುಂಡರು. ಹನ್ನೆರಡು ವರ್ಷ ಬೇಡರಂತೆ ಅಡವಿಯಲ್ಲಿ 
ನಾರಿನ ಬಟ್ಟೆಯನ್ನುಟ್ಟು ಬೇರನ್ನೂ ಭಿಕ್ಷೆಯನ್ನವನ್ನೂ ತಿಂದು ಕಂದಿ ಕುಂದಿ ಹೇಡಿಯ 
ಮನಸ್ಸಿನಂತೆ ಅಲ್ಲಾಡುತ್ತಿರುವರು. ಇವರನ್ನು ಕೌರವರ ಮೇಲೆ ಹೋರಾಟಕ್ಕೆ, ಬಿಡು, 
ತಡೆದಿರಬೇಡ ಎಂದು ನುಡಿದ ಪಾಂಚಾಲರಾಜತನೂಜೆಗೆ ಧರ್ಮರಾಜನು ಹೀಗೆಂದನು: 


ವಿಶ್ವಾಸ ಪ್ರಕರಣಂ ೨೩೭ 
ಶ್ಲೋ !! ಯಶೋಧಿಗಂತುಂ ಸುಖಲಿಪ್ಸಯಾ ವಾ 

ಮನುಷ್ಯಸಂಖ್ಯಾಮತಿವರ್ತಿತುಂ ವಾ 

ಮಹೋತ್ಸುಕಾನಾಮಭಿಯೋಗಜನ್ಮಾ 

ಸಮುತ್ಸುಕೇವಾಂಕಮುಖ್ಛೈಕಿ ಲಕ್ಷಿ £ಃ Hossll 

ಟೀ॥ ಕೀರ್ತಿಯನೈದಲೋಸ್ಕರಂ ಮೇಣ್‌ ಸುಖಂಬಡೆಯಲೋಸ್ಕರಂ ಮೇಣ್‌ ಸಾಮಾನ್ಯ 

ಜನಂಗಳನತಿಕ್ರಮಿಸಲೋಸ್ಕರಮಾಗಿ ಅಳಿಪಿಲ್ಲದೆ ಉದ್ಯೋಗಂಗೆಯ್ವ ಮನುಷ್ಯರ ತೊಡೆಯ ಮೇಲೆ 
ಲಕ್ಷಿ ನೆಲಸಿಹಳು, ಎಂಬೀ ನೀತಿಯನಜಾತಶತ್ರು ಪೇಲ್ಲಂ. ಅಂತುಮಲ್ಲದೆಯುಂ. 


ಸಮರಪ್ರಾರಂಭದೊಳ್‌ ಕೌಶಿಕ ಶಕುನಿಗಣಾಧೀಶನೊಳ್ಳಾದಿ ಗೆಲ್ವು 

ದೃಮಮೀಗಳ್‌ ಕೂಡದೆಂತುಂ ನಮಗೆ ಬಹುತರಾಳಾಪದಿಂ ಬರ್ಪುದೇಂ ದೇ 

ವ ಮಹಾಶಾಸ್ತ್ರ ಪ್ರಾಜ್ಞರುಂಜರುಮೆನಿಷ ಮುನೀಂದ್ರೋತ್ತಮರ್‌ ಪೇಲ್ಡ ನೀತಿ 

ಕ್ರಮದಿಂ ಹಾಡ್ಗುಣ್ಯಮಂ ಯೋಜಿಸುವುದೆ ಸುನಯಂ ಪ್ರಾಪ್ತಕಾಲಾನುರೂಪಂ ೩೦೩ 
ಎನಲಾ ಷಾಡ್ಗುಣ್ಣಮೆಂತೆಂದೊಡೆ : ಸಂಧಿ ವಿಗ್ರಹ ಯಾನಾಸನ ಸಂಶ್ರಯ ದ್ವೈಧೀಭಾವಮೆಂದಾಜು 
ತೆಅನಾಗಿರ್ಕುಂ. ಅಲ್ಲಿ ಬಲವಂತನಪ್ಪ ಪಗೆವಂ ಮೇಲೆತ್ತಿ ಬರೆ ವಸ್ತುವಾಹನಂಗಳನಿತ್ತಾತನಂ ಸಂತೈಸುವುದು 
ಸಂಧಾನಮೆಂಬುದಕ್ಕುಂ. ವಿಜಿಗೀಷುಗಳಿರ್ವರುಂ ಪರಸ್ಪರಾಹಂಕಾರಂಗೆಯ್ದುದು ವಿಗ್ರಹಮೆಂಬುದಕ್ಕುಂ. 
ಶಕ್ತಿತ್ರಯಸಂಪನ್ನರಪ್ಪ ವಿಜಿಗೀಷುಗಳಿರ್ಬರುಂ ಮೇಲೆತ್ತಿ ಬರ್ಪುದು ಯಾನಮೆಂಬುದಕ್ಕುಂ, 
ಅರಿವಿಜಿಗೀಷುಗಳೊರ್ವರೊರ್ವರ ಮೇಲೆತ್ತಿಯೊತ್ತಲಾಅದೆ ನಿಲ್ಬುದು ಆಸನಮೆಂಬುದಕ್ಕುಂ. 
ನಿಜಬಲಮಿಲ್ಲದೆ ಶತ್ರುವಿಜಿಗೀಹುವಾದೊಡಾಶ್ರಯಿಸುವುದು ಸಂಶ್ರಯಮೆಂಬುದಕ್ಕುಂ. ಬಲವಂತರಪ್ಪ 


ಶ್ಲೋ॥ ಕೀರ್ತಿಯನ್ನು ಪಡೆಯಲೂ ಸುಖವನ್ನು ಹೊಂದಲೂ ಸಾಮಾನ್ಯಜನಗಳನ್ನು 
ಮೀರಲೂ ಉತ್ಸಾಹದಿಂದ ಉದ್ಯೋಗಶೀಲರಾದ ಮನುಷ್ಯರ ತೊಡೆಯ ಮೇಲೆ ಲಕ್ಷ್ಮಿ 
ನೆಲೆಸಿರುವಳು ಎಂಬ ನೀತಿಯನ್ನು ಅಜಾತಶತ್ರುವು ಹೇಳಿದನು. ಅಲ್ಲದೆ ೩೦೩. 
ಸಮರಪ್ರಾರಂಭದಲ್ಲಿ ಕೌಶಿಕರಾಜನೊಡನೆ ಕಾದಾಡಿ ಗೆಲ್ಲುವ ಉದ್ಯಮ ಈಗ ನನಗೆ 
ಸಾಧ್ಯವಾಗದು. ಹೆಚ್ಚು ಮಾತಿನಿಂದ ಏನು ಪ್ರಯೋಜನ ? ಅದರಿಂದ ದೇವಾ, 
ಮಹಾಶಾಸ್ತ್ರಪ್ರಾಜ್ಞರಾದ ಮುನೀಂದ್ರೋತ್ತಮರು ಹೇಳಿದ ನೀತಿಕ್ರಮದಿಂದ ಷಾಡ್ಕುಣ್ಯವನ್ನು 
ಯೋಜಿಸುವುದೇ ನೀತಿಯಾಗಿರುವುದು. ವ॥ ಆ ಷಾಡ್ಗುಣ್ಯಗಳು ಯಾವುವು ಎಂದರೆ, 
ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ, ದ್ವೈಧೀಭಾವ ಎಂಬ ಆರು ವಿಧವಾಗಿವೆ. 
ಬಲಶಾಲಿಯಾದ ಹಗೆಯು ಆಕ್ರಮಿಸಿ ಬರಲು ವಸ್ತುವಾಹನಾದಿಗಳನ್ನು ಕೊಟ್ಟು ಅವನನ್ನು 
ಸಂತೈಸುವುದು ಸಂಧಾನವೆನಿಸುವುದು. ವಿಜಯೇಚ್ಛುಗಳಿಬ್ಬರೂ ಪರಸ್ಪರ ಅಹಂಕಾರ 
ತೋರಿಸುವುದು ವಿಗ್ರಹವೆನಿಸುವುದು. ಶಕ್ತಿತ್ರಯಸಂಪನ್ನರಾದ ವಿಜಯಾಪೇಕ್ಷಿಗಳಿಬ್ಬರೂ 
ಪರಸ್ಪರ ಆಕ್ರಮಣ ಮಾಡುವುದು ಯಾನವೆನಿಸುವುದು. ವೈರಿರಾಜರು ಪರಸ್ಪರ ಆಕ್ರಮಣ 
ಮಾಡಿ ಮುಂದರಿಯಲಾರದೆ ನಿಲ್ಲುವುದು ಆಸನವೆನಿಸುವುದು. ತನ್ನಲ್ಲಿ ಬಲವಿಲ್ಲದೆ ಶತ್ರು 
ಜಯಿಸಿದಲ್ಲಿ ಅವನನ್ನು ಆಶ್ರಯಿಸುವುದು ಸಂಶ್ರಯವೆನಿಸುವುದು. ಬಲಶಾಲಿಗಳಾದ 
ಶತ್ರುಗಳ ನಡುವೆ ದುರ್ಬಲನಾದ ರಾಜನು ಆ ಶತ್ರುಗಳನ್ನು ವಾಜಾಾತ್ರದಿಂದ ಅತಿ 


೨೩೮ ಕರ್ಣಾಟಕ ಪಂಚತಂತ್ರಂ 
ಶತ್ರುಗಳ ನಡುವೆ ದುರ್ಬಲನಪ್ಪ ನೃಪನಾ ರಿಪುಗಳಂ ವಾಜ್ಯಾತ್ರದಿನತಿ ಸಂಧಾನಮಂಗೆಯ್ದು ತನ್ನ 
ಮನಮನೆನ್ನರುಮಲೆಯದಂತು ಕಾಕಾಕ್ಸಿಗೋಳಕನ್ಶಾಯದಿಂದಿರ್ಪುದು ದ್ವೈಧೀಭಾವಮೆಂಬುದಕ್ಕುಂ. 
ಇಂತು ಹಾಡ್ಗುಣ್ಕಾಭಿಪ್ರಾಯದೊಳೀಗಳಿನವಸರಕ್ಕೆ ಸಂದೀಪಿ ಹೇಬ್ಬಂತೆ ಸಂಧಿಯಂ ಮಾಡವೇಯ್ಯುಂ. 
ಆ ಸಂಧಿ ಯಾವುವೆಂದೊಡೆ : ಸಂಪ್ರದಾನ ಕಪಾಲ ಉಪಹಾಸನ ಸಂತಾನ ಸಂಗತ ಉಪನ್ಮಾಸ 
ಪ್ರತೀಕಾರ ಸಂಯೋಗ ಪುರುಷಾಂತರ ಅದೃಷ್ಟಪುರುಷ ಅದುಷ್ಟ ಆತ್ಮಾಮಿಪ ಉಪಗ್ರಹ ಪರಿಕ್ರಮ 
ಅರಿಪರದೂಷಣ ಸೃಂಧೋಪನಯಮೆಂದು ಹೋಡಶವಿಧಮಕ್ಕುಂ. ಅಲ್ಲಿ ದ್ರವ್ಠವಾಹನಮಂ ಕೊಟ್ಟು 
ಮನ್ನಿಪುದು ಸಂಪ್ರದಾನಮೆಂಬುದಕ್ಕುಂ. ಸಮಸಂಧಿ ಕಪಾಲಮೆಂಬುದಕ್ಕುಂ. ಸಂಧಾನಂ 
ಉಪಹಾಸನಸಂಧಿಯೆಂಬುದಕ್ಕುಂ. ಕನ್ಮಾದಾನಪೂರ್ವಕಮಪ್ಪ ಸಂಧಿ ಸಂತಾನಮೆಂಬುದಕ್ಕುಂ. 
ಮಿತ್ರಭಾವದೊಳ್‌ ನೆಗಬ್ಬ ಸಂಧಿ ಸಂಗತಮೆಂಬುದಕ್ಕುಂ. ಭಾವಿಯಪ್ಪೇಕಾರ್ಥಸಿದ್ಧಿಯನುದ್ದೇಶಂಗೆಯ್ದು 
ನಡೆವುದು ಉಪನ್ಮಾಸಸಂಧಿಯೆಂಬುದಕ್ಕುಂ. ಪರಸ್ನರೋಪಕಾರಂಗೆಯ್ದುದು ಪ್ರತೀಕಾರ 
ಸಂಧಿಯೆಂಬುದಕ್ಕುಂ. ಅರಿವಿಜಿಗೀಷುಗಳೇಕಾರ್ಥಸಿದ್ಧಿಯಂ ಕುಲೆತು ನಡೆವ ಸಂಧಿ 
ಸಂಯೋಗಮೆಂಬುದಕ್ಕುಂ. ನಿನ್ನ ಸೇನಾನಾಯಕರಿಂದೆನ್ನ ಕಾರ|ಮಂ ಸಾಧಿಸಿದೊಡೆ ನುಡಿದ ಪಣಮಂ 
ಕುಡುವೆನೆಂಬುದು ಪುರುಷಾಂತರಸಂಧಿಯೆಂಬುದಕ್ಕುಂ. ಎನ್ನ ಕಾರ್ಯಮಂ ನಿನ್ನ ಬಲ್ಲ ಮಾಟಸ್ಕಿಯಿಂ 
ತೀರ್ಚಿದೊಡೆ ನೀನೆಂದುದು ಮಾಬಸಿನೆಂಬುದು ಅದ್ಯಷ್ಟಪುರುಷಸಂಧಿಯೆಂಬುದಕ್ಕುಂ. ಅರಿಎಜಿಗೀಷುಗೆ 
ಭೂಮ್ಯೇಕಪ್ರದೇಶಮಂ ಕೊಟ್ಟು ಮಾಲ್ದುದು ಅದುಷ್ಟಸಂಧಿಯೆಂಬುದಕ್ಕುಂ. ಶತ್ರುಸಮಸ್ತಬಲಂ 





ಸಂಧಾನಮಾಡಿ ತನ್ನ ಮನಸ್ಸನ್ನು ಎಂಥವರೂ ಅರಿಯದಂತೆ ಕಾಕಾಕ್ಸಿಗೋಳಕ ನ್ಯಾಯದಿಂದ 
ಇರುವುದು ದ್ದೆ ಧೀಭಾವ ಎಂದೆನಿಸುವುದು. ಈ ರೀತಿಯಲ್ಲಿ ಷಾಡ್ಗುಣ್ಯಾಭಿಪ್ರಾಯದಲ್ಲಿ 
ಈ ಸಂದರ್ಭದಲ್ಲಿ ಸಂದೀಪಿ ಹೇಳಿದಂತೆ ಸಂಧಿಯನ್ನು ಮಾಡಿಕೊಳ್ಳಬೇಕು. ಆ ಸಂಧಿಗಳು 
ಸಂಪ್ರಧಾನ, ಕಪಾಲ, ಉಪಹಾಸನ, ಸಂತಾನ, ಸಂಗತ, ಉಪನ್ಯಾಸ, ಪ್ರತೀಕಾರ, 
ಸಂಯೋಗ, ಪುರುಷಾಂತರ, ಅದೃಷ್ಟ ಪುರುಷ, ಅದುಷ್ಟ, ಆತ್ಮಾಮಿಷ, ಉಪಗ್ರಹ, 
ಪರಿಕ್ರಮ, ಅರಿಪರದೂಷಣ, ಸೃಂಧೋಪನಯ ಎಂದು ಹದಿನಾರು ವಿಧಗಳಾಗಿವೆ. 
ಅಲ್ಲಿ ದ್ರವ್ಯವಾಹನಗಳನ್ನು ಕೊಟ್ಟು ಮನ್ನಿಸುವುದು ಸಂಪ್ರದಾನವೆನಿಸುವುದು. ಸಮಸಂಧಿ 
ಕಪಾಲವೆನಿಸುವುದು. ಸಂಧಾನವು ಉಪಹಾಸನಸಂಧಿಯೆನಿಸುವುದು. ಕನ್ಯಾದಾನ 
ಪೂರ್ವಕವಾದ ಸಂಧಿಯು ಸಂತಾನವೆನಿಸುವುದು. ಮಿತ್ರಭಾವದಿಂದ ಮಾಡಿದ ಸಂಧಿಯು 
ಸಂಗತವೆನಿಸುವುದು. ಏಕಾರ್ಥಸಿದ್ಧಿಯನ್ನು ಉದ್ದೇಶಿಸಿ ನಡೆಯುವುದು ಉಪನ್ಯಾಸ 
ಸಂಧಿಯೆನಿಸುವುದು. ಪರಸ್ಪರ ಉಪಕಾರ ಮಾಡುವುದು ಪ್ರತೀಕಾರ ಸಂಧಿಯೆನಿಸುವುದು. 
ವಿಜಯಿಗಳೆನಿಸಿದ ವೈರಿಗಳು ಏಕಾರ್ಥಸಿದ್ಧಿಯನ್ನು ಮಾಡಿ ವರ್ತಿಸುವುದು 
ಸಂಯೋಗವೆನಿಸುವುದು. ನಿನ್ನ ಸೇನಾನಾಯಕರಿಂದ ನನ್ನ ಕಾರ್ಯವನ್ನು ಸಾಧಿಸಿದರೆ 
ಹೇಳಿದಷ್ಟು ಹಣವನ್ನು ಕೊಡುವೆನು ಎಂಬುದು ಪುರುಷಾಂತರಸಂಧಿಯೆನಿಸುವುದು. 
ನನ್ನ ಕಾರ್ಯವನ್ನು ನೀನು ತಿಳಿದ ರೀತಿಯಲ್ಲಿ ತೀರಿಸಿದರೆ ನೀನು ಹೇಳಿದುದನ್ನು 
ಮಾಡುವೆನು ಎಂಬುದು ಅದೃಷ್ಟ ಪುರುಷ ಸಂಧಿಯೆನಿಸುವುದು. ವಿಜಯಿಯಾದ ವೈರಿಗೆ 
ಭೂಮಿಯ ಒಂದು ಪ್ರದೇಶವನ್ನು ಕೊಟ್ಟು ಸಂಧಿಮಾಡಿಕೊಳ್ಳುವುದು ಅದುಷ್ಟಸಂಧಿ 
ಯೆನಿಸುವುದು. ಶತ್ರುಸಮಸ್ತಸೈನ್ಯಸಮೇತನಾದ ವಿಜಯಿಯನ್ನು ಕಾಣುವುದು 





ವಿಶ್ವಾಸ ಪ್ರಕರಣಂ ೨೩೯ 
ಬೆರಸು ವಿಜಿಗೀಷುವಂ ಕಾಣ್ಣುದುಂ ಆತ್ಮಾಮಿಷಸಂಧಿಯೆಂಬುದಕ್ಕುಂ,ಸರ್ವಸ್ಟಮಂ ತೆತ್ತು 
ಪ್ರಾಣರಕ್ಷಣಂಗೆಯ್ದುದು ಉಪಗ್ರಹಸಂಧಿಯೆಂಬುದಕ್ಕುಂಂ. ಭಂಡಾರಮನಕ್ಕೆ ಅದಅಗೊಳರ್ಧಮನಕ್ಕೆ 
ಕೊಟ್ಟು ದೇಶಪ್ರವೃತ್ತಿಯಂ ರಕ್ಷಿಸುವ ಸಂಧಿ ಪರಿಕ್ರಮಸಂಧಿಯೆಂಬುದಕ್ಕುಂ. ಸಾರಭೂಮಿಯಂ. 
ಕುಡುವುದು ಸಂಧೋಪನಯಸಂಧಿಯೆಂಬುದಕ್ಕುಂ. ಇಂತೀ ಪೇಟ್ದ ಪದಿನಾಜುಂ ಸಂಧಿ 
ವಾಚಸ್ಪತಿನೀತಿಯಲ್ಲಿಕುಂ ; ಸೋಮದೇವನೀತಿಯಲ್ಲಿರ್ಕುಂ. ಇವಜಲ್ಲಿ ನಾವಾವ ಸಂಧಿಯಂ 
ಪೊಣರ್ಚುವೊಡಮರಿಮರ್ದನನೊಡಂಬಡುವನಲ್ಲ ಅದೆಂತೆನೆ : 


ಜ್ಞಾತಿಬಹಿಷ್ಯತಂ ವ್ಯಸನಿ ದೈವಪರಂ ಶಿಶು ದೀರ್ಫರೋಷಿ ಸ 

ತ್ಯೇತರನಸ್ಮಿರಂ ಸುರಗುರುದ್ದಿಜವೈರಿ ಬಹುದ್ದಿಷಂ ಭಯೋ 

ಪೇತನಧಾರ್ಮಿಕಂ ಎಕಳತಂತ್ರನನಿಶ್ಚಿತಮಂತ್ರನಾಗಳುಂ 

ಭೀತಪರಿಗ್ರಹಂ ಕೃಪಣನಾತಬಲವ್ಯಸನಾತಿ ವಿಹ್ನಲಂ ೩೦೪ 


ವಸುಹೀನಂ ದುಶ್ಮಿಕ್ಷಂ 

ವೃಸನಯುತಂ ದೇಶಕಾಲಬಲರಹಿತಂ ಭಾ- 

ವಿಸೆ ದೈವಹೀನನವಿನೀ- 

ತಸೈನ್ಮನನ್ಯಾಯಿಯೆನಿಪ ನರಪನೊಳೆಂದುಂ ೩೦೫. 


ವಿಜಿಗೀಷುಗಳಷ್ಟ ಮಹೀ- 

ಭುಜರೆಂದುಂ ಸಂಧಿಮಾಡರದಲೆಂ ಬಲಿಭು- 

ಗ್ವ_ಜಮುಖ್ಯ ಕೇಳುಲೂಕ 

ವ್ರಜವರನೊಳ್‌ ನಮಗೆ ಸಂಧಿಯಾಗದಮೋಘಂ ೩೦೬ 


ಆತ್ಮಾಮಿಷಸಂಧಿಯೆನಿಸುವುದು. ಸರ್ವಸ್ವವನ್ನೂ ಕೊಟ್ಟು ಪ್ರಾಣರಕ್ಬಣೆಯನ್ನು 
ಮಾಡಿಕೊಳ್ಳುವುದು ಉಪಗ್ರಹಸಂಧಿಯೆನಿಸುವುದು. ಭಂಡಾರವನ್ನೋ ಅದರ ಅರ್ಧವನ್ನೋ 
ಕೊಟ್ಟು ದೇಶವನ್ನು ರಕ್ಷಿಸುವುದು ಪರಿಕ್ರಮಸಂಧಿಯೆನಿಸುವುದು. ಸಾರವತ್ತಾದ 
ಭೂಮಿಯನ್ನು ಕೊಡುವುದು ಅರಿಪರದೂಷಣಸಂಧಿಯೆನಿಸುವುದು. ಹೇಳಿದಷ್ಟು ದ್ರವ್ಯವನ್ನು 
` ಕಂದಾಯವಾಗಿ ಕೊಡುವುದು ಸ್ಕಂಧೋಪನಯಸಂಧಿಯೆನಿಸುವುದು. ಈ ಹದಿನಾರು 
ವಿಧದ ಸಂಧಿಗಳು ವಾಚಸ್ಪತಿನೀತಿಯಲ್ಲಿವೆ ; ಸೋಮದೇವ ನೀತಿಯಲ್ಲಿವೆ. ಇವುಗಳಲ್ಲಿ 
ನಾವು ಯಾವ ಸಂಧಿಯನ್ನು ಕೈಗೊಂಡರೂ ಅರಿಮರ್ದನನು ಒಡಂಬಡುವವನಲ್ಲ ೩೦೪. 
ದಾಯಾದಿಗಳಿಂದ ಬಹಿಷ್ಕತನೂ ವ್ಯಸನಿಯೂ ದೈವಪರನೂ ಶಿಶುಬದ್ಧಿಯವನೂ ಸದಾ 
ಕೋಪಿಯೂ ಅಸತ್ಯನೂ ಅಸ್ಥಿರನೂ ಸುರಗುರು ದ್ವಿಜವೈರಿಯೂ ಬಹುದ್ವೇಷಿಯೂ 
ಭಯಗ್ರಸ್ತನೂ ವಿಕಳತಂತ್ರನೂ ಅನಿಶ್ಚಿತಮಂತ್ರನೂ ಕೃಷಣನೂ ೩.೦೫. ವಸುಹೀನನೂ 
ದುಶ್ಚಿಕ್ಷನೂ ದೇಶಕಾಲಬಲರಹಿತನೂ ಅವಿನೀತಸೈನ್ಯನೂ ಆದ ಅರಸನು ಎಂದೆಂದೂ 
ಅನ್ಯಾಯಿಯೆನಿಸುವನು. ೩೦೬. ವಿಜಯಾಕಾಂಕ್ಷೆಯುಳ್ಳ ರಾಜರೆಂದೂ ಸಂಧಿಗೆ 
ಒಪ್ಪುವುದಿಲ್ಲ. ಅದರಿಂದ ದೇವಾ, ಗೂಬೆರಾಜನೊಡನೆ ನಮಗೆ ಸಂಧಿಯಾಗುವುದು 


೨೪೦ ಕರ್ಣಾಟಕ ಹಂಚತಂತ್ರಂ 
ಅದಟೆಂ ಕೌಶಿಕಂಗಳ್ಳಂ ನಮಗಂ ದುರ್ಧರಮಪ್ಪ ವೈರಮುಂಟಾಗಿಯುಂ ನಾವೆಲ್ಲರುಂ 
ರಾತ್ರ ಂಧರುಮವರೆಲ್ಲರುಂ ದಿವಾಂಧರುಮಪ್ಪುದಚೆಂ ಸಂಧಾನಮೆಂತುಮಾಗಲಚೆಯದೆಂದು ನುಡಿದ 
ಚಿರಂಜೀವಿಯ ಮಾತಂ ಕೇಳ್ದು ಮೇಘವರ್ಣನಿಂತೆಂದಂ : 
ಆಸ್ಪಾಂತಾವನಂತ್ರ 
ಪ್ರಸ್ತಾಪನಮಾರ್ಯ ನಮಗಮಾ ಕೌಶಿಕಪ- 
ತ್ರಿ ಸ್ತೋಮವಲ್ಲಭಂಗಂ 
ಪ್ರಸ್ತುತಮತಿವೈರಮಾದ ತೆಜನೇಂ ಮೊದಲೊಳ್‌ ೩೦೭ 
ಎನೆ ಚಿರಂಜೀವಿಯಿಂತೆಂದಂ : 
ಶ್ಲೋ!! ಸಾಪತ್ನಂ ವಸ್ತುಜಂ ಸ್ತ್ರೀಜಂ ವಾಗ್ಗೂತಮಹರಾಧಜಂ 
ವೈರಪ್ರಭೇದ ನಿಪ್ಪಣೈಃ ವೈರಂ ಪಂಚವಿಧಂ ಸ್ಮೃತಂ Mosel 
ಟೀ॥! ಇರ್ವರ್‌ ಹೆಂಡಿರ ದೆಸೆಯಿಂದಾದುದು ವಸ್ತುವಿನ ದೆಸೆಯಿಂದಾದುದು ಸ್ತ್ರೀಯರ 
ಸೆಯಿಂದಾದುದು ವಾಗ್ಲೋಷದಿಂದಾದುದು ಆಪರಾಧದಿಂದಾದುದುಯೆಂದಿಂತು ವೈರಮೈದು 
ತೆಅನಾಗಿಹುದು. ಅದಅಕೊಳಗೆ, 


ನಮಗಂ ಕೌಶಿಕಲಕ್ಷ್ಮ £ 

ರಮಣಂಗಂ ವಚನದೋಷದಿಂ ಕಾಕವಿಹಂ 

ಗಮಚಕ್ರವರ್ತಿ ಶತ್ರು 

ತ್ಹಮಾಯ್ತು ವಿಹಗಪ್ರಧಾನರೆಲ್ಲರುಮಜೆಯಲ್‌ ೩೦೮ 
ಅದು ಕಾರಣದಿಂ, 

ಮೊದಲೊಳ್‌ ವೈರಂ ವಾಗ್ಲೋ- 

ಹದಿನಾದುದು ಕೌಶಿಕಾಧಿಪತಿಗಂ ನಮಗಂ 

ತೊದಳಲ್ಲುಹೇಕ್ತಿಸಿರೆ ಬಳೆ- 

ದುದು ಬಟೆಕೀ ತೆಅದೆ ಸಕಲಕಾಕಾಧೀಶಾ ೩೦೯ 


ಎನೆ, ಮೇಘವರ್ಣಂ ವಾಗ್ಲೋಷವಾವ ಕಾರಣದಿನಾದುದೆನೆ ಚಿರಂಜೀವಿ ಹೇಲ್ಗುಂ : ಏನಾನುಮೊಂದು 
ನೆವದೊಳ್‌ ಸಕಲಶಕುನಿಕುಲಪ್ರಧಾನರೆಲ್ಲಂ ನೆರೆದು ತಮೊಲಿಂತೆಂದರ್‌ : 


ಸಾಧ್ಯವಿಲ್ಲ. ವ! ಅದರಿಂದ ಗೂಬೆಗಳಿಗೂ ನಮಗೂ ದುರ್ಧರವಾದ ವೈರವುಂಟಾಗಿರುವುದ 
ರಿಂದ ನಾವೆಲ್ಲರೂ ರಾತ್ರ್ಯಂಧರೂ, ಅವರೆಲ್ಲರೂ ದಿವಾಂಧರೂ ಆಗಿರುವುದರಿಂದ 
ಸಂಧಾನವಾಗುವುದು ಸಾಧ್ಯವಿಲ್ಲ. ಅದಕ್ಕೆ ಮೇಘವರ್ಣನು ಹೀಗೆಂದನು: ೩೦೭. ನಮಗೂ 
ಆ ಉಲೂಕರಾಜನಿಗೂ ಅತಿವೈರವಾದ ಮೂಲಕಾರಣವೇನು ? ವ॥ ಅದಕ್ಕೆ ಚಿರಂಜೀವಿ 
ಹೀಗೆಂದನು : ಶ್ಲೋ! ಇಬ್ಬರು ಹೆಂಡಿರ ದೆಸೆಯಿಂದಲೂ ವಸ್ತುವಿನಿಂದಲೂ ಸ್ತ್ರೀಯರ 
ದೆಸೆಯಿಂದಲೂ ವಾಗ್ದೋಷದ ಕಾರಣದಿಂದಲೂ ಅಪರಾಧದ ಕಾರಣದಿಂದಲೂ 
ವೈರವುಂಟಾಗುವುದು. ೩೦೮. ಪಕ್ಷಿಗಳಿಗೆಲ್ಲ ತಿಳಿದಂತೆ ನಮಗೂ ಗೂಬೆರಾಜನಿಗೂ 
ವಚನ ದೋಷದಿಂದ ಶತ್ರುತ್ವವುಂಟಾಯಿತು. ೩೦೯. ಅದನ್ನು ಉಪೇಕ್ಷಿಸಿದುದರಿಂದ 
ಅದು ಬೆಳೆದು ಬಲಿಯಿತು. ಅದಕ್ಕೆ ಮೇಘವರ್ಣನು ವ॥ ವಾಗ್ದೋಷವು ಯಾವ 
ಕಾರಣದಿಂದ ಆಯಿತು ಎನ್ನಲು ಚಿರಂಜೀವಿಯು ಹೇಳಿತು : ಏನೋ ಒಂದ ನೆಪದಿಂದ 


ವಿಶ್ವಾಸ ಪ್ರಕರಣಂ ೨೪೧ 
ವಿನತಾನಂದನನೆಂದುಮಿಂದುಧವಳಶ್ರೀಮತ್ಸಯೋವಾರ್ಧಿಯೊಳ್‌ 


ವಿನತಾನಂದನನಂ ಮುಕುಂದನನಮೋಘತ್ರಾಯಿಯಂ ಭಕ್ತಿಯಿಂ- 
ದೆನಸುಂ ಸೇವಿಸುತಿರ್ಷನಾರ್ಗಮಲೆದೆಯ್ದಲ್‌ ನಮ್ಮ ಕಜಂಗಳಂ 
ನೆನೆಯಂ ನಮೊಳೆಗೋರ್ವನಂ ಗುಣಗಣೈಕಾಧಾರನಂ ಧೀರನಂ ೩೧೦ 


ಪ್ರವರವಿಹಂಗಮ ಕುಲ ಚ- 

ಕ್ರವರ್ತಿಪಟ್ಟಕ್ಕೆ ಯೋಗ್ಕನಂ ಮಾಡಿ ಮಹೋ- 

ತ್ಸವದಿಂ ಮಾಡುವುದಭಿಷೇ- 

ಕವನುತ್ತಮ ಭಗಣ ಎನುತ ಲಗ್ನೋದಯದೊಳ್‌ ೩೧೧ 


ಎಂದು ಪತತ್ರಿಪ್ರಧಾನರೆಲ್ಲಮಾಳೋಚಿಸಿ ಕೌಶಿಕವಿಹಂಗಮಕ್ಕೆ ವಿಹಂಗಮಕುಲ 
ಚಕ್ರವರ್ತಿತ್ವಮಂ ಮಾಲ್ಪಮೆಂದು ನಿಶ್ಚಯಿಸಿ ಪಟ್ಟಬದ್ಧೋತ್ಸವಯೋಗ್ಯಂಗಳಪ್ಪ ಮಂಗಳೆದ್ರವಂಗಳಂ 
ತನ್ನಿಮೆಂದು ಪೇಬಲೊಡಂ, 


ವರದಾ ಸಿಂಧು ಸರಸ್ವತೀ ರವಿಸುತಾ ಗೋದಾವರೀ ನರ್ಮದಾ 

ಸರಯೂ ಭೋಗವತೀ ಕವೇರತನಯಾ ತಾಪೀ ಪಯೋಷ್ಟೀ ಸರಿ- 
ದ್ವರಗಂಗಾಸಲಿಲಂಗಳಂ ಹಿಮಕರಸ್ವಚ್ಛಂಗಳಂ ತಂದರಾ- 

ದರದಿಂ ಹೇಮಘಟಂಗಳಿಂ ಕೆಲಬರುದೃತ್ಸತ್ರಿಗೋತ್ರೋತ್ತಮರ್‌ ೩೧೨ 


ವಿನುತಶ್ಚೇತಾತಪತ್ರಾವಳಿಯರುಣಮಣಿಪ್ರಸ್ಫುಟೋತ್ತುಂಗಸಿಂಹಾ- 

ಸನಮಂ ಗಂಗಾತರಂಗೋಹಮ ಚಮರರುಹಸ್ತೋಮಮಂ ಶಂಖಮಂ ಪ್ರಾಂ- 
ಜನಮಂ ನಾನಾಪ್ರಕಾರಧ್ವಜಸಮುದಯಮಂ ತೂರಸಂದೋಹಮಂ ಚಂ- 
ದನಮಂ ಪ್ರತಿಪ್ರಧಾನರ್‌ ಕೆಲರಧಿಕತರಾನಂದದಿಂ ತಂದರಾಗಳ್‌ ೩೧೩ 


ಎಲ್ಲ ಗೂಬೆಗಳೂ ಒಟ್ಟಿಗೆ ಸೇರಿ ಒಮ್ಮೆ ತಮೊಳಗೆ ಹೀಗೆ ಮಾತನಾಡಿಕೊಂಡರು: 
೩೧೦. ಗರುಡನು ಮುಕುಂದನನ್ನು ಕ್ಷೀರಸಾಗರದಲ್ಲಿ ಸೇವಿಸುತ್ತಿರುವನು. ಅಲ್ಲಿಗೆ 
ಹೋಗುವುದು ನಮಗಾರಿಗೂ ಸಾಧ್ಯವಿಲ್ಲ. ಅವನು ನಮ್ಮಕೆಲಸವನ್ನು ನೆನೆಯುವುದಿಲ್ಲ. 
ಅದರಿಂದ ನಮ್ಮಲ್ಲಿ ಒಬ್ಬನನ್ನು ೩೧೧. ವಿಹಂಗಮ ಕುಲಚಕ್ರವರ್ತಿಪದವಿಗೆ 
ಯೋಗ್ಯನಾದವನನ್ನು ಆರಿಸಿ ಅವನಿಗೆ ಶುಭಲಗ್ನದಲ್ಲಿ ಪಟ್ಟಾಭಿಷೇಕ ಮಾಡಬೇಕೆಂದು 
ಮಂಗಳದ್ರವ್ಯಗಳನ್ನು ತನ್ನಿ ಎಂದು ಹೇಳಿದ. ೩೧೨. ಆಗ ಹೇಮಘಟ್ಟಗಳಲ್ಲಿ ವರದಾ, 
ಸಿಂಧು, ಸರಸ್ವತೀ, ಯಮುನಾ, ಗೋದಾವರೀ, ನರ್ಮದಾ, ಸರಯೂ, ಭೋಗವತೀ, 
ಕಾವೇರೀ, ತಾಪೀ, ಪಯೋಷ್ಟೀ, ಗಂಗಾ ಮೊದಲಾದ ಶ್ರೇಷ್ಠ ಪವಿತ್ರನದಿಗಳ 
ಪುಣ್ಯೋದಕಗಳನ್ನು ತುಂಬಿ ತಂದರು. ೩೧೩. ಉತ್ತುಂಗ ಸಿಂಹಾಸನವನ್ನೂ 
ಗಂಗಾತರಂಗದಂತಹ ಚಾಮರಸಮೂಹವನ್ನೂ, ಶಂಖವನ್ನೂ, ಪ್ರಾಂಜನವನ್ನೂ, 
ಧ್ವಜಗಳನ್ನೂ, ತೂರ್ಯಗಳನ್ನೂ, ಚಂದನ ಮೊದಲಾದ ನಾನಾ ಪ್ರಕಾರದ ಮಂಗಳ 


೨೪೨ ಕರ್ಣಾಟಕ ಪಂಚತಂತ್ರಂ 
ಕುಂಕುಮಪಂಕಮಂ ದಧಿಯನುಜ್ಞಳೆದರ್ಷಣಮಂ ನವೀನದೂ- 
ರ್ವಾಂಕುರದುಂ ಹಿಮಾಂಶುಧವಳಾಂಬರಮಂ ಮಧುವಂ ಮನೋಹರಾ- 
ಳಂಕರಣಂಗಳಂ ವರಸಿತಾಕ್ಷತಮಂ ರಮಣೀಯಮಪ್ಪ ಮು- 
ತ್ತಂ ಕರಿದಾನಮಂ ನೆರಪಿದರ್‌ ಕೆಲಬರ್‌ ವಿಹಗಾಧಿನಾಯರ್‌ ೩೧೪ 


ಕಮನೀಯ ಗಂಧ ಬಂಧುರ 
ನಮೇರು ಮಂದಾರ ಪಾರಿಜಾತಾದಿ ಸುರ- 
ದ್ರುಮಕುಸುಮದಾಮಮಂ ಶಕು- 

ನಿಮುಖ್ಯರಾದರದೆ ತಂದರಾಗಳ್‌ ಕೆಲಬರ್‌ ೩೧೫ 


ಇಂತು ರಾಜ್ಕಾಭಿಷೇಕಯೋಗ್ಯಂಗಳಪ್ಪ ನಾನಾಪ್ರಕಾರ ಮಂಗಳದ್ರವೃಂಗಳಂ ನೆಅಪಿ ಕೌಶಿಕ 
ಎಹಂಗಮಕ್ಕೆ ಪಟ್ಟಂಗಟ್ಟಲಿರ್ದವಸರದೊಳ್‌ ರಾಮರಾಜ್ಯಾಭಷೇಕಮಂಟಪಕ್ಕೆ ಕೈಕೆ ಬರ್ಪಂತುಲೂಕ 
ರಾಜ್ಯಾಭಿಷೇಕಮಂಟಪಮಾಗಿರ್ದ ವಿಶಾಲಮಪ್ಪ ಆಲದ ಮರದ ಮೇಲೆ ಕಾಗೆ ಬಂದು ಪಾಯ್ಬುಂ 
ದುಸ್ಸರದಿಂ ಕರೆವುದುಮದಂ ಕೇಳ್ವಂಡಜ ಪ್ರಧಾನರೋರೊರ್ವರ ಮೊಗಮಂ ನೋಡಿ ನಮ್ಮ 
ಮಾಲ್ದಿ ಕಜ್ಜಮಪ್ಪೊಣೆ ಮಹಾಪ್ರಾರಂಭಮದಲೆಂ ಶಕುನನಿಮಿತ್ತಂಗಳಂ ನೋಡಿ ಮಾಡಲ್ವೇಟ್ಕುಂ. 
ಈ ವಾಯಸಸ್ಹೆರಂ ದುಸ್ಸೃರಮಾಗಿರ್ದುದಿದುವುಂ ಹತತ್ರಿಗೋತ್ರಮಪ್ಪುದಚಿಂದಿದರ್ಕಚಿಪಲೆವೇಖ್ಕು 
ಮೆಂದು ಸಮೀಪಕ್ಕೆ ಕರೆದು ಕೌಶಿಕಪಟ್ಟಬದ್ಧಮಂ ಸುವಿಸ್ತರಂ ಪೇಟ ಕೇಳ್ದು ವಾಯಸಂ ಶಕುನಿ 
ಸಮೂಹಕ್ಕಿಂತೆಂದುದು : 


ಶುಭಲಕ್ಷಣಂಗೆ ಸತತಂ 

ಪ್ರಭುಮಂತ್ರೋತ್ಸಾಹಶಕ್ತಿಯುಕ್ತಂಗೆ ಖಗ- 

ಪ್ರಭುತೆಯನೀವುದು ಮಾಡುವು“ 

ದಭಿಷೇಕಮನಲ್ಲದಂದು ಮಾಣ್ಣುದಮೋಘಂ ೩೧೬ 


ದ್ರವ್ಯಗಳನ್ನೂ ಸಿದ್ಧಪಡಿಸಿ ೩೧೪. ಕುಂಕುಮ, ದಧಿ, ದರ್ಪಣ, ದೂರ್ವೆ, ಧವಳಾಂಬರ, 
ಮಧು, ಸಿತಾಕ್ಷತೆ, ಮುಂತಾದ ಮನೋಹರ ಅಲಂಕರಣಸಾಮಗ್ರಿಗಳನ್ನು ತಂದರು. 
೩೧೫. ಮಧುರ ಪರಿಮಳದಿಂದ ಕೂಡಿದ ನಮೇರು, ಮಂದಾರ, ಪಾರಿಜಾತಾದಿ 
ಪುಷ್ಪಮಾಲೆಗಳನ್ನು ತಂದರು. ವ॥ ಹೀಗೆ ಅವರು ಕೌಶಿಕವಿಹಂಗಮಕ್ಕೆ ಪಟ್ಟಗಟ್ಟಬೇಕೆಂಬ 
ಸಂದರ್ಭದಲ್ಲಿ ರಾಮರಾಜ್ಯಾಭಿಷೇಕದ ಮಂಟಪಕ್ಕೆ ಕೈಕೆ ಬಂದಂತೆ ಗೂಗೆರಾಜನ 
ರಾಜ್ಯಾಭಿಷೇಕಮಂಟಪವಾಗಿದ್ದ ವಿಶಾಲವಾದ ಆಲದ ಮರದ ಮೇಲೆ ಕಾಗೆ ಬಂದು 
ಕರ್ಕಶಸ್ತರದಿಂದ ಕೂಗಿತು. ಅದನ್ನು ಕೇಳಿ ಪಕ್ಷಿ ಪ್ರಧಾನರು ಒಬ್ಬೊಬ್ಬರು ಒಬ್ಬೊಬ್ಬರ 
ಮುಖ ನೋಡಿ ನಾವು ಮಾಡುವ ಕಾರ್ಯವಾದರೋ ಮಹಾಪ್ರಾರಂಭ. ಅದರಿಂದ 
ಸಕುನ ನಿಮಿತ್ತಗಳನ್ನು ನೋಡಿ ಮಾಡಬೇಕು. ಈ ವಾಯ: ಸ್ವರ ದುಸ್ತರವಾಗಿದೆ. ಇದೂ 
ಪಕ್ಷಿಜಾತಿಯಾದುದರಿಂದ ಇದಕ್ಕೆ ತಿಳಿಸಬೇಕು ಎಂದು ಹತ್ತಿರಕ್ಕೆ ಕರೆದು 
ಕೌಶಿಕಪಟ್ಟಾಭಿಷೇಕದ ವಿಚಾರವಾಗಿ ವಿವರವಾಗಿ ತಿಳಿಸಲು ಕಾಗೆಯು ಪಕ್ಷಿಗಳ ಸಮೂಹಕ್ಕೆ 
ಹೀಗೆ ಹೇಳಿತು : ೩೧೬. ಶುಭಲಕ್ಷಣವಾದ ಪ್ರಭು ಮಂತ್ರೋತ್ಸಾಹ ಶಕ್ತಿಯುಕ್ತನೂ 





ಎಶ್ವಾಸ ಪ್ರಕರಣಂ ೨೪೩ 
ಅಂತುಮಲ್ಲದೆ, ಸುರಾಸುರಭಾಸುರಚೂಡಾಮಣಿಮರೀಚಿಮಾಲಾಲಂಕೃತಚಾರುಚರಣನೆನಿಪ್ಪ 
ವನಜನಾಭಂಗೆ ವಾಹನಮಾಗಿರ್ದ ತಾರ್ಷ್ಸ್ಯಾನ್ವಯದ ಪಕ್ಷಿನಿಕಾಯಮುಂ ಸಕಳ 'ಜಗಜ್ಜನವಂದನೆನಿಪ 
ವನಜಾಸನಂಗೆ ವಾಹನಮಾಗಿರ್ದ ರಾಜಹಂಸಾನ್ವಯದ ಹಂಸಸಮಾಜಮುಂ ದೇವಾಧಿದೇವನಪ್ಪ 
ಮಹಾದೇವನ ತನೂಭವನುಂ ತಾರಕವಿದಾರಕನುಮಾಗಿರ್ಪ ಕುಮಾರಂಗೆ ವಾಹನಮಾಗಿರ್ದ ಮಯೂರ 
ವಂಶದ ಮಯೂರಮಂಡಲಮುಂ ರಘುಕುಲತಿಲಕನಪ್ಪ ರಾಮನ ಮನೋನಯನವಲ್ಲಭೆಯನುಯ್ದ 
ರಾವಣಂಗೆ ಭಂಗಂಮಾಡಿದ ಜಟಾಯುವಂಶದ ಪಕ್ಷಿಪ್ರಧಾನರುಂ ಲೋಕೈಕನೇತ್ರನಂಂ 
ಶತಪತ್ರಮಿತ್ರನುಮಪ್ಪ ಆದಿತ್ಯಂ ತಮಗೆ ಪರಮಮಿತ್ರನೆಂಬಹಂಕಾರದ ಚಕ್ರವಾಕಚಕ್ರಮುಂ 
ಸುರಾಸುರನಿಕಾಯಮೆಕ್ಕೆಕ್ಕೆಯಿಂ ಕಡೆವ ಪಾಲ್ಗ್ಲಡಲೊಳಗೊಗೆದ ಸಿರಿಯೊಡನುದಯಿಸಿದ 
ಅಮೃತಕಳಾಭರನೆನಿಪ್ಪ ಚಂದನಕಿರಣಾಮೃತಮನೀಂಟ ತಣಿದಿರ್ಪ ಚಾರುಚಕೋರಾನ್ವಯದ 
ಪತಂಗಪುಂಗವರುಂ ಶ್ರವಣಮಾತ್ರದಿಂ ನಾನಾ ಎಧದೋದುಗಳನೋದಲ್ಬಲ್ಲ ಶುಕಶಾರಿಕಾಸಂಕುಳಮುಂ 
ಮಕರಕೇತನಮಹೀವಲ್ಲಭ ಮಹಾಪ್ರತೀಹಾರಪದವೀವಿರಾಜಮಾನಮೆನಿಪ್ಪ ಕೋಕಿಲಕುಲಮುಂ 
ದರ್ಶನಮಾತ್ರದಿಂ ಶುಭದಂಗಳೆನಿಷ್ಪ ಭಾರದ್ದಾಜರಾಜಿಗಳುಂ ಸಲಕ್ಷಣ ಸೌಂದರ್ಯ ಸ್ವೀಜನನೇತ್ರ 
ಚಾಂಚಲ್ಕೋಷಮೆಗೆ ಬಣ್ಣಿಸಲ್‌ ಯೋಗ್ಗಮಪ್ಪ ಖಂಜನಪುಂಜಮುಂ ರಾಜಕುಮಾರರಾರೋಗಿಸು 
ವಮೃತಾಹಾರ ಪರೀಕ್ಟಾಯೋಗ್ಯಂಗಳಿನಿಪ್ಪ ಜೀವಂಜೀವಕಸಮೂಹಮುಂ ಮಹಾಸಮುದ್ರಕ್ಕುಪ್ರದವಂ 
ಮಾಡಿದ ರೌದ್ರಾಟೋಪಪ್ರಕೋಪಮಪ್ಪ ಟಟ್ಟಿಭಪ್ರಕರಮುಂ ಸಕಲಶಕುನಿಗಣಂಗಳೊಳಗೆ ಸತ್ತ್ವದೊಳಂ 
ಸಾಹಸದೊಳಮಧಿಕಮಪ್ಪ ಭೇರುಂಡಮಂಡಳಿಯುಂ ಅಂಡಜಕುಲಪ್ರಸೂತಂಗಳಾಗಿಯುಂ 


ಆದವನಿಗೆ ಪಕ್ಷಿ ಪ್ರಭುತ್ವವನ್ನು ನೀಡಬೇಕು. ವ॥ ಅಲ್ಲದೆ ವನಜನಾಭನಿಗೆ ವಾಹನನಾಗಿರುವ 
ಗರುಡನ ವಂಶದ ಪಕ್ಷಿಗಳೂ, ವನಜಾಸನನ ವಾಹನನಾಗಿರುವ ರಾಜಹಂಸಾನ್ಹಯದ 
ಹಂಸ ಸಮಾಜವೂ, ದೇವಾಧಿದೇವನಾದ ಮಹಾದೇವನ ಮಗನಾದವನೂ ತಾರಕನ; ಸ್ನ 
ಸೀಳಿದವನೂ ಆದ ಕುಮಾರನಿಗೆ ವಾಹನವಾಗಿದ್ದ ಮಯೂರವಂಶದ ಮಯೂರ 
ಸಮೂಹವೂ, ರಘುಕುಲತಿಲಕನಾದ ರಾಮನ ಮನೋನಯನವಲ್ಲಭೆಯನ್ನು ಒಯ್ದು 
ರಾವಣನನ್ನು ಭಂಗಿಸಿದ ಜಟಾಯುವಂಶದ ಪಕ್ಷಿಪ್ರಧಾನರೂ, ಲೋಕೈಕನೇತ್ರನೂ 
ಕಮಲಸಖನೂ ಆದ ಆದಿತ್ಯನು ತಮ್ಮ ಪರಮಮಿತ್ರನೆಂಬ ಹೆಮ್ಮೆಯುಳ್ಳ ಚಕ್ರವಾಕ 
ಸಮೂಹವೂ, ಸುರಾಸುರ ಸಮೂಹವು ಕಡೆದ ಕ್ಷೀರಸಾಗರದಲ್ಲಿ ಲಕ್ಷ್ಮಿಯೊಡನೆ ಹುಟ್ಟಿದ 
ಅಮೃತಕಿರಣನಾದ ಚಂದ್ರನ ಬೆಳುದಿಂಗಳನ್ನು ಕುಡಿದು ತೃಪ್ತರಾದ ಸುಂದರ ಚಕೋರ 
ಶ್ರೇಷ್ಠರೂ, ಕೇಳಿದ ಕೂಡಲೇ ಸಮಸ್ತ ಶಾಸ್ತ್ರಗಳನ್ನೂ ಓದಬಲ್ಲ ಶುಕಶಾರಿಕಾ ಸಮೂಹವೂ 
ಮನ್ಮಹರಾಜನ ಮಹಾಪ್ರತೀಹಾರನ ಪದವಿಯಲ್ಲಿ ವಿರಾಜಿಸುವ ಕೋಗಿಲೆಗಳೂ, 
ದರ್ಶನಮಾತ್ರದಿಂದ ಶುಭವನ್ನುಂಟುಮಾಡುವ ಭಾರದ್ವಾಜ ಪಕ್ಷಿಗಳೂ, ಸುಂದರಿಯರ 
ಕಡೆಗಣ್ಣಿನ ಚಂಚಲತೆಗೆ ಹೋಲಿಕೆಗೆ ವರ್ಣನಾಯೋಗ್ಯವಾದ ಗವುಜಲ ಹಕ್ಕಿಗಳೂ, 
ರಾಜಕುಮಾರರು ಉಣ್ಣುವ ಅಮೃತಾಹಾರವನ್ನು ಪರೀಕ್ಷಿಸಲು ಯೋಗ್ಯತೆಯುಳ್ಳ 
ಜೀವಂಜೀವಕಸಮೂಹವೂ, ಮಹಾಸಮುದ್ರಕ್ಕೆ ಉಪದ್ರವವನ್ನು ಮಾಡಿದ 
ಟಿಟ್ಟಿಭಸಮೂಹವೂ, ಪಕ್ಷಿಪ್ರಪಂಚದಲ್ಲೇ ಪರಾಕ್ರಮದಲ್ಲಿಯೂ ಸಾಹಸದಲ್ಲಿಯೂ ಹೆಚ್ಚು 
ಎನಿಸಿದ ಭೇರುಂಡಗಳೂ, ಪಕ್ಷಿಪ್ರಪಂಚದಲ್ಲಿ ಹುಟ್ಟಿಯೂ ಸೂರ್ಯಪುತ್ರರೆಂಬ 


೨೪೪ ಕರ್ಣಾಟಕ ಪಂಚತಂತ್ರಂ 
ಮಾರ್ತಂಡತನೂಜರೆನಿಪ್ಪ ಮಹಿಮೆಗಾಸ್ಪದಮಾಗಿ ದೀರ್ಫಾಯುಗಳೆನಿಪ್ಪ ವಾಯಸ ಸಮುದಾಯಮುಂ 
ಖಾಂಡವವನಮನಗ್ನಿಯನೂಡಿದ ಪಾಂಡವಂಗುಪಕರಿಸಿ ಪಾಂಡವೋಪಕಾರಿಗಳಾಗಿಯುಂ ಮೇದಿನಿಯ 
ಜನಕ್ಕೆ ಶುಭಾಶುಭಾದಿಕಾರಂಗಳಂ ಸೂಚಿಸುತಿರ್ಷ ಪೋದಗೆಗಳುಂ ಕಿರಾತಂಗೆ ತನ್ನಸುವನಿತ್ತು 
ಜಸಂಬಡೆದ ಕಪೋತವಂಶದ ಕಪೋತವ್ರಾತಮುಮಿರ್ದಂತೆ 


ದಿವಸಾಂಧಂಗವಲಕ್ಷಣಂಗೆ ಕ್ರೂರಂಗೆ ಎಪ್ರಾನ್ಹಯಾ 
ಧವನಪ್ಪಂಗತಿದುರ್ಮುಖಂಗೆಸೆವ ಸತ್ಯತ್ಯಾಗಶೌರ್ಯೋಚಿತ 
ವ್ಯವಸಾಯೇತರನಪ್ಪವಂಗೆ ಧಿಷಣರ್‌ ನಿಮ್ಮಂದಿಗರ್‌ ತೊಟ್ಟನಿಂ- 
ತವಿಚಾರಕ್ರಮದಿಂದಮೀವುದೆ ಖಗೋದ್ಯಚ್ಛಕ್ರವರ್ತಿತ್ವಮಂ ೩೧೭ 


ಅವಿದೇಕಂ ಕ್ಷುದ್ರನೆನಿ- 
ಪೃವನರಸಾದಂದು ಭೂತಳಕ್ಕೆಲ್ಲಮುಪ- 


ದ್ರವಮಕ್ಕುಮೆಂಬರೆಲ್ಲಂ 
ಪ್ರವರನಯಾಗಮವಿದಗ್ಗರಪ್ಪ ಮುನೀಶರ್‌ ೩೧೮ 
ಅದಲ್ಲದೆಯಂ, 
ಶ್ಲೋ!! ಕ್ಷುದ್ರಮರ್ಥಪತಿಂ ಪ್ರಾಹ್ಮ ನ ತದ್ದಿವದತಾಂ ಸುಖಂ 1೧೫೭11 


ಟೀ! ಕ್ಲುದ್ರನಹ ಅರ್ಥಪತಿಯ ಕೂಡೆ ಪ್ರಸಂಗವ ಮಾಡುವಂಗೆ ಸೌಖ್ಯಮಿಲ್ಲ ಎಂಬ 
ಕಥೆಯಂತಕ್ಕುಮೆನೆ ಶಕುನಿಸಮೂಹಮದೆಂತೆಂದು ಬೆಸೆಗೊಳೆ ವಾಯಸಂ ಹೇಯ್ಗ್ಸಂ : 


೨. ಕಪಿಂಜರನುಂ ಮೊಲನುಂ ಪುಲಿಯುಂ 


ದಕ್ಷಿಣದೇಶದೊಳೊಂದು ಮಹಾಟವಿಯಿರ್ಪುದು ಅದಜಕೊಳೊಂದು ಮಾವಿರ್ಪುದು. 
ಆ ಮಹಾವೃಕ್ಷದ ಕೆಲದಲ್ಲಿರ್ದ ಮಲ್ಟಿಕಾವಲ್ಲರಿಯೆ ತನಗರಮನೆಯಾಗೆ ಚತುರಕನೆಂಬುದೊಂದು 


ಮಹಿಮಾಸ್ಪದರೆನ್ನಿಸಿದ ದೀರ್ಫಾಯುಗಳಾದ ವಾಯಸಸಮುದಾಯವೂ, ಖಾಂಡವವನ 
ವನ್ನು ಸುಡಲು ಅರ್ಜುನನಿಗೆ ಉಪಕರಿಸಿ ಪಾಂಡವೋಪಕಾರಿಗಳಾಗಿಯೂ ಪ್ರಪಂಚದ 
ಜನರಿಗೆ ಶುಭಾಶುಭಾದಿ ಕಾರ್ಯಗಳನ್ನು ಸೂಚಿಸುತ್ತಿರುವ ಪೋದಗೆಗಳೂ, ಬೇಡನಿಗೆ 
ತನ್ನ 'ಪ್ರಾಣವನ್ನಿತ್ತು ಯಶಸ್ಸನ್ನು ಪಡೆದ ಕಪೋತಗಳೂ ಇರುತ್ತಿರಲು ೩೧೭. 
ದಿವಾಸಾಂಧನೂ ಅವಲಕ್ಷಣನೂ ಸತತಕ್ರೂರನೂ ಬ್ರಾಹ್ಮಣವಂಶಕ್ಕೆ ಅಧಮನೂ 
ಅತಿದುರ್ಮುಖನೂ ಸತ್ಯತ್ಕಾಗ ಕಾರ್ಯೋಚಿತ ವ್ಯವಸಾಯೇತರನೂ ಆದ ಗೂಬೆರಾಜನಿಗೆ 
ನಿಮ್ಮಂತಹ ಬುದ್ಧಿವಂತರು ಇದ್ದಕ್ಕಿದ್ದಂತೆಯೇ ವಿಜಾರಮಾಡದೆ ಪಕ್ಷಿಗಳ ಚಕ್ರವರ್ತಿತ್ವವನ್ನು 
ನೀಡುವುದೇ ? ೩೧೮. ಅವಿವೇಕಿಯೂ ಕ್ಷುದ್ರನೂ ಆದವನೂ ಅರಸನಾದಂದು ಲೋಕಕ್ಕೆಲ್ಲ 
ಉಪದ್ರವವುಂಟಾಗುವುದು. ಅಲ್ಲದೆ, ಶ್ಲೋಃ। ಕ್ಲುದ್ರನಾದ ಒಡೆಯನೊಡನೆ 
ವ್ಯವಹರಿಸುವವನಿಗೆ ಸುಖವಿಲ್ಲ ಎಂಬ ಕಥೆಯಾದೀತು ಎನ್ನಲು ಪಕ್ಷಿಸಮೂಹವು 
ಅದೇನೆಂದು ಕೇಳಲು ಕಾಗೆ ಹೇಳಿತು : ವ॥ ದಕ್ಷಿಣ ದೇಶದಲ್ಲಿ ಒಂದು ಮಹಾ ಅರಣ್ಯವಿತ್ತು. 
ಅದರಲ್ಲಿ ಒಂದು ಮಾವಿನ ಮರವಿತ್ತು. ಆ ಮಹಾವೃಕ್ಷದ ಬಳಿಯಲ್ಲಿದ್ದ ಮಲ್ಲಿಗೆಯ 
ಬಳ್ಳಿಯೇ ತನಗೆ ಅರಮನೆಯಾಗಿರಲು ಚತುರಕನೆಂಬ ಒಂದು ಕಪಿಂಜರನಿತ್ತು. ಅದಕ್ಕೂ 


ವಿಶ್ವಾಸ ಪ್ರಕರಣಂ ೨೪೫ 
ಕಪಿಂಜರನಿರ್ಕುಂ. ಅದರ್ಕಮೆನಗಂ ಮಿತ್ರತ್ವಂ ಸಲುತಿರಲೊಂದುದಿನ ಕಪಿಂಜರನಾಹಾರಾರ್ಥಂ 
ವಿಹರಿಸಲ್ಲೋಗಿ ತಡೆವುದುಂ ಅಲ್ಲಿಗೆ ಕಲಹಪ್ರಿಯನೆಂಬುದೊಂದು ಮೊಲಂ ಬಂದಾ ಪಕ್ಕಿಯ 
ಮನೆಯಂ ಪೊಕ್ಕಿರ್ಪುದುಂ ಕಿಲೆದಾನುಂ ಬೇಗಕ್ಕೆ ಕಪಿಂಜರಂ ಬಂದು ಕಂಡೆನ್ನ ಮನೆಯಂ ನೀನೇಕೆ, 
ಪೊಕ್ಕೆ ಪೊಅಮಡೆನಲೊಡಂ ಎನ್ನ ಕೆಳೆಯನ ಕಜ್ಜದ ಕೇಡನಾಂ ಕಂಡದರ್ಕೆ ಮಧ್ಯಸ್ಥನಾಗಿ 
ನೀವಿರ್ವರುಮಿಲ್ಲಿರ್ದು ಬವರಂಗೆಯಲ್ವೇಡ ತಕ್ಕರ ಸಮೀಪಕ್ಕೆ ಪೋಗಿ ವಿಚಾರಂಗೆಯ್ದು ಅವರ್‌ 
ಹೇಬ್ಪಂತೆ ಕೇಳಿಮನೆ ಶಶಕ ಪಿಂಜರಂಗಳಂತೆಗೆಯ್ದೆವೆಂದು ಪೋಪುದುಮೀ ಚೋದ್ಯಮಂ 
ನೋಟಕಿನೆಂದಾನುಮವಅ ಹಿಂತಪಿಂತನೆ ಪೋದೆಂ. ಅನ್ನೆಗಮವು ಕಿಚೆದಂತರಮಂ ಪೋಗಿ 
ವಿಶಾಲಕರ್ಣನೆಂಬ ಶಾರ್ದೂಲಂ ಜಂಘಾಬಲಮಿಲ್ಲದೆ ತೊಬಲಲಾಣದೆ ಇನ್ನಾಹಾರಮನೆಂತು ಪಡೆ 
ವೆನೆಂದು ಚಿಂತಿಸಿ 
ವಾಕ್ಕಂ 1! ಅನಾಥಂ ಲಿಂಗಮುದ್ದಿಷ್ಟಂ ನ ಮೋಕ್ಷಾಯ ವಿಧೀಯತೇ 1೧೫೮ 
ಟೀ! ಗುರುವಿಲ್ಲದಂಥ ಲಿಂಗಲಾಂಛನವು ಮೋಕ್ಷವ ಮಾಡದು. 

ಎಂಬುದು ಶಾಸ್ತಾರ್ಥಮುಂಟು. ಆನುಮೀ ತೀರ್ಥದ ಸಮೀಷದೊಳ್‌ ತಾಪಸರೂಹಧಾರಿಯಾಗಿರ್ದು 
ಸಾರೆ ಬಂದುದೇನಾನುಂ ಪ್ರಾಣಿಗಳೆಂ ತಿಂದು ಕಾಲಮಂ ಕೇಳೆವೆನೆಂದು ತಪೋರೂಪಮಂ ಕೈಕೊಂಡಿರ್ದ 
ಶಾರ್ದೂಲಮಂ ಕಂಡು ಕಲಹಪ್ರಿಯನಿಂತೆಂದುದು : ನಾವೀ ದಿವ್ಕ ತಾಪಸನ ಮುಂದೆ ವಿಚಾರಂಗೆಯ್ವಂ 
ಬಾಯೆಂಬುದುಂ ಕಪಿಂಜರನದಅಕೊಡನಿಂತೆಂದಂ : "ಎನಿತು ಪುಲಿ ನಿಯಮಸ್ಕನಾದೊಡಂ ಶ್ರಾವಕನಲ್ಲಂ' 
ಎಂಬ ನಾಣ್ಣುಡಿಯುಂಟು. ಅದಟೆಂ ನಾವದಅ ಸಮೀಪಕ್ಕೆ ಪೋದೊಡೆ ಬಾಣಸಿನ ಮನೆಯನಅಸಿ 
ಮೊಲಂ ಪೊಕ್ಕಂತಕ್ಕುಮೆಂದೆರಡುಂ ನುಡಿವುದುಮದನಾ ವ್ಯಾಘ್ರತಾಪಸಂ ಕೇಳ್ದಿವೆಂತುಂ ನಂಬುವಂತೆ 
ಮಾಲಕಿನೆಂದೊಂದೆ ಕಾಲೊಳ್ಳಿಂದಾದಿತ್ಯಂ ಎತ್ತಲ್‌ ಪೋದನತ್ತಲೆ ಮುಖಮಾಗಿರ್ಪುದಂ ಕಂಡು 
ಚತುರಕನಿಂತೆಂದಂ : ಈ ಬಕವೇಷಿ ನಮಂ ಕಂಡು ವಿಕೃತವೇಷದಿಂ ನಿಂದಪನಿವನಂ ನಂಬಲ್ಜಾರದು. 


ನನಗೂ ಮಿತ್ರತ್ವವುಂಟಾಯಿತು. ಒಂದು ದಿನ ಕಪಿಂಜರನು ಆಹಾರಕ್ಕಾಗಿ ಅಲೆದಾಡಿ 
ಬರುವುದು ತಡವಾಗಲು ಅಲ್ಲಿಗೆ ಕಲಹಪ್ರಿಯ ಎಂಬ ಒಂದು ಮೊಲವು ಬಂದು ಆ 
ಹಕ್ಕಿಯ ಮನೆಯನ್ನು ಹೊಕ್ಕಿರಲು ಸ್ವಲ್ಪ ಸಮಯದಲ್ಲೇ ಕಪಿಂಜರನು ಬಂದು ಕಂಡು 
ತನ್ನ ಮನೆಯನ್ನು ಏಕೆ ಹೊಕ್ಕೆ, ಹೊರಕ್ಕೆ ಹೋಗು ಎಂದಿತು. ನನ್ನ ಗೆಳೆಯನ ಕಾರ್ಯದ 
ಕೇಡನ್ನು ನಾನು ಕಂಡು ಅದಕ್ಕೆ ಮಧ್ಯಸ್ಥನಾಗಿ ನೀವಿಬ್ಬರೂ ಇಲ್ಲಿ ಜಗಳವಾಡುವುದು 
ತರವಲ್ಲ. ಯೋಗ್ಯರಾದವರ ಬಳಿಗೆ ಹೋಗಿ ವಿಚಾರಿಸಿ ಅವರು ಹೇಳಿದಂತೆ ಕೇಳಿ 
ಎಂದು ಹೇಳಿದೆ. ಅದಕ್ಕೆ ಮೊಲವೂ ಕಪಿಂಜರನೂ ಹಾಗೆಯೇ ಆಗಲಿ ಎಂದು ಹೋಗಲು 
ಈ ಜೋದ್ಯವನ್ನು ನೋಡುವೆನೆಂದು ನಾನೂ ಅವರ ಹಿಂದೆ ಹಿಂದೆಯೇ ಹೋದೆನು. 
ಅಷ್ಟರಲ್ಲಿ ಅವು ಸ್ವಲ್ಪ ದೂರ ಹೋದುವು. ವಿಶಾಲಕರ್ಣನೆಂಬ ಶಾರ್ದೂಲವು 
ಜಂಘಾಬಲವಿಲ್ಲದೆ ಅಲೆದಾಡಲಾರದೆ ಇನ್ನು ಆಹಾರವನ್ನು ಹೇಗೆ ಪಡೆಯಲಿ ಎಂದು 
ಚಿಂತಿಸುತ್ತಿತ್ತು. ವಾ॥। ಗುರುವಿಲ್ಲದ ಲಿಂಗಲಾಂಛನವು ಮೋಕ್ಷವನ್ನುಂಟುಮಾಡಲಾರದು. 
ವ॥। ನಾನೂ ಈ ತೀರ್ಥದ ಸಮೀಪದಲ್ಲಿ ತಾಪಸರೂಪಧಾರಿಯಾಗಿದ್ದು ಹತ್ತಿರ ಬಂದ 
ಯಾವುದಾದರೂ ಪ್ರಾಣಿಗಳನ್ನು ತಿಂದು ಕಾಲವನ್ನು ಕಳೆಯುವೆನೆಂದು ತಪೋರೂಪವನ್ನು 
ಕೈಕೊಂಡಿದ್ದ ಶಾರ್ದೂಲವನ್ನು ಕಂಡು ಕಲಹಪ್ರಿಯನು ಹೀಗೆಂದಿತು : ನಾವು ಈ 





೨೪೬ ಕರ್ಣಾಟಕ ಪಂಚತಂತ್ರಂ 
ಅದೆಂತೆನೆ, 
ಶ್ಲೋ!! ಬಾಲ ಚುಂಬಿತ ನಾರೀ ಚ ತೃಣಚೋರಶ್ಚ ಬ್ರಾಹ್ಮಣಃ (೧೫೯1! 
ಎಂಬ ಕಥೆಯಂತಕ್ಕುಮೆನೆ ಶಶಕನದೆಂತೆನೆ ಕಪಿಂಜರಂ ಹೇಟ್ಕಿಂ : 
೩. ನಾರಾಯಣಭಟ್ಟನ ಕಥೆ 
ಬೆಳೆದೊಅಗಿದ ಕಟವೆಯ ಕ- 
ಯ್ಗಳಿನೊಪ್ಪುವ ತಿಳಿಗೊಳಂಗಳಿಂ ರಮೃವನಾ- 
ವಳಿಯಿಂ ಸೊಗಯಿಸುವುದು ಭೂ- 
ತಳಮಂಡನಮೆನಿಸಿ ಮಳಯವಿಷಯಂ ಜಗದೊಳ್‌ ೩೧೯ 
ಆ ವಿಷಯದೊಳ್‌ ನಂಬಿನಾರಾಯಣಮೆಂಬ ಅಗ್ರಹಾರಮುಂಟು. ಅದಅಕೊಳ್‌ 
ನಾರಾಯಣಭಟ್ಟನೆಂಬನೋರ್ವ ಪಾರ್ವಂ ಶೀರ್ಥಯಾತ್ರಾಪರನಾಗಿ ಗಂಗಾಸ್ನಾನಮಂಮಂ 
ಕುರುಕ್ಷೇತ್ರದೊಳ್‌ ದಾನಮುಮಂ ಮಾಡುವೆನೆಂದು ವೇಣುದಂಡದೊಳ್‌ ನೇರಾಣಿಯ ಪೊನ್ನಂ 
ತೀವಿ ಪೆಆರಚೆಯದಂತಾಗಿ ಮಾಡಿಕೊಂಡಾರ್ಗಂ ಹೇಟದರ್ಧರಾತ್ರಿಯೊಳ್‌ ಮನೆಯಂ ಪೊೊಅಮಟ್ಟುತ್ತ 
ರಾಭಿಮುಖಮಾಗಿ ಬರ್ಹನ್ನಂ ಮತ್ತೊರ್ಜಂ ಧೂರ್ತಶಿಯಾಮಣಿಯೆಂಬ ಹಾರ್ವಂ ಕಂಡೀತನ 
ಕೈಯೊಳೇನಾನುಂ ದ್ರವ್ಯಮಾಗದಿರದೆಂದು ಭಟ್ಟರೇ! ನೀವೆತ್ತಲ್‌ ಪೋಷಿರೆನೆ ಗಂಗಾಸ್ನಾನಂಗೆಯ್ಯಲ್‌ 


ದಿವ್ಯತಾಪಸನ ಮುಂದೆ ವಿಚಾರಿಸೋಣ, ಬಾ ಎನ್ನಲು ಕಪಿಂಜರನು ಅದರೊಡನೆ 
ಹೀಗೆಂದನು :“ಹುಲಿ ಎಷ್ಟು ನಿಯಮಸ್ಥನಾದರೂ ಶ್ರಾವಕನಾಗಲಾರದು” ಎಂಬ 
ನಾಣ್ಣುಡಿಯುಂಟು. ಅದರಿಂದ ನಾವು ಇದರ ಸಮೀಪಕ್ಕೆ ಹೋದರೆ ಅಡುಗೆಯ ಮನೆಯನ್ನು 
ಅರಸಿಕೊಂಡು ಮೊಲವು ಹೊಕ್ಕಂತಾಗುವುದು. ಅದನ್ನು ಆ ವ್ಯಾಫ್ರತಾಪಸನು ಕೇಳಿ 
ಇವು ಹೇಗಾದರೂ ನಂಬುವಂತೆ ಮಾಡುವೆನೆಂದು ಒಂದೇ ಕಾಲಲ್ಲಿ ನಿಂತು ಆದಿತ್ಕನು 
ಎತ್ತ ಕಡೆ ಹೋಗುವನೋ ಅತ್ತ ಕಡೆ ಮುಖಮಾಡಿಕೊಂಡಿರಲು ಕಂಡು ಚತುರಕನು 
ಹೀಗೆಂದನು : ಈ ಬಕವೇಷಿ ನಮನ್ನು ಕಂಡು ವಿಕೃತವೇಷದಿಂದ ನಿಂದಿರುವನು. ಇವನನ್ನು 
ನಂಬಬಾರದು. ಅಲ್ಲದೆ, ಶ್ಲೋ! “ಬಾಲ ಚುಂಬಿತ ನಾರೀಚ ತೃಣಚೋರಶ್ಚ ಬ್ರಾಹ್ಮಣಃ 
ಎಂಬ ಕಥೆಯಂತಾದೀತು ಎನ್ನಲು ಮೊಲ ಅದೇನು ಎನ್ನಲು ಕಪಿಂಜರವು ಹೇಳಿತು : 
೩೧೯. ಜಗತ್ತಿನಲ್ಲಿ ಮಲಯರಾಜ್ಯವು ಬೆಳೆದೊರಗಿದ ಕಳವೆಯ ಕಯ್ಗಳಿಂದಲೂ 
ತಿಳಿಗೊಳಗಳಿಂದಲೂ ರಮ್ಯ ವನಾವಳಿಗಳಿಂದಲೂ ಭೂತಳ ಮಂಡನವೆನಿಸಿ 
ಸೊಗಯಿಸುತ್ತಿತ್ತು. ವ ಆ ರಾಜ್ಯದಲ್ಲಿ ನಂಬಿನಾರಾಯಣ ಎಂಬ ಅಗ್ರಹಾರವುಂಟು. 
ಅಲ್ಲಿ ನಾರಾಯಣಭಟ್ಟನೆಂಬ ಒಬ್ಬ ಬ್ರಾಹ್ಮಣನು ತೀರ್ಥಯಾತ್ರಾಪರನಾಗಿ 
ಗಂಗಾಸ್ನಾನವನ್ನೂ ಕುರುಕ್ಷೇತ್ರದಲ್ಲಿ ದಾನವನ್ನೂ ಮಾಡುವೆನೆಂದು ಬಿದಿರಿನ ದಂಡದಲ್ಲಿ 
ಅಪರಂಜಿ ಚಿನ್ನವನ್ನು ತುಂಬಿ ಬೇರೆಯವರಿಗೆ ತಿಳಿಯದಂತೆ ಬಚ್ಚಿಟ್ಟುಕೊಂಡು ಯಾರಿಗೂ 
ತಿಳಿಸದೆ ಅರ್ಧರಾತ್ರಿಯ ಹೊತ್ತು ಮನೆಯಿಂದ ಹೊರಟು ಉತ್ತರಾಭಿಮುಖವಾಗಿ 
ಬರುತ್ತಿದ್ದನು. ಮತ್ತೊಬ್ಬ ಧೂರ್ತಶಿಖಾಮಣಿಯೆಂಬ ಬ್ರಾಹ್ಮಣನು ಕಂಡು ಈತನ ಕೈಯಲ್ಲಿ 
ಏನಾದರೂ ದ್ರವ್ಯವಿರದೆ ಇರಲಿಕ್ಕಿಲ್ಲ ಎಂದು ಭಾವಿಸಿ, ಭಟ್ಟರೇ ನೀವು ಎತ್ತ ಹೋಗುವಿರಿ 
ಎನ್ನಲು ಗಂಗಾಸ್ನಾನ ಮಾಡಲು ಹೋಗುವೆನು ಎಂದನು. ನಾನೂ ಬರುವೆನು ಎನ್ನಲು 





ವಿಶ್ವಾಸ ಪ್ರಕರಣಂ ೨೪೭ 
ಪೋದಷೆನೆಂದೊಡಾನುಂ ಬಂದಪ್ಪೆನೆಂದೊಡಾ ಪಾರ್ವಂ ನೆರಂಬಡೆದೆನೆಂದು ಕರಮೊಳ್ಳಿತ್ತೆಂದು 
ಬನ್ನಿಮೆಂದು ಇರ್ವರುಮನೇಕದೇಶಂಗಳಂ ಕಳೆದು ಚಂಪಾನಗರಮನೆಯ್ಗೆವಂದಾ ಪೊಲಲಂ 
ಪೊಕ್ಕುಮೊರ್ವ ಪಾರ್ವನ ಮನೆಗೆ ಬಂದು ಸಂಧ್ಯಾವಂದನಂಗೆಯ್ದುಂಡು ಕುಳ್ಳಿರ್ಪುದುಮಾ ಗೃಹಸ್ಥನ 
ಹೆಂಡತಿ ಮುಖದೊಳ್‌ ಸೆಅಂಗನಿಕ್ಕಿಕೊಂಡು ಮಗಂಗೆ ಮೊಲೆಯೂಡುವುದಂ ಕಂಡು 
ದೇಶಾಂತರಿಗರಿದೇನೆಂದು ಬೆಸಸೊಂಡೊಡಾ ಮನೆಯ ಪಾರ್ವನಿಂತೆಂದಂ : ಎನ್ನ ಹೆಂಡತಿ ಪತಿವ್ರತೆ 
ಪರಪುರುಷನ ಮುಖಾವಳೋಕನಂಗೆಯ್ಯಳೆದುಕಾರಣದಿಂದೀ ಶಿಶು ಗಂಡುಗೂಸಪ್ಪುದಚಿಂ ನೋಡಿದೊಡೆ 
ದೋಷಮೆಂದು ತನ್ನ ಮುಖಮಂ ಮುಚ್ಚಿಕೊಂಡು : ಮೊಲೆಯೂಡಿದಪಳೆಂದು ಪೇಟ್ವುದುಂ 
ನಾರಾಯಣಭಟ್ಟಂ ವಿಸೆಯಂಬಟ್ಟಿಂದಿನ ದಿವಸಮೀ ಚೋದ್ಯಮನಿಲ್ಲಿರ್ದ ನೋಲ್ಡನೆಂದಿರ್ಪನುಮಾ 
ಮನೆಯ ಪಾರ್ವನರಮನೆಗೆ ಪೋಗಿ ಪಿರಿದು ಪೊಲ್ತು ತಡೆದಿರಲಾ ಜೋಡೆ ತನ್ನ ಮನೆಯ 





ಪಸುಗಾವ ಗೋವನಂ ಪಿಡಿದು ಸುರತಕ್ರೀಡೆಯಾಡುವುದಂ ನಾರಾಯಣಭಟ್ಟಂ ಕಂಡಾ ಪಾಣ್ಗೆಯ 
ಡಂಭತನಕ್ಕೆ ಬೆಅಗಾಗಿ ಮಲಖುದಿನಮರ್ಥರಾತ್ರಿಯೊಳೆರ್ದು ಹಯಣಂಬೋಗಿ ನಿಶಾವಸಾನಸಮಯಮ 
ಪ್ಲಾಗಳ್‌, 


ಮದವದ್ದನ್ನಗಜೇಂದ್ರದಾನಮಲಿನೋದದ್ಧ ,ಂಗಸಂಘಾತಸಂ- 
ಪದೆಯಂ ಬಾಲಮೃಣಾಳಜಾಲಕಲಸತ್ಸಾ ೃದುಪ್ರಪುಹ್ಲೋತ್ಸರ 
ಚ್ಚದೆಯಂ ತೀರನವೀನಚೂತ ಕುಸುಮವ್ರಾತಾಸವೋನತ್ರಷ- 
ಟ್ವದೆಯಂ ನರ್ಮದೆಯಂ ಮಹಾಹುದೆಯನಾ ವಿಪ್ರಂ ಸಮಂತೆಯ್ದಿದಂ ೩೨೦ 


ಆ ಬ್ರಾಹ್ಮಣನು ನನಗೊಬ್ಬ ಸಹಾಯಕನಾದನು ಒಳ್ಳೆಯದಾಯಿತು ಎಂದು ಭಾವಿಸಿ 
ಬನ್ನಿ ಎಂದನು. ಇಬ್ಬರೂ ಅನೇಕ ದೇಶಗಳನ್ನು ದಾಟಿ ಚಂಪಾನಗರವನ್ನು ಸೇರಿ ಆ 
ಪಟ್ಟಣದ ಒಬ್ಬ ಬ್ರಾಹ್ಮಣನ ಮನೆಗೆ ಬಂದು ಸಂಧ್ಯಾವಂದನೆಯನ್ನು ಮಾಡಿ ಉಂಡು 
ಕುಳಿತುಕೊಂಡಿದ್ದನು. ಆಗ ಆ ಗೃಹಸ್ಥನ ಹೆಂಡತಿ ಮುಖದ ಮೇಲೆ ಸೆರಗು ಹಾಕಿಕೊಂಡು 
ಮಗನಿಗೆ ಮೊಲೆಯೂಡುವುದನ್ನು ಕಂಡು ದೇಶಾಂತರಿಗರು ಇದೇನು ಎಂದು ಕೇಳಲು 
ಆ ಮನೆಯ ಬ್ರಾಹ್ಮಣನು ಹೀಗೆಂದನು. ನನ್ನ ಹೆಂಡತಿ ಪತಿವ್ರತೆ, ಪರಪುರುಷರ ಮುಖವನ್ನು 
ನೋಡಲಾರಳು. ಅದರಿಂದ ಈ ಶಿಶು ಗಂಡುಮಗುವಾದುದರಿಂದ ನೋಡಿದರೆ 
ದೋಷವೆಂದು ತನ್ನ ಮುಖವನ್ನು ಮುಚ್ಚಿಕೊಂಡು ಮೊಲೆಕೊಡುತ್ತಿರುವಳು ಎಂದು 
ಹೇಳಿದನು. ನಾರಾಯಣಭಟ್ಟನು ವಿಸ್ಥಿತನಾಗಿ ಇಂದು ಈ ಚೋದ್ಯವನ್ನು ಇಲ್ಲಿದ್ದು 
ನೋಡುವೆನು ಎಂದಿರಲು ಆ ಮನೆಯ ಬ್ರಾಹ್ಮಣನು ಅರಮನೆಗೆ ಹೋಗಿ ಸ್ವಲ್ಪ ಹೊತ್ತಾಗಲು 
ಆ ಜಾರೆ ತನ್ನ ಮನೆಯ ಹಸುಗಳನ್ನು ಕಾಯುವ ಗೋವಳನನ್ನು ಹಿಡಿದು 
ಸುರತಕ್ರೀಡೆಯಾಡುವುದನ್ನು ಕಂಡು ನಾರಾಯಣಭಟ್ಟನು ಆ ಹಾದರಗಿತ್ತಿಯ ಡಂಭತನಕ್ಕೆ 
ಬೆರಗಾಗಿ ಮರುದಿನ ಅರ್ಧರಾತ್ರಿಯಲ್ಲೆದ್ದು ಪ್ರಯಾಣಮಾಡಿ ಮುಂಜಾನೆಯ 
ಸಮಯವಾಗಲು ೩೨೦. ಮದಿಸಿದ ಕಾಡಾನೆಗಳ ಮದಜಲಕ್ಕೆ ಮುತ್ತುವ ಭ್ಬಂಗಗಳ 
ಸಮೂಹದಿಂದ ಸಂಪನ್ನಳಾಗಿಯೂ ಎಳೆಯ ತಾವರೆ ದಂಟಿನ ಸಮೂಹದಿಂದ 
ಶೋಭಿಸುವ ಮಧುರಮ್ಯ ಪುಷ್ಪಗಳಿಂದ ಕಾಂತಿಯುಕ್ತಳಾಗಿಯೂ ದಡದಲ್ಲಿಯ 
ಹೊಸಮಾವಿನ ಹೂವಿನ ಮಧುವಿನಿಂದ ಉನತ್ರವಾದ ತುಂಬಿಗಳಿಂದ ಕೂಡಿದವಳೂ 
ಮಹಾಸರೋವರಗಳಿಂದ ಕೂಡಿದವಳೂ ಆದ ನರ್ಮದಾನದಿಯನ್ನು ಆ ವಿಪ್ರನು 


೨೪೮ ಕರ್ಣಾಟಕ ಪಂಚತಂತ್ರಂ 
ಅಂತೆಯ್ದಿವಂದಾ ಮಹಾನದಿಯೊಳ್‌ ಸ್ನಾನಂಗೆಯ್ಯಲೆಂದು ಭಟ್ಟಂ ನಿಲ್ದುದುಮಾ 
ಧೂರ್ತಶಿಖಾಮಣಿ ನಾರಾಯಣಭಟ್ಟಂಗೆ ನಂಬುಗೆಯನೆಂತು ಮಾಲಸಿನೆಂದು ಚಿಂತಿಸುವ 
ಸಮಯದೊಳ್‌ ಪತ್ತಿ ಬಂದುದೊಂದು ಪುಲ್ಲಂ ಕಂಡು ಭಟ್ಟರ್ಗೆ ಶೋಲೆ ನೋಡಿರೆ ! ಪಾಪ 
ಕರ್ಮನೆಂ, ಪರದ್ರವ್ಯಾಹಹರಣಂಗೆಯ್ದೆನೆನ್ನಂತು ನಿಕೃಷ್ಟನಾವನುಮಿಲೆನೆ ಭಟ್ಟರೆಂದರಿದಂ ನೀವಳೆತು 
ತಂದುದಿಲ್ಲದೊಂದು ಪುಲ್‌ ತಲೆಯೊಳ್‌ ಪತ್ತಿ ಬಂದುದರ್ಕೇನುಂ ದೋಷಮಿಲೆಂದೊಡಾ ಧೂರ್ತಂ 
ಮತ್ತಮಿಂತೆಂದಂ: 
ಈ ಪುಲ್ಲದೆಂತು ಬಂದೊಡ- 
ಮೇ ಪಡೆಮಾತೆನಗೆ ದೋಷಮಕ್ಕುಮಮೋಘಂ 
ಪಾಪಕ್ಕಂಜುವೆನದಲೆಂ- 
ದೀ ಪುಲ್ಲಂ ಮತ್ತಮಲ್ಲಿ ಬಿಸುಟಾಂ ಬರ್ಪೆಂ ೩೨೧ 
ಎಂದು ನೀವೀ ಮುಂದಣೂರೊಳೊಂದು ದಿವಸಮಿರಿಮೆಂದಾ ಪುಲ್ಲಂ ಪಿಡಿದು ಮಗುಟ್ಟು 
ಕಿಚೆದಂತರಂ ಬಂದು ಪುಲ್ಪನಲ್ಲಿಯೆ ಬಿಸುಟು ಕಿಚಿದು ಪೊಟ್ಟುಗಳೆದು ಮಗುಲ್ವಿರುಳರೆಜಾವ 
ಮಾದಾಗಳ್‌ ಭಟ್ಕರಿರ್ದೆಡೆಯನಅಸುತ್ತುಂ ಬಂದು ಕಂಡು ಪಥಶ್ರಮದೊಳಂ ಕ್ಹುಥೆಯೊಳಂ ಕರಂ 
ಬಟಲ್ಲೆನೆನೆ ನಾರಾಯಣಭಟ್ಟನಿಂತೆಂದಂ : ನೀವಿಂತಿರ್ದೊಡೆ ಪೊತ್ತುಪೋದಪುದು ಬಿಕ್ಕೆ 
ಭೈಕ್ಷಮನಿಕ್ಕುವರಿಲ್ಲ ಈಗಳೆ ಪೋಗಿಮೆನೆ ಧೂರ್ತನೆಂದನೀ ಪೊಲ್ತು ಪೋದೊಡೆ ನಾಯ್‌ 
ತಿಂಗುಮೆಂತು ಪೋಷೆನೆನೆ ಭಟ್ಟನಾ ದುಷ್ಟನಂ ಶಿಷ್ಪನೆಂದು ಬಗೆದು ತನ್ನ ಕಯ್ಯ ಪೊನ್ನ ಕೋಲಂ 


ಸೇರಿದನು. ವ॥। ಆ ಮಹಾನದಿಯಲ್ಲಿ ಸ್ನಾನಮಾಡಬೇಕೆಂದು ನಿಲ್ಲಲು ಆ 
ಧೂರ್ತಶಿಖಾಮಣಿಯು ನಾರಾಯಣಭಟ್ಟನಿಗೆ ನಂಬಿಕೆಯನ್ನು ಹೇಗೆ ಹುಟ್ಟಿಸಲಿ ಎಂದು 
ಚಿಂತಿಸುವ ಸಮಯದಲ್ಲಿ ಅಲ್ಲೇ ಹತ್ತಿರಕ್ಕೆ ಬಳಿದು ಬಂದ ಹುಲ್ಲನ್ನು ಕಂಡು ಭಟ್ಟರಿಗೆ 
ತೋರಿಸಿ, ನೋಡಿ, ನಾನು ಪಾಪಕರ್ಮಿ, ಪರದ್ರವ್ಯಾಪಹರಣ ಮಾಡಿದೆ. ನನ್ನಷ್ಟು 
ನಿಕೃಷ್ಟನು ಯಾರೂ ಇಲ್ಲ ಎನ್ನಲು ಭಟ್ಟರು ಹೀಗೆಂದರು : ಇದನ್ನು ನೀವು ಅರಿತು 
ತಂದುದಲ್ಲ ; ಇಲ್ಲಿ ಇದೊಂದು ಹುಲ್ಲ ತಲೆಯ ಮೇಲೆ ಏರಿ ಬಂದುದಕ್ಕೆ ಏನೂ 
ದೋಷವಿಲ್ಲ ಎನ್ನಲು ಆ ಧೂರ್ತನು ಮತ್ತೂ ಹೀಗೆಂದನು : ೩೨೧. ಈ ಹುಲ್ಲು ನನ್ನ 
ಮೇಲೆ ಹೇಗೆ ಬಂದರೆ ತಾನೆ ಏನು, ನನಗೆ ದೋಷ ತಪ್ಪಿದುದಲ್ಲ. ಪಾಪಕ್ಕೆ ನಾನು 
ಅಂಜುವೆನು. ಅದರಿಂದ ಈ ಹುಲ್ಲನ್ನು ನಾನು ಮತ್ತೊಮ್ಮೆ ಅಲ್ಲಿಯೇ ಬಿಸುಟು ಬರುವೆನು, 
ವ॥ ನೀವು ಈ ಮುಂದಿನ ಊರಿನಲ್ಲಿ ಒಂದು ದಿವಸ ಇರಿ ಎಂದು ಆ ಹುಲ್ಲನ್ನು 
ಹಿಡಿದು ಸ್ವಲ್ಪದೂರ ಬಂದು ಹುಲ್ಲನ್ನು ಅಲ್ಲಿಯೇ ಬಿಸುಟು ಸ್ವಲ್ಪ ಹೊತ್ತು ಬಿಟ್ಟು ಪುನಃ 
ರಾತ್ರಿ ಅರ್ಧಜಾವವಾದಾಗ ಭಟ್ಟರಿದ್ದ ಸ್ಥಳವನ್ನು ಅರಸುತ್ತ ಬಂದು ಕಂಡು 
ಮಾರ್ಗಾಯಾಸದಿಂದಲೂ ಹಸಿವೆಯಿಂದಲೂ ತುಂಬ ಬಳಲಿರುವೆನು ಎನಲು 
ನಾರಾಯಣಭಟ್ಟನು ಹೀಗೆಂದನು : ನೀವು ಹೀಗೆಯೇ ಇದ್ದರೆ ಹೊತ್ತು ಹೋಗುವುದು ; 
ಬಳಿಕ ಭಿಕ್ಷೆಯನ್ನು ಹಾಕುವವರಿಲ್ಲ ; ಈಗಲೇ ಹೋಗಿ. ಅದಕ್ಕೆ ಆ ಧೂರ್ತನು ಈ 
ಹೊತ್ತು ಹೋದರೆ ನಾಯಿಗಳು ಕಚ್ಚುವುವು ; ಹೇಗೆ ಹೋಗಲಿ ಎನ್ನಲು, ಭಟ್ಟನು ಆ 
ದುಷ್ಟನನ್ನು ಶಿಷ್ಟನೆಂದೇ ಬಗೆದು ತನ್ನ ಕಯ್ಯ ಹೊನ್ನಕೋಲನ್ನು ಹಿಡಿದುಕೊಂಡು ಹೋಗಿ 





ಎಶ್ವಾಸ ಪ್ರಕರಣಂ ೨೪೯ 
ಹಿಡಿದು ಪೋಗಿ ಕಿಡಿಸದೆ ಕೊಂಡು ಬೇಗಂ ಬಾ ಪೋಗೆಂಬುದುಮಂತೆಗೆಯ್ದೆನೆಂಬಾ ಧೂರ್ತಶಿಖಾಮಣಿ 
ಸ್ವಾರ್ಥ ಸಿದ್ಧಿಯಂ ಮಾಡಿಕೊಂಡು ಸ್ಟೇಚ್ಛೆಯೊಳೋಡಿಪೋದಂ. ಆ ಭಟ್ಟನಾತಂ ಬಂದಪನೆಂದಿರುಳಿಲ್ಲಂ 
ಜಾಗರಮಿರ್ದು ನೇಸಅ* ಮೂಡೆ ನಾಡೆಯುಂ ಪೊಟ್ಟೆರ್ದು ಎಂತುಂ ಬರವಂ ಕಾಣದೆ 
ಚಿಂತಾಕ್ರಾಂತನಾಗಿ ಕಿಟೆದುಚೇಗಮನಿರ್ದು, ವಾಕ್ಯಂ 1! ಶ್ರೇಯಾಂಸಿ ಬಹುವಿಘ್ನಾನಿ ಟೀ! ನಲೆಗೆ 
ತಡೆಗಳು ಹೇರಳವಾಗಿಹುವು-ಎಂಬುದುಂಟೆಂದರ್ಥದಬಲಂ ಪತ್ತುವಿಟ್ಟು ಮತ್ತಂ ಸತ್ತಾವಲಂಬಿಯಾಗಿ 
ಪೋಗಿ ತೀರ್ಥಸ್ನಾನಾರ್ಥಂ ಬರ್ಪಿನಮೊಂದು. ಮಹಾರಣ್ಯದ ಪುಣ್ಯತೀರ್ಥದ ತಡಿಯೊಳೊಂದು 
ಮಹಾಕಾಯನಪ್ಪ ಬಕಂ ಶಕುನಿಗಳ್ಗೆ ಧರ್ಮವ್ಕಾಖ್ಯಾನಂಗೆಯ್ಬುದಂ ಮತ್ಸೃಂಗಳ್‌ ಮೊದಲಾಗಿ 
ಜಲಚರಂಗಳುಂ ವಿವಿಧವಿಹಂಗಂಗಳುಂ ಕೇಳ್ವುದಂ ಕಂಡು ಭಟ್ಟನೀ ಚೋದ್ಮಮಂ ನೋಲಕಿನೆಂದು 
ಅದಅ ಕೆಲದೊಳ್‌ ಪರ್ವಿ ಕೊರ್ವಿ ಸುರ್ವುಗೊಂಡ ಮಾಧವಿಯ ಪೊದಅಸೊಳಡಂಗಿರ್ದು 
ನೋಟ್ಡುದುಂ ಕಿಚೆದುಂ ಬೇಗಕ್ಕೆ ಆ ಬಕಂ ವ್ಯಾಖ್ಯಾನಮುಂ ಮಾಣ್ಣು ಇನ್ನಾಂ ನಬಿಯಮಂಗೆಯ್ದಪೆಂ 
ನೀವೆಲ್ಲ ಪೋಗಿಮೆನೆ ಪಕ್ಷಿಗಳೆಲ್ಲಂ ಒರ್ಮೆಯೆ ಪಾಲೆ ಪೋದವು. ಜಲಚರಂಗಳೊಂದೊಂದೆ 
ಪೋಪಾಗಳ್‌ ಹಿಂದುಟೆದ ಮತ್ತ್ಯಮನೊಂದೊಂದಂ ಪಿಡಿದು ತಿಂದುದಂ ಭಟ್ಟಂ ಕಂಡು 
ಚೋದ್ಯಂಬಟ್ಟು ಅಲ್ಲಿಂ ತಳರ್ದು ಕೆಲಮಾನುಂ ದಿವಸಕುಚ್ಯಯಿನಿಯನೆಯ್ಗುವುದುಮಾ 
ಪೊಅವೊಲಲೊಳೊಂದು ನಂದನವನದೊಳಗೊರ್ವಂ ತಾಪಸರೂಪಧಾರಿಯಾಗಿ ತಪನತಾಷಕ್ಕೆ 
ಮೊಗಮನೊಡ್ಡಿ ನಾಲ್ಕುಂ ದೆಸೆಯೊಳಂ ಕಿಚ್ಚನೊಟ್ಟ ನಡುವೆ ನಿಂದಿರ್ದನಂ ಕಂಡು 


ಹಾಳು ಮಾಡದೆ ತೆಗೆದುಕೊಂಡು ಬಾ, ಹೋಗು ಎನ್ನಲು ಹಾಗೆಯೇ ಆಗಲಿ ಎಂದು ಆ 
ಧೂರ್ತಶಿಖಾಮಣಿ ಸ್ಪಾರ್ಥಸಿದ್ಧಿಯನ್ನು ಮಾಡಿಕೊಂಡು ಸ್ವೇಚ್ಛೆಯಿಂದ ಓಡಿಹೋದನು. 
ಆ ಭಟ್ಟನು ಆತನು ಬರುತ್ತಾನೆ ಎಂದು ಆ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಹೊತ್ತು ಮೂಡಿದ 
ಮೇಲೂ ಸ್ವಲ್ಪ ಕಾಲವಿದ್ದು ಎಷ್ಟು ಹೊತ್ತಾದರೂ ಅವನನ್ನು ಕಾಣದೆ ಚಿಂತಾಕ್ರಾಂತನಾದನು. 
ವಾ॥ ಶ್ರೇಯಸ್ಸಿಗೆ ವಿಘ್ನಗಳು ಬಹಳ ಎಂದು ಹೇಳುತ್ತಾರೆ. ಹಣದ ದುಃಖವನ್ನು 
ಪರಿಹರಿಸಿಕೊಂಡು ಸತ್ತ್ವಾವಲಂಬಿಯಾಗಿ ಹೋಗಿ ತೀರ್ಥಸ್ನಾನಾರ್ಥವಾಗಿ ಬರುತ್ತಿದ್ದನು. 
ಅಲ್ಲಿ ಒಂದು ಮಹಾರಣ್ಯದ ಪುಣ್ಯತೀರ್ಥದ ತಡಿಯಲ್ಲಿ ಒಂದು ಮಹಾಕಾಯದ ಬಕನು 
ಶಕುನಿಗಳಿಗೆ ಧರ್ಮವ್ಯಾಖ್ಯಾನ ಮಾಡುತ್ತಿದ್ದುದನ್ನು ಮತ್ಸ್ಯಗಳು ಜಲಚರಗಳೂ ವಿವಿಧ 
ಪಕ್ಷಿಗಳೂ ಕೇಳುತ್ತಿದ್ದುದನ್ನು ಕಂಡು ಭಟ್ಟನು ಈ ಚೋದ್ಯವನ್ನು ನೋಡುವೆನೆಂದು ಅದರ 
ಕೆಲದಲ್ಲಿದ್ದ ಹಬ್ಬಿ ಕೊಬ್ಬಿ ಹುಲುಸಾಗಿ ಬೆಳೆದ ಮಾಧವಿಯ ಹೊದರಿನಲ್ಲಿ ಅಡಗಿದ್ದು 
ನೋಡುತ್ತಿದ್ದನು. ಸ್ವಲ್ಪ ಸಮಯದಲ್ಲಿ ಆ ಬಕನು ವ್ಯಾಖ್ಯಾನವನ್ನು ಮುಗಿಸಿ ಇನ್ನು ನಾನು 
ನಿಯಮವನ್ನು ಆಚರಿಸುವೆನು. ನೀವೆಲ್ಲರೂ ಹೋಗಿರಿ ಎನ್ನಲು ಹಕ್ಕಿಗಳೆಲ್ಲವೂ ಒಮ್ಮೆಯೇ 
ಹಾರಿಹೋದುವು. ಜಲಚರಗಳು ಒಂದೊಂದಾಗಿ ಹೋಗುವಾಗ ಹಿಂದೆ ಉಳಿದ 
ಮತ್ಯಗಳನ್ನು ಒಂದೊಂದಾಗಿ ಹಿಡಿದು ತಿನ್ನುತ್ತಿದ್ದುದನ್ನು ಕಂಡು ಭಟ್ಟನು ಚೋದ್ಯಪಟ್ಟನು. 
ಅಲ್ಲಿಂದ ಹೊರಟು ಭಟ್ಟನು ಕೆಲವು ದಿವಸಗಳಲ್ಲಿ ಉಜ್ಜಯಿನಿಯನ್ನು ತಲುಪಿದನು. ಆ 
ನಗರದ ಹೊರಭಾಗದಲ್ಲಿ ಒಂದು ನಂದನವನದಲ್ಲಿ ಒಬ್ಬ ತಾಪಸರೂಪಧಾರಿಯಾಗಿ 
ಸೂರ್ಯನ ಬಿಸಿಲಿಗೆ ಮುಖವನ್ನೊಡ್ಡಿ ನಾಲ್ಕು ದಿಕ್ಕಿನಲ್ಲಿಯೂ ಕಿಚ್ಚನ್ನು ಒಟ್ಟಿ ನಡುವೆ 


೨೫೦ ಕರ್ಣಾಟಕ ಪಂಚತಂತ್ರಂ 

ಇದು ಕೌತುಕಮಾಗಲೆ ವೇ- 

ಟ್ಲುದು ನೋಡುವೆನಿದುಮನೆಂದು ತದ್ದಿಪು ನಿ- 

ಲ್ಹುದು ಮಹರಗಿರಿಯನೆಯ್ದಿದ- 

ನದಿತಿಪ್ರಿಯಪುತ್ರನಬ್ಬಮಿತ್ರಂ ಮಿತ್ರಂ ೩೨೨ 
ಅಂತಾದಿತ್ಯನಪರಗಿರಿಯನೈದುವುದುಂ ಕವಿದ ಕಟ್ಟಲೆಯೊಳಾ ಕೃತಕ ತಾಪಸಂ ತಹಮಂ ಸಂಹರಿಸಿ 
ನಿಲ್ದುದುಂ ಮತ್ತಮೊರ್ವನುತ್ತರಸಾಧಕನಾತಂಗುಡಲುಂ ತುಡಲುಂ ಪೊದೆಯಲುಂ ತಂದುಕೊಟ್ಟು 
ಕನ್ನದ ಮುಟ್ಟುಗಳಂ ತಂದೆನೆಂದು ಪೇಲ್ಬುದುಂ ಕರಂ ಲೇಸಾಯ್ತು ನಡೆಯೆಂದಿರ್ವರುಂ ಪೋಗಿ 
ರಾಜಭವನಮಂ ಪೊಕ್ಕು ಕನ್ನಮನಿಕ್ಕಿ ಭಂಡಾರಮಂ ಕಲ್ಲು ಪೊಅಮಡುವಾಗಳ್‌ ಕಾಪಿನವರ್‌ 
ಕಂಡು ಕಳಕುಳಂಗೆಯ್ಕೆ ತಳಾಅರ್‌ ಕೇಳ್ದು ಪರಿತಂದು ಬಟ್ಟೆಗಳೆಲ್ಲಮಂ ಕಟ್ಟಿಮೆಂದು ಹೇಟ್ಟುದುಮಾ 
ಕಳ್ಳರ್‌ ಕೇಳ್ದು ಪೊನ್ನ ಪೊಜಯೊಳೆ ಪೋಗಲಿಂಬಿಲ್ಲದೆ ನಂದನವನಕ್ಕೆ ಬಂದು ತನ್ನ ತಂದ ಪೊನ್ನ 
ಪುಡಿಕೆಯುಮನುಟಿಯುವುಂ ಬಳಹಮುಮಂ ಅಲ್ಲಿ ಪಟ್ಟರ್ದ ಭಟ್ಟನ ಮುಂದೆ ತಂದಿಕ್ಕಿ ತನ್ನ 
ಮುನ್ನಿನ ತಪೋರೂಪದೊಳಿರ್ದಂ ಅನ್ನೆಗಂ ತಳಾಅರ್‌ ತಂದು ನಿಮ್ಮಡಿ ನಿಮತ್ತಲ್‌ ಪೆಜರ್‌ 
ಮಾನಸರ್‌ ಬಂದರೊಳರೆ ಪೇಟಿಮೆನೆ ತಸ್ಮರತಾಪಸನಾ ಮರದಡಿಯೊಳೊರ್ಬಂ ಬಂದಿರ್ಪನೆಂದು 
ಸೆನ್ನೆಯಿಂ ಹೇಟ್ದುದುಮವರ್‌ ಪರಿತಂದು ನೋಡಿ ಪಟ್ಟರ್ದ ಭಟ್ಟನ ಮುಂದಿರ್ದ ಭಂಡಾರದ 
ಪುಡಿಕೆಗಳುಮಂ ಕನ್ನದ ಮುಟ್ಟುಗಳುಮಂ ಕಂಡವಂ ಕೊಂಡಾ ಪಾರ್ವನ ತಲೆಯೊಳಿಟ್ಟರಸಂಗೆ 
ತಂದೊಪ್ಪಿಸುವುದುಮರಸನಾ ಭಟ್ಟನಂ ನೆಟ್ಟನೆ ಕಳ್ಳನೆಂದೆ ಬಗೆದೀ ದುಪ್ಪಂಗೆ ತಕ್ಕುದಂ ಮಾಡಿಮೆನೆ 
ನಾರಾಯಣಭಟ್ಟನಿಂತೆಂದಂ : 





ನಿಂತುಕೊಂಡಿರುವವನನ್ನು ಕಂಡನು. ೩೨೨. ಇದು ಕೌತುಕವಾಗಿರಲೇ ಬೇಕು ಇದನ್ನೂ 
ನೋಡುವನು ಎಂದು ಆ ವಿಪ್ರನು ನಿಲ್ಲಲು ಸೂರ್ಯಸ್ತಮಾನವಾಯಿತು. ವ॥ ಆಗ 
ಕವಿದ ಕತ್ತಲೆಯಲ್ಲಿ ಆ ಕೃತಕತಾಪಸನು ತನ್ನ ತಪಸ್ಸನ್ನು ನಿಲ್ಲಿಸಲು ಮತ್ತೊಬ್ಬ ಉತ್ತರಸಾಧಕನು 
ಆತನಿಗೆ ಉಡಲೂ ತೊಡಲೂ ಹೊದೆಯಲೂ ತಂದುಕೊಟ್ಟು ಕನ್ನ ಹಾಕುವ ಸಾಧನಗಳನ್ನು 
ತಂದೆನೆಂದು ಹೇಳಿದನು. ಅದಕ್ಕೆ ಅವನು ಬಹಳ ಚೆನ್ನಾಯಿತು, ನಡೆ ಎಂದು ಇಬ್ಬರು 
ಹೋಗಿ ರಾಜಭವನವನ್ನು ಹೊಕ್ಕು ಕನ್ನವನ್ನು ಹಾಕಿ ಭಂಡಾರವನ್ನು ಕದ್ದು ಹೊರಹೊರಡಲು 
ಕಾವಲುಗಾರರು ಕಂಡು ಗಲಾಟೆ ಎಬ್ಬಿಸಿದರು. ತಳವಾರರು ಆ ರಾದ್ಧಾಂತವನ್ನು ಕೇಳಿ 
ಓಡಿಬಂದು ಬಟ್ಟೆಗಳನ್ನೆಲ್ಲ ಕಟ್ಟಿ ಎಂದು ಹೇಳಲು ಆ ಕಳ್ಳರು ಕೇಳಿ ಹೊನ್ನ ಹೊರೆಯನ್ನು 
ಏನು ಮಾಡುವುದೆಂದು ತೋಚದೆ ನಂದನವನಕ್ಕೆ ಬಂದು ತಾವು ತಂದ ಪೆಟ್ಟಿಗೆಯನ್ನೂ 
ಉಳಿಯನ್ನೂ ಬಳಪವನ್ನೂ ಅಲ್ಲಿ ಮಲಗಿದ್ದ ಭಟ್ಟನ ಮುಂದೆ ತಂದು ಹಾಕಿ ತನ್ನ ಮೊದಲಿನ 
ತಪೋರೂಪದಲ್ಲಿದ್ದನು. ಅಷ್ಟರಲ್ಲಿ ತಳವಾರರು ಓಡೋಡಿ ಬಂದು ಪೂಜ್ಯರೇ, ನಿಮಿಗೆ 
ಬೇರೆ ಯಾರಾದರೂ ಬಂದವರಿರುವರೇ ಹೇಳಿ ಎನ್ನಲು ಆ ಕಳ್ಳ ಯಷಿಯು ಆ 
ಮರದಡಿಯಲ್ಲಿ ಒಬ್ಬನು ಬಂದಿರುವನು ಎಂದು ಸನ್ನೆಯಿಂದ ಹೇಳಿದನು. ಅವರು ಓಡಿ 
ಬಂದು ನೋಡಿ ಮಲಗಿದ್ದ ಭಟ್ಟನ ಮುಂದಿದ್ದ ಭಂಡಾರದ ಪೆಟ್ಟಿಗೆಗಳನ್ನೂ ಕನ್ನ ಹಾಕುವ 
ಸಾಧನಗಳನ್ನೂ ಕಂಡು ಅವನ್ನು ಕದ್ದುಕೊಂಡು ಬಂದ ಆ ಹಾರುವನ ತಲೆಯ ಮೇಲೆ 
ಹೊರಿಸಿ ಅರಸನಿಗೆ ತಂದು ಒಪ್ಪಿಸಿದರು. ಅರಸನು ಆ ಭಟ್ಟನನ್ನು ನೇರವಾಗಿ ಕಳ್ಳನೆಂದೇ 
ಬಗೆದು ಈ ದುಷ್ಪನಿಗೆ ತಕ್ಕುದನ್ನು ಮಾಡಿ ಎನ್ನಲು ನಾರಾಯಣಭಟ್ಟನು ಹೀಗೆಂದನು ; 





ವಿಶ್ವಾಸ ಪ್ರಕರಣಂ ೨೫೧ 
ಶ್ಲೋ! ಬಾಲ ಚುಂಬಿತನಾರೀ ಚ ತೃಣಚೋರಶ್ಚ ಬ್ರಾಹ್ಮಣಃ 
ಧರ್ಮಂ ಕರೋತಿ ಶಕುನಿಃ ತಾಪಸೋ ನಾಸ್ತಿ ಸಂಶಯಃ ॥॥೧೬೦॥! 
ಎಂದೊಡರಸನದೆಂತೆಂದು ಬೆಸಗೊಳೆ ತತ್ನಪಂಚಮನರಸೆಂಗೆ ಭಟ್ಟಂ ಸವಿಸ್ತರಂ ಪೇಟ್ವುದುಮರ 
ಸನಾ ಕೃತಕತಪೋಧಾದಿಯ ಗುಹೆಯಂ ಶೋಧಿಸೆ ಮುನ್ನ ತನ್ನ ಪೊಲಲೊಳ್‌ ಪೋದ ಪಲವು 
ವಸ್ತುಗಳಂ ಸನ್ಯಂಗವೆರಸಿ ಕಂಡಾ ತಸ್ಕರತಪಸ್ವಿಗೆ ತಕ್ಕುವಂ ಮಾಡಿ ನಾರಾಯಣಭಟ್ಟಂಗೆ ಪಿರಿದಪ್ಪರ್ಥಮಂ 
ಕೊಟ್ಟು ಕಳುಪಿದಂ, ಅದು ಕಾರಣದಿಂ. 
ಶ್ಲೋ!! ಅತ್ಯಾಚಾರಮನಾಚಾರಮತಿನಿಂದ್ಯಮತಿಸ್ತುತಿಃ 
ಅತಿಶೌಚಮಶೌಚಂ ವಾ ಹಡ್ಡಿಧಂ ಧೂರ್ತಲಕ್ಷಣಂ (೧೬೧/1 
ಟೀ!! ಅತಿ ಆಚಾರಮುಂ ಅಂತೆ ಅತಿ ಅನಾಚಾರಮುಂ ಅತಿನಿಂದೆಯುಮತಿಸ್ತುತಿಯುಂ. 
ಅತಿಶೌಚಮುಂ ಶೌಚಮಿಲ್ಲದಿರ್ಪುದುಂ ಈ ಆಜು ಗುಣಂಗಳುಂ ಧೂರ್ತಂಗೆ ಲಕ್ಷಣವು ಎಂಬುದು 
ನೀತಿಯುಂಟು. ಈ ಪುಲಿಯುಮತ್ಕಾಚಾರಮಾಗಿರ್ದುದು. ಇದಅ ಬಲೆಯೊಳ್‌ ಸಿಲ್ಕಲ್‌ವೇಡ 
ಹೆಜತೊಂದೆಡೆಗೆ ಪೋಷಂ ನಡೆಯೆನೆ ಮೊಲನಿಂತೆಂದುದು : ಇಂತಪ್ಪುಪಶಮಮನುಳ್ಳ ತಪಸ್ವಿ 
ನಮಗೆ ತಪ್ಪಲಟೇಡುಂ, ಹಟೆಯೆ, ಗಳಹದಿರ್‌ ನಡೆಯೆನೆ ಕಪಿಂಜರನದರ್ಕಂಜಿ 
ನಿನಗಾದುಪಹತಿಯೆನಗಾದಪುದು ನಡೆಯೆಂದೆರಡುಂ ಆ ಕಪಟತಾಪಸರೂಪಧಾರಿಯಪ್ಪ ದ್ವೀಪಿಯ 
ಸಮೀಪಕ್ಕೆ ಬಂದು ಪೊಡೆವಟ್ಟು ನಿಮಡಿ ನಿಮ್ಮಲಿ ವಿಚಾರಂಗೆಯ್ಯಲ್‌ ಬಂದೆವೆಮೃಂ ವಿಚಾರಿಸಲ್ವೇಟ್ಮು 


ಬಾಲ ಚುಂಬಿತ ನಾರೀ ಚ ತೃಣಚೋರಶ್ಲ ಬ್ರಾಹ್ಮಣಃ 

ಧರ್ಮಂ ಕರೋತಿ ಶಕುನಿಃ ತಾಪಸೋ ನಾಸ್ತಿ ಸಂಶಯಃ ॥ 
ವ॥ ಅದಕ್ಕೆ ಅರಸನು ಅದೇನು ಎಂದು ವಿಚಾರಿಸಲು ಆ ಪ್ರಪಂಚವನ್ನೆಲ್ಲ ಭಟ್ಟನು 
ಸವಿವರವಾಗಿ ಹೇಳಲು ಅರಸನು ಆ ಕೃತಕತಪೋಧಾರಿಯ ಗುಹೆಯನ್ನು ಶೋಧಿಸಲು 
ಹಿಂದೆ ತನ್ನ ಪಟ್ಟಣದಲ್ಲಿ ಕಳುವಾದ ಹಲವು ವಸ್ತುಗಳನ್ನು ಕನ್ನ ಹಾಕುವ ಸಾಧನಗಳೊಡನೆ 
ಕಂಡು ಆ ಕಳ್ಳ ತಪಸ್ವಿಗೆ ತಕ್ಕುದನ್ನು ಮಾಡಿ ನಾರಾಯಣಭಟ್ಟನಿಗೆ ಅತಿಶಯ ಐಶ್ವರ್ಯವನ್ನು 
ಕೊಟ್ಟು ಕಳುಹಿಸಿದನು. ಅದರಿಂದ, ಶ್ಲೋ! ಅತ್ಯಾಚಾರವೆಸಗುವವನೂ, ಅನಾಚಾರದಲ್ಲಿ 
ನಿರತನಾಗಿರುವವನೂ, ಅತಿ ನಿಂದಿಸುವವನೂ, ಅತಿಸ್ತುತಿ ಮಾಡುವವನೂ, 
ಅತಿಶುಚಿಯಾಗಿರುವವನೂ ಈ ಆರು ವಿಧಗಳು ಧೂರ್ತರ ಲಕ್ಷಣಗಳಾಗಿವೆ ಎಂಬ 
ನೀತಿ ಇದೆ. ಈ ಹುಲಿಯೂ ಅತ್ಯಾಚಾರದಲ್ಲಿ ನಿರತವಾಗಿರುವುದು; ಇದರ ಬಲೆಗೆ 
ಸಿಕ್ಕಬೇಡ ; ಬೇರೊಂದು ಕಡೆಗೆ ಹೋಗೋಣ ನಡೆ ಎನ್ನಲು ಮೊಲವು ಹೀಗೆಂದಿತು: 
ಇಂತಹ ಉಪಶಮವುಳ್ಳ ತಪಸ್ವಿ ನಮಗೆ ಕೇಡನ್ನು ಮಾಡನು. ಅಂದಮೇಲೆ ಗಳಹಬೇಡ, 
ನಡೆಯೆನ್ನಲು ಕಪಿಂಜರನು ಅದಕ್ಕಂಜಿ ನಿನಗೆ ಆಗುವ ಕೇಡು ನನಗೂ ಸಂಭವಿಸುವುದು, 
ನಡೆ ಎಂದು ಎರಡೂ ಆ ಕಪಟ ತಾಪಸರೂಪಧಾರಿಯಾದ ದ್ವೀಪಿಯ ಸಮೀಪಕ್ಕೆ 
ಬಂದು ನಮಸ್ಕರಿಸಿದುವು. ಪೂಜ್ಯರೇ, ನಿಮ್ಮೊಡನೆ ವಿಚಾರಮಾಡಲು ಬಂದೆವು. ನಮನ್ನು 
ವಿಚಾರಿಸಿಕೊಳ್ಳಬೇಕು ಎಂದು ಆಗ್ರಹಮಾಡಲು ನನ್ನ ನಿತ್ಯ ನಿಯಮಕ್ಕೆ ವಿಘ್ನಮಾಡದೆ 
ಬೇರೆಡೆಗೆ ಹೋಗಿ ಎನ್ನಲು ಅವುಗಳಿಗೆ ನಂಬಿಕೆ ಹುಟ್ಟಿತು. ಪೂಜ್ಯರೇ, ನೀವೇ 
ವಿಚಾರಿಸಿಕೊಳ್ಳಬೇಕು ಎಂದು ಪುನಃ ಬಿನ್ನಯಿಸಲು ದ್ವೀಪಿ ಅದಕ್ಕೆ ಒಪ್ಪಿ ಸಾವಧಾನವಾಗಿ 





೨೫೨ ಕರ್ಣಾಟಕ ಪಂಚತಂತ್ರಂ 
ಮೆಂದಾಗ್ರಹಂಗೆಯ್ದೊಡೆ ಎನ್ನ ನಿತ್ಕನಿಯದುಕ್ಕೆ ವಿಘ್ನಂ ಮಾಡದೆ ಪೆಅಿತೊಂದೆಡೆಗೆ 
ಪೋಗಿಮೆಂಬಂದುಮವರ್ಕೆ ನಂಬುಗೆ ಪುಟ್ಟ ನಿಮ್ಮಡಿ ನೀವೆ ಎಚಾರಿಸಲ್ವೇಯಮೆನೆ. 
ದ್ವೀಪಿಯದರ್ಕೊಡಂಬಟ್ಟು ಸಾವಧಾನವಾಗಿ ನಿಂದಿಂತೆಂದುದು : ಇಂದಿಂಗೊಂದು ತಿಂಗಳುಪವಾಸಂ 
ಗೆಯ್ದೆನದು ಕಾರಣದಿಂ ಧಾತುಕ್ಷಯಮಾಗಿ ಕಿವ ಕೆತ್ತು ಕೇಳಲ್‌ ಬರ್ಪುದಿಲ್ಲ ಕರ್ಣೋಪಾಂತಮಂ 
ಸಾರ್ದು ಪಿರಿಯ ಸರದಿಂ ಹೇಚೆಮಂದೊಡೆ ಆ ಪ್ರಾಣಿಗಳೆರಡುಂ ಶ್ರವಣಸಮೀಪಸ್ಥಂಗಳಾಗಿ ತಮ್ಮ 
ಬಂದ ವೃತ್ತಾಂತಮೆಲ್ಲಮುಮಂ ಪೇಟ ಕೇಳ್ದನೇಕಪ್ರಕಾರದಿಂ ವಿಚಾರಿಸುತ್ತುಮಿರೆ ಶಶಕ 
ಪಿಂಜರಂಗಳೆರಡುಂ ಜವಂಗೆಟ್ಟು ಮೆಯಅದಿರ್ದುದನಟೆದು ಪಿಡಿದು ತಿಂದುದು. ಅದಳೆಂ, 
ಶ್ಲೋ!! ಕ್ಷುದ್ರಮರ್ಥಪತಿಂ ಪ್ರಾಷ್ಯ ನ ತದ್ದಿವದತಾಂ ಸುಖಂ 
ಉಭಾವೇವ ಕ್ಷಯಂ ಯಾತೌ ಯಥಾ ಶಶ ಕಪಿಂಜರೌ Moe 
ಟೀ! ಕ್ಷುದ್ರನಪ್ಪರ್ಥಪತಿಯನೆಯ್ದಿ ಕೂಡಿದವರ್ಗೆ ಸುಖಮಿಲ್ವ ಅದು ಹೇಗೆಂದೊಡೆ 

ಮೊಲನುಂ ಕಪಿಂಜರನೆಂಬ ಹಕ್ಕಿಯುಂ ಕೇಡನೈದಿದ ಹಾಂಗೆ. ಎಂದಾ ಕಾಗೆ ಗೂಗೆಗೇಗೈಯ್ಬುಂ 
ರಾಜ್ಯಮಾಗದಂತೆ ಎನಿತಾನುಮುಪಕಥೆಗಳೆಂ ಪೇಲಕ ಕೇಳ್ವು 

ಶಕುನಿಗಣಮೆಲ್ಲಮಬಿಷೇ 

ಕಕಾರೈಮಂ ಮಾಣ್ಣು ಪರೆದುಪೋದವು ನಿಜನೀ 

ಡಕುಳಕ್ಕೆ ಕಾಗೆ ವಕ್ತಿಸೆ 

ಸಕಳೆಪ್ರಾರಂಭಕಾರೈಮಂ ಮಾಣದರಾರ್‌ ೩೨೩ 

ಅಂತಾ ಶಕುನಿಸಮುದಾಯಂ ಪರೆದು ಪೋಪುದಂ ಕಂಡು ಕೋಪಾರುಣೀಭೂತಲೋಚನ 

ನುಳೂಕರಾಜಂ ಕಂಕಂಗೆ ಮುಳಿದಿಂತೆಂದೆಂ ಏನೆಲವೋ ! ನಿಮಗಂ ನಮಗಂ ಮುನ್ನಾದ 
ಪಗೆಯೊಂದುಮಿಲ್ಲಮೆನಗಾದ ರಾಜ್ಯಮಂ ಕಿಡಿಸಿದುದಲ್ಲದೆನ್ನುಮಂ ಕೆಡೆ ನುಡಿದೆ. ನಿನ್ನನೊರ್ವನಂ 


ಹೀಗೆಂದಿತು : ಇಂದಿಗೆ ಒಂದು ತಿಂಗಳಿನಿಂದ ಉಪವಾಸವ್ರತದಲ್ಲಿರುವೆ ; ಅದರಿಂದ 
ಧಾತುಕ್ಷಯವಾಗಿ ಕಿವಿ ಕೇಳುವುದಿಲ್ಲ : ಕಿವಿಯ ಹತ್ತಿರಕ್ಕೆ ಬಂದು ದೊಡ್ಡ ಸ್ವರದಿಂದ 
ಗಟ್ಟಿಯಾಗಿ ಹೇಳಿ ಎನ್ನಲು ಆ ಪ್ರಾಣಿಗಳೆರಡೂ ಕಿವಿಯ ಬಳಿಗೆ ಹೋಗಿ ತಾವು ಬಂದ 
ವೃತ್ತಾಂತವೆಲ್ಲವನ್ನೂ ಹೇಳಲು ಕೇಳಿ ಅನೇಕ ಬಗೆಯಿಂದ ವಿಚಾರಿಸುತ್ತಿರಲು ಮೊಲ 
ಕಪಿಂಜರಗಳೆರಡೂ ಶಕ್ತಿಗುಂದಿ ಮೆಯರ್ರದಿದ್ದುದನ್ನು ತಿಳಿದು ಹಿಡಿದು ತಿಂದಿತು. ಅದರಿಂದ, 
ಶ್ಲೋ!! ಮೊಲವೂ, ಕಪಿಂಜರನೆಂಬ ಹಕ್ಕಿಯೂ ಕೇಡನ್ನು ಹೊಂದಿದ ಹಾಗೆ ಕ್ಷುದ್ರನಾದ 
ಅರ್ಥಪತಿಯನ್ನು ಸೇರಿದವರಿಗೆ ಸುಖವಿಲ್ಲ. ಎಂದು ಆ ಕಾಗೆ ಏನು ಮಾಡಿದರೂ 
ಗೂಬೆಗೆ ರಾಜ್ಯವಾಗದಂತೆ ಅನೇಕ ಉಪಕಥೆಗಳನ್ನು ಹೇಳಲು ಕೇಳಿ ೩೨೩. 
ಪಕ್ಷಿಸಮೂಹವೆಲ್ಲವೂ ಅಭಿಷೇಕಕಾರ್ಯವನ್ನು ಬಿಟ್ಟು ತಮ್ಮ ಗೂಡುಗಳಿಗೆ ಚೆದರಿ 
ಹೋದುವು. ಕಾಗೆಯು ವಕ್ರಿಸಲು ಸಕಲಪ್ರಾರಂಭಕಾರ್ಯವನ್ನೂ ನಿಲ್ಲಿಸಿ ಬಿಡದವರು 
ಯಾರಿದ್ದಾರೆ ? ವ॥ ಹಾಗೆ ಆ ಪಕ್ಷಿಸಮೂಹವು ಹಾರಿಹೋದುದನ್ನು ಕಂಡು ಕೋಪಾರುಣೀ 
ಭೂತಲೋಚನನಾದ ಉಲೂಕರಾಜನು ಕಾಗೆಯ ಮೇಲೆ ಕೋಪಿಸಿಕೊಂಡು ಹೀಗೆಂದನು: 
ಏನೆಲವೋ ! ನಿಮಗೂ ನಮಗೂ ಹಿಂದೆ ಆದ ಹಗೆ ಒಂದೂ ಇಲ್ಲ; ಅಲ್ಲದೆ ನನಗಾದ 
ರಾಜ್ಯವನ್ನು ತಪ್ಪಿಸಿದೆ, ಅಲ್ಲದೆ ನನ್ನನ್ನೂ ನಿಂದಿಸಿದೆ. ನಿನ್ನೊಬ್ಬನನ್ನು ಕೊಂದೆನಾದರೆ ಮುಂದೆ 


ವಿಶ್ವಾಸ ಪ್ರಕರಣಂ ೨೫೩ 
ಕೊಂದೆನಪ್ಪೊಡೆ ಮುಂದಪ್ಪ ಪಗೆಗಳ್ಳಿ ಕೊಂದಂತಕ್ಕುಮದಲಿಂದಿಲ್ಲಿ ನಿನ್ನಂ ಕೊಲ್ಲೆನೆಂದು ಮತ್ತಮಿಂತೆಂದಂ: 


ಕುರುಕುಲಮಂ ಬಕಾರಿ ಭುಜಗವ್ರಜಮಂ ಭುಜಗಾರಿ ದಾನವೇ 
ಶ್ವರಕುಲಮಂ ಮುರಾರಿ ಭುಜವಿಕ್ರಮದಿಂ ತವೆ ಕೊಂದ ಮಾಲಕ್ಕಿಯಿಂ 
ದುರುತರ ಬಾಹುವಿಕ್ರಮದೆ ನಾಂ ತವೆ ಕೊಲ್ಲದೆ ಮಾಣೆನುಗ್ರಸಂ 
ಗರಮುಖದಲ್ಲಿ ಕಾಕಬಳಮಂ ಕುಸುಮಾಯುಧವೈರಿ ಕಾವೊಡಂ ೩೨೪ 
ಎಂದುಳೂಕಾಧಿರಾಜನತಿಪ್ರತಿಜ್ಞೆಗೆಯ್ದು ನಿಜನಿವಾಸಕ್ಕೆ ಪೋದಂ. ಇತ್ತಲಾ ವಾಯಸಂ ಕೌಶಿಕಾಧೀಶ್ಚರನ 
ಮಾತಿಂಗೆ ಭೀತನಾಗಿ ತನ್ನೊಳಿಂತೆಂದುದು : 
ಶ್ಲೋ ಹೇ ಜಿಹ್ಹೇ ಮಧುರೇ ಸ್ನಿಗ್ಗೇ ಕಿಂ ಮಧುರಂ ನ ಭಾಷಸೇ 
ಮಧುರಂ ವದ ಕಲ್ಮಾಣಿ ಲೋಕೋ ಹಿ ಮಧುರಪ್ರಿಯಃ otal 
ಟೀ1! ಎಲೆ ನಯವಹಂತಹ ನಾಲಗೆಯೆ ನಿಷ್ಠುರವನೆಂದುಂ ನುಡಿಯದಿರು ; ಮಧುರವನೆ 
ನುಡಿ ; ಮಧುರವೆಂಬುದು ಸರ್ವಜನಪ್ರಿಯವಾಗಿಹುದು ಎಂದು ಮತ್ತಮಿಂತೆಂದುದು : 
ಜಯಮಂ ಕೀರ್ತಿಯನಭಿವೃ- 
ದ್ಲಿಯನೊಳ್ಳೆಂ ಕಾರೃಸಿದ್ಧಿಯಂ ಸತ್ಯಲಮಂ 
ಬಯಸುವ ಮನುಜಂ ಸತತಂ 
ಪ್ರಿಯವನೆ ನುಡಿವುದು ವಿಪಕ್ಷಮಾಗಿರ್ಹವರೊಳ್‌ ೩೨೫ 


ಎಂಬ ನೀತಿಯಂ ಬಿಸುಟ್ಟು ಮಾತಜೆಯದೆ ನುಡಿದು ಎನ್ನ ಜಾತಿಗಮುತ್ತಾತಕೇತುವಾದೆನೆಂದು 
ತನ್ನಂ ತಾನೆ ನಿಂದಿಸಿಕೊಂಡು ವಾಯಸಂ ಪೋದುದು. ಅಂದಿಂದಿತ್ತ ಕೌಶಿಕಂಗಳ್ಳೆಂ ನಮಗಂ 
ಪಗೆಯಾದುದೆಂದು ಚಿರಂಜೀವಿ ಫೇಲ್‌ ಮೇಘವರ್ಣನಿಂತೆಂದಂ ; ವಾಜಾತ್ರದಿಂ ಬಂದ 


ಆಗುವ ಹಗೆಗೆ ಅಂಜಿ ಕೊಂದಂತಾಗುವುದು. ಅದರಿಂದ ಇಲ್ಲಿ ನಿನ್ನನ್ನು ಕೊಲ್ಲುವುದಿಲ್ಲ 
ಎಂದು ಮತ್ತೂ ಹೀಗೆಂದನು : ೩೨೪. ಕುರುಕುಲವನ್ನು ಬಕಾರಿ, ಸರ್ಪಕುಲವನ್ನು 
ಗರುಡ, ದಾನವೇಶ್ವರಕುಲವನ್ನು ಮುರಾರಿ ಭುಜವಿಕ್ರಮದಿಂದ ನಾಶ ಮಾಡಿದಂತೆ 
ಉರುತರ ಬಾಹುವಿಕ್ರಮದಿಂದ ಉಗ್ರಸಂಗರಮುಖದಲ್ಲಿ ನಾನು ಕಾಕಬಲವನ್ನು ಹರ; 

ಬಂದು ರಕ್ಷಿಸಿದರೂ ಕೊಂದಲ್ಲದೆ ಬಿಡೆನು! ವ।। ಹೀಗೆ ಉಲೂಕಾಧಿಪತಿಯು 
ಅತಿಪ್ರತಿಜ್ಞೆಮಾಡಿ ನಿಜನಿವಾಸಕ್ಕೆ ಹೋದನು. ಇತ್ತ ಆ ವಾಯಸವು ಕೌಶಿಕಾಧೀಶ್ವರನ 
ಮಾತಿಗೆ ಭೀತನಾಗಿ ತನ್ನಲ್ಲೇ ಹೀಗೆಂದಿತು : ಶ್ಲೋ! ಎಲೈ ನಯವಾದ ನಾಲಗೆಯೇ 
ನಿಷ್ಠುರವಾದುದನ್ನು ಎಂದೂ ನುಡಿಯದಿರು, ಮಧುರವನ್ನೇ ನುಡಿ ; ಮಧುರವಚನ 
ಸರ್ವಜನಪ್ರಿಯವಾಗಿರುವುದು. ಅಲ್ಲದೆ ಮತ್ತೆ ಹೀಗೆಂದಿತು : ೩೨೫. ಜಯವನ್ನು 
ಕೀರ್ತಿಯನ್ನೂ ಅಭಿವೃದ್ಧಿಯನ್ನೂ ಒಳಿತನ್ನೂ ಕಾರ್ಯಸಿದ್ಧಿಯನ್ನೂ ಸತ್ಸಲವನ್ನೂ ಬಯಸುವ 
ಮನುಜನು ಸತತವಾಗಿ ವೈರಿಗಳಲ್ಲಿ ಪ್ರಿಯವನ್ನೇ ನುಡಿಯಬೇಕು ವ॥। ಎಂಬ ನೀತಿಯನ್ನು 
ಬಿಟ್ಟು ಮಾತನ್ನರಿಯದೆ ನುಡಿದು ತನ್ನ ಜಾತಿಗೇ ಉತ್ಪಾತಕೇತುವಾದೆನೆಂದು ತನ್ನನ್ನು 
ತಾನೇ ನಿಂದಿಸಿಕೊಂಡು ವಾಯಸವು ಹೋಯಿತು. ಅಂದಿನಿಂದ ಇಂದಿನವರೆಗೆ 
ಗೂಬೆಗಳಿಗೂ ನಮಗೂ ವೈರ ಸಂಭವಿಸಿತು ಎಂದು ಚಿರಂಜೀವಿ ಹೇಳಲು ಮೇಘವರ್ಣ 


೨೫೪ ಕರ್ಣಾಟಕ ಪಂಚತಂತ್ರಂ 
ವೈರಮನೆತ್ತಿಕೊಂಡು ಯುದ್ಧಂಗೆಯ್ದು ಕೊಂದಿಕ್ಕಿದರೆಂಬ ಕಥೆಗಳನೆಂದುಂ ಕೇಳ್ಪಳೆಯೆನೆನೆ ಮತ್ತಂ 
ಚಿರಂಜೀವಿಯಿಂತೆಂದಂ : 

ಕೇಳಹಿತದಿವಿಜವಲ್ಲಭ 

ಲೀಳಂ ವಿಕ್ರಮನಿರಸ್ತಕಾಳಂ ದಿವಿಜಾ 

ಭೀಳಂ ಮಧಿತಾಖಳ ದಿ 

ಕ್ಟಾಳಂ ಶಿಶುಹಾಳನೆಂಬನೊರ್ವಂ ದನುಜಂ ೩೨೬ 


ಅಂತಾತಂ ವಾಗ್ದೋಹದಿಂ ನಿಶ್ಶೇಷಜೀವಿತನಾದ ಕಥೆಯಂ ನಿಮ್ಮಡಿ ಕೇಳ್ಗಚೆಯಿರಕ್ಕುಮೆಂದು ಹೇಟಲ್‌ 
ತಗುಳ್ಳಂ : 
೪. ಶಿಶುಪಾಲನ ಕಥೆ 


ಧರ್ಮಪುತ್ರನಪ್ಪ ಯುಧಿಷ್ಠಿರಂ ಧರ್ಮಾರ್ಥಿಯುಂ ಯಶೋರ್ಥಿಯುಮಾಗಿ 
ರಾಜಸೊಯಯಾಗಂ ಮಾಡಲುದ್ಯೋಗಂಗೆಯ್ದು ನಾರಾಯಣಾದಿಗಳುಮಪ್ಪ ಯಾದವರುಮಂ 
ದುರ್ಕೋಧನಂ ಮೊದಲಾದನೇಕ ದೇಶಾಧೀಶ್ವರರುಮಪ್ಪ ರಾಜತನೂಜರುಮಂ ಶಿಶುಪಾಲಂ ಮೊದಲಾದ 
ದನುಜಸಮಾಜಮುಮಂ ವ್ಯಾಸ ಕಶ್ಯಪ ವಿಶ್ವಾಮಿತ್ರ ವಾಲ್ಮೀಕಿ ವಸಿಷ್ಠಾಗಸ್ಥ್ಯ ಪರಾಶರಾದಿ 
ಮಂಹಾಮುನಿಸಮೂಹವಂಂವುಂ ಬಟೆಯನಟ್ಟಿ ಬರಿಸಿ ಯಾಗಂಗೆಯ್ದೂ ತದನೆಂತರಂ 
ಭೀಮಾಗ್ರಜನನಗ್ರಪೂಜೆಗಗ್ರೇಸರರಾರ್‌ ಪೇಟಿಮೆಂಬುದುಂ ಗಾಂಗೇಯಂ ಗಂಭೀರದ್ದನಿಯಿನಿಂತೆಂದಂ: 
(ಮಲ್ಲಿಕಾ ಮಾಲೆ) 

ಉಗ್ರಸಂಗರರಂಗದೊಳ್‌ ಬಲವನ್ನಿಶಾಚರಮುಖ್ಯವೀ- 

ರಾಗ್ರಗಣ್ಯರನಿಕ್ಕಿ ಭೂಚರಖೇಚರಾಖಿಲಲೋಕಪಾ- 

ಲಾಗ್ರಗಾಮರ ಪೀಡೆಯಂ ಕಳೆದಿರ್ದ ವಷ್ಟುಗೆ ಭಕ್ತಿಯಿಂ 

ದಗ್ರಪೂಜೆಯನೀವುದಬ್ಳಿಪರೀತ ಭೂತಳವಲ್ಲಭಾ ೩೨೭ 


ಹೀಗೆಂದಿತು : ವಾಜಾತ್ರದಿಂದ ಬಂದ ವೈರವನ್ನು ಸಾಧಿಸಿಕೊಂಡು ಯುದ್ಧಮಾಡಿ ಕೊಂದು 
ಹಾಕಿದರೆಂಬ ಕಥೆಗಳನ್ನು ಎಂದೂ ನಾನು ಕೇಳಿಲ್ಲ ಎನ್ನಲು ಮತ್ತೆ ಚಿರಂಜೀವಿ ಹೀಗೆಂದಿತು. 
೩೨೬. ಅಹಿತ ದಿವಿಜವಲ್ಲಭಲೀಲನೂ ವಿಕ್ರಮನಿರಸ್ತಕಾಳನೂ ದಿವಿಜಾಭೀಳನೂ 
ಮಥಿತಾಖಳ ದಿಕ್ಟಾಲನೂ ಆದ ಶಿಶುಪಾಲನೆಂಬೊಬ್ಬ ದನುಜನಿದ್ದನು. ವ॥। ಹಾಗೆ 
ಆತನು ವಾಗ್ಲೋಷದಿಂದ ಹತನಾದ ಕಥೆಯನ್ನು ಪೂಜ್ಯರು ಕೇಳಿರಲಿಕ್ಕಿಲ್ಲ ಎಂದು ಹೇಳಲು 
ತೊಡಗಿದನು : ವಟ ಧರ್ಮಪುತ್ರನಾದ ಯುಧಿಷ್ಠಿರನು ಧರ್ಮಾರ್ಥಿಯೂ 
ಯಶೋರ್ಥಿಯೂ ಆಗಿ ರಾಜಸೂಯಯಾಗ ಮಾಡಲು ಅಪೇಕ್ಷಿಸಿ ನಾರಾಯಣಾದಿಗಳಾದ 
ಯಾದವರನ್ನೂ ದುರ್ಯೋಧನ ಮೊದಲಾದ ಅನೇಕ ದೇಶಾಧೀಶ್ವರರಾದ 
ರಾಜಕುಮಾರರನ್ನೂ ಶಿಶುಪಾಲ ಮೊದಲಾದ ದನುಜಸಮೂಹವನ್ನೂ, ವ್ಯಾಸ, ಕಶ್ಯಪ, 
ವಿಶ್ವಾಮಿತ್ರ, ವಾಲ್ಯೀಕಿ, ವಸಿಷ್ಠ, ಅಗಸ್ತ್ಯ, ಪರಾಶರಾದಿ ಮಹಾಮುನಿ ಸಮೂಹವನ್ನೂ 
ದೂತರನ್ನಟ್ಟ ಕರೆಯಿಸಿ ಯಾಗವನ್ನು ಮಾಡಿ ಬಳಿಕ ಭೀಮಾಗ್ರಜನು ಅಗ್ರಪೂಜೆಗೆ 
ಅಗ್ರೇಸರರು ಯಾರು ಹೇಳಿರಿ ಎನ್ನಲು ಗಾಂಗೇಯನು ಗಂಭೀರ ಧ್ವನಿಯಿಂದ ಹೀಗೆಂದನು: 
೩೨೭. ಅಬ್ಬಿಪರೀತ ಭೂತಳವಲ್ಲಭ ! ಉಗ್ರಸಂಗರರಂಗದಲ್ಲಿ ಬಲಶಾಲಿಗಳಾದ 
ನಿಶಾಚರಮುಖ್ಯವೀರಾಗ್ರಗಣ್ಯರನ್ನು ಕೊಂದು ಭೂಚರ ಖೇಚರ ಅಖಿಲ ಲೋಕಪಾಲ 





ವಿಶ್ವಾಸ ಪ್ರಕರಣಂ ೨೫೫ 
ಎಂದು ನುಡಿದ ಮಂದಾಕಿನೀನಂದನನ ಮಾತಿಂಗೆ ಯಮನಂದನನಾನಂದಮನಸ್ಸನಾಗಿ ದೇವಕೀ 


ನಂದನಂಗಗ್ರಪೂಜೆಯನೆತ್ತುವಾಗಳ್‌ ದಾನವಕುಲಚಕ್ರವರ್ತಿಯುಮಧರೀಕೃತದಿಕ್ಠಾಲನು 
ಮಾಸನ್ನಕಾಲನುಮಪ್ಪ ಶಿಶುಪಾಲಂ ಕಂಡು ಕಡುಮುಳಿದು ಯುಧಿಷ್ಠಿರಂಗೆ ನಿಷ್ಠುರನಾಗಿ ಗಾಂಗೇಯನಂ 
ನೋಯೆ ನುಡಿದು ಮಾಣದೆ ಬಾಣಾಸುರ ಕರಾಂತಕನುಮಂ ಬಾಯ್ಕೆವಂದಂತೆ ಭಂಗಿಸಿ ಹೆಂದಿರಂ 
ಬಯ್ದಂತೆ ಬಯ್ದುದುಮನಂತನಂತಕನಂತೆ ಮುಳಿದು ದಿವಿಜಾಂತಕನಂ ಕೃತಾಂತಭವನಮಂ ಪೊಗಿಸಿದಂ. 


ಅದಲ್ಲದೆಯುಮನೂನಬಳರಪ್ಪ ದಾನವಮಾನವರೆನಿಬರಾನುಂ ವಾಕ್ಚಾರುಷ್ಕದಿಂ ಕೆಟ್ಟರೆಂದು 
ಚಿರಂಜೀವಿ ಪೇಟ್ಟುದಂ ಕೇಳ್ದು ಮೇಘವರ್ಣಂ ನೀವಿಲ್ಲದುದನೇಕೆ ಪೇಟ್ವೆರಿದೆಲ್ಲಮನಾನಣಿದೆಂ ; 
ಇನ್ನಾ ಕೌಶಿಕಾಧೀಶ್ಚರನಂ ಸಾಧಿಸುವುಹಖಾಯಮಂ ಅನ್ನೆವರಂ ನಮಗೆ ನಿಶ್ಚಿಂತಮಪ್ಪೆಡೆಯುಮುಂ 
ಚಿಂತಿಸಿಮೆನೆ ಚಿರಂಜೀವಿಯಿಂತೆಂದಂ 


ಅರಿ ಬಲವಂತಂ ಮತಿಯೊಳ್‌ 

ಪಿರಿಯಂ ಸಾಧಿಸುವೊಡಲೆಯೆನೆಂಬವಸರದೊಳ್‌ 
ಪಿರಿದಾಳಾಪದೊಳೇನಪ- 

ಸರಣಮೆ ಶರಣಂ ನಯಾಗಮಜ್ಗರ ಮತದಿಂ ೩೨೮ 


ಎನೆ ಮೇಘವರ್ಣನಂತಪ್ಪೊಡೆ ನಾವಪಸರಣಂಗೆಯ್ದಮೆನೆ ಚಿರಂಜೀವಿಯಿಂತೆಂದಂ : 


ಅಗ್ರಗಾಮಿಗಳ ಪೀಡೆಯನ್ನು ಕಳೆದ ವಿಷ್ಣುವಿಗೆ ಭಕ್ತಿಯಿಂದ ಅಗ್ರಪೂಜೆಯನ್ನು ಅರ್ಪಿಸು 
ಎಂದು ನುಡಿದ ಮಂದಾಕಿನೀನಂದನನ ಮಾತಿಗೆ ಯಮನಂದನನು ಆನಂದಮನಸ್ಕನಾಗಿ 
ದೇವಕೀನಂದನನಿಗೆ ಆಗ್ರಪೂಜೆಯನ್ನು ಅರ್ಪಿಸಿದನು. ಆಗ ದಾನವಕುಲ ಚಕ್ರವರ್ತಿಯೂ 
ದಿಕ್ರಾಲಕರನ್ನು ಸೋಲಿಸಿದವನೂ ಆಸನ್ನಕಾಲನೂ ಆದ ಶಿಶುಪಾಲನು ಕಂಡು 
ಕ್ರೋಧಾಕ್ರಾಂತನಾಗಿ ಯುಧಿಷ್ಠಿರನಿಗೆ ನಿಷ್ಠುರವಾಗಿ ಗಾಂಗೇಯನಿಗೆ ನೋಯುವಂತೆ 
ನುಡಿದನು. ಅಲ್ಲದೆ, ವಿಷ್ಣುವನ್ನೂ ಬಾಯಿಗೆ ಬಂದಂತೆ ಭಂಗಿಸಿ ಹೆಂಡಿರನ್ನು ಬಯ್ಯುವಂತೆ 
ಬಯ್ಯಲು ಅನಂತನು ಅಂತಕನಂತೆ ಕೋಪಿಸಿ ದಿವಿಜಾಂತಕನನ್ನು ಯಮಪರಕ್ಕೆ ಅಟ್ಟಿದನು. 
ಅಲ್ಲದೆ ಅಸಾಧ್ಯಬಲರಾದ ಎಷ್ಟೋ ಜನ ದಾನವ ಮಾನವರು ವಾಕ್ಚಾರುಷ್ಕದಿಂದ ಕೆಟ್ಟರು 
ಎಂದು ಚಿರಂಜೀವಿ ಹೇಳಿದುದನ್ನು ಕೇಳಿ ಮೇಘವರ್ಣನು ನೀವು ಇಲ್ಲದುದನ್ನು ಏಕೆ 
ಹೇಳುವಿರಿ ; ಇದೆಲ್ಲವನ್ನೂ ನಾನು ತಿಳಿದವನೇ. ಇನ್ನು ಆ ಕೌಶಿಕಾಧೀಶ್ವರನನ್ನು ಸಾಧಿಸುವ 
ಉಪಾಯವನ್ನೂ ಅಲ್ಲಿಯವರೆಗೆ ನಾವು ನಿಶ್ಚಿಂತರಾಗಿರುವ ಎಡೆಯನ್ನೂ ಯೋಚಿಸಿರಿ 
ಎನ್ನಲು ಚಿರಂಜೀವಿ ಹೀಗೆಂದನು : ೩.೨೮. ಶತ್ರು ಬಲಾಢ್ಯನು, ಬುದ್ಧಿಯಲ್ಲಿ ಹಿರಿಯನು, 
ಅವನೊಡನೆ ಸಾಧಿಸಲಾರೆವು. ಇಂಥ ಸಂದರ್ಭದಲ್ಲಿ ಹಿರಿಯ ಆಲಾಪದಿಂದ ಏನು 
ಪ್ರಯೋಜನ ; ನೀತಿಜ್ಞರ ಅಭಿಪ್ರಾಯದಂತೆ ಈಗ ಅಪಸರಣವೇ ಶರಣು ವ॥ ಎನ್ನಲು 
ಮೇಘವರ್ಣನು ಹಾಗಾದರೆ ನಾವು ಅಪಸರಣ ಮಾಡೋಣ ಎನ್ನಲು ಚಿರಂಜೀವಿ 


೨೫೬ ಕರ್ಣಾಟಕ ಪಂಚತಂತ್ರಂ 
ಚಾರುಮಯೂರಮಂ ಸಮದಚಾತಕವಾರಮನುದೃಕೇತಕಾ- 
ಧಾರಮನತ್ಯುದಾತ್ರಸುರಗೋಪಮನುದ್ಯದಶೇಷ ನೀಷಮಂ 
ಭೂರಿಸುರೇಂದ್ರ ಚಾಪಮನಪಾಸ್ತಧರಾಧರತಾಪಮಂ ಗತಾಂ- 
ಭೋರುಹಜಾಳಮಂ ಜಳದಕಾಳಮನಸ್ತಲಸನರಾಳಮಂ ॥* ೩೨೯ 


ವಾನರಬಲಸಹಿತಂ ತೇ- 

ಜೋನಿಧಿ ದಶರಥತನೂಭವಂ ವಿಶದಯಶ- 

ಶ್ಶಫನಿಲಯಂ ವಿಜಿತಾರಿ ನ್ಯ- 

ಪಾನೀಕಂ ಯಷ್ಠಮೂಕನಗದೊಳ್‌ ಕಟಿದಂ ೩೩೦ 


ಅದಲೆಂ ನಿಮ್ಮಡಿ ನೀವುಮಾ ಪರ್ವತಕ್ಕೆ ಸಕಲಕಾಕಬಲಂಬೆರಸು ಬಜಯಂಗೆಯ್ದುದು 
ಮಾನೆನ್ನ ಬಲ್ಲ ಮಾರ್ಗದಿಂದರಿಮರ್ದನನ ಬೀಡಂ ಪೊಕ್ಕು ಸಮಸ್ತಕಾರ್ಯಮುಮನಚಟೆದು ಬಂದ 
ಬಚೆಕ್ಕೆ ತಕ್ಕುದನಾಳೋಚಿಸಿ ನೆಗಲ್ಪಮೆನೆ ಮೇಘವರ್ಣಂ ನೀವೆಂಬುದೆಲ್ಲಮಪ್ಪುದು, ದೂತಕಾರಕ್ಕೆ 
ನೀವೇ ಪೋದಲ್ಲಿ ಕಾರಸಿದ್ದಿಯಪು.ದೊಂದೆಸೆಯೊಳಿರ್ಕೆ ನೀಮುಂ ಕ್ಷೇಮದಿಂ ಬರ್ಪುದುಂ 
ಸಂದೆಯಮಪ್ಪುದದಳಿಂ ಪೆಅರನಟ್ಟಿಮೆನೆ ಚಿರಂಜೀವಿ ನಿಮ್ಮಡಿ! ಸ್ವಾಮಿತನಕ್ಕೆ ತಕ್ಕುದಂ ಬೆಸಸಿದಿರ್‌; 
ಆದೊಡಮೆನ್ನಿಂದಪ್ಪೊಡೆ ಸಂಕಟಮುಮಧ್ಹಾನಮುಮಪ್ಪ ಕಜ್ಜಂಗಳಂ ಕೇವಲಂ ದೂತಮಾತ್ರನಪ್ಪಾತಂ 


ಹೀಗೆಂದನು : ೩೨೯. ಸುಂದರವಾದ ನವಿಲುಗಳನ್ನೂ ಮದಭರಿತವಾದ 
ಚಾತಕವೃಂದವನ್ನೂ ಉತ್ತಮ ಕೇತಕಾಧಾರವನ್ನೂ ಉದಾತ್ತವಾದ ಇಂದ್ರಗೋಪವನ್ನೂ 
ಎತ್ತರವಾದ ಕದಂಬವೃಕ್ಷವನ್ನೂ ಸುಂದರವಾದ ಕಾಮನ ಬಿಲ್ಲನ್ನೂ ಬೆಟ್ಟದ ಹೋಗಲಾಡಿಸಿದ 
ತಾಪವನ್ನೂ ಹೋದ ತಾವರೆಗಳ ಸಮೂಹವನ್ನೂ ಹೊಳೆಯುವ ಹಂಸಗಳು ಅಸ್ತವ್ಯಸ್ತವಾದ 
ವರ್ಷಾಕಾಲವನ್ನು (7) ಹಿಂದೆ ೩೩೦. ವಾನರಬಲಸಹಿತವಾಗಿ ತೇಜೋನಿಧಿಯಾದ 
ದಶರಥಕುಮಾರನು ಯಷ್ಯಮೂಕ ಪರ್ವತದಲ್ಲಿ ಕಾಲವನ್ನು ಕಳೆದನು. ವ॥। ಅದರಿಂದ 
ಪೂಜ್ಯರಾದ ನೀವೂ ಸಕಲ ಕಾಕಬಲ ಸಹಿತರಾಗಿ ಅಲ್ಲಿಗೆ ಬಿಜಯಮಾಡಬೇಕು. ನಾನು 
ನನಗೆ ತಿಳಿದ ಮಾರ್ಗದಿಂದ ಅರಿಮರ್ದನನ ಬೀಡನ್ನು ಹೊಕ್ಕು ಸಮಸ್ತಕಾರ್ಯವನ್ನು 
ತಿಳಿದುಕೊಂಡು ಬಂದ ಬಳಿಕ ಯೋಗ್ಯವಾದುದನ್ನು ಆಲೋಚಿಸಿ ಕೈಗೊಳ್ಳೋಣ ಎಂದಿತು. 
ಅದಕ್ಕೆ ಮೇಘವರ್ಣನು ನೀವು ಹೇಳುವದೆಲ್ಲ ಸರಿ. ಆದರೆ ದೂತಕಾರ್ಯಕ್ಕೆ ನೀವೇ 
ಹೋದರೆ ಕಾರ್ಯಸಿದ್ಧಿ ಯಾಗುವುದು ಹಾಗಿರಲಿ ; ನೀವೂ ಕ್ಷೇಮದಿಂದ ಬರುವುದು 
ಸಂದೇಹವಾದುದುರಿಂದ ಬೇರೆಯವರನ್ನು ಕಳುಹಿಸಿರಿ ಎನ್ನಲು ಚಿರಂಜೀವಿ ಪೂಜ್ಯರೇ, 
ಸ್ವಾಮಿತನಕ್ಕೆ ತಕ್ಕುದಾದುದನ್ನು ಹೇಳಿದಿರಿ. ಆದರೂ ನನಗೇ ಸಂಕಟಕರವೂ 
ಅಧ್ವಾನಮಯವೂ ಆದ ಕಾರ್ಯಗಳನ್ನು ಕೇವಲ ದೂತಮಾತ್ರನಾದವನು ಸಾಧಿಸಲೂ 


೫ 


ಇದನ್ನು ಪ್ರಕ್ಷಿ 


4 


ಪದ್ಯವು ಸರಿಯಾಗಿ ಅನ್ವಯವಾಗದೆ ಎಲ್ಲಿಂದಲೋ ಬಂದು ಸೇರಿಕೊಂಡಹಾಗಿದೆ. 
ಎಂದು ಪರಿಗಣಿಸಬಹುದು. 


(೩ 


ವಿಶ್ವಾಸ ಪ್ರಕರಣಂ ೨೫೭ 
ಸಾಧಿಸಲುಂ ಭೇದಿಸಲುಂ ನಿರುತಮಜೆಯಂ ಅದಣಿಂ ಸತ್ತ್ವಮುಂ ದೃಢಮುಂ ಶೌರ್ಯಮುಂ ಧೈರಮುಂ 
ಸ್ನೇಹಮಂಂ ಮೋಹಮಂಂ ಸಾಹಸಮುಂ ಸೈರಣೆಯುಮಂಳ್ಳರನಟ್ಟಲ್ವೇಟ್ಳುಮದೆಂತೆನೆ: 
ಚಿರಂತನಕಾರಂಗಳೊಳಂ ಹನೂಮಂತನಂತಪ್ಪನಂ ದಶಾಸ್ಕಾಂತಕಂ ದೂತನಾಗಿ ಕಳಿಪಿದಂ. 
ಮಂರಾಂತಕನೆಂತಪ್ಗನಂ ಯುಧಿಷ್ಠಿರಂ ದೂತಕಾರ್ಯಕ್ಕಟ್ಟಿದಂ ಅದುಕಾರಣದಿನಿಂತಪ್ಪ 
ವಿಷಮಕಾರ್ಯಮೆನ್ನಿಂದಲ್ಲದೆ ತೀರಲಟೆಯದು. ನೀವಿಂತೆನ್ನ ದೆಸೆಗೆ ಚಿಂತಿಸದೆ ನಿಶ್ಚಿಂತರಾಗಿ 
ಪೋಗಿಮೆಂದೊಡಂತೆಗೆಯ್ದೆನೆಂದು ಸಮಸ್ತವಾಯಸಬಲಂಬೆರಸು, 


ಸಮದಾನೇಕಪಮಂ ಮಹಾಭಯದಮಂ ಪ್ರೋದ್ಧಾಮ ಜಂಬೂ ಕದಂ- 
ಬಮನಭ್ರಂಕಷಕೂಟಮಂ ತಹಪನಕಾಂತಾಶಪ್ರಭಾಪಾಸ್ತ ಸಂ- 
ತಮಸಸ್ತೋಮಮನೂರ್ಜಿತಂ ಜಿತಲಸನ್ಮೈನಾಕಮಂ ಯಷ್ಯಮೂ- 
ಕಮನಾನಂದದಿನೆಯ್ದಿದಂ ಸಕಲ ಕಾಕಾನೀಕಲಕ್ಷಿ ಶ್ವರಂ. ೩೩೧ 


ಧ್ಹಾಂಕ್ಟಬಲಂಬೆರಸರಿಜಯ 

ಕಾಂಕ್ಷೆಯಿನಾತ್ಮೀಯಮಂತಿ, ಪೇಟ್ಪಂದಿದಿನಿ- 

ರ್ದಂ ಕ್ಷೇಮದಿಂ ಪ್ರಚಂಡ ಬ- 

ಅಂ ಕ್ಲಿತಿಭೃತ್ತಟದೊಳಖಿಳಕಾಕಾಧೀಶಂ ೩೩೨ 


ಅನ್ನೆಗಮಿತ್ತಲ್‌ ಚಿರಂಜೀವಿ ಮುನ್ನಮೆ ಕೌಶಿಕಬಲಚರಣ ನಖಚಂಚುಪಕ್ಷಘಾತದಿಂ ಸಂಪೂರ್ಣ 
ಮಾಗಿ ಕಾದಿ ಸತ್ತ ವಾಯಸಂಗಳ ರಕ್ತಕರ್ದಮಮಂ ತನ್ನ ಮೇಲೊಟ್ಟಿಕೊಂಡು ಮೂರ್ಛಾಗತನಂತಾಗಿ 


ಭೇದಿಸಲೂ ಖಂಡಿತವಾಗಿಯೂ ತಿಳಿಯಲಾರನು. ಅದರಿಂದ ಸತ್ತ್ವವೂ ದೃಢವೂ 
ಶೌರ್ಯವೂ ಧೈರ್ಯವೂ ಸ್ನೇಹವೂ ಮೋಹವೂ ಸಾಹಸವೂ ಸೈರಣೆಯೂ ಇರುವವರನ್ನು 
ದೌತ್ಯಕ್ಕೆ ಅಟ್ಟಬೇಕು. ಅದು ಹೇಗೆಂದರೆ, ಚಿರಂತನಕಾರ್ಯಗಳಲ್ಲಿ ಹನುಮಂತನಂಥವನನ್ನು 
ರಾಮನು ದೂತನನ್ನಾಗಿ ಕಳುಹಿಸಿದನು ; ಮುರಾಂತಕನಂಥವನನ್ನು ಯುಧಿಷ್ಠಿರನು 
ದೂತಕಾರ್ಯಕ್ಕಾಗಿ ಕಳುಹಿಸಿದನು. ಅದರಿಂದ ಇಂತಹ ವಿಷಮಕಾರ್ಯವು ನನ್ನಿಂದಲ್ಲದೆ 
ಸಾಧ್ಯವಾಗದು. ನೀವು ಹೀಗೆ ನನ್ನ ಬಗೆಗೆ ಚಿಂತಿಸದೆ ನಿಶ್ಚಿಂತರಾಗಿ ಹೋಗಿರಿ ಎನ್ನಲು 
೩೩೧. ಸೊಕ್ಕಿದ ಆನೆಗಳಿಂದಲೂ, ಮಹಾ ಭಯಂಕರವೂ, ಎತ್ತರವಾದ ನೇರಿಳೆ 
ಕದಂಬವೃಕ್ಷಗಳಿಂದಲೂ, ಮುಗಿಲು ಮುದ್ದಿಡುವ ಶಿಖರಗಳಿಂದಲೂ, ಸೂರ್ಯನ 
ಕಿರಣಗಳಿಂದ ಹೋಗಲಾಡಿಸಿದ ಅಂಧಕಾರದಿಂದಲೂ ಮೈನಾಕಪರ್ವತವನ್ನೇ ಗೆದ್ದ 
ಯಷ್ಯಮೂಕ ಪರ್ವತಕ್ಕೆ ಸಮಸ್ತ ವಾಯಸಬಲದೊಡನೆ ಆ ಸಕಲ ಕಾಕಾನೀಕಲಕ್ಷ್ಮೀಶ್ವರನು 
ಆನಂದದಿಂದ ಹೊರಟನು. ೩೩೨. ಧ್ವಾಂಕ್ಷಬಲದೊಡನೆ ಶತ್ರುಜಯಾಕಾಂಕ್ಷೆಯಿಂದ 
ಆತ್ಮೀಯಮಂತ್ರಿಯಾದ ಚಿರಂಜೀಏ ಹೇಳದಂತೆ ಪ್ರಚಂಡಬಲನಾದ ಕಾಕಾಧೀಶನು ಹೋಗಿ 
ಕ್ಷೇಮದಿಂದ ಇದ್ದನು. ವ॥। ಅಷ್ಟರಲ್ಲಿ ಇತ್ತ ಚಿರಂಜೀವಿ ಮೊದಲೇ ಕೌಶಿಕಬಲ 
ಚರಣನಖಚಂಚುಪಕ್ಷಘಾತದಿಂದ ಸಂಪೂರ್ಣವಾಗಿ ಕಾದಾಡಿ ಸತ್ತ ವಾಯಸಗಳ ರಕ್ತದ 
ಕೆಸರನ್ನು ತನ್ನ ತಲೆ ಮೇಲೆ ಬಳಿದುಕೊಂಡು ಮೂರ್ಚ್ಛಾಗತನಂತಾಗಿ ಮೇಘವರ್ಣನ 


೨೫೮ ಕರ್ಣಾಟಕ ಹಂಚತಂತ್ರಂ 
ಮೇಘವರ್ಣನ ರಾಜಲಕ್ಷಿ £ವಿಲಾಸಭವನಮೆನಿಪ್ಪ ವಿಶಾಲ ವಟವಿಟಪಿಯ ಕೆಳಗೆ ಬಿಟ್ಟೆರ್ದಂ. 
ಅನ್ನೆಗಮಿತ್ತಲ್‌, 

ಅರುಣೀಭೂತವಿಯತ್ತಳಂ ನವವಿಯೋಗೋದ್ವೇಗ ಸಂತಾಪಿತಾಂ- 

ಗರಥಾಂಗಂ ಮುಕುಳೀಕೃತಾಂಬುಜವನಂ ಮಂದೀಕೃತಾಶೀತರ- 

ಶಿರಥಾಶ್ಚಾಸ್ಯ ಸುಪೀತ ನೀರಧಿಜಲವ್ರಾತಂ ದಿನಾಂತಂ ಮನೋ- 

ಹರಮಾಗಿರ್ದುದು ವಾಸಯಷ್ಟಿಗತ ಶುಂಭತ್ತಾಮೃಚೂಡವುಜಂ ೩೩೩ 

ಅಂತೆಸೆವ ದಿವಸಾವಸಾನಸಮಯದೊಳ್‌ ದಿವಸಕರಂ ಪರಲೋಕ ಪ್ರಕಾಶನಾರ್ಥಂ ಪೋಪುದಂ 
ಕವಿದ ಕಬ್ಬಲೆಯಂ ಕಂಡರಿಮರ್ದನಂ ಮಂತ್ರಿಮಂಡಲಮುಮನುಲೂಕವುಜಮುಮಂ ಬರಿಸಿ 
ಬಟೆಕ್ಕಿಂತೆಂದಂ : ನಿನ್ನೆ ನಮ್ಮ ಕಾದಿದ ಕೊಳುಗುಳದೊಳೇನಾನುಮುಲಿದ ಕಾಕಬಲಮುಮನಿಂದು 
ನಿರವಶೇಷಮಾಗಿ ಕೊಂದು ಬರ್ಪಂ ಬನ್ನಿಮೆಂದು ಪೊಜಮಟ್ಟು ಬಂದು ವಾಯಸನಿವಾಸಮಪ್ಪ 
ವಟಿವಿಟಪಿಯಂ ಸುತ್ತಿಮುತ್ತಿ ಕಾಕಬಲಮಂ ಕಾಣದುಲೂಕಂಗಳ್‌ ಬೊಬ್ಬಿಚೆದಾರ್ದು ನಿಜನಿವಾಸಕ್ಕೆ 
ಪೋಗಲಿರ್ದವಸರಮಂ ಚಿರಂಜೀವಿಯಲೆದು, 


ಶ್ಲೋ! ಅನಾರಂಭೋ ಮನುಷ್ಯಾಣಾಂ ಪ್ರಥಮಂ ಬುದ್ಧಿಲಕ್ಷಣಂ 
ಆರಬ್ಯಸ್ಕಾಂತಗಮನಂ ದ್ವಿತೀಯಂ ಬುದ್ಧಿಲಕ್ಷಣಂ Hoo 


ಟೀ॥ ಕೆಲಸವಂ ತೊಡಗದಿಹುದೆ ಮನುಷ್ಯರ ಬುದ್ಧಿಗೆ ಮೊದಲ ಕುಜುಡು, ಕೆಲಸವಂ 
ತೊಡಗಿದ ಬಟೆಕ ಅದಂ ಕೊನೆಮುಟ್ಟಿಸುವುದೇ ಎರಡನೆಯ ಕುಜುಹು. ಎಂಬ ನೀತಿಯುಂಟು. 
ಅದಚೆಂದೆನ್ನಿರವನಲೆಪುವೆನೆಂದು ಭನ್ನಸ್ವರದಿಂ ಸರಂಗೆಯ್ದಾದುಮಾುಳೂಕಂಗಳ್‌ ಕೇಳ್ದು 


ರಾಜ್ಯಲಕ್ಸೀವಿಲಾಸಭವನವೆನಿಸಿದ ವಿಶಾಲವಟವೃಕ್ಷದ ಕೆಳಗೆ ಬಿದ್ದಿದ್ದನು. 
೩೩೩. ಆಕಾಶಮಂಡಲ ಕೆಂಬಣ್ಣವನ್ನು ಹೊಂದಿತು. ಆಗ ತಾನೇ ಉಂಟಾದ 
ಅಗಲುವಿಕೆಯಿಂದ ಉಂಟಾದ ದುಃಖದಿಂದ ಚಕ್ರವಾಕಪಕ್ಷಿಗಳು ಸಂತಾಪವನ್ನು 
ಹೊಂದಿದುವು. ತಾವರೆಗಳೆಲ್ಲವೂ ಮೊಗ್ಗಾದುವು. ಸಮುದ್ರದ ನೀರನ್ನು ಚೆನ್ನಾಗಿ 
ಹೀರಿದುದರಿಂದ ಚಂದ್ರನ ರಥದ ಗತಿ ನಿಧಾನವಾಯಿತು. ಕೋಳಿಗಳ ಗುಂಪು ತಮ್ಮ 
ಗೂಡುಗಳಲ್ಲಿ ಸೇರಿಕೊಂಡುವು. ಹೀಗೆ ಸಂಜೆ ಮನೋಹರವಾಗಿತ್ತು. ವ॥ ಅಷ್ಟರಲ್ಲಿ 
ಸಂಜೆಯಾಗಲು ಸೂರ್ಯನು ಪರಲೋಕಪ್ರಕಾಶನಾರ್ಥವಾಗಿ ಹೋಗಲು ಕವಿದ 
ಕತ್ತಲೆಯನ್ನು ಕಂಡು ಅರಿಮರ್ದನನು ಮಂತ್ರಿಮಂಡಲವನ್ನೂ ಉಲೂಕವ್ರಜವನ್ನೂ 
ಕರೆಯಿಸಿಕೊಂಡು ಹೀಗೆಂದನು : ನಿನ್ನೆ ನಾವು ಕಾದಾಡಿದ ಯುದ್ಧರಂಗದಲ್ಲಿ ಏನಾದರೂ 
ಉಳಿದ ಕಾಕಬಲವನ್ನು ಇಂದು ನಿಶ್ಶೇಷವಾಗಿ ಕೊಂದು ಬರೋಣ, ಬನ್ನಿರಿ ಎಂದು 
ಹೊರಹೊರಟು ಬಂದು ವಾಯಸನಿವಾಸವಾದ ವಟವೃಕ್ಷವನ್ನು ಸುತ್ತಿ ಮುತ್ತಿ ಕಾಕಬಲವನ್ನು 
ಕಾಣದೆ ಉಲೂಕಗಳು ಬೊಬ್ಬಿರಿದು ನಿಜನಿವಾಸಕ್ಕೆ ಹೋಗುವ ಸಂದರ್ಭವನ್ನು ಚಿರಂಜೀವಿ 
ಅರಿತು, ಶ್ಲೋ।। ಕೆಲಸವನ್ನು ತೊಡಗದಿರುವುದೇ ಮನುಷ್ಯರ ಬುದ್ಧಿಗೆ ಮೊದಲ ಕುರುಹು; 
ಕೆಲಸವನ್ನು ತೊಡಗಿದ ಬಳಿಕ ಅದನ್ನು ಕೊನೆಮುಟ್ಟಿಸುವುದೇ ಎರಡನೆಯ ಕುರುಹು 
ಎಂಬ ನೀತಿಯುಂಟು. ಅದರಿಂದ ನನ್ನ ಇರವನ್ನು ತಿಳಿಸುವೆನೆಂದು, ಭಿನ್ನಸ್ವರದಿಂದ 
ಕೂಗಲು ಉಲೂಕಗಳು ಕೇಳಿ ಕಾಕರುತವೆಂದು ಅರಿಮರ್ದನನಿಗೆ ತಿಳಿಸಲು ಆತನು 





ವಿಶ್ವಾಸ ಪ್ರಕರಣಂ 

ಕಾಕರುತಮಪ್ಪುದೆಂದರಿಮರ್ದನಂಗಜೆಪುವುದುಮಾತಂ ಬಂದು ನೋಡಿ ರಕ್ಸಸಿಕ್ಟಶಣಿ 
ಮುಕ್ತಜೀವನಾಗಿರ್ದ ಚಿರಂಜೀವಿಯಂ ಕಂಡು ನೀನಾರ್ಗೇನೆಂಬ ಪೆಸರಾತನೆಂದು ಕೌಸಿಕ 
ಚೆಸಗೊಳೆ ಚಿರಂಜೀವಿಯಿಂತೆಂದಂ : 









ಅಸಮ ಪರಾಕ್ರಮ ಪೆಅತೇಂ 

ಪೆಸರೊಳ್‌ ಚಿರಂಜೀವಿಯೆಂ ಜಗದ್ವಿಶ್ರುತವಾ- 

ಯಸ ಚಕ್ರವರ್ತಿ ಮಂತ್ರಿ- 

ಪ್ರಸರಾಗ್ರೇಸರನೆನಖಿಳನಯಕೋವಿದನೆಂ ೩೩೪ 


ಎಂಬುದುಂ ನಿನ್ನಂತಪ್ಪ ಮಂತ್ರಿಯಂ ಕಾಕಂಗಳೇಕೆ ಬಿಸುಟು ಪೋದುಖೆನೆ ಚಿರಂಜೀವಿ 
ಪೇಲ್ಗುಂ : ನಿಮ್ಮಡಿ ! ನೀಂ ನಿನ್ನೆ ಬಂದೆಮ್ಮ ಬಲಮೆಲ್ಲಮಂ ಕೊಂದು ನಿಮ್ಮ ಬೀಡಿಂಗೆ 
ಬಿಜಯಂಗೆಯ್ದುದುಮೆಮ್ಮರಸಂ ಮಂತ್ರಿಗಳಂ ಬರಿಸಿ ಪೇಟಿಮಿನ್ನೇಗೆಯ್ದಮೆನೆ ಮಂತ್ರಿಗಳ್‌ ನಾನಂದೆ 
ಸಕಲವಾಯಸಬಲಮೆಲ್ಲಮನೊಂದುಮಾಡಿ ಕೂಡಿಕೊಂಡರಿಮರ್ದನನೊಳ್‌ ಕಾಡುವ 
ಮೆಂದೊಡಾನವಂದಿರಂ ಮಾರ್ಕೊಂಡು ಮತ್ತಮಿಂತೆಂದೆಂ : ಒಂದಾನುಮೊಂದು ಕಾಲದೊಳ್‌ 
ನಮ್ಮ ವಂಶದ ಕಾಗೆ ಕೌಶಿಕಂಗಳೊಳ್‌ ಪಗೆಗೊಂಡ ಕಾರಣದಿನುಳೂಕಂಗಳ್‌ ಕೊಂದುಐಲ್ಲದ. 
ಹೆಅತೊಂದು ಕಾರಣಮಿಲ್ಲ. ನಾಮವರೊಳ್‌ ಪಗೆಯನೆತ್ತಿಕೊಂಡು ನಿತ್ತಚಿಸಲಜೆಯೆನದಲೆಂ ಸತ್ತು 
ಸೈರಿಸಿದರೆಂಬುತ್ತಮಿಕೆಯಂ ಮಾಡಿಕೊಂಡು ಕೌಶಿಕಶಿಖಾಮಣೆಯಂ ಕಂಡು ಬಾಲ್ದಾದೆಂತುಂ ನೇರುಂ. 
ಅಲ್ಲದೆಯುಂ ಪೂರ್ಟೋಕ್ತಮಿಂತೆಂಬುದಲ್ತೆ : 





ಬಂದು ನೋಡಿ ರಕ್ತಸಿಕ್ತ ಶರೀರನಾಗಿ ಮುಕ್ತಜೀವನಾಗಿದ್ದ ಚಿರಂಜೀವಿಯನ್ನು ಕಂ: 
ನೀನು ಯಾರು, ನಿನ್ನ ಹೆಸರೇನು ಎಂದು ಕೌಶಿಕಾಧೀಶ್ವರನು ವಿಚಾರಿಸಲು ಚಿರಂಜೀವಿ 
ಹೀಗೆಂದನು : ೩೩೪. ಅಸಮಪರಾಕ್ರಮ ! ಬೇರೆ ಏನಿದೆ ! ನನ್ನ ಹೆಸರು ಚಿರಂಜೀವಿ; 
ಅಖಿಲ ನೀತಿ ಕೋವಿದನಾಗಿರುವೆ. ಜಗದ್ವಿಶ್ರುತ ವಾಯಸಜಕ್ರವರ್ತಿ 
ಮಂತ್ರಿಪ್ರಸರಾಗ್ರೇಸರನಾಗಿರುವೆನು. ವ॥! ಅದಕ್ಕೆ ಅರಿಮರ್ದನನು ನಿನ್ನಂತಹ ಮಂತ್ರಿಯನ್ನು 
ಕಾಗೆಗಳು ಏಕೆ ಬಿಸುಟು ಹೋದುವು ಎಂದು ಕೇಳಲು ಚಿರಂಜೀವಿ ಹೀಗೆಂದನು : 
ಪೂಜ್ಯರೇ; ನೀವು ನಿನ್ನೆ ಬಂದು ನಮ್ಮ ಬಲವನ್ನೆಲ್ಲ ಕೊಂದು ನಿಮ್ಮ ಬೀಡಿಗೆ 
ಬಿಜಯಮಾಡಲು ನಮ್ಮಅರಸನು ಮಂತ್ರಿಗಳನ್ನು ಕರೆಯಿಸಿ, ಹೇಳಿ ಇನ್ನೇನು ಮಾಡಲಿ? 
ಎನ್ನಲು, ಮಂತ್ರಿಗಳು ನಾವು ಇಂದೇ ಸಕಲ ವಾಯಸಬಲವನ್ನೆಲ್ಲ ಒಂದು ಮಾಡಿ 
ಕೂಡಿಕೊಂಡು ಅರಿಮರ್ದನನೊಡನೆ ಕಾದಾಡೋಣವೆಂದನು. ಆಗ ನಾನು ಅವನ 
ಅಭಿಪ್ರಾಯವನ್ನು ಪ್ರತಿಭಟಿಸಿ ಪುನಃ ಹೀಗೆಂದೆನು: ಒಂದಾನೊಂದು ಕಾಲದಲ್ಲಿ ನಮ್ಮ 
ವಂಶದ ಕಾಗೆ ಕೌಶಿಕಗಳಲ್ಲಿ ಹಗೆಯುಂಟಾದ ಕಾರಣದಿಂದ ಉಲೂಕಗಳು ನಮ್ಮ ನು 
ಕೊಂದುವಲ್ಲದೆ ಬೇರೇನೂ ಕಾರಣವಿಲ್ಲ. ನಾವು ಅವರೊಡನೆ ಹಗೆ ಕಟ್ಟಿಕೊಂಡು 
ಬದುಕುವುದು ಸಾಧ್ಯವಿಲ್ಲ. ಅದರಿಂದ ಸತ್ತು ಸೈರಿಸಿದರು ಎಂಬ ಉತ್ತಮಿಕೆಯನ್ನು 
ಮಾಡಿಕೊಂಡು ಕೌಶಿಕಶಿಖಾಮಣಿಯನ್ನು ಕೆಂಡು ಬಾಳುವುದು ಹೇಗಿ£ ಸರೂ 

















೨೬೦ ಕರ್ಣಾಟಕ ಪಂಚತಂತ್ರಂ 
ಶ್ಲೋ!! ಬಲೀಯಸಾ ಹೀನಬಲೋ ವಿರೋಧಂ 
ನ ಭೂತಿ ಕಾಮೋ ಮನಸಾಪಿ ಕುರ್ಯಾತ್‌ 
ತಥಾ ಚ ಕುರ್ವನ್‌ ನ ವಿಶೇತ್ವತಂಗೋ 
ದೀಪಾಂತರಂ ಪ್ರಾಪ್ಮ ಯಥಾ ವಿನಶ್ಯೇತ್‌ 1೧೬೫11 
ಟೀ! ಬಲ್ಜಿದನೊಡನೆ ಬಡವಂ ಸ್ಪರ್ಧೆಯಂ ಮಾಡಲಾಗದು ಮಾಡಿದೊಡುರಿಯೊಳಗೆ 
ಪತಂಗದ ಪುಲು ಬಿರ್ದಹಗಹುದು ಎಂದೆನಿತಾನುಂ ತೆಅದಿಂ ಪೇಲಲೆನ್ನ ಮಂತ್ರಮೆ 
ರೋಷಗ್ರಹಾವೇಶದಂತಾಗೆ ಕೆರಳ್ದು ಕೋಪಾನಳ ಬಹಳ ಶಿಖಾಸ್ತೋಮಧೂಮಚ್ಛಾಯಾಪಟಳ 
ಹರಿವೃತನಾಗಿ ದಾವಾನಳಶಿಖಿಶಿಖಾನಿಕರಪರಿಪಿಕ್ತನೀಳಾಚಳವರ್ಣಂ ಮೇಘವರ್ಣಂ ಮುಳಿದೀ ಬೂತು 
ಪಗೆಯೊಳೊಡಂಬಟ್ಟು ಬಂದನಾಗಲ್ವೇಟ್ಯುಮಿವಂಗಂ ತಕ್ಕುದಂ ಮಾಡಿಮೆನೆ ಸಕಳಕಾಕಬಳಮೆನ್ನಂ 
ಮುಸುಲೆ ನಿಶಿತಾಶನಿಪ್ರತಿಮನಿಜಚಂಚೂಚರಣ ಪಕ್ಬಾಘಾತದಿಂದೆನಗಿನಿತವಸ್ಕೆಯಂ ಮಾಡಿ 
ಪೋದುವೆಂಬುದುಂ ಅರಿಮರ್ದನನದೆಲ್ಲಮಂ ಕೇಳ್ದಿಂತೆಂದಂ : ನಿನ್ನ ಪೇಟ್ದ ಬುದ್ಧಿ ಹಿತಮುಂ 
ಉಚಿತಮುಮಪ್ಪುದಾಗಿಯಮಲ್ಲದೊಡೇನಾಯ್ತು ನಿನಗಲ್ಲದ ಪರಿಭವಮಂ ಮಾಡಿದ ಪ್ರಭು 
ಪ್ರಭುಗುಣಕಲ್ಪದುದಂ ನೆಗಬ್ಬನೆನೆ ಮತ್ತಂ ಚಿರಂಜೀವಿಯಿಂತೆಂದಂ : 
ವಿನಯವಿಹೀನನಾತಹಿತಕಾರವಿದೂರನಕಾರಣಪು್ರಕೋ- 
ಪನನತಿಮೂರ್ಯನರ್ಥಪರನಸ್ಸಿರನಿಷ್ಠಸುಹೃದ್ದಿರೋಧಿ ದು- 
ರ್ಜನಪರಿವಾರನೆಂಬವನಿಪಂಗೆ ಹಿತೋಚಿತಮಪ್ಪ ಕಾರ್ಯಮಂ 
ಘನತರಭಕ್ತಿಯಿಂ ನುಡಿದವಂ ಕಿಡುಗುಂ ಪರಮಾರ್ಥವೆಲ್ಲಿಯುಂ ೩೩೫ 


ನೀತಿಯೆನಿಸುವುದು. ಅಲ್ಲದೆ ಪೂರ್ವೋಕ್ತ ಹೀಗೆನ್ನುವುದಲ್ಲವೇ : ಶ್ಲೋ॥। ಬಲ್ಲಿದನೊಡನೆ 
ಬಡವನು ಸ್ಪರ್ಧೆಯನ್ನು ಹೂಡಬಾರದು. ಮಾಡಿದರೆ ಉರಿಯೊಳಗೆ ಪತಂಗದ ಹುಳು 
ಬಿದ್ದಂತಾಗುವುದು ಎಂದು ಎಷ್ಟೋ ರೀತಿಗಳಿಂದ ಹೇಳಲು ನನ್ನ ಬುದ್ಧಿವಾದವೇ ರೋಷ 
ಗ್ರಹಾವೇಶದಂತಾಗಲು ಕೆರಳಿ ಕೋಪಾನಳ ಬಹಳ ಶಿಖಾಸ್ತೋಮಧೂಮಜ್ಛಾಯಾ 
ಪಟಲಪರಿವೃತನಾಗಿ ದಾವಾನಳಶಿಖಿಶಿಖಾನಿಕರಪರಿಷಿಕ್ತ ನೀಳಾಚಳ ವರ್ಣನಾದ 
ಮೇಘವರ್ಣನು ಮುನಿಸಿನಿಂದ ಈ ದುಷ್ಟನು ಹಗೆಯೊಡನೆ ಒಪ್ಪಂದ ಮಾಡಿಕೊಂಡು 
ಬಂದಿರಬೇಕು : ಇವನಿಗೆ ತಕ್ಕುದನ್ನು ಮಾಡಿಠಿ ಎನ್ನಲು ಸಕಲ ಕಾಕಬಲವು ನನ್ನನ್ನು 
ಮುತ್ತಿ ಮುಸುರಿ ನಿಶಿತಾಶನಿಪ್ರತಿಮ ನಿಜಚಂಚೂಚರಣ ಪಕ್ಷಾಘಾತದಿಂದ ನನಗೆ ಈ 
ಅವಸ್ಥೆಯನ್ನುಂಟುಮಾಡಿ ಹೋದವು ಎನ್ನಲು ಅರಿಮರ್ದನನು ಅದೆಲ್ಲವನ್ನೂ ಕೇಳಿ 
ಹೀಗೆಂದನು : ನೀನು ಹೇಳಿದ ಬುದ್ಧಿ ಹಿತಕರವೂ ಉಚಿತವೂ ಆಗದಿದ್ದರೇನಾಯಿತು; 
ನಿನಗೆ ಮಾಡಬಾರದ ಸೋಲನ್ನೂ ನೋವನ್ನೂ ಮಾಡಿದ ಪ್ರಭು ಪ್ರಭುಗುಣಕ್ಕೆ ಸಲ್ಲದುದನ್ನು 
ಮಾಡಿದನು ಎನ್ನಲು ಪನಃ ಚಿರಂಜೀವಿ ಹೀಗೆಂದನು: ೩೩೫. ವಿನಯವಿಹೀನನೂ 
ಆತ್ಮಹಿತಕಾರ್ಯವಿದೂರನೂ ಅಕಾರಣ ಪ್ರಕೋಪನೂ ಅತಿಮೂರ್ಯನೂ ಅರ್ಥಪರನೂ 
ಅಸ್ಥಿರನೂ ಇಷ್ಟಸುಹೃದ್ವಿರೋಧಿಯೂ ದುರ್ಜನಪರಿವಾರನೂ ಆದ ಅವನಿಪನಿಗೆ 
ಹಿತೋಚಿತವಾದ ಕಾರ್ಯವನ್ನು ಘನತರ ಭಕ್ತಿಯಿಂದ ನುಡಿದವನು ಕೆಡುವನು. ಇದಕ್ಕೆ 


ವಿಶ್ವಾಸ ಪ್ರಕರಣಂ ೨೬೧ 
ಅಂತುಮಲ್ಲದೆಯುಂ, ವಾಕ್ಕಂ 1! ಶ್ರೇಯೋ ಮೂರ್ಯಸ್ಯ ನ ಬ್ರೂಯಾತ್‌ ಎಂಬ 


ಕಥೆಗಾನುದಾಹರಣಮಾದೆನೆಂದೊಡರಿಮರ್ದನನದೆಂತೆಂದು ಬೆಸಗೊಳ್ಳುದುಂ, ಚಿರಂಜೀವಿಯಿಂತೆಂದಂ: 
೫. ಬುದ್ಧಿ ಹೇಟೆದ ಹಕ್ಕಿಯಂ ಕಪಿಯು ಕೊಂದ ಕಥೆ 


ನವಕಾಶ್ಮೀರಪರಾಗರಾಗರುಚಿರಂ ವಿಧ್ವಸ್ತ ನೀರೇಜಷಂ 

ಡವಿಳಾಸಂ ಶಿಶಿರಾಂಬು ಶೀಕರ ತೃಣಶ್ರೀಭಾಸುರಂ ಚಾರು ಕೈ 

ರವಹಾರಂ ವರಸಿಂಧುವಾರಮಬಲಾಪೀನಸ್ಸನಕ್ಸುಣ್ಣ ಸಾ 

ರ ವಿಟೌಘಂ ಗುರುಶೀತಕಾಲವೆಸೆದತ್ತೆತ್ತು ಮಹೀೋಭಾಗದೊಳ್‌ ೩೩೬ 


ಅಂತೆಸೆವ ಶಿಶಿರಸಮಯದೊಳ್‌ ಆತಹಿತೋಪದೇಶಾಗ್ರಹವಿಕಳಮಪ್ಪುದೊಂದು 
ಗೋಲಾಂಗೂಲಂ ಶೀತಕ್ಕಳ್ಳಿ ಸಿಡಿಮಿಡಿಗೊಳುತ್ತಿರ್ದು ಮಿಂಚುಬುಟುವಂ ಕಂಡುಮಿದು ಕೆಂಡಮೆಂದು 
ಬಗೆದದಜ ಮೇಲೆ ಪುಲ್ಲಂ ಪುಳ್ಳಿಯುಮನಿಕ್ಕಿ ಮೊಕ್ಕಳಮೂದುವುದುಂ ಸೂಚೀಮುಖನೆಂಬ ಹಕ್ಕಿ 
ಕಂಡು ಸಮೀಷಕ್ಕೆ ಬಂದೆಲೆ ಬಲೀಮುಖಾ! ನಿನ್ನ ಮೊಗಮುಂ ತಲೆಯುಂ ಬಾತುಪೋದಪುದು 
ಕಿಚ್ಚಲ್ಲ ಮಿಂಚುಂಬುಲು ನೀನಿದನೂದಿ ದೆಸೆಗೆಡಬೇಡೆಂದು ಪಿರಿದುಂ ಪೊಟ್ಟು ಬಾರಿಸುತಿರ್ಪದುಮದಅ 
ಪೆಂಡತಿಯೆಂದಳಿಲೆ ಮರುಳೆ ! ನೀನೀ ಮರ್ಕಟಂಗೆ ಬುದ್ಧಿಯಂ ಹೇಬಲ್ಜೇಡೇಕೆಂದೊಡೆನ್ನ ಕೆಳೆಯಪ್ಪ 
ಸೂಚೀಮುಖಿಯುಮೊಂದು ಮರ್ಕಟಂ ಮಣಗಿಗಳ್ಳಿ ಕಳವಳಿಸುತ್ತಿರೆ ಕರುಣಿಸಿಯೆಂತೆಂದಳ್‌: 

ಶ್ಲೋ!! ದ್ವಿಹಸ್ರೋಸ್ತಿ ದ್ವಿಪಾದೋಸ್ತಿ ದೃಶ್ಯತೇ ಹುರುಪಾಕೃತಿಃ 
ಶೀತವಾತಪರಿಭ್ರಷ್ಟೋ ನಿಲಯಂ ನ ಕರೋತಿ ಕಿಂ ॥॥೧೬೬॥ 


ಸಂದೇಹವಿಲ್ಲ. ಅಲ್ಲದೆ ವಾ।। ಶ್ರೇಯಸ್ಸನ್ನು ಮೂರ್ಪನಿಗೆ ಹೇಳಬಾರದು ಎಂಬ ಕಥೆಗೆ 
ನಾನು ಉದಾಹರಣೆಯಾದೆನು ಎನ್ನಲು ಅರಿಮರ್ದನನು ಅದೇನು ಎಂದು ವಿಚಾರಿಸಲು 
ಚಿರಂಜೀವಿ ಹೀಗೆಂದನು : ೩೩೬. ಕೇಸರಿಯ ಪರಾಗದ ಬಣ್ಣದಿಂದ ಮನೋಹರ 
ವಾಗಿಯೂ ಕಮಲಸಮೂಹದ ವೈಭವವನ್ನು ಹೋಗಲಾಡಿಸಿಯೂ ಇಬ್ಬನಿಗಳಿಂದ ಕೂಡಿದ 
ಹುಲ್ಲಿನ ಕಾಂತಿಯಿಂದಲೂ ಸುಂದರವಾದ ನೈದಿಲೆಗಳ ಹಾರದಿಂದಲೂ ಶ್ರೇಷ್ಠವಾದ 
ಚಿಕ್ಕ ಮರಗಳಿಂದಲೂ ಅಬಲೆಯರ ಪೀನಸ್ತನಗಳನ್ನು ಒತ್ತಿ ಆಲಂಗಿಸಿ ಸುಖಿಸುವ 
ವಿಟಸಮೂಹದಿಂದಲೂ ಎಲ್ಲೆಲ್ಲೂ ಚಳಿಗಾಲವು ಸೊಗಯಿಸಿತು. ವ॥ ಆ 
ಶಿಶಿರಸಮಯದಲ್ಲಿ ಆತ್ಮಹಿತೋಪದೇಶಾಗ್ರಹ ವಿಕಳವಾದ ಒಂದು ಗೋಲಾಂಗೂಲವು 
ಶೀತಕ್ಕೆ ಅಂಜಿ ಸಿಡಿಮಿಡಿಗೊಳ್ಳುತ್ತಿದ್ದು ಮಿಂಚುಹುಳವನ್ನು ಕಂಡು ಇದು ಕೆಂಡವೆಂದು 
ಬಗೆದು ಅದರ ಮೇಲೆ ಹುಲ್ಲನ್ನೂ ಕಟ್ಟಿಗೆಗಳನ್ನೂ ಹಾಕಿ ಒಂದೇ ಸಮನೆ ಉರುಹಲು 
ಸೂಚೀಮುಖನೆಂಬ ಹಕ್ಕಿ ಕಂಡು ಸಮೀಪಕ್ಕೆ ಬಂದು ಎಲೈ ಬಲೀಮುಖಾ! ನಿನ್ನ ತಲೆಯೂ 
ಮುಖವೂ ಬಾತುಹೋಗುವುವು ; ಅದು ಕಿಚ್ಚಲ್ಲ ಮಿಂಚುಹುಳು. ನೀನು ಇದನ್ನು ಉರುಹಿ 
ದೆಸೆಗೆಡಬೇಡ ಎಂದು ತುಂಬ ಹೊತ್ತಿನಿಂದ ನಿವಾರಿಸಲು ಪ್ರಯತ್ನಿಸುತ್ತಿರುವುದನ್ನು ಕಂಡು 
ಅದರ ಹೆಂಡತಿ ಹೀಗೆಂದಳು : ಎಲೈ ಮರುಳೇ! ನೀನು ಈ ಮರ್ಕಟನಿಗೆ ಬುದ್ಧಿಯನ್ನು 
ಹೇಳಬೇಡ; ನನ್ನ ಗೆಳತಿಯಾದ ಸೂಚೀಮುಖಿಯೂ ಒಂದು ಮರ್ಕಟವು ಮಳೆಗೆ ಅಂಜಿ 


೨೬೨ ಕರ್ಣಾಟಕ ಪಂಚತಂತ್ರಂ 

ಟೀ! ಎರಡು ಕೈಯೆರಡು ಕಾಲ್ಗಳುಂಟು. ಪುರುಷಾಕಾರಂ ಕಾಣಬರುತ್ತದೆ. ಚಳಿಗಾಳಿಯಿಂ 
ಸಿಡಿಮಿದಿಗೊಳುತಿರ್ದು ಮನೆಯನೇಕೆ ಮಾಡದು? ಎಂದು ಪಲವುಂ ಸೂಲ* ಬುದ್ಧಿಯಂ 
ಸೇೋಲಖಡಿರ್ಪೇದುನಾ ಕಪಿ ಕುಪಿತನಾಗಿ, 


ಸೂಚೀಮುಖೀ ದುರಾಚಾರೇ ಮೂಖೇಕೆ ಪಂಡಿತಮಾನಿನೀ 
ಅಸಮರ್ಥೂೋ ಗೃಹಾರಂಭೇ ಸಮರ್ಥೋ ಗೃಹಭಂಜನೇ 11೧೬೭1 





ಟೀ: ಎಲೆ ದುರಾಚಾರೆಯಹ ಮೂರ್ಬೆಯಹ ಪಂಡಿತಸ್ತ್ರೀಯಹ ಸೂಚೀಮುಖ 
ಸಮೆರ್ಥನಲ್ಲನೆಯಿರ್ದಾತಂ ಮನೆಯ ಮಾಡುವನು; ಸಮರ್ಥನಾಗಿರ್ದಾತಂ ಮುಚಿದು ಬಿಸುಡುವನು. 
ಎಂದಾ ಹಕ್ಕಿಯ ಗೂಡಂ ಕೋಡಂ ಮುಲೆದೀಡಾಡಿತ್ತು. ಅದಲೆಂ ನಿನಗಿದಅ ತೋಟಿ ಬೇಡ 
ಎಂತುಂ, ವಾಕ್ಕೆಂ 11 ಅವಿನೀತ ನರಾಣಾಂ ಹಿತವಾಕ್ಕಂ ನ ಭಾಷಯೇತ್‌ ॥! ಟೀ।! ಅವಿನೀತರಾದ 
ಫ ಹಿತವಂ ಪೇಟಲಾಗದು ಎಂಬುದು ನೀತಿಯುಂಟೆಂದಾ ಪಕ್ಕಿಯ ಪೆಂಡತಿ ನಾಡೆಯುಂ 
ಜೆ ಸೂಚೀಮುಖಂ ಶಾಖಾಚರನನತ್ಕಾಗ್ರಹದಿಂ ಬಾರಿಸೆ ಕೋಪಗ್ರಹಗ್ರಸ್ತನಾಗಿ ಕಲುಷ 
ಇಂಪಿಶ8ಟಂ ಮರ್ಕಟನಾ ಪಕ್ಕಿಯಂ ಹಿಡಿದು ಕೊಂದಿಕ್ಕಿತ್ತು. ಅದಣಿಂ, 















ಶ್ಲೋಃಃ ಶ್ರೇಯೋ ಮೂರ್ಹನ್ಮ ನ ಬ್ರೂಯಾತ್‌ ಸಹವಾಸಂ ಚ ವರ್ಜಯೇತ್‌ 
ಪೆಶ್ಮ ವಾನರಮೂರ್ಯೇನ ವನೇ ಸೂಚೀಮುಖೋ ಹತಃ ॥[೧೬೮॥ 


ಟೀ ಮೂರ್ಯಂಗೆ ಹಿತವಂ ನುಡಿಯಲಾಗದು; ಆತನ ಕೂಡೆಯುಮಿರಲಾಗದು. 
ವಾನರ ಮೂರ್ಯಂಗೆ ಬುದ್ದಿಯಂ ಪೇಲಿದ ಸೂಚೀಮುಖಂ ವನದಲ್ಲಿ ಕೊಲಲ್ಲಟ್ಟಿತು. 
ಯುಂ, 





ಶ್ಲೋಟ ಶಕ್ಕೋ ವಾರಯಿತುಂ ಜಲೇನ ದಹನಚ್ಛತ್ರೇಣ ಸೂರೈಪುಭಾ 

ವ್ಯಾಧಿರ್ವೈದ್ಯಕೃತೌಷಧೇನ ವಿವಿಧೈರ್ಮಂತ್ರಪ್ರಯೋಗೈರ್ವಿಷಂ (| 

ನಾಗೇಂದ್ರೋ ನಿಶಿತಾಂಕುಶೇನ ಸಮದೋ ದಂಡೇನ ಗೋಗರ್ದಭೋ 

ಸರ್ವಸ್ಕೌಹಧಮಸ್ತಿ ಶಾಸ್ತವಿಹಿತಂ ಮೂರ್ಯಸ್ಯೆ ನಾಸ್ತೌಷಧಂ 1೧೬೯11 
ರಳವಳಿಸುತ್ತಿರಲು ಕರುಣಿಸಿ ಹೀಗೆಂದಳು : ಶ್ಲೋ!! ಎರಡು ಕೈ ಎರಡು ಕಾಲಗಳುಂಟು; 
ಪುರುಷಾಕಾರ ಕಾಣಬರುತ್ತಿದೆ ; ಚಳಿಗಾಳಿಯಿಂದ ಸಿಡಿಮಿಡಿಗೊಂಡರೂ ಮನೆಯನ್ನೇಕೆ 
ಮಾಡುವುದಿಲ್ಲ ಎಂದು ಹಲವು ಬಾರಿ ಬುದ್ದಿ ಹೇಳುತ್ತಿರಲು ಆ ಕಪಿ ಕುಪಿತನಾಗಿ 
ರಾಜಾರೆಯೂ ಮೂರ್ಪೆಯೂ ಪಂಡಿತೆಯೂ ಆದ ಸೂಚೀಮುಖೀ! 
ಸಮರ್ಥನಲ್ಲದವನು ಮನೆಯನ್ನು ಮಾಡುವನು; ಸಮರ್ಥನಾದವನು ಮುರಿದು 
ಬಿಸಾಡುವನು ಎಂದು ಆ ಹಕ್ಕಿಯ ಗೂಡನ್ನೂ ಕೊಂಬೆಯನ್ನೂ ಮುರಿದು ಬಿಸಾಡಿತು. 
ಅದರಿಂದ ನಿನಗೆ ಇದರ ಚಿಂತೆ ಬೇಕಾಗಿಲ್ಲ. ಹೇಗೂ ವಾ॥। ಅವಿನೀತರಾದ ಮನುಷ್ಯರಿಗೆ 
ಹಿತವನ್ನು ಹೇಳಬಾರದು ಎಂಬ ನೀತಿಯುಂಟು. ಹೀಗೆ ಆ ಹಕ್ಕಿಯ ಹೆಂಡತಿ ಚೆನ್ನಾಗಿ 
ಹೇಳಲು ಸೂಚೀಮುಖ ಅದನ್ನು ಕೇಳದೆ ಶಾಖಾಚರನನ್ನು ಅತ್ಯಾಗ್ರಹದಿಂದ ಆಕ್ಷೇಪಿಸಲು 
ಕೋಪಗ್ರಹಗ್ರಸ್ತನಾಗಿ ಕಲುಷಕಂಪಿತಕಟನಾದ ಮರ್ಕಟನು ಆ ಹಕ್ಕಿಯನ್ನು ಹಿಡಿದು 
ಕೊಂದುಹಾಕಿತು. ಅದರಿಂದ, ಶ್ಲೋ!! ಮೂರ್ಪನಿಗೆ ಹಿತವನ್ನು ನುಡಿಯಬಾರದು. 
ಆತನ ಸಂಗದಲ್ಲಿಯೂ ಇರಬಾರದು; ವಾನರ ಮೂರ್ಯನಿಗೆ ಬುದ್ಧಿಯನ್ನು ಹೇಳಿದ 
ಸೂಚೀಮುಖನು ವನದಲ್ಲಿ ಸತ್ತುಹೋಯಿತು. ಅಲ್ಲದೆ, ಉದಕದಿಂದ ಶ್ಲೋ!! ಅಗ್ನಿಯನ್ನೂ , 
ಕೊಡೆಯಿಂದ ಬಿಸಿಲನ್ನೂ ಔಷಧದಿಂದ ವ್ಯಾಧಿಯನ್ನೂ ಮಂತ್ರಪ್ರಯೋಗದಿಂದ ವಿಷವನ್ನೂ 





ವಿಶ್ವಾಸ ಪ್ರಕರಣಂ ೨೬೩ 
ಟೀ! ಉದಕದಿಂದಗ್ನಿಯಂ ಸತ್ರಿಗೆಯಿಂ ಬಿಸಿಲಂ ಔಷಧದಿಂ ವ್ಯಾಧಿಯೆಂ ಮಂತ್ರ ಪ್ರಯೋಗದಿಂ 
ವಿಷಮಂ ಅಂಕುಸದಿಂದಾನೆಯಂ ದಡಿಯಿಂದೆಟ್ತು ಕಟಕಿಗಳಂ ನಿಲಿಸಲ್‌ಬಹುದು. ಮತ್ತೆ ಎಲ್ಲವಕ್ಕಂ 
ಶಾಸ್ತ್ರವಿಹಿತಮಹ್ಪೌಹಧಮುಂಟು. ಮೂರ್ಯಂಗೌಪಧಮಿಲ್ಲ ಎಂಬುದುಂ ಅದೆಲ್ಲಮಂ ಕೇಳ್ದರಿಮರ್ದನಂ 
ತನ್ನನ್ನಯಾಗತ ಮಂತ್ರಿಗಳಪ್ಪ ರಕ್ತಾಕ್ಷ, ಕೂರಾಕ್ಸ, ಜಿಂಹಾಕ್ಟ, ದೃಪದಾಕ್ಬರೆಂಬ ನಾಲ್ಪರ್ಮುಖ್ಯಮಂತ್ರಿಗಳೆಂ 
ಸಮೀಪಕ್ಕೆ ಕರೆದು ಹೇಚೆಮೀ ಚಿರಂಜೀವಿಗೇಗೆಯಲ್ಪಕ್ಕುದೆನೆ ನಯಾಗಮದಕ್ಷ್ಸಂ ರಕ್ತಾಕ್ಷನಿಂತೆ೨ದಂ; 
ಒಡವೆಯನಿತ್ತುಂ ಸಂತತ 
ಮೊಡನುಂಡುಂ ಕೂಸುಗೊಟ್ಟುಮೆಂದುದನೆಂದುಂ 
ಕೆಡುಗೂರ್ತುಮಹಿತಬಲಮಂ 
ಕಿಡಿಸುವುದುಬಿತಂ ನೃಪಂಗೆ ಮನುಮುನಿಮತದಿಂ ೩೩೭ 
ಅದಲ್ಲದೆಯುಂ ಪೂಮೋಕ್ಷಮಿಂತೆಂಬುದಲ್ಲೆ : 
ಶ್ಲೋ!! ಹೀನಶೃತ್ತುರ್ನಿಹಂತವ್ಯೋ ಯಾನನ್ನಬಲವಾನ್‌ ಭವೇತ್‌ 
ಸಂಜಾತಬಲ ಹೌಷ್ಯಲ್ಯ ಪಶ್ಚಾದ್ಯದತಿ ದುರ್ಜಯಃ Hozon 
ಟೀ!! ಶತ್ರು ದುರ್ಬಲನಾಗಿರ್ದಲ್ಲಿಯೇ ಕಿಡಿಸಲ್ಟೀಟ್ಕುಂ ಬಲಾಧಿಕನಾದ ಬಳಿಕ ಕಿಡಿಸಲ್ಲಾರದು. 
ಅದಲೆನೀತನಂ ಯಮನಿಕೇತನಕ್ಕಟ್ಟುವುದೇ ನಯಮೆನೆ ಕ್ರೂರಾಕ್ಷನಂ ಕರೆದು ವಿನ್ನಭಿಪ್ರಾಯಮಾವುದು 
ಪೇಬ್‌ನೆ ಅವನೀತನಂ ಕೊಲ್ಬುದೆ ನೀತಿಯೆನೆ ಜಿಂಹಾಕ್ಷನಂ ಬೆಸಗೊಳಲಾತನಿಂತೆಂದನೀ ಮಂತ್ರಿಗಳ್‌ 
ಪೇಟ್ಟಂತೆ ಕದನದೊಳಿದಿರ್ಚಿದರಂ ಕೊಂದೊಡೊಂದುಂ ದೋಷಮಿಲ್ಲ ಅದಲ್ಲದೆಯುಂ, 
ಪುತ್ತೇಜಿದನಂ ಕೈದುವ 
ನಿತ್ತನನೇರ್ಹೆತ್ತನಂ ರಣಾಂಗಣದೊಳ್‌ ಚೆ. 
ನ್ನಿತ್ತನಿಟೆಯರಮೋಘಂ 
ಮತ್ತೆನಿಸದೆ ತುಟೆಲಸಂದ ಜನಮಂ ಜಗದೊಳ್‌ ೩೩೮ 


ಅಂಕುಶದಿಂದ ಆನೆಯನ್ನೂ ದೊಣ್ಣೆಯಿಂದ ಎತ್ತು ಕತ್ತೆಗಳನ್ನೂ ನಿಲ್ಲಿಸಬಹುದು. ಎಲ್ಲದಕ್ಕೂ 
ಶಾಸ್ತ್ರ ಸಮತ್ರವಾದ ಔಷಧಗಳಿವೆ ; ಮೂರ್ಯನಿಗೆ ಔಷಧವೇ ಇಲ್ಲ ಎನ್ನಲು ಅದೆಲ್ಲವನ್ನೂ 
ಕೇಳಿದ ಅರಿಮರ್ದನನು ತನ್ನ ವಂಶಾನುಗತರಾದ ಮಂತ್ರಿಗಳಾದ ರಕ್ಸಾಕ್ಷ, ಕ್ರೂರಾಕ್ಷ, 
ಜಿಂಹಾಕ್ಷ, ದೃಪದಾಕ್ಷರೆಂಬ ನಾಲ್ವರು ಮುಖ್ಯಮಂತ್ರಿಗಳನ್ನು ಸಮೀಪಕ್ಕೆ ಕರೆದು ಹೇಳಿ 
ಈ ಚಿರಂಜೀವಿಗೆ ಏನು ಮಾಡತಕ್ಕದು ಎನ್ನಲು ನೀತಿಶಾಸ್ತ್ರದಕ್ಷನಾದ ರಕ್ಷಾಕ್ಷನು ಹೀಗೆಂದನು: 
೩೩೭. ಒಡವೆಗಳನ್ನೂ ಕೊಟ್ಟೂ ಸದಾ ಜತೆಯಲ್ಲಿ ಊಟ ಮಾಡಿಯೂ ಮಗಳನ್ನು 
ಕೊಟ್ಟೂ ಎಂದುದನ್ನು ಎಂದೂ ಅತ್ಯಂತ ಪ್ರೀತಿಸಿಯೂ ನೃಪನಾದವನು ಅಹಿತಬಲವನ್ನು 
ಮನುಮುನಿ ಮತಾನುಸಾರವಾಗಿ ನಾಶ ಮಾಡುವುದು ಉಚಿತವಾಗಿದೆ. ವಟ ಅಲ್ಲ 

ಪೂರ್ವೋಕ್ತ ಹೀಗೆ ಹೇಳುವುದಲ್ಲವೇ: ಶ್ಲೋ!! ಶತ್ರು ದುರ್ಬಲನಾಗಿದ್ದಾಗಲೇ ನಾಶ 
ಮಾಡಬೇಕು; ಬಲಾಧಿಕನಾದ ಬಳಿಕ ನಾಶ ಮಾಡುವುದು ಸಾಧ್ಯವಾಗದು. ಅದರಿಂದ 
ಈತನನ್ನು ಯಮನಿಕೇತನಕ್ಕೆ ಅಟ್ಟುವುದೇ ನೀತಿ ಎನ್ನಲು ಕ್ರೂರಾಕ್ಷನನ್ನು ಕರೆದು ನಿನ್ನ 
ಅಭಿಪ್ರಾಯವೇನು ಎಂದು ಹೇಳು ಎನ್ನಲು ಅವನೂ ಈತನನ್ನು ಕೊಲ್ಲುವುದೇ ನೀತಿ 
ಎಂದು ಹೇಳಲು ಜಿಂಹಾಕ್ಷನನ್ನು ವಿಚಾರಿಸಲು ಆತನು ಹೀಗೆಂದನು : ಈ ಮಂತ್ರಿಗಳು 
ಹೇಳಿದಂತೆ ಕದನದಲ್ಲಿ ಎದುರಿಸಿದವರನ್ನು ಕೊಂದರೆ ಸ್ವಲ್ಪವೂ ದೋಷವಿಲ್ಲ. 
೩೩೮. ಆದರೆ ಹುತ್ತವನ್ನು ಏರಿದವನನ್ನೂ ನಿರಾಯುಧನಾದವನನ್ನೂ 


೨೬೪ ಕರ್ಣಾಟಕ ಪಂಚತಂತ್ರಂ 

ಪುಲ್ಲಂ ಕರ್ಚಿದನಂ ತ 

ಳ್ಲಿಲದೆ ಮಜ'ವೊಕ್ಕನಂ ಮಹಾಬ್ರಾಹಣನಂ 

ಕೊಲ್ಲರ್‌ ಪಾಪಕ್ಕಂಜುವ 

ರೆಲ್ಲಂ ಸ್ತ್ರೀಬಾಲವೃದ್ಧದನಮಂ ಜಗದೊಳ್‌ ೩೩೯ 

ಅದಲ್ಲದೆಯುಂ, ಶ್ರೀರಾಮನಂ ಗುಣಂಗೊಂಡನೆಂಬಿನಿತಆಖಕೊಳೆ ರಾವಣಂ ವಿಭೀಷಣನನೆಂತು 

ಪರಿಹರಿಸಿದನಂತೆ ನಿಮ್ಮಡಿಯ ಗುಣ ಪ್ರಶಂಸೆಗೆಯ್ದನಿತಅಕೊಳೆ ವಾಯಸಂಗಳಿದರ್ಕಿನಿತ 
ವಸ್ಕೆಯನೆಯ್ದಿಸಿದುವದಚೆಂದಿದು. ನಮ್ಮ ಕಯ್ಕೊಳ್‌ ವಧಪ್ಯಾಪ್ತನಲ್ಲಮಲ್ಲದೆಯುಂ 
ಪೂರ್ವೋಕ್ತಮಿಂತೆಂಬುದಲ್ತೆ : 


ಶ್ಲೋ!! ಶ್ರೂಯತೇ ಹಿ ಕಪೋತೇನ ಶತ್ರುಶ್ಮರಣಾಗತಃ ozo 


ಎಂಬ ಕಥೆಯಂ ಕೇಳ್ಪಜೆಯಿರೆಂದೊಡರಿಮರ್ದನನದೆಂತೆನೆ ನಯಶಾಸ್ತದಕ್ಷೆಂ ಜಿಂಹಾಕ್ಟಂ 
ಪೇಲ್ಕುಂ : 


೬. ಕಪೋತಂ ಕಿರಾತಂಗೆ ತನ್ನಸುವನಿತ್ತ ಕಥೆ 
ಒರ್ವ ಶಬರ ಶಿಬಿರಾಧಿನಾಯಕಂ ಬೇಂಟೆವೋಗಿ ಪಕ್ಕಿಗಳನೆಲ್ಲಿಯುಂ ಪಡೆಯದೆ 


ಅಡವಿಯೊಳಿರ್ಪನ್ನೆಗಮಕಾಲಜಲಧರನಿರ್ಮುಕ್ತ ಘೋರಾಂಬುಧಾರಾಪಾತದಿಂ ನಾಂದತಿಪ್ರಚಂಡ 
ಪವನಹತಿಯಿಂದಾಕಂಪಿತಶರೀರನಾಗಿ ಬರುತ್ತುಂ, 


ವಿವಿಧ ಪ್ರಕಾರಶಾಖಾ 

ನಿವಹಮನುದ್ಯದ್ವಿಚಿತ್ರ ಪತ್ರಮನುದ್ದಾ 

ಮ ವಟಕ್ಷಮಾಜಮಂ ಶಬ 

ರವಲ್ಲಭಂ ಮೆಲ್ಲ ಮೆಲ್ಲನೆಯ್ದಿದನಾಗಳ್‌ ೩೪೦ 


ಗಾಯಗೊಂಡವನನ್ನೂ ರಣಾಂಗಣದಲ್ಲಿ ಬನ್ನುಗೊಟ್ಟು ಓಡುವವನನ್ನೂ ಭೃತ್ಯವರ್ಗವನ್ನು 
ಇರಿಯಬಾರದು. ೩೩೯. ಹುಲ್ಲನ್ನು ಕಚ್ಚಿದವನನ್ನೂ ಶರಣಾಗತನಾದವನನ್ನೂ 
ಮಹಾಬ್ರಾಹ್ಯಣನನ್ನೂ ಸ್ತ್ರೀಬಾಲವೃದ್ಧ ಜನರನ್ನೂ ಲೋಕದಲ್ಲಿ ಪಾಪಕ್ಕಂಜುವರೆಲ್ಲ ಕೊಲ್ಲರು. 
ವ॥ ಅಲ್ಲದೆ ಶ್ರೀರಾಮನನ್ನು ಗುಣಾನ್ವಿತನೆಂದ ಮಾತ್ರಕ್ಕೆ ರಾವಣನು ವಿಭೀಷಣನನ್ನು 
ಹೇಗೆ ಪರಿಹರಿಸಿದನೋ ಹಾಗೆ ನಿಮನ್ನು ಪ್ರಶಂಸಿಸಿದನೆಂದ ಮಾತ್ರಕ್ಕೆ ವಾಯಸಗಳು 
ಇದಕ್ಕೆ ಈ ಅವಸ್ಥೆಯನ್ನುಂಟುಮಾಡಿದುವು. ಅದರಿಂದ ಇದು ನಮ್ಮ ಕೈಯಿಂದ 
ವಧಪ್ರಾಪ್ತನಲ್ಲ ; ಅಲ್ಲದೆ ಪೂರ್ವೋಕ್ತ ಹೀಗಿರುವದಲ್ಲವೇ: ಶ್ಲೋ!! ಶ್ರೂಯತೇ ಹಿ 
ಕಪೋತೇನ ಶತ್ರುಶ್ಮರಣಮಾಗತಃ ಎಂಬ ಕಥೆಯನ್ನು ನೀವು ಕೇಳಿಲ್ಲ ಎನ್ನಲು ಅರಿಮರ್ದನನು 
ಅದೇನು ಎಂದು ಕೇಳಲು ನೀತಿಶಾಸ್ತ್ರ ದಕ್ಷನಾದ ಜಿಂಹಾಕ್ಷನು ಹೇಳುವನು: ವ! ಒಬ್ಬ 
ಶಬರಶಿಬಿರಾಧಿನಾಯಕನು ಬೇಟೆಗೆ ಹೋಗಿ ಹಕ್ಕಿಗಳನ್ನು ಎಲ್ಲಿಯೂ ಪಡೆಯಲಾರದೆ 
ಕಾಡಿನಲ್ಲಿರಲು ಅಷ್ಟರಲ್ಲಿ ಅಕಾಲಜಲಧರನಿರ್ಮುಕ್ತ ಘೋರಾಂಬುಧಾರಾಪಾತದಿಂದ 
ತೊಯ್ದು ಅತಿಪ್ರಚಂಡಪವನಹತಿಯಿಂದ ಅಕಂಪಿತಶರೀರನಾಗಿ ೩೪೦. ಒಂದು ಆಲದ 





ವಿಶ್ವಾಸ ಪ್ರಕರಣಂ ೨೬೫ 
ಅಂತೆಯ್ದಿದಂದು ಬೆಚಿತು ಬಿಬ್ಬೆಟಗಾದ ಕಯ್ಯಂ ಕಾಲುಮನುಡುಗಿ ಕುನುಂಗಿ ಕುಳ್ಳಿರ್ದ 
ಕಿರಾತನನಾ ಮರದೊಳಿರ್ಹ ಕಪೋತಶಿಖಾಮಣಿ ಕಂಡು ಕರುಣರಸಾರ್ದಹೃದಯನಾಗಿ 
ಸಮೀಹದೊಳಿರ್ದ ತಾಪಸಾಶ್ರಮಕ್ಕೆ ಪೋಗಿ ಚಂಚೂಪುಟದಿನೊಂದು ಕೊಳ್ಳಿಯಂ ಕರ್ಚಿ ತಂದು 
ಪುಳಿಂದನ ಮುಂದಿಟ್ಟು ಪುಲ್ಲಂ ಪುಳ್ಳಿಯುಮಂ ತಂದಿಕ್ಕಿ ಕಿಚ್ಚನುರಿಪೆ ಸರ್ವಾಂಗಮಂ ಕಾಸಿಕೊಂಡು 
ಸಚೇತನನಾಗಿ ಬಾಹ್ಕಾಂತರಾಗ್ನಿಗಳೊಡಲನೊಡನೊಡನೆ ಸುಡೆ ಸೈರಿಸಲಾಅದಿಂತೆಂದಂ: 
ಎನಗಿನಿತುಮುಪಚಾರಂಗೆಯ್ದ ದೈವವೇ! ನೀನೆನ್ನ ಕ್ಷುದ್ಧಾದೆಯಂ ಮಾಣಿಸಿ ಪ್ರಾಣಮಂ ರಕ್ಷಿಸಲ್ವೇಯ್ಯುಮೆನೆ 
ಕಪೋತಾಧಿರಾಜನಿನ್ನೇಗೆಯ್ದೆನೆಂದು, 
ಅನಿಮಿತ್ತಂ ಗರುಡಂಗೆ ತನ್ನಸುವನಿತ್ತಂತಾದಿ ಜೀಮೂತವಾ- 
ಹನ ವಿದ್ಧಾಧರಚಕ್ರವರ್ತಿತಿಳಕಂ ಶ್ರೀಲೀಲನಂ ಶಂಖಚೊ- 
ಡನನುತ್ಸಾಹದೆ ಕಾದು ನಾಗನಿವಹಕ್ಕಾನಂದಮಂ ಮಾಡಿ ಜೀ- 
ಯೆನೆ ವಾರಾಶಿಪರೀತಧಾತ್ರಿ ತಳೆದಂ ಲೋಕೋತ್ತರಂ ಕೀರ್ತಿಯಂ ೩೪೧ 
ಅದಟಿಂದೀ ಶರೀರಂ ಪರೋಪಕಾರಾರ್ಥಮಾಗಲ್ವೇಟ್ಮುಮೀತನುಂ ಪ್ರಾರ್ಥಿಸಿದನೆನಗಂ 
ಪೆಅತುಪಾಯಮಿಲ್ಲಮೀ ಶಬರಂಗೆನ್ನ ಶರೀರಮನೆ ಕುಡುವೆನೆಂದು ಕಪೋತಕುಲೋತ್ತಮಂ 
ಪರೋಪಕಾರಾರ್ಥಕ್ಕೆ ಚಿತ್ತಮಂ ಕೈಕೊಂಡು, 
ದಶಮುಖನ ರೌದ್ರಕೋಪಾ- 
ಗ್ಡಿಶಿಖಾಳಿಗಿದಿರ್ಚಿದಾ ಜಟಾಯುವ ತೆಠದಿಂ 
ವಿಶದಮತಿ ವಿಸ್ನುರದ್ದಹ- 
ನಶಿಖಾಳಿಗಿದಿರ್ಚಿದಂ ಕಪೋತಾಧೀಶಂ ೩೪೨ 


ಮರದ ಸಮೀಪಕ್ಕೆ ಬಂದನು. ವ॥। ಹಾಗೆ ಆಯಾಸಗೊಂಡ ಕೈಯನ್ನೂ ಕಾಲನ್ನೂ ಮಡಚಿ 
ಕುಳಿತುಕೊಂಡ ಕಿರಾತನನ್ನು ಆ ಮರದಲ್ಲಿದ್ದ ಕಪೋತಶಿಖಾಮಣಿ ಕಂಡು 
ಕರುಣರಸಾರ್ದ್ಧಹೃದಯನಾಗಿ ಸಮೀಪದಲ್ಲಿದ್ದ ತಾಪಸಾಶ್ರಮಕ್ಕೆ ಕೂಡಲೇ ಹೋಗಿ 
ಚಂಚೂಪುಟದಿಂದ ಒಂದು ಕೊಳ್ಳಿಯನ್ನು ಕಚ್ಚಿಕೊಂಡು ಬಂದು ಬೇಡನ ಮುಂದೆ ಇಟ್ಟು 
ಹುಲ್ಲನ್ನೂ ಕಟ್ಟಿಗೆಯನ್ನು ತಂದು ಹಾಕಿ ಕಿಚ್ಚನ್ನು ಉರುಹಲು ಅವನು ಸರ್ವಾಂಗವನ್ನೂ 
ಕಾಯಿಸಿಕೊಂಡು ಸಚೇತನನಾಗಿ ಬಾಹ್ಯಾಂತರಾಗ್ನಿಗಳು ಒಡಲನ್ನು ಒಟ್ಟೊಟ್ಟಿಗೆ ಸುಡಲು 
ಸಹಿಸಲಾರದೆ ಹೀಗೆಂದನು : ನನಗೆ ಇಷ್ಟು ಉಪಕಾರ ಮಾಡಿದ ದೇವರೇ ! ನೀನು ನನ್ನ 
ಹಸಿವೆಯನ್ನು ನಿವಾರಿಸಿ ಪ್ರಾಣವನ್ನು ರಕ್ಷಿಸಬೇಕು ಎನ್ನಲು ಕಪೋತಾಧಿರಾಜನು ಇನ್ನೇನು 
ಮಾಡಲಿ ಎಂದು ೩೪೧. ಅನಿಮಿತ್ತವಾಗಿ ಗರುಡನಿಗೆ ತನ್ನ ಅಸುವನ್ನು ಇತ್ತು ಆ 
ಜೀಮೂತವಾಹನ ವಿದ್ಯಾಧರ ಚಕ್ರವರ್ತಿ ತಿಲಕನು ಶಂಖಚೂಡನನ್ನು ಸಂತೋಷದಿಂದ 
ಕಾಪಾಡಿ ನಾಗಗಳಿಗೆ ಆನಂದವನ್ನು ಮಾಡಿ ವಾರಾಶಿಪರೀತ ಧಾತ್ರಿಯವರೆಗೆ ಕೀರ್ತಿಯನ್ನು 
ಪಡೆದನು. ವ॥ ಅದರಿಂದ ಈ ಶರೀರವಿರುವುದು ಪರೋಪಕಾರಕ್ಕಾಗಿ ; ಈತನು 
ಪ್ರಾರ್ಥಿಸಿದನು; ನನಗೂ ಬೇರೆ ಉಪಾಯವಿಲ್ಲ ; ಈ ಶಬರನಿಗೆ ನನ್ನ ಶರೀರವನ್ನೇ 
ಅರ್ಪಿಸುವೆನು ಎಂದು ಆ ಕಪೋತ ಕುಲೋತ್ತಮನು ಪರೋಪಕಾರವನ್ನು ದೃಢವಾಗಿ 
ನಿರ್ಧರಿಸಿ ೩೪೨. ದಶಶಿರನ ರೌದ್ರಕೋಪಾಗ್ಗಿಶಿಖಾಳಿಯನ್ನು ಎದುರಿಸಿದ ಆ 


೨೬೬ ಕರ್ಣಾಟಕ ಪಂಚತಂತ್ರಂ 

ಅಂತಾ ಕಿರ್ಚಿನೊಳ್‌ ಹಾಯ್ದು ಸತ್ತ ಕಪೋತನಂ ಕಂಡು ಕಿರಾತಂ ತನ್ನುದರದಹನ 
ತಾಪಶಮನಮಂ ಮಾಡಿದಂ, ಅದಲೆಂ, 

ಶ್ಲೋ।! ಶ್ರೂಯತೇ ಹಿ ಕಪೋತೇನ ಶತ್ರುಶೈರಣಮಾಗತಃ 
ಜೀಮೂತೇನ ಯಥಾನ್ಯಾಯಂ ಸ್ಪಮಾಂಸ್ಸೆರೆಸಿ ತರ್ಪಿತಃ Moz 

ಟೀ! ಮಅ್‌್‌ಹೊಕ್ಕ ಶತ್ರುವಂ ಕಪೋತಂ ಸ್ವಶರೀರಮಾಂಸದಿಂದಲೇ ಆರಾಧಿಸಿತು. 
ಅದೆಹಗೆಂದೊಜೆ ಜೀಮೂತವಾಹನಂ ಸ್ವಮಾಂಸದಿಂ ಗರುಡನನಾರಾಧಿಸಿದಹಗೆ. 

ಅಂತು ಕಪೋತಂ ಶರಣಾಗತನೆಂಬನಿತಂಸೊಳಿ ಕಿರಾತಂಗೆ ಮೊದಲಾಗಿ ತನ್ನಸುವನಿತ್ತುದು. 
ಈತನುಂ ನಿಮ್ಮಡಿಯ ಗುಣಕೀರ್ತನಮೆ ಕಾರಣಮಾಗಿ ಕಾಗೆಯ ಕಯ್ಕೊಳ್‌ ಪರಾಭವಂಬೆತ್ತ 
ನಂತುಮಲ್ಲದೆ ತನ್ನಾಳ್ಳನ ದೆಸೆಯೊಳ್‌ ಭೀತನುಮಹಮಾನಿತನುಮಾಗಿರ್ದನದಟಚಿಂದೀತನಂ ಕಾವುದೆ 
ನೀತಿಯುಂ ಧರ್ಮಮುಮೆಂಬುದುಂ ಕೇಳ್ದರಿಮರ್ದನಂ ದೃಷದಾಕ್ಷನೆಂಬ ಮಂತ್ರಿಯ ಮೊಗಮಂ 
ನೋಡಿ ನಿಮ್ಮ ಕಂಡ ನಯಮಾವುದು ಪೇಲೆಮೆನಲಾತನಿಂತೆಂದಂ : ಜಿಂಹಾಕ್ಸನೆಂದಂತೀ ವಾಯಸಂ 
ವಧಪ್ರಾಪ್ಪನಲ್ಲನದಲ್ಲದೆಯುಂ, 

ಶ್ಲೋ॥ಿ ಶತ್ರೋರಪಿ ಹಿತಂ ಶ್ರೇಯೋ ವಿವದೇತೇ ಪರಸ್ಪರಂ ॥೧೭೩೩॥ 

ಎಂಬುದೊಂದು ಕಥೆಯುಂಟೆನೆ ಕೌಶಿಕಾಧೀಶ್ವರನದೆಂತೆನೆ ದೃಹದಾಕ್ಷಂ ಹೇಲ್ಗುಂ : 

೩. ಬ್ರಹ್ಮದಾಕಸನುಂ ತಸ್ಕರನುಂ 

ಉಜ್ಜಯಿನಿಯೆಂಬ ಪೊಲಲೊಳ್‌ ಸುಬ್ರಹಣ್ಮನೆಂಬ ಬ್ರಾಹ್ಮಣನಿರ್ಹಂ. ಆತಂಗೆರಡಾ 
ವನಾರುನುಂ ದಾನಂಗೊಟ್ಟೊಡವಂ ಕಳಲೆಂದೊರ್ಬ ಕಳ್ಳಂ ಬರುತ್ತಿರ್ದೆಡೆಯೊಳೊಂದು ನಿಡಿದಪ್ಪ 
ಜಟಾಯುವಿನಂತೆ ಪ್ರಜ್ವಲಿಸುವ ಆ ಬೇಡನ ಬೆಂಕಿಗೆ ಬಿದ್ದನು. ವ॥ ಕಿಚ್ಚಿಗೆ ಬಿದ್ದು ಸತ್ತ 
ಆ ಕಪೋತನನ್ನು ಕಂಡು ಕಿರಾತನು ತನ್ನ ಉದರದಹನ ತಾಪಶಮನ ಮಾಡಿಕೊಂಡನು. 
ಅದರಿಂದ, ಶ್ಲೋ!! ಜೀಮೂತವಾಹನನು ಸ್ವಮಾಂಸದಿಂದಲೇ ಗರುಡನನ್ನು ಆರಾಧಿಸಿದಂತೆ 
ಮರೆಹೊಕ್ಕ ಶತ್ರುವನ್ನು ಕಪೋತನು ಸ್ವಶರೀರ ಮಾಂಸದಿಂದಲೇ ಆರಾಧಿಸಿತು. ವ॥ 
ಹಾಗೆ ಆ ಕಪೋತವು ಶರಣಾಗತನೆಂಬಷ್ಟರಿಂದಲೇ ಕಿರಾತನಿಗೆ ತನ್ನ ಅಸುವನ್ನು ಅರ್ಪಿಸಿತು. 
ಈತನೂ ನಿಮ್ಮ ಗುಣಕೀರ್ತನವೇ ಕಾರಣವಾಗಿ ಕಾಗೆಯ ಕೈಯಿಂದ ಪರಾಭವ 
ಹೊಂದಿದನು. ಅಲ್ಲದೆ, ತನ್ನ ಪ್ರಭುವಿನ ಬಗೆಗೆ ಭೀತನೂ, ಅಪಮಾನಿತನೂ ಆಗಿರುವನು. 
ಅದರಿಂದ ಈತನನ್ನು ಕಾಪಾಡುವುದು ನೀತಿಯೂ ಧರ್ಮವೂ ಆಗಿರುವುದು ಎಂದನು. 
ಅದನ್ನು ಕೇಳಿ ಅರಿಮರ್ದನನು ದೃಪದಾಕ್ಷನೆಂಬ ಮಂತ್ರಿಯ ಮುಖವನ್ನು ನೋಡಿ ನೀವು 
ಕಂಡ ನೀತಿ ಯಾವುದೆಂಬುದನ್ನು ಹೇಳಿರಿ ಎನ್ನಲು ಅವನು ಹೀಗೆಂದನು : ಜಿಂಹಾಕ್ಷನೆಂದಂತೆ 
ಈ ವಾಯಸನು ವಧಪ್ರಾಪ್ತನಲ್ಲ. ಅಲ್ಲದೆ, ಶ್ಲೋ!! ಶತ್ರೋರಪಿ ಹಿತಂ ಶ್ರೇಯೋ ವಿವದೇತೇ 
ಪರಸ್ಪರಂ ಎಂಬುದೊಂದು ಕಥೆಯುಂಟು ಎನ್ನಲು ಕೌಶಿಕಾಧೀಶ್ವರನು ಅದೇನು ಎನ್ನಲು 
ದೃಪದಾಕ್ಷನು ಹೇಳಿದನು : ವ! ಉಜ್ಜಯಿನಿಯೆಂಬ ನಗರದಲ್ಲಿ ಸುಬ್ರಹ್ಮಣ್ಯನೆಂಬ 
ಬ್ರಾಹ್ಮಣನಿದ್ದನು. ಆತನಿಗೆ ಯಾರೋ ಎರಡು ಗೋವುಗಳನ್ನು ದಾನ ಕೊಟ್ಟಿರಲು 
ಅವುಗಳನ್ನು ಕಳಬೇಕೆಂದು ಒಬ್ಬ ಕಳ್ಳನು ಬರುತ್ತಿದ್ದನು. ಎಡೆಯಲ್ಲಿ ಒಂದು ಎತ್ತರವಾದ 
ರೂಪವನ್ನು ಕಂಡು ನೀನು ಯಾರು ಎಂದು ವಿಚಾರಿಸಲು ನಾನು ಬ್ರಹದಾಕ್ಷಸ, ನೀನು 


ವಿಶ್ವಾಸ ಪ್ರಕರಣಂ ೨೬೭ 
ರೂಪಮಂ ಕಂಡು ನೀನಾರ್ಗೆಂದು ಬೆಸಗೊಂಡೊಡೆ, ಆಂ ಬ್ರಹಭಾಕ್ಷಸಂ ನೀನಾರೆಂದು ಕೇಳ್ಪೊಡಾಂ 
ಕಳ್ಳನೆಂದೊಡೆಲ್ಲಿಗೆ ಪೋದಪ್ಪೆಯೆಂದು ಬೆಸಗೊಳ್ತುದುಂ ಸುಬ್ರಮಣ್ಯಭಟ್ಟಂಗೆರಡಾವುಳ್ಳಿನಂ 
ಕಳಲ್ವೋದಷ್ಟೆನೆಂಬುದುಂ ನಾನಾ ಬ್ರಾಹ್ಮಣನಂ ಪಿಡಿಯಲೆಂದು ಪೋಗಲಿರ್ದೆನದಿಂದೊಡನೆ ಪೋಷಂ 
ನಡೆಯೆಂದಿರ್ಬರುಂ ಬ್ರಾಹ್ಮಣನ ಮನೆಯನೆಯ್ದೆವಂದು ಕಲ್ಳನಿಂತೆಂದಂ. ನಾನಾ ಪಶುವನುಯ್ದನ್ನೆದರಂ 
ನೀನುಸಿರದಿರೆನೆ ರಕ್ಕಸನಿಂತೆಂದಂ : ಪಶುವಂ ಬಿಡುವ ಪೊಡೆವ ಕಳಕಳೆಮಂ ಕೇಳ್ದು ಪಾರ್ವನೆಟಿತ್ತೊಡೆನ್ನ 
ಕಾರ್ಕಂ ಕಿಡುಗುಂ. ಮುನ್ನಂ ನಾಂ ಪಿಡಿದಪೆಂ ಬಟಿಕ್ಕ ನೀಂ ಹಶುವಂ ಕೊಂಡುಪೋಗೆಂಬೊಡೆ 
ಕಳ್ಳನೆಂದನಂತಪ್ಪೊಡೆ ಬ್ರಹರಾಕ್ಸಸಂ ಪಿಡಿಯಲ್‌ ಬಂದಿರ್ದಷಂ ಬೇಗಮೇಜಕಿಂದು ಹೇಬ್ಬಹೆಂ 
ನೋಡೆನೆ ಬ್ರಹದಾಕ್ಷಸಂ ನಿನ್ನಿಂದೆ ಮುನ್ನಮೆ ನಾಂ ಪೇಬ್ದಪೆನೆಂದು ಹಾರ್ವನ ಪಟಸ್ಕಿಯ ಸಮೀಷಕ್ಕೆ 
ಬಂದೆಲೆ ಬ್ರಾಹ್ಮಣಾ! ನಿನ್ನ ಪಶುವಂ ಕಳ್ಳುಕೊಂಡು ಪೋಗಲೆಂದೊರ್ವ ಕಳ್ಳಂ ಬಂದಿರ್ದಹಂ 
ಬೇಗಮೇಲಕಿನಲೊಡಂ ಕಳ್ಳೆಂ ಎಲೆ ಬ್ರಾಹ್ಮಣಾ! ನಿನ್ನಂ ಬ್ರಹದಾಕ್ಷಸಂ ಪಿಡಿಯಲ್‌ಬಂದಿರ್ದಪಂ 
ಬೇಗಮೇಬ್‌ಂಬುದುಮದಂ ಕೇಳ್ದು ಬ್ರಾಹ್ಮಣನೆಟ್ಟತ್ರದಾರೆಲವೋ ಎಂದದ್ದರಿಸಿ ಬರಲೊಡಂ ತಸ್ಕರನುಂ 
ಬ್ರಹರಾಕ್ಷಸನುಮೋಡಿ ಪೋದರ್‌, ಅದಲೆಂ, 
ಶ್ರೋ!! ಶತ್ರೋರಪಿ ಹಿತಂಶ್ರೇಯೋ ವಿವದೇತೇ ಪರಸ್ಪರಂ 
ಚೋರೇಣ ಜೀವಿತಂ ದತ್ತಂ ರಾಕ್ಷನೇನ ತು ಗೋಯುಗಂ 11೧೭೪1 


ಯಾರು ಎಂದ ಕೇಳಲು ನಾನು ಕಳ್ಳ ಎಂದು ಹೇಳಲು ಎಲ್ಲಿಗೆ ಹೋಗುವೆ ಎಂದು 
ವಿಚಾರಿಸಲು ಸುಬ್ರಹ್ಮಣ್ಯ ಭಟ್ಟನ ಬಳಿಯಲ್ಲಿ ಎರಡು ಗೋವುಗಳಿರುವುದರಿಂದ ಅವುಗಳನ್ನು 
ಕಳುವುದಕ್ಕೆ ಹೋಗುವೆನು ಎಂದನು. ನಾನು ಆ ಬ್ರಾಹ್ಮಣನನ್ನು ಹಿಡಿಯಲೆಂದು 
ಹೋಗಲಿದ್ದೇನೆ. ಅದರಿಂದ ಜತೆಯಲ್ಲಿಯೇ ಹೋಗೋಣ, ನಡೆ ಎಂದು ಇಬ್ಬರೂ 
ಬ್ರಾಹ್ಮಣನ ಮನೆಯನ್ನು ತಲುಪಿ ಕಳ್ಳನು ಹೀಗೆಂದನು : ನಾನು ಆ ಪಶುವನ್ನು ತೆಗೆದುಕೊಂಡು 
ಹೋಗುವವರೆಗೆ ನೀನು ಸುಮರು ಎನ್ನಲು ರಕ್ಕಸನು ಹೀಗೆಂದನು : ನೀನು ಆ ಪಶುವನ್ನು 
ಬಿಚ್ಚುವ, ಹೊಡೆಯುವ ಕಳಕಳವನ್ನು ಕೇಳಿ ಆ ಬ್ರಾಹ್ಮಣನೇನಾದರೂ ಎಚ್ಚತ್ತರೆ ನನ್ನ 
ಕಾರ್ಯವು ಕೆಡುವುದು ; ಮೊದಲು ನಾನು ಹಿಡಿಯುವೆ; ಬಳಿಕ ನೀನು ಹಸುಗಳನ್ನು 
ಕೊಂಡು ಹೋಗು ಎನ್ನಲು ಕಳ್ಳನು ಹೀಗೆಂದನು: ಹಾಗಾದರೆ ಬ್ರಹಫಾಕ್ಷಸನು ಹಿಡಿಯಲು 
ಬಂದಿರುವನು, ಬೇಗನೆ ಏಳು ಎಂದು ಹೇಳುವೆನು ನೋಡು ಎನ್ನಲು ಬ್ರಹ್ಮರಾಕ್ಷಸನು 
ನಿನಗಿಂತ ಮೊದಲು ನಾನು ಹೇಳುವೆನು ಎಂದು ಬ್ರಾಹ್ಮಣನ ಪಕ್ಕಕ್ಕೆ ಬಂದು ಏಲೆ 
ಬ್ರಾಹ್ಮಣಾ! ನಿನ್ನ ಹಸುವನ್ನು ಕದ್ದುಕೊಂಡು ಹೋಗಬೇಕೆಂದು ಒಬ್ಬ ಕಳ್ಳನು ಬಂದಿರುವನು; 
ಬೇಗನೇ ಏಳು ಎನ್ನಲು ಕಳ್ಳನು ಏಲೆ ಬ್ರಾಹ್ಮಣಾ! ನಿನ್ನನ್ನು ಬ್ರಹ್ಮಾಕ್ಷಸನು ಹಿಡಿಯಬೇಕೆಂದು 
ಬಂದಿರುವನು ಬೇಗನೇ ಏಳು ಎನ್ನಲು ಅದನ್ನ ಕೇಳಿ ಬ್ರಾಹ್ಮಣನು ಎಚ್ಚತ್ತು ಅದಾರು 
ಎಲವೋ! ಎಂದು ಗದರಿಸಿ ಬರಲು ತಸ್ಕರನೂ ಬ್ರಹ್ಮರಾಕ್ಷಸನೂ ಓಡಿಹೋದರು. 
ಅದರಿಂದ, ಶ್ಲೋ!! ಶತ್ರುಗಳಾಗಿದ್ದವರು ತಮಮಲ್ಲೇ ಜಗಳ ಮಾಡಿದುದರಿಂದ 


೨೬೮ ಕರ್ಣಾಟಕ ಪಂಚತಂತ್ರಂ 
ಟೀ!! ಶತ್ರುಗಳಾಗಿರ್ದವರ್‌ ತಮೊಳ್‌ ವಿವಾದಂ ಮಾಡಿದ ದೆಸೆಯಿಂ ಕಳ್ಳನ ದೆಸೆಯಿಂ 
ಬ್ರಾಹ್ಮಣನ ಸಾವು ಉಟಿಯಲ್ಲಟ್ಟಿತು, ರಾಕ್ಷಸನಿಂ ಗೋವುಗಳೆರಡುಮುಲೆಯಲ್ಲಟ್ಟವು ಅದು ಕಾರಣದಿಂ 
ವಿರೋಧಿವರ್ಗದೊಳೆನ್ನರುಮನಾದೊಡಂ ತನ್ನೊಳಗಿಡುವುದೆ ನಮಗುಜುವ ಕಾರೈಂ. ಅಂತುಮಲ್ಲದೀತಂ 
ಮೇಘವರ್ಣನ ಪ್ರಧಾನನವರಿಂದಹಮಾನಿತನಾಗಿ ಬಂದಾತನಂ ಶೈಕೊಳ್ಳುದೆ ನೀತಿಯುಂ ಖ್ಯಾತಿಯು. 
ಮದೆಂತೆನೆ ಕಮಲಾಸನನ ಕಯ್ಕೊಳಮರತ್ವಮಂ ಪಡೆದಮರಸಮಿತಿಯಂ ಕೋಟಲೆಗೊಳಿಪ ಹಿರಣಾಕ್ಷನಂ 
ಪುಂಡರೀಕಾಕ್ಷಂ ಕೊಂದಾತನಗ್ರಸುತನಪ್ಪ ಪ್ರಹ್ಲಾದಂ ತನಗೆ ಭಕ್ಷನೆಂಬನಿತಅಕೊಳೆ ಕಾದು ಆತಂಗೆ 
ವರದನಾದಂ. ಅದಟೆಂದೀ ಚಿರಂಜೀವಿಯಂ ಕಾವುದೆ ಧರ್ಮಂ. ಅದಲ್ಲದೆಯುಂ ಮಳಯಕೇತುವೆಂಬ 
ರಾಜತನೂಜನತಿತೇಜಿಷ್ಠನಾಗಿ ತನ್ನ ಮಂತ್ರಿ ಮುದ್ರಾರಾಕ್ಟಸಂಗೆ ತಧ್ಯಾಭಿಯೋಗಮಾದೊಡಂ 
ಮಿಥ್ಕಾಭಿಯೋಗಮೆಂದು ನಿಶ್ಚೆ ಹಿ ನಿರ್ವಿಚಾರದಿಂ ನಿರ್ದಾಟಸಿ ಕಳೆದೊಡಾತನಪಮಾನಿತನಾಗಿ 
ಪೋಗಿ ಚಂದ್ರಗುಪ್ತಂಗಾಪ್ತನಪ್ಪುದುಮಾ ಮಲಯಕೇತು ಮಂತ್ರಿಸಹಿತನಾಗಿ ಶತ್ರುಸಂಗ್ರತಿಕಕ್ಕೆ ಬಂದಂ. 
ಅದಲೆಂ ಮೇಘವರ್ಣನುಮಿಂತಪ್ಪ ಮಂತ್ರಿಯನವಜ್ಞೆಗೆಯ್ದುಹೇಕ್ಲೆಯಿಂದಿರೆ ಕೆಟ್ಟಂ. ಅದರ್ಕೊಂದು 
ಸಂದೆಯಂ ಬೇಡ. ನಾವೀ ವಾಯಸಮಂತ್ರಿಯಂ ಕಾವುದೆ ನಯಂ. ಎಂದನೇಕ ಹೇತು ದೃಷ್ಟಾಂತಂಗಳಂ 
ತೋತೆ ನುಡಿದ ದೃಪದಾಕ್ಷನಂ ಕಟಾಕ್ಸಿಸಿ ಪತಿಹಿತಶಿಖಾಮಣಿಯಪ್ಪ ರಕ್ಷಾಕ್ಷನಿಂತೆಂದಂ : 


ಕಳ್ಳನಿಂದಾಗಿ ಬ್ರಾಹ್ಮಣನ ಸಾವು ನಿವಾರಿತವಾಯಿತು ; ರಾಕ್ಷಸನಿಂದಾಗಿ ಗೋವುಗಳೆರಡೂ 
ಉಳಿದವು. ಅದರಿಂದ ವಿರೋಧಿವರ್ಗದಲ್ಲಿ ಎಂಥವರನ್ನಾದರೂ ತನ್ನಲ್ಲಿ ಇಟ್ಟುಕೊಳ್ಳುವುದು 
ನಮಗೆ ಶ್ರೇಷ್ಠಕಾರ್ಯ. ಅಲ್ಲದೆ ಈತನು ಮೇಘವರ್ಣನ ಪ್ರಧಾನನು. ಅವರಿಂದ 
ಅಪಮಾನಿತನಾಗಿ ಬಂದ ಆತನನ್ನು ಕೈಕೊಳ್ಳುವುದೇ ನೀತಿಯೂ ಖ್ಯಾತಿಯೂ ಆಗಿದೆ. 
ಕಮಲಾಸನನ ಕೈಯಿಂದ ಅಮರತ್ವವನ್ನು ಪಡೆದ ಅಮರಸಮಿತಿಯನ್ನು ಕೋಟಲೆಗೊಳಿಸಿದ* 
ಹಿರಣ್ಯಾಕ್ಷನನ್ನು ಪುಂಡರೀಕಾಕ್ಷನು ಕೊಂದು ಆತನ ಅಗ್ರಸುತನಾದ ಪ್ರಹ್ಲಾದನು ತನ್ನ 
ಭಕ್ತನೆಂಬುದರಿಂದಾಗಿ ಅವನನ್ನು ಕಾಪಾಡಿ ಆತನಿಗೆ ವರದನಾದನು. ಅದರಿಂದ ಈ 
ಚಿರಂಜೀವಿಯನ್ನು ಕಾಪಾಡುವುದೇ ಧರ್ಮ. ಅವಲ್ಲದೆ ಮಲಯಕೇತು ಎಂಬ 
ರಾಜತನೂಜನು ಅತಿತೇಜಿಷ್ಠನಾಗಿ ತನ್ನ ಮಂತ್ರಿ ಮುದ್ರಾರಾಕ್ಸಸನಿಗೆ 
ತಥ್ಯಾಭಿಯೋಗವಾದರೂ ಮಿಥ್ಯಾಭಿಯೋಗವೆಂದು ನಿಶ್ಚಯಿಸಿ ನಿರ್ವಿಚಾರದಿಂದ 
ನಿವಾರಿಸಲು ಆತನು ಅಪಮಾನಿತನಾಗಿ ಹೋಗಿ ಚಂದ್ರಗುಪ್ತನಿಗೆ ಆಪ್ತನಾದನು. ಆ 
ಮಲಯಕೇತು ಮಂತ್ರಿಸಹಿತನಾಗಿ ಶತ್ರು ಸಂಗ್ರಹಕ್ಕೆ ಬಂದನು. ಅದರಿಂದ ಮೇಘವರ್ಣನೂ 
ಇಂತಹ ಮಂತ್ರಿಯನ್ನು ಅವಜ್ಞೆ ಮಾಡಿ ಉಪೇಕ್ಷೆಯಿಂದ ಇದ್ದರೆ ಕೆಟ್ಟನು. ಅದರಲ್ಲಿ 
ಒಂದು ಸಂದೇಹ ಬೇಡ. ನಾವು ಈ ವಾಯಸಮಂತ್ರಿಯನ್ನು ಕಾಪಾಡುವುದೇ ನೀತಿ. 
ಹೀಗೆ ಅನೇಕ ದೃಷ್ಟಾಂತಗಳನ್ನು ತೋರಿಸಿ ಹೇಳಿದ ದೃಪದಾಕ್ಷನನ್ನು ಕಟಾಕ್ಟಿಸಿ 


* ಹಿರಣ್ಯಕಶಿಪು ಎಂದಾಗಬೇಕಿತ್ತು. ಹಿರಣ್ಯಾಕ್ಷನನ್ನು ವರಹಾವತಾರಧಾರಿಯಾಗಿ ಕೊಂದನು : 
ಹಿರಣ್ಯಕಶಿಪುವನ್ನು ನೃಸಿಂಹಾವತಾರದಿಂದ ಸೀಳಿದನು. 


ವಿಶ್ವಾಸ ಪ್ರಕರಣಂ ೨೬೯ 
ಶ್ಲೋ! ಉಪಕಾರಾಣಿ ವಾಕ್ಕಾನಿ ಶತ್ರೂಣಾಮುಪಲಕ್ಷಯೇತ್‌ 
ವ್ಯಾಧಾ ಮೃಗವಧಂ ಕರ್ತುಂ ಹೃದ್ಯಂ ಗಾಯಂತಿ ಸುಸ್ವರಂ 11೧೭೫11 


ಟೀ!! ಶತ್ರುಗಳ್ಳುಪಕಾರಮಪ್ಪ ವಾಕ್ಕಂಗಳನೆ ತೋಳುವುದು. ವ್ಯಾಧರ್‌ ಮೃಗವಧೆಯಂ 
ಮಾಡಲೋಸುಗ ಸುಸ್ವರದಲ್ಲಿ ಹಾಡುವರ್‌ ಎಂಬ ನೀತಿಯಿಂ ನೀವೆಲ್ಲಂ ಕಪಟನಾಟಕ 
ಸೊತ್ರಧಾರನುಮಪುಕಾಶ ಹೃದಯನುಂ ಕ್ಷಮಾಧರನುಂ ಅತಿವಿಧಾನನುಂ ಮೇಘವರ್ಣನ ಪ್ರಧಾನನುಮಪ್ಪ 
ಚಿರಂಜೀವಿಯ ಕಪಟಮನಚಿಯದೆ ಮೃದುಮಧುರಾಲಾಪಂಗಳಂ ನಂಬಿ ಕೌಶಿಕಶಿಖಾಮಣಿಯ 
ಪ್ರಾಜರಾಜ್ಯ ಮಹಾಮಹೀರುಹಕ್ಕೆ ದಾವಾಗ್ನಿಗಳಾದಿರದೇಕೆಂದೊಡೆ ಚಿರಂಜೀವಿ ಚಿರಂತನನುಂ 
ಬುದ್ಧಿವಂತನುಂ ಸ್ಥಾಮಿಹಿತನುಮಪ್ಪುದಲೆನೆಂತುಂ ಸ್ಥಾಮಿಗೆ ತಪ್ಪಲಚೆಯಂ. ಮತ್ತಮೀತನಿರ್ದಂದಂ 
ವತ್ಸರಾಜನೆಂಬ ರಾಜಪುತ್ರಂ ಶತ್ರುಸಂಗ್ರಹಕ್ಕೊಳಗಾದೊಡಾತನ ಮಂತ್ರಿ ಯೌಗಂಧರಾಯಣಂ 
ಪತಿಹಿತಾರ್ಥಂ ಯೋಗಾಚಾರನಾಗಿರ್ದಂತೆಯುಂ ಬಂಧುಸಂಬಂಧಮಪ್ಪ ಬದ್ಧವೈರಂ ಕಾರಣಮಾಗಿ 
ದುರ್ಕೋಧನನಂ ಸಾಧಿಸಲೆಂದಾರಾಧಿಸುತ್ತುಂ ಶಕುನಿಯೆಂತಿರ್ದನಂತೆಯುಂ ನಂದಂ ನಿಜನಂದನರಂ 
ಕೊಂದ ಪಗೆಯಂ ಬಗೆಗೊಳಿ ಸಾಧಿಸಲೆಂದು ಸಾಧುವೇಷದಿಂ ಭೇದಸಲಿರ್ದಂತೆಯುಂ ವಾಯಸಮಂತ್ರಿ 
ನಮಗಹಾಯಮಂ ಬಗೆದಂಹಾಯದಿನಿರ್ದೊಡಿದೆಲ್ಲಂ ಸಹಜಮಲ್ವ. ನಿಶ್ಚಯಂ ಕಾಗೆಗಳ್ಗೆ 
ಪಗೆಯಾಗಿರ್ದನೆಂದು ನಂಬಲ್ಹೇಡಮೆಂದು ಪ್ರತಕ್ಷಾನುಮಾನಂಗಳಿಂ ತತ್ತವಿದಂ ನುಡಿವಂತೆ ನುಡಿದ 
ನಿಜಮಹತ್ತರಂಗುತ್ತರಂಗೊಡಲೊಲ್ಲದಿರ್ದರಿಮರ್ದನಂಗೆ ಕ್ಷತ್ರಪ್ರತಿಪತ್ತಿಚಿತ್ತಮನೊತ್ತರಿಸೆ 


ಪತಿಹಿತಶಿಖಾಮಣಿಯಾದ ರಕ್ತಾಕ್ಷನು ಹೀಗೆಂದನು : ಶ್ಲೋ!! ಶತ್ರುಗಳಿಗೆ ಉಪಕಾರವಾದ 
ವಾಕ್ಕಗಳನ್ನೇ ತೋರಬೇಕು. ವ್ಯಾಧರು ಮೃಗವಧೆಯನ್ನು ಮಾಡಲಿಕ್ಕಾಗಿ ಸುಸ್ಪರದಲ್ಲಿ 
ಹಾಡುವರು ಎಂಬ ನೀತಿಯಿದೆ. ನೀವೆಲ್ಲರೂ ಕಪಟನಾಟಕಸೂತ್ರಧಾರನೂ 
ಅಪ್ರಶಾಂತಹೃದಯನೂ ಕ್ಷಮಾಧಾರನೂ ಅತಿವಿಧಾನನೂ ಮೇಘವರ್ಣನ ಪ್ರಧಾನನೂ 
ಆದ ಚಿರಂಜೀವಿಯ ಕಪಟವನ್ನು ಅರಿಯದೆ ಮೃದು ಮಧುರಾಲಾಪಗಳನ್ನು ನಂಬಿ 
ಕೌಶಿಕಶಿಖಾಮಣಿಯ ಪ್ರಾಜ್ಯರಾಜ್ಯಮಹಾ ಮಹೀರುಹಕ್ಕೆ ದಾವಾಗ್ದಿಗಳಾದಿರಿ. 
ಚಿರಂಜೀವಿಯು ಚಿರಂತನನೂ ಬುದ್ಧಿವಂತನೂ ಸ್ವಾಮಿಹಿತನೂ ಆಗಿರುವುದರಿಂದ 
ಏನಾದರೂ ಸ್ವಾಮಿಗೆ ತಪ್ಪಲಾರನು. ಈತನಿರುವ ಹಾಗೆ ವತ್ಸರಾಜನೆಂಬ ರಾಜಪುತ್ರನು 
ಶತ್ರುಸಂಗ್ರಹಕ್ಕೆ ಒಳಗಾದಾಗ ಆತನ ಮಂತ್ರಿ ಯೌಗಂಧರಾಯಣನು ಪತಿಹಿತಕ್ಕಾಗಿ 
ಯೋಗಾಚಾರನಾಗಿದ್ದಂತೆಯೂ ಬಂಧು ಸಂಬಂಧವಾದ ಬದ್ಧವೈರದ ಕಾರಣದಿಂದ 
ದುರ್ಯೋಧನನನ್ನು ಸಾಧಿಸಬೇಕೆಂದು ಆರಾಧಿಸುತ್ತ ಶಕುನಿ ಹೇಗಿದ್ದನೋ ಹಾಗೆಯೂ 
ನಂದನು ನಿಜನಂದನರನ್ನು ಕೊಂದ ಹಗೆಯನ್ನು ಮನಸ್ಸಿನಲ್ಲೇ ಸಾಧಿಸುವೆನು ಎಂದು 
ಸಾಧುವೇಷದಿಂದ ಭೇದಿಸಲಿದ್ದಂತೆಯೂ ವಾಯಸಮಂತ್ರಿಯೂ ನಮಗೆ ಅಪಾಯಕರನು 
ಎಂಬುದನ್ನು ತಿಳಿದು ಉಪಾಯದಿಂದಿದ್ದರೆ ಇವೆಲ್ಲ ಸಹಜವಲ್ಲ. ನಿಶ್ಚಯವಾಗಿಯೂ 
ಕಾಗೆಗಳಿಗೆ ಹಗೆಯಾಗಿದ್ದನೆಂದು ನಂಬಬೇಡ ಎಂದು ಪ್ರತ್ಯಕ್ಷಾನುಮಾನಗಳಿಂದ ತತ್ತ್ವವಿದನು 
ನುಡಿಯುವಂತೆ ನುಡಿದ ನಿಜಮಹತ್ತರನಿಗೆ ಉತ್ತರಗೊಡದಿದ್ದ ಅರಿಮರ್ದನನಿಗೆ 


೨೭೦ ಕರ್ಣಾಟಕ ಪಂಚತಂತ್ರಂ 
ಶರಣಾಗತರಕ್ಷಣಮೇ 
ನರಪಂಗೆ ವಿಶೇಷಲಕ್ಷಣಂ ನಿಶ್ಚಯಮೆಂ 
ದರಿಮರ್ದನನಂತಾಗಳ್‌ 
ಚಿರಂಜೀವಿಯನೆತ್ರಿಮೆಂದು ತೊಟ್ಟನೆ ನುಡಿದಂ ೩೪೩ 
ಅಂತು ನುಡಿದಾ ಕೌಶಿಕಾಧೀಶ್ವರನ ಮಾತಂ ಕೇಳ್ದು ರಕ್ಷಾಕ್ಷನಿಂತೆಂದಂ : ದೇವಾ! 
ನೀವಿಂತೀ ರಾಜಸವೃತ್ತಿಯಿಂದೀ ಚಿರಂಜೀವಿಯನೆತ್ತಿದಿರಪ್ಪೊಡೆ 
ಶ್ಲೋ! ಶ್ರೂಯತೇ ಹಿ ಮೃತಂ ಸಿಂಹಂ ಘಾತಯಿತ್ತಾ ತದಸ್ಥಿಭಿಃ 
ಕಾರಯಿತ್ತಾ ಚ ಸಪ್ರಾಣಂ ತೇನ ತುಂಗಭುಜೋ ಹತಃ ॥॥೧೭೬॥! 
ಟೀ!। ಸತ್ತ ಸಿಂಹದ ಅಸ್ಥಿಗಳೊಂದುಗೂಡಿ ಆಕಾರಮಂ ಮಾಡಿ ಪ್ರಾಣಮಂ ಬರಿಸಿ ಆ 
ಸಿಂಹದಿಂ ತುಂಗಭುಜನೆಂಬರಸು ಕೊಲಲ್ಲಟ್ಟಂ ಎಂಬ ಕಥೆಯಂತಕ್ಕುಮೆನೆ ಕೌಶಿಕಾಧೀಶ್ವರನದೆಂತೆನೆ 
ಮಂತ್ರಿಚೂಡಾಮಣಿಯಪ್ಪ ರಕ್ಷಾಕ್ಷನಿಂತೆಂದಂ : 
೮. ತುಂಗಭುಜನ ಕಥೆ 


ಅಂ. ;ಜಬಾಣಕಲ್ಲಗಣಿಕಾಗಣದಿಂ ವಿಟಕೋಟಯಿಂ ನಮೋ 
ತ್ಹುಂಗಶಿವಾಲಯಪುಕರದಿಂ ವರವಾಪಿಗಳಿಂ ಬೃಹತ್ತಟಾ 
ಕಂಗಳಿನಿಕ್ಷು ಚೂತವನರಾಜಿಗಳಿಂದೆಸೆದಿರ್ಹ ರಮ್ಯಗೇ 
ಹಂಗಳಿನಂಗದೇಶದ ಬೆಡಂಗು ಮನಂಗೊಳಿಕುಂ ಜನಂಗಳಂ ೩೪೪ 
ಅಂತಪ್ಪಂಗದೇಶದೊಳ್‌ ತುಂಗಭುಜನೆಂಬರಸನಿರ್ಪಂ. ಆತನಲ್ಲಿಗೆ ಯೋಗಸಿದ್ಧ ತಂತ್ರಸಿದ್ಧ 
ಮಂತಸಿದ್ಧರೆಂಬ ಮೂವರ್‌ ಸಿದ್ಧರ್‌ ಬಂದು ಚೋದ್ಯಮಪ್ಪ ವಿದೈಗಳಂ ಬಲ್ಗೆವೆಂದೊಡರಸಂ ನೀಂ ' 


ಕ್ಷತ್ರಪ್ರತಿಪತ್ತಿಚಿತ್ತವನ್ನು ಒತ್ತರಿಸಲು, ೩೪೩. ಶರಣಾಗತರಕ್ಷಣೆಯೇ ನರಪತಿಗೆ ವಿಶೇಷ 
ಲಕ್ಷಣ, ಇದು ನಿಶ್ಚಯ ಎಂದು ಅರಿಮರ್ದನನು ಚಿರಂಜೀವಿಯನ್ನು ಎತ್ತಿ ಎಂದು ಕೂಡಲೇ 
ಆಜ್ಞಾಪಿಸಿದನು. ವ॥। ಹಾಗೆ ನುಡಿದ ಆ ಕೌಶಿಕಾಧೀಶ್ವರನ ಮಾತನ್ನು ಕೇಳಿ ರಕ್ತಾಕ್ಷನು 
ಹೀಗೆಂದನು : ದೇವಾ! ನೀವು ಹೀಗೆ ಈ ರಾಜಸವೃತ್ತಿಯಿಂದ ಈ ಚಿರಂಜೀವಿಯನ್ನು 
ಎತ್ತಿದಿರಾದರೆ, ಶ್ಲೋ॥! ಸತ್ತ ಸಿಂಹದ ಅಸ್ಥಿಗಳನ್ನು ಒಂದುಗೂಡಿಸಿ ಆಕಾರವನ್ನು ಕೊಟ್ಟು 
ಪ್ರಾಣ ತುಂಬಿ ಆ ಸಿಂಹದಿಂದ ತುಂಗಭುಜನೆಂಬ ಅರಸು ಸತ್ತುಹೋದನು ಎಂಬ 
ಕಥೆಯಂತಾದೀತು. ಕೌಶಿಕಾಧೀಶ್ವರನು ಅದೇನು ಎಂದು ವಿಚಾರಿಸಲು ಮಂತ್ರಿಜೂಡಾಮಣಿ 
ಯಾದ ರಕ್ತಾಕ್ಷನು ಹೀಗೆಂದನು : ೩೪೪. ಕಾಮನ ಬಾಣಗಳಂತಿರುವ ಗಣಿಕೆಯರಿಂದಲೂ 
ವಿಟಕೋಟಿಯಿಂದಲೂ ಹೊಸದಾದ ಎತ್ತರವಾದ ಶಿವಾಲಯಗಳಿಂದಲೂ ಶ್ರೇಷ್ಠವಾದ 
ಬಾವಿಗಳಿಂದಲೂ ದೊಡ್ಡ ಸರೋವರಗಳಿಂದಲೂ ಕಬ್ಬು ಮಾವುಗಳ ತೋಟಗಳಿಂದಲೂ 
ಸುಂದರವಾದ ಮನೆಗಳಿಂದಲೂ ಅಂಗದೇಶದ ವೈಭವವು ಜನರ ಮನಸ್ಸನ್ನು 
ಆಕರ್ಷಿಸುತ್ತಿತ್ತು. ವ।! ಹಾಗಿದ್ದ ಅಂಗದೇಶದಲ್ಲಿ ತುಂಗಭುಜನೆಂಬ ಅರಸನಿದ್ದನು. 
ಅರಸನಲ್ಲಿಗೆ ಯೋಗಸಿದ್ಧ ತಂತ್ರಸಿದ್ಧ ಮಂತ್ರಸಿದ್ಧರೆಂಬ ಮೂವರು ಸಿದ್ಧರು ಬಂದು 
ಚೋದ್ಯಕರವಾದ ವಿದ್ಯೆಗಳನ್ನು ನಾವು ಬಲ್ಲೆವು ಎನ್ನಲು ಅರಸನು ನೀವು ಬಲ್ಲ ವಿದ್ಯೆಗಳು 


ವಿಶ್ವಾಸ ಪ್ರಕರಣಂ ೨೭೧ 
ಬಲ್ಲ ವಿದೈೆಗಳಾವುವೆನೆ ಯೋಗಸಿದ್ಧನೆಂದಂ : ಎನಿತು ಕಾಲದಸ್ಕಿಸಮೂಹಂಗಳಿರ್ದೊಡಂ ಇವಿಂತಪ್ಪ 
ಪ್ರಾಣಿಗಳ ಶಲ್ಕವೆಂದು ಸಹದೇವನಂತೆ ಪೇಟಲ್‌ ಬಲ್ಲೆನೆಂಬುದುಂ ತಂತ್ರಸಿದ್ಧನೆಂದಂ : ಆನೀತಂ 
ತೋಳಿದ ಸ್ಥಿತಿಗಳನಾ ಪ್ರಾಣಿಯ ಪೂರ್ಡರೂಹಮಂ ಪೋಲೆ ವಿಶ್ವಕರ್ಮನಂತೆ ನಿರ್ಮಿಸಲ್‌ ಬಲ್ಜೆನೆಂಬುದಂ 
ಮಂತ್ರಸಿದ್ಧಂ ಆನೀ ಸಾಧಕಂ ಸಲಕ್ಷಣಮಾಗಿ ಮಾಡಿದ ಶಲ್ಮಾವಯವಕ್ಕೆ ದೇವನಂತೆ ಜೀವಮಂ 
ಪಡೆದುಮದರ್ಕೆ ಸತ್ತಮುಂ ದೃಢತ್ವಮುಮಪುಂತೆ ಮಾಡಿ ತೋಜಲ್‌ ಬಲ್ಲೆನೆಂದು 
ಬಿನ್ನಪಂಗೆಯ್ದೊಡರಸನವರಂ ಮನ್ನಿಸಿ ಬಚೆಕೊರ್ವ ವ್ಯಾಧಾಧಿಪನಂ ಬರಿಸಿ ಪಲಕಾಲದ 
ಶಲ್ಕಂಗಳನೆಲ್ಹಿಯಾದೊಡಂ ಕೊಂಡು ಬಾ ಪೋಗೆಂದೊಡಾ ಕಿರಾತಕಂ ಪೋಗಿ ತನ್ನ ಹಳ್ಳಿಯ 
ಸಮೀಷದೊಳ್‌ ಪುರಾಣಕೂಪದೊಳಿರ್ದಸ್ಥಿಯನಾಯ್ಡು ತಂದೊಪ್ಪಿಸಲೊಡಮರಸನಾ ಸಿದ್ಧರಂ ಬರಿಸಿ 
ತೋಜುವುದುಮವರೊಳ್‌ ಯೋಗಸಿದ್ಧನಿದು ಮಹಾಬಲವಂತನಪ್ಪ ಸಿಂಹದಸ್ಸಿಗಳೆಂದು 
ಪೇಟ್ವುದುಮರಸಂ ತಂತ್ರಸಿದ್ದನ ಮೊಗಮಂ ನೋಡಿ ನೀನಿದಂ ಸಿಂಹದಾಕೃತಿಯಂ 
ಮಾಡೆಂಬುದುಮಾತನಂತೆಗೆಯ್ವೆನೆಂದವಂ ಕೊಂಡುಪೋಗಿ ಕಂಡವರ್‌ ಭಯಂಗೊಂಡೋಡುವಂತೆ 
ಭಯಂಕರಾಕಾರಮಪ್ಪ ಸಿಂಹಮಂ ಮಾಡಿ ನೋಡಲ್‌ ಬನ್ನಿಮೆಂದರಸನಂ ಕರೆವುದುಂ ಸಮಸ್ತ 
ಪರಿವಾರಂಬೆರಸು ಪೋಗಿ ನೀಡುಂ ಭಾವಿಸಿ ನೋಡಿ ಚೋಡದೆಂಬಟ್ಟು ಬಲೆಕ್ಕೆ ಮಂತ್ರಸಿದ್ದನಂ 
ಕರೆದು ನೀನಿದಂ ಸಜೀವಂಗೆಯ್ಕೆಂಬುದುಮಾ ನೃಷನ ಮಂತ್ರಿಗಳೊಳೊರ್ವಂ ಬಿನ್ನಪಮೆಂದಿಂತೆ”ದಂ: 
ದೇವಾ! ನೀವೀ ಸಿದ್ದರ ವಿದ್ಯೆಯ ಮೈಮೆಯಂ ನೋಡಲಿನಿತಂ ಮಾಡಿದಿರ್‌. ಇವರಿರ್ವರ ವಿದೈೆಯೆಂತು 


ಯಾವುವು ಎನ್ನಲು ಯೋಗಸಿದ್ಧನು ಹೀಗೆಂದನು : ಎಷ್ಟು ಕಾಲದ ಅಸ್ಥಿ ಸಮೂಹಗಳಿದ್ದರೂ 
ಇವು ಇಂತಹ ಪ್ರಾಣಿಯ ಮೂಳೆ ಎಂದು ಸಹದೇವನಂತೆ ಹೇಳಲು ಸಮರ್ಥ ಎನ್ನಲು 
ತಂತ್ರಸಿದ್ದನು ಹೀಗೆಂದನು: ನಾನು, ಈತನು ಹೇಳಿದ ಅಸ್ಥಿಗಳಿಂದ ಆ ಪ್ರಾಣಿಯ 
ಪೂರ್ವರೂಪವನ್ನು ಹೋಲುವಂತೆ ವಿಶ್ವಕರ್ಮನಂತೆ ದೇಹವನ್ನು ನಿರ್ಮಿಸಬಲ್ಲೆ ಎನ್ನಲು 
ಮಂತ್ರಸಿದ್ಧನು ಹೀಗೆಂದನು : ನಾನು ಈ ಸಾಧಕನು ಸಲಕ್ಷಣವಾಗಿ ಮಾಡಿದ ಅವಯವಕ್ಕೆ 
ದೇವನಂತೆ ಜೀವವನ್ನು ಕೊಟ್ಟು ಅದಕ್ಕೆ ಸತ್ತ್ವವನ್ನೂ ದೃಢತ್ತವನ್ನೂ ಕೊಟ್ಟು ತೋರಿಸಬಲ್ಲೆ 
ಎಂದು ಬಿನ್ನವಿಸಲು ಅರಸನು ಅವರನ್ನು ಮನ್ನಿಸಿ ಬೇರೊಬ್ಬ ವ್ಯಾಧಾಧಿಪನನ್ನು ಕರೆಸಿ 
ಹಲವು ಕಾಲದ ಹಿಂದಿನ ಮೂಳೆಗಳನ್ನು ಎಲ್ಲಿಂದಾದರೂ ಕೊಂಡು ಬಾ, ಹೋಗು 
ಎನ್ನಲು ಆ ಕಿರಾತನು ಹೋಗಿ ತನ್ನ ಹಳ್ಳಿಯ ಸಮೀಪದ ಪುರಾಣ ಕೂಪದಲ್ಲಿದ್ದ ಅಸ್ಥಿಗಳನ್ನು 
ಆರಿಸಿ ತಂದೊಪ್ಪಿಸಿದನು. ಅರಸನು ಆ ಸಿದ್ಧರನ್ನು ಕರೆಸಿ ತೋರಿಸಲು ಅವರಲ್ಲಿ 
ಯೋಗಸಿದ್ಧನು ಇದು ಮಹಾಬಲಶಾಲಿಯಾದ ಸಿಂಹದ ಅಸ್ಥಿಗಳೆಂದು ಹೇಳಲು ಅರಸನು 
ತಂತ್ರಸಿದ್ದನ ಮುಖವನ್ನು ನೋಡಿ ನೀನಿದನ್ನು ಸಿಂಹದಾಕೃತಿಯನ್ನಾಗಿ ಮಾಡು ಎನ್ನಲು 
ಅವನು ಹಾಗೆಯೇ ಆಗಲೆಂದು ಅವುಗಳನ್ನು ಕೊಂಡುಹೋಗಿ ಕಂಡವರು ಭಯಗೊಂಡು 
ಓಡುವಂತೆ ಭಯಂಕರ ಆಕಾರವಾದ ಸಿಂಹವನ್ನು ಮಾಡಿ ನೋಡಲು ಬನ್ನಿ ಎಂದು 
ಅರಸನನ್ನು ಕರೆದನು. ಅರಸನು ಸಮಸ್ತಪರಿವಾರ ಸಮೇತನಾಗಿ ಹೋಗಿ 
ದೀರ್ಥಕಾಲದವರೆಗೆ ನೋಡಿ ಆಶ್ಚರ್ಯಪಟ್ಟು ಬಳಿಕ ಮಂತ್ರಸಿದ್ಧನನ್ನು ಕರೆದು ನೀನು 
ಇದನ್ನು ಸಜೀವಗೊಳಿಸು ಎನ್ನಲು ಆ ರಾಜನ ಮಂತ್ರಿಗಳಲ್ಲೊಬ್ಬನು ಬಿನ್ನಹ 
ಮಾಡಿಕೊಂಡನು ; ದೇವಾ ! ನೀವು ಈ ಸಿದ್ಧರ ವಿದ್ಯೆಯ ಮಹಿಮೆಯನ್ನು ನೋಡಲು 








೨೭೨ ಕರ್ಣಾಟ! ಪಂಚತಂತ್ರಂ 
ಸತ್ಯವಾದುದಂತೆ ಮಂತ್ರಸಿದ್ಧನ ವಿದ್ಧಂ ಸತ್ಯಮಪ್ಪುದಅಕೊಳ್‌ ಸಂದೆಯಮಿಲ್ಲದೆಂದೀ ಸಿಂಹಮಂ 
ಪ್ರಾಣಮಂ ಪಡೆಯಿಸಿ ನೋಲ್ಲ ವಿನೋದಮೆಂತುಂ ಬೇಡೆಂಬುದುಮರಸನೀ ಚೋದ್ಕಮಂ 
ನೋಟ್ಪಮುಸಿರದಿರಿಮೆನೆ ಮತ್ತೊರ್ವ ಮಂತ್ರಿಯಿಂತೆಂದಂ : ದೇವಾ! ನೀವಿಂತು ಅಸದಾಗ್ರಹಿಗಳಾಗಿ 
ಬೆಸಸಿದಿರ್‌, ಪಿರಿಯ ಮಂತ್ರಿ ಹೇಲ್ಬಂತೆ 
ಸಿಂಗಂ ಗಡ ! ಮತ್ತದು ತಂ- 
ತ್ರಂಗಳೊಳಂ ದಿವ್ಯಮಪ್ಪ ಮಂತ್ರಂಗಳೊಳೆಂ 
ತಾಂ ಗಡ ! ಸೆಂಭೂತಂ ಗಡಿ- 
ದೇಂ ಗಡ ನಮಲವೆ ಬಟೆಕೆ ನಿಲಲುಂ ಗೆಲಲುಂ ೩೪೫ 
ಅದಳಿನೆತ್ತುವುದು ಮಂತ್ರಮಲ್ಪ ಇಂತಪ್ಪೆಡೆಗೊಂದು ಕಥೆಯುಂಟೆನೆ ಅರಸನದೆಂತೆನೆ ಮಂತ್ರಿ 
ಪೇಟ್ಗುಂ : 
೯. ಸತ್ತ ಪುಲಿಯನೆತ್ತಿದ ಗಾರುಡಿಗನ ಕಥೆ 
ಮುನ್ನಮೊರ್ವ ನಿರ್ಬುದ್ಧಿ ಗಾರುಡಿಗಂ ಗಾರುಡಮಂ ಕಲ್ತು ವಿದ್ಯಾಪುತ್ಯಯಮಂ ನೋಡಲೆಂದು 
ಸರ್ಪದಪ್ಪನನಅಸುತ್ತುಂ ಬರ್ಹಾತಂ ಅಡವಿಯೊಳೊಂದು ಪೊದಳಸೊಳ್‌ ಪುಲಿಯಂ ಹಾವು ಕೊಂಡು 
ಪ್ರಾಣವಿಯೋಗಮಾಗಲಿರ್ದುದಂ ಕಂಡು ಸರ್ಪದಷ್ಟನೆಂದಚೆದೀ ಪ್ರಾಣಿಯಂ ಸಾಯಲೀಯೆನೆತ್ತಿದ. 
ಪೆನೆಂದೊಡೊಡನೆಯವರ್‌ ಸತ್ತ ಪುಲಿಯನೆತ್ತುವುದಾವ ಬುದ್ಧಿ ಬೇಡೆಂಬುದಂ 
ಮಾಣದಾತನೆತ್ತುವುದುಮಾ ಪುಲಿ ಮುಂದಿರ್ದ ಗಾರುಡಿಗನಂ ತಿಂದುದು. 


ಅದಜಿಂದಿದರ್ಕೆ ಪ್ರಾಣಮಂ ಪಡೆಯಲ್ವೇಯ್ಯಿಮೆಂಬುದೊಂದಾಗ್ರಹಮಂ ದೇವರ್‌ ಮಾಣ್ಯುದೆನೆ 
ತುಂಗಭುಜನತಿಪ್ರಸಂಗದೊಳೇನುಮನುಸಿರದಿರಿಮೆಂದು ಮತ್ತಮಿಂತೆಂದಂ : 


ಇಷ್ಟನ್ನು ಮಾಡಿದಿರಿ. ಇವರಿಬ್ಬರ ವಿದ್ಯೆ ಹೇಗೆ ಸತ್ಯವಾಯಿತೋ ಹಾಗೆ ಮಂತ್ರಸಿದ್ಧನ 
ವಿದ್ಯೆಯೂ ಸತ್ಯವಾಗುವುದರಲ್ಲಿ ಸಂದೇಹವಿಲ್ಲ. ಅದರಿಂದ ಈ ಸಿಂಹಕ್ಕೆ ಪ್ರಾಣ ಬರಿಸಿ 
ನೋಡುವ ವಿನೋದ ತರವಲ್ಲ. ಅರಸನು ಈ ಆಶ್ಚರ್ಯವನ್ನು ನೋಡೋಣ ಸುಮಿರಿ 
ಎನ್ನಲು ಮತ್ತೊಬ್ಬ ಮಂತ್ರಿಯು ಹೀಗೆಂದನು: ದೇವಾ ! ನೀವು ಹೀಗೆ ಅಸದಾಗ್ರಹಿಗಳಾಗಿ 
ಹೇಳಿದಿರಿ ; ಹಿರಿಯ ಮಂತ್ರಿ ಹೇಳಿದಂತೆ ೩೪೫. ಸಿಂಹವಲ್ಲವೆ, ಅದು ತಂತ್ರಮಂತ್ರಗಳಿಂದ 
ದಿವ್ಯ ಸಂಭೂತವಾದುದಲ್ಲವೇ; ಅದರ ಮುಂದೆ ನಿಲ್ಲಲೂ, ಅದನ್ನು ಗೆಲ್ಲಲೂ ನಮ್ಮಿಂದ 
ಸಾಧ್ಯವೇ ; ವ॥। ಅದರಿಂದ ಅದಕ್ಕೆ ಜೀವ ಬರಿಸುವುದು ಯೋಗ್ಯವಲ್ಲ; ಈ ಸಂದರ್ಭಕ್ಕೆ 
ಒಂದು ಕಥೆಯುಂಟು. ಅರಸನು ಅದೇನೆಂದು ಕೇಳಲು ಮಂತ್ರಿ ಹೇಳುವನು : ಹಿಂದೆ 
ಒಬ್ಬ ಬುದ್ಧಿಹೀನ ಗಾರುಡಿಗನು ಗಾರುಡವನ್ನು ಕಲಿತು ವಿದ್ಯಾಪ್ರತ್ಯಯವನ್ನು ನೋಡಲೆಂದು 
ಸರ್ಪದಷ್ಟನನ್ನು ಅರಸುತ್ತ ಬರುತ್ತ ಅಡವಿಯಲ್ಲಿ ಒಂದು ಪೊದೆಯಲ್ಲಿ ಹುಲಿಯನ್ನು 
ಹಾವು ಕಚ್ಚಿ ಸತ್ತುಹೋಗಲಿದ್ದುದನ್ನು ಕಂಡು ಸರ್ಪದಷ್ಟನೆಂದು ತಿಳಿದು ಈ ಪ್ರಾಣಿಯನ್ನು 
ಸಾಯಲು ಬಿಡುವುದಿಲ್ಲ ; ಬದುಕಿಸುವೆನು ಎನ್ನಲು ಅವರು ಸತ್ತ ಹುಲಿಯನ್ನು 
ಬದುಕಿಸುವುದು ಯಾವ ಬುದ್ಧಿ ಬೇಡ ಎನ್ನಲು ಕೇಳದೆ ಆತನು ಅದನ್ನು ಬದುಕಿಸಲು 
ಆ ಹುಲಿ ಮುಂದೆ ಇದ್ದ ಗಾರುಡಿಗನನ್ನು ತಿಂದಿತು. ಆದರಿಂದ ಇದಕ್ಕೆ ಪ್ರಾಣವನ್ನು 
ತುಂಬಬೇಕು ಎಂಬ ಒಂದು ಆಗ್ರಹವನ್ನು ಪ್ರಭುಗಳು ಬಿಡಬೇಕು ಎನ್ನಲು ತುಂಗಭುಜನು 


ವಿಶ್ವಾಸ ಪ್ರಕರಣಂ ೨೭೩ 
ಪೊಂಗುವುದು ಗಡತಿಕೋಪದೆ 
ಕೆಂಗೋಲೊೊಳ್ಳುದು ಗಡಿಂದ್ರಜಾಲದ ಸಿಂಗಂ 
ತಾಂ ಗಡ ! ಪರಿಗುಂ ಗಡ ! ಪಾ- 
ಯ್ಸುಂ ಗಡ ! ತಿಂಗು ಗಡಮಾದೊಡೇಂ ನೋಲಕಿವಿದಂ ೩೪೬ 
ಎಂದೆಂತಾನುಂ ಮಂತ್ರಿಗಳ ಮಾತಂ ಕೈಕೊಳ್ಳದೆ ಮಂತ್ರಸಿದ್ಧನಂ ಕರೆದು ಬೇಗಮಿದಅ 
ಪ್ರಾಣಮಂ ಪಡೆಯಿಮೆನಲಾತನಂತೆಗೆಯ್ದೆನೆಂದು ಮತ್ತಮಿಂತೆಂದಂ : ದೇವಾ ! ನೀವೀ ಸಿಂಹ 
ಮನಿಂದ್ರಜಾಲದ ಸಿಂಹಮೆಂದಪಹಾಸ್ಕಂಗೆಯ್ಯಲ್ವೇಡೆಂತಕ್ಕುಮೆಂದಜೆಯಲ್‌ ಬಾರದಾಂ ಮಂತ್ರಿಸುವನ್ನಂ 
ತಂತ್ರಮಂ ಬರಿಸಿ ಸನ್ನದ್ಧರಾಗಿರಿಮೆನಲರಸನಂತೆಗೆಯ್ದೆನೆಂದು ಮದಾಂಧಸಿಂಧುರಮನೇಜೆ 
ಚತುರಂಗಬಲಮನೊಂದು ಮಾಡಿಕೊಂಡು ನಿಂದಂ. ಅನ್ನೆಗಮಾ ಸಿದ್ಧಂ ಸಿಂಗಕ್ಕೆ ಪ್ರಾಣಮಂ 
ಪಡೆವುದುಂ ಮಹಾಪ್ರಳಯಕಾಲಾಂಭೋದನಿನದದಿಂ ಗಜಆೆ ಗರ್ಜಿಸಿ ಮಾಣದೆಣ್ಣೆಸೆಯುಮಂ 
ನೋಡಿ ತುಂಗಭುಜನೇಟೆದುತ್ತುಂಗ ಮತ್ತಮಾತಗಮಂ ಕಂಡು ಕೆಂಗೋಲ್ಗೊಂಡು, 
ತುಂಗಭುಜಂಬೆರಸವನ ಮ- 
ತಂಗಜಮುಮನಾಂತು ನಿಂದ ಚತುರಂಗಮುಮಂ. 
ಸಿಂಗಂ ಕೊಂದುದು ದುರ್ಮಂ- 
ತ್ರಂಗಳನೆಸಗಿದೊಡೆ ಕಿಡದನಾವನುಮೊಳನೇ ೩೪೭ 
ಅದಚಿಂದೀ ಚಿರಂಜೀವಿ ಶತವೃದ್ಧನುಂ ಶಸ್ತ್ರಹತನುಮೆಂದು ಬಗೆಯದೆ ಈತನನೆತ್ತಿ 
ಕೊಂಡೊಯ್ದು ನಮೊಲಗಿಟ್ಟುಕೊಂಡೊಡಿಂತಪ್ಪನರ್ಥಮಕ್ಕುಮೆಂದು ನುಡಿದ ಮಂತ್ರಿಮುಖ್ಯನ ಮಾತಂ 
ಕೇಳ್ದರಿಮರ್ದನನಿಂತೆಂದಂ : ನಿನ್ನ ಪೇಟ್ಡ ಮಾತಂ ಪೊಲ್ಲದೆನಲ್‌ಬಾರದು. ಅರಸುಗೆಯ್ದಾತಂ, 


ಅತಿಪ್ರಸಂಗದಲ್ಲಿ ಏನನ್ನೂ ಹೇಳಬೇಡಿರಿ ಎಂದು ಹೀಗೆಂದನು : ೩೪೬. ಬಾಣಗಳು 
ಕೋಪ ಮಾತ್ರದಿಂದ ಹೋಗುವುವಲ್ಲವೇ ! ಇಂದ್ರಜಾಲದ ಸಿಂಹವು ಹರಿದು 
ಹಾಯುವುದಲ್ಲವೇ ; ತಿನ್ನುವುದಲ್ಲವೇ ; ಇದನ್ನು ನೋಡೋಣ ಎಂದು ಏನು ಮಾಡಿದರೂ 
ಮಂತ್ರಿಗಳ ಮಾತನ್ನು ತೆಗೆದುಕೊಳ್ಳದೆ ಮಂತ್ರಸಿದ್ಧನನ್ನು ಕರೆದು ಬೇಗನೆ ಇದಕ್ಕೆ ಪ್ರಾಣವನ್ನು 
ಬರಿಸು ಎನ್ನಲು ಆತನು ಹಾಗೆಯೇ ಆಗಲೆಂದು ಹೀಗೆಂದನು : ದೇವಾ ! ನೀವು ಈ 
ಸಿಂಹವನ್ನು ಇಂದ್ರಜಾಲದ ಸಿಂಹವೆಂದು ಅಪಹಾಸ್ಯ ಮಾಡಬೇಡಿರಿ ; ಏನಾಗುವುದೆಂದು 
ಹೇಳಲಾಗದು ; ನಾನು ಮಂತ್ರಿಸುವಷ್ಟರಲ್ಲಿ ತಂತ್ರಗಳನ್ನು ತರಿಸಿ ಸನ್ನದ್ಧರಾಗಿರಿ ಎನ್ನಲು 
ಅರಸನು ಹಾಗೆಯೇ ಆಗಲಿ ಎಂದು ಮದಾಂಧಗಂಧಸಿಂಧುರವನ್ನೇರಿ ಚತುರಂಗಬಲವನ್ನು 
ಕೂಡಿಕೊಂಡು ನಿಂತನು. ಅಷ್ಟರಲ್ಲಿ ಆ ಸಿದ್ಧನು ಸಿಂಹಕ್ಕೆ ಪ್ರಾಣವನ್ನು ಬರಿಸಲು ಅದು 
ಮಹಾಪ್ರಳಯಕಾಲಾಂಭೋದನಿನಾದದಿಂದ ಗದರಿಸಿ ಗರ್ಜಿಸಿ ಎಂಟು ದಿಕ್ಕುಗಳನ್ನೂ 
ನೋಡಿ ತುಂಗಭುಜನು ಏರಿದ ಉತ್ತುಂಗ ಮತ್ತ ಮಾತಂಗವನ್ನು ಕಂಡು ಬಾಣವನ್ನು 
ತಪ್ಪಿಸಿ ೩೪೭. ತುಂಗಭುಜನು ಸಹಿತ ಅವನ ಮತಂಗಜವನ್ನೂ ಪ್ರತಿಭಟಿಸಿ ನಿಂತ 
ಚತುರಂಗಬಲವನ್ನು ಸಿಂಹವು ಕೊಂದಿತು. ದುರ್ಮಂತ್ರಗಳನ್ನು ಮಾಡಿದರೆ ಕೆಡದವರು 
ಯಾರಾದರೂ ಇರುವರೇ ಅದರಿಂದ ಈ ಚಿರಂಜೀವಿ ಶತವೃದ್ಧನೂ ಶಸ್ತ್ರಹತನೂ ಎಂದು 
ಬಗೆಯದೆ ಈತನನ್ನು ಎತ್ತಿಕೊಂಡು ಒಯ್ದು ನಮ್ಮೊಡನೆ ಇಟ್ಟುಕೊಂಡಲ್ಲಿ ಇಂತಹ 
ಅನರ್ಥವಾಗುವುದು ಎಂದು ಹೇಳಿದ ಮುಖ್ಯಮಂತ್ರಿಯ ಮಾತನ್ನು ಕೇಳಿ ಅರಿಮರ್ದನನು 


೨೭೪ ಕರ್ಣಾಟಕ ಪಂಚತಂತ್ರಂ 
ಶರಣೆನೆ ಕಾವುದು ಬೇಡಿದೊ- 
ಡರದೀವುದು ತೊಡರೆ ಸೆಡೆಯದಿತೆವುದು ಪುಸಿಯೊಳ್‌ 
ಪೊರೆಯದೆ ನಡೆವುದುದದಲ್ಲದೊ- 
ಡರಸು ಕಡಲ್ವೆರಸು ಪೊಡವಿಗರಸಾದಪನೆ ೩೪೮ 
ಆದಲೆಂದಿವಂ ನಮಗೆ ಶರಣಾಗತಣೆಂದು ಹೋಗದೆ ನಿಂದನದಲೆಂದೆಂತುಂ ಕಾಯಲ್ವೇಟ್ಟು 
ದಿನ್ನೀಮುಸಿರದಿರಿಮೆಂದ ಕೌಶಿಕಾಧೀಶ್ಚರನ ಮಾತೆಲ್ಲಮಂ ಕೇಳ್ದು ಚಿರಂಜೀವಿಯಿಂತೆಂದಂ : 
ಗುಣನಿಧಿ ದೇವ ಕೌಶಿಕಶಿಖಾಮಣಿ ಬುದ್ಧಿವಿಹೀನ ನಿನ್ನನೆಂ 
ಪ್ರಣಗಣವೇದನಾವಿಕಳನೆಂ ಶತವೃದ್ಧನೆನೆನ್ನನುಯ್ದೊಡೇ- 
ನಣಿಯರವಿಷ್ಟಮಪ್ಪುದೆನೆ ನೀಂ ಕರುಣಂಬೆಸಸಿತ್ತೊಡಿತ್ತೊಡಾ 
ಕ್ಷಣದೊಳೆ ತೋಖುವೆಂ ಸಲೆ ಮದೀಯ ಮನೋಗತಮಪ್ಪ ಕಾರ್ಯಮಂ ೩೪೯ 
ಎಂದೊಡರಿಮರ್ದನನಿಂತೆಂದಂ : 
ನಿನಗಾವುದಿಷ್ಟಮದನಿ- 
ತೆನಮೋಘಂ ಬೇಡಿಕೊಳ್ಳುದೆನಲೊಡಮಾ ಕಾ- 
ಕನಿಕಾಯ ನಾಯಕಾಮಾ- 
ತೃನಿಕರಮುಖ್ಯಂ ಹಸಾದಮೆಂದಿಂತೆಂದಂ ೩೫೦ 


ದೇವಾ! ನಿನ್ನ ಸತತ್ಯಾಗಪರಾಕ್ರಮಾದಿಗುಣವರ್ಣನಂಗೆಯ್ಕೆ ಮೇಘವರ್ಣನೆನಗಿನಿತವತೆಯಂ 
ಮಾಡಿದನೀ ಪರಾಭವಮನಗ್ಗಿಪ್ರವೇಶಂಗೆಯ್ದು ನೀಗಿ ಪತತ್ರಿಗೋತ್ರಾಧಿಪನಪ್ಪ ಭವದೀಯ ವಂಶದೊಳ್‌ 
ಪುಟ್ಟ, 
ಹೀಗೆಂದನು : ನೀನು ಹೇಳಿದ ಮಾತು ತಪ್ಪು ಎಂದು ಹೇಳಲಾಗುವುದಿಲ್ಲ : ೩೪೮. 
ಅರಸುಗೈವಾತನು ಶರಣು ಎಂದರೆ ಕಾಪಾಡಬೇಕು; ಬೇಡಿದರೆ ನೀಡಬೇಕು; 
ತೊಂದರೆಯನ್ನು ಉಂಟುಮಾಡಿದರೆ ಹೆದರದೆ ಇರಿಯಬೇಕು ; ಹುಸಿತನವನ್ನು ರಕ್ಷಿಸದೆ 
ನಡೆಯಬೇಕು ; ಅಲ್ಲದಿದ್ದರೆ, ಕಡಲವರೆಗಿನ ಪೊಡವಿಗೆ ಅರಸನೆನಿಸುವನೇ ! ವ॥ 
ಅದರಿಂದ ಇವನು ನಮಗೆ ಶರಣಾಗತನೆಂದು ಹೋಗದೆ ನಿಂತನು ; ಅದರಿಂದ ಹೇಗೂ 
ಕಾಪಾಡಲೇ ಬೇಕು ; ಇನ್ನು ನೀವು ಸುಮಿರಿ ಎಂದು ಹೇಳಿದ ಕೌಶಿಕಾಧೀಶ್ವರನ 
ಮಾತೆಲ್ಲವನ್ನೂ ಕೇಳಿ ಚಿರಂಜೀವಿ ಹೀಗೆಂದನು : ೩೪೯. ಗುಣನಿಧಿದೇವಾ! ಕೌಶಿಕಶಿಖಾ 
ಮಣಿ! ನಾನು ಬುದ್ಧಿವಿಹೀನನಾಗಿರುವೆನು; ವ್ರಣಗಣ ವೇದನಾವಿಕಳನಾಗಿರುವೆನು; 
ಶತವೃದ್ಧನಾಗಿರುವೆನು; ನನ್ನನ್ನು ನೀನು ತೆಗೆದುಕೊಂಡು ಹೋದರೆ ಅದೇನು ನಿನ್ನವರಿಗೆ 
ಇಷ್ಟವೆನಿಸೀತೇ ? ನೀನು ಕರುಣೆಯಿಂದ ನನಗೆ ದಯಪಾಲಿಸುವುದಾದರೆ ಆ ಕ್ಷಣದಲ್ಲೇ 
| ನನ್ನ ಮನೋಗತ ಕಾರ್ಯವನ್ನು ತೋರಿಸುವೆನು. ವ॥। ಅದಕ್ಕೆ ಅರಿಮರ್ದನನು ಹೀಗೆಂದನು: 
೩೫೦. ನಿನಗೇನು ಇಷ್ಟವೋ ಅದನ್ನು ತಪ್ಪದೆ ಕೊಟ್ಟೆನು; ಬೇಡಿಕೊಳ್ಳು ಎನ್ನಲು ಆ 
ಕಾಕನಿಠಾಯ ನಾಯಕಾಮಾತೃನಿಕರಮುಖ್ಯನು ಪ್ರಸಾದವೆಂದು ಹೀಗೆಂದನು : ವ ಬೇವ 
ನಿನ್ನ ಸತ್ಯ ತ್ಯಾಗದ ಪರಾಕ್ರಮಾದಿ ಗುಣಗಣವರ್ಣನೆಯನ್ನು ಮಾಡಲು ಮೇಘವರ್ಣನು 
ನನಗೆ ಇಂಥ ಅವಸ್ಥೆಯನ್ನು ಉಂಟುಮಾಡಿದನು. ಈ ಪರಾಭವವನ್ನು ಅಗ್ನಿಪ್ರವೇಶ 
ಮಾಡಿ ನೀಗಿಕೊಳ್ಳುವೆನು. ಬಳಿಕ ಪತತ್ರಿಗೋತ್ರಾಧಿಪನಾದ ಭವದೀಯವಂಶದಲ್ಲಿ ಹುಟ್ಟಿ 


ವಿಶ್ವಾಸ ಪ್ರಕರಣಂ ೨೭೫ 
ಪವಮಾನ ಪ್ರಿಯನಂದನಂ ಫಣಿಪತಾಕಾನೀಕಮಂ ಚಕ್ರಿ ದಾ- 
ನವರಂ ಸಂಗರದಲ್ಲಿ ಕೊಂದ ತೆಅದಿಂದಾಭೀಳೆ ಕಾಕಾಳಿಯಂ 
ತವೆ ಕೊಂದೀ ಧರೆ ಮೆಚ್ಚಿ ಮಟ್ಗೆಸುವೆನುಗ್ರ ಟೋಪಮಂ ಮೇಘವ- 
ರ್ಣವಧೂಲೋಚನ ವಾರಿಧಾರೆಯೊಳಮಸತ್ಯೋಪದಾವಾಗ್ನಿಯಂ ೩೫೧ 


ಎಂದು ನುಡಿದ ಚಿರಂಜೀವಿಯ ಮಾತಂ ರಕ್ಷಾಕ್ಷಂ ಕೇಳ್ದು ಮುಕ್ತೋಷ್ಠನಾಗಿ ಮತ್ತಮಿಂತೆಂದಂ: 
ಎಲೆ ವಾಯಸ . ನಿನ್ನ ಮಾಯಾಪಾಶದೊಳರಿಮರ್ದನೆಂ ತೊಡರ್ದನದುವೆ ಸಾಲ್ಗುಮೆಂದಿರದಾಗ 
ಮಾನುಗತಮಲ್ಲದುದಂ ನುಡಿವೆಯಪ್ಟೆಯದೆಂತೆನೆ : ವಾಕ್ಕಂ 1! ಸ್ವಯೋನಿಂ ಮೂಷಿಕಂ ಪ್ರಾಪ್ತಾ 
ಎಂಬ ಕಥೆಯಂ ಕೇಳ್ಗಚೆವುದಿಲ್ಲಕ್ಕುಮೆಂದಾ ರಕ್ತಾಕ್ಟನಿಂತೆಂದಂ 
೧೦. ಮುನಿಯುಂ ಇಲಿಯುಂ 
ಭಾಸ್ವತ್ತೇಜಂ ಯಮ ನಿಯ- 
ಮ ಸ್ವಾಧ್ಯಾಯಾದಿ ಕರ್ಮನಿಯತವ್ರತಸ- 
ರ್ಪಸ್ವನತಿಪ್ರಖ್ಯಾತ ತ- 
ಪಸ್ವಿ ಯಶಶ್ಶಾಲಿಯಜ್ಞನೆಂಬಂ ಹೆಸರಿಂ ೩೫೨ 
ಮದನಾರಾತಿ ಶಿರಶ್ಶಿಖಾಮಣಿಯನಂಭೋಸನಾಕೃಷ್ಣ ಸಂ- 
ಪದೆಯಂ ಶ್ರೀಸಗರಾನ್ವಯೋದ್ಧರಣ ಕಾರ್ಕಾಚಾರೈೆಯಂ ಗೋತ್ರಭಿ- 
ನೃದಮಾತಂಗ ಮದಾಂಬು ಸಂಗಮ ಕಪಾಯೀಭೂತೆಯಂ ಯಜ್ಞನೆ- 
ಯ್ಹಿದನುತ್ತುಂಗತರಂಗೆಯಂ ಶಫರಲೋಲಾಹಾಂಗೆಯಂ ಗಂಗೆಯಂ ೩೫೩ 


ಪವಮಾನಪ್ರಿಯನಂದನನು ಫಣಿಪತಾಕಾನೀಕವನ್ನೂ ಚಕ್ರಿಯು ದಾನವರನ್ನೂ ಸಂಗರದಲ್ಲಿ 
ಕೊಂದ ರೀತಿಯಲ್ಲಿ ಆಭೀಳ ಕಾಕಾಳಿಯನ್ನು ಚೆನ್ನಾಗಿ ಕೊಂದು ಈ ಧರೆ ಮೆಚ್ಚುವಂತೆ 
ಅವರ ಉಗ್ರಕೋಪಾಟೋಪವನ್ನು ಕುಗ್ಗಿಸುವೆನು; ಮೇಘವರ್ಣ ವಧೂಲೋಚನ 
ವಾರಿಧಾರೆಯಿಂದ ನನ್ನ ಕೋಪದಾವಾಗ್ನಿಯನ್ನು ನಂದಿಸುವೆನು. ಚಿರಂಜೀವಿಯ ಈ 
ಮಾತುಗಳನ್ನು ರಕ್ತಾಕ್ಷನು ಕೇಳಿ ಮುಕ್ತೋಷ್ಠನಾಗಿ ಹೀಗೆಂದನು : ಎಲೆ ವಾಯಸ! ನಿನ್ನ 
ಮಾಯಾಪಾಶದಲ್ಲಿ ಅರಿಮರ್ದನನು ಸಿಕ್ಕಿಕೊಂಡನು ; ಅಷ್ಟೇ ಸಾಕು. 
ಆಗಮಾನುಗತವಲ್ಲದುದನ್ನು ನೀನು ನುಡಿಯುತ್ತಿರುವೆ. ಹೇಗೆಂದರೆ, ವಾ॥। “ಸ್ವಯೋನಿಂ 
ಮೂಷಿಕಾ ಪ್ರಾಪ್ತಾ...” ಎಂಬ ಕಥೆಯನ್ನು ನೀನು ತಿಳಿದಿರಲಿಕ್ಕಿಲ್ಲ ಎಂದು ಆ ರಕ್ತಾಕ್ಷನು 
ಹೀಗೆಂದನು : ೩೫೨. ತೇಜಶ್ಶಾಲಿಯೂ ಯಮನಿಯಮ ಸ್ವಾಧ್ಯಾಯಾದಿ ಕರ್ಮನಿಯತ 
ಪ್ರತಸರ್ವಸ್ವನೂ ಅತಿ ಪ್ರಖ್ಯಾತ ತಪಸ್ತಿಯೂ ಯಶಶ್ಕಾಲಿಯೂ ಆದ ಯಜ್ಞನೆಂಬ ಹೆಸರಿನ 
ಖಷಿ ಇದ್ದನು. ಆ ತಪೋಧನನು ಒಂದು ದಿನ ಮಂದಾಕಿನಿಯನ್ನು ಮೀಯಲೆಂದು 
ಹೊರಹೊರಟು ಗಂಗಾನದಿಗೆ ಬಂದನು. ೩೫೩. ಶಿವನ ಶಿರಸ್ಸಿನ ಚೂಡಾ ಮಣಿಯೂ 
ವಿಷ್ಣುವಿನಿಂದ ಆಕರ್ಷಿತಳಾದ ಸಂಪತ್ತುಳ್ಳವಳೂ, ಶ್ರೀ ಸಗರಚಕ್ರವರ್ತಿಯ ವಂಶೋದ್ಧಾರ 
ಕಾರ್ಯದ ಆಚಾರ್ಯೆಯೂ, ಐರಾವತದ ಮದಜಲದಿಂದ ಕೂಡಿ ಕಷಾಯೀಭೂತೆಯೂ 
ಉತ್ತುಂಗತರಂಗೆಯೂ ಮೀನುಗಳು ಆಡುವ ಕಡೆಗಣ್ಣುಳ್ಳವಳೂ ಆದ ಗಂಗೆಯನ್ನು ಯಜ್ಞನು 





"೨೭೬ ಕರ್ಣಾಟಕ ಪಂಚತಂತ್ರಂ 
ಅಂತೆಯ್ದಿವಂದಮರಾಪಗೆಯಂ ಮಿಂದು ಸುರಾಸುರ ಚೂಡಾಮಣಿ ಮರೀಚಿಮಾಲಾಲಂಕೃತ 
ಚಾರುಚರಣಾರಎಂದನುಮುದಯಾಚಲ ಚಕೃವಾಳ ಚಕ್ರವರ್ತಿ ಚೂಡಾಮಣಿಯುಂ. 
ತಮಃಪಟಲಪಾಟಲಾರಿಷ್ಠನುಂ ಬಿಸಜನಿತಂಬಿನೀ ಮನೋನಯನಾನಂದನನುಂ ಸಕಲ ಜಗದಟನ 
ಮಹಾಸೂತ್ರಧಾರನುಂ ತೈಲೋಕೃದೀಪಕನುಂ ಪ್ರಿಯವಿಯೋಗವಿಧುರಚಕ್ರವಾಕ ಚಕ್ರಮನಃಪೀಡಾವಿಘಟನ 
ಚತುರನುಂ ಸೀರಪಾಣಿಪರಿಧಾನ ಶ್ಯಾಮಾಯಮಾನಶಿಶಿರ ಶೀಕರ ಮಹಾನೀಲಮಣಿಹಾರ ಯಮುನಾ 
ಎಲಾಸಿನೀಜನಕನುಂ ನಿಜರಥತುರಗನಿಕರಖರಖುರಪುಟಹತವಿಭಿನ್ನಚಾಮೀಕರ ಮಹೀಧರಾಗಗ್ರಾವರಜಃ 
ಪಟಲಾಚ್ಛದಿತದಿಜ್ವಂಡಲನುಂ.ಆಖಂಡಲದಿಗಂಗನಾಮಣಿಕುಂಡಲನುಂ ಶತಮುಖಪಂಚಮುಖಾಹ್ಟಾಹದ 
ದಶರಥತನೂಭವಕುಳಾಗ್ರೇಸರನುಂ ತ್ರಯೀಮಯನುಂ ನಿತ್ಕೋದಯನುಮಪ್ಪ ಗಭಸ್ಪಿಮಾಲಿಗರಮ 
ನೆತ್ತಿದ ಹಸ್ಳೆಕಮಲದೊಳಂಬರದೊಳಾಡುವ ಪರ್ದಿನ ಬಾಯಿಂದಂ ಬರ್ದು ಬರ್ದುಂಕಿದೊಂದು 
ಪೆಣ್ಣಿಲಿಯಂ ಕಂಡದನಾದರಿಸಿ ನೋಯಲೀಯದೆ ಗುಂಡಿಗೆಯೊಳಿಕ್ಕಿ ಬಚಿಕ್ಕೆ, 
ಸ್ನಾನಜಪಹೋಮ ನಿಯಮ 


ಧ್ಯಾನಾದಿಕ್ರಿಯೆಗಳೆಲ್ಲಮಂ ತೀರ್ಚಿ ನಿಜ- 
ಸ್ಥಾನಕ್ಕುಯ್ದಂ ಯೋಗ ನಿ- 


ಧಾನಂ ಪಿರಿದುಂ ಪ್ರಯತ್ನದಿಂ ಮೂಷಿಕೆಯಂ ೩೫೪ 
ಅಂತುಯ್ಹು ಮುನೀಶ್ವರನದರ್ಕೆ ಪಿರಿದುಂ ಕರುಣಿಸಿ ಕೂರ್ಮೆ ಕೈಗಣ್ಮೆ ಮಾಣದೆ. 
(ಉಜ್ಜಲ ವೃತ್ತಂ) 


ಮುನ್ನಧೀಶ್ವರನೀಶ್ವರಕಲ್ಪಂ ಸತ್ಯವಚೋನಿಳೆಯಂ ಜಗ- 

ನಾನ್ಸನಾಗಳೆ ಮೂಷಿಕೆಯಂ ನೀಂ ಕನ್ನಕೆಯಾಗೆನೆ ಎಸ್ಸುರ- 

ತೃನಕಾಕೃತಿಯಂ ತಳೆದಿರ್ದಳ್‌ ತಾಂ ತ್ರಿದಿವಾಂಗನೆವೊಲವಳ್‌ 
ನಾನ್ನಥಾಮುನಿಭಾಷಿತಮೆಂಬೀ ವಾಕ್ಕಮದೇಂ ಪುಸಿಯಕ್ಕುಮೇ ೩೫೫ 


ಅಂತು ದಿವ್ಯಕನ್ಯಕಾಕಾರಮಂ ತಾಳ್ವಿರ್ದ ಕನ್ಶಕೆಯಾದಿಲಿಯಂ ಕಂಡು ಪಿರಿದುಂ ಮೋಹದಿಂ 
ರಕ್ಸಿಸುತ್ತುಮಿರೆ' ಕೆಲವಾನುಂ ದಿವಸಕ್ಕಾಕೆ ವಿವಾಹಯೋಗೈೆಯಾಗಿರ್ದುದಂ ಯೋಗೀಂದಂ 
ಕಂಡಿನ್ನೇಗೆಯ್ದೆನೆಂದು ಚಿಂತಿಸಿ, 
ಸೇರಿದನು. ವ॥। ಆ ಅಮರಾಪಗೆಯನ್ನು ಮಿಂದು ಸೂರ್ಯನಿಗೆ ಅರ್ಫ್ಯವನ್ನು ಕೊಡಲು 
ಎತ್ತಿದ ಕರಕಮಲದಲ್ಲಿ ಆಕಾಶದಲ್ಲಿ ಹಾರಾಡುವ ಹದ್ದಿನ ಬಾಯಿಯಿಂದ ಬಿದ್ದು ಬದುಕಿದ 
ಒಂದು ಹೆಣ್ಣಿಲಿಯನ್ನು ಕಂಡು ಆದರಿಸಿ ನೋವಾಗದಂತೆ ತನ್ನ ಕಲಶಕ್ಕೆ ಹಾಕಿಕೊಂಡನು. 
ಬಳಿಕ ೩೫೪. ಸ್ನಾನ ಜಪ ಹೋಮ ನಿಯಮ ಧ್ಯಾನಾದಿಕ್ರಿಯೆಗಳನ್ನೆಲ್ಲ ತೀರಿಸಿ ಆ 
ಮೂಷಿಕೆಯನ್ನು ಹಿರಿಯ ಪ್ರಯತ್ನದಿಂದ ತನ್ನ ಸ್ಥಾನಕ್ಕೆ ತೆಗೆದುಕೊಂಡು ಹೋದನು. 
ವ॥। ಮುನೀಶ್ವರನು ಅದರ ಬಗೆಗೆ ಅತಿಶಯವಾಗಿ ಕರುಣಿಸಿ ಪ್ರೀತಿಯುಂಟಾಗಲು 
೩೫೫. ಮುನ್ಯಧೀಶ್ವರನೂ ಈಶ್ವರಕಲ್ಪನೂ ಸತ್ಯವಚೋನಿಳಯನೂ ಜಗನ್ನಾನ್ಸನೂ 
ಆದ ಯಷಿಯು ಮೂಷಿಕೆಯನ್ನು ನೀನು ಕನ್ಶಕೆಯಾಗು ಎನ್ನಲು ತ್ರಿದಿವಾಂಗನೆಯಂತೆ 
ವಿಸ್ಸುರತ್ಯನ್ಯಕಾಕೃತಿಯನ್ನು ತಳೆದಳು. "ನಾನ್ಯಥಾ ಮುನಿಭಾಷಿತಂ' ಎಂಬ ಮಾತು 
ಹುಸಿಯಾಗುವುದೇ ! ವ॥ ಹಾಗೆ ದಿವ್ಯಕನ್ಯಕಾಕಾರವನ್ನು ತಾಳಿದ ಕನ್ಯಕೆಯಾದ ಇಲಿಯನ್ನು 
ಕಂಡು ಅತಿಮೋಹದಿಂದ ರಕ್ಷಿಸುತ್ತಿರಲು ಕೆಲವು ಕಾಲದಲ್ಲಿ ಅವಳು 


ವಿಶ್ವಾಸ ಪ್ರಕರಣಂ ೨೭೭ 
ಶ್ಲೋ!! ಪಿತೃಗೇಹೇ ತು ಯಾ ಕನ್ಮಾರಜಃ ಪಶ್ಯತ್ಸಸಂಸ್ಕ ತಾ 
ಅಪರಸ್ಯತು ಸಾ ವೇಶ್ಯಾ ಜಘನ್ಮಾ ವೃಹಲೀ ಮತಾ ೧೭೭11 
ಟೀ॥! ತಂದೆಯ ಮನೆಯೊಳಿರ್ದ ಕನ್ಯಕೆ ಮದುವೆಯಾಗದೆ ಮುನ್ನವೆ ಮೆಯ್ನೆಅದೊಡಾಕೆ 
ಸೂಳೆಯೋಪಾದಿಯಲ್ಲಿ ಒಕ್ಕಲಗಿತ್ತಿಯಿಂದಂ ಕಷ್ಟೆ. ಅದು ಕಾರಣದಿಂ ಕನ್ನಕೆ ಪುಷ್ಪವತಿಯಾಗದನ್ನೆಗಂ 
ಕುಡಲ್ವೇಟ್ದುದೆಂದು, 
ಅನುರೂಪಂಗೆ ಕುಲೀನಂ- 
ಗೆ ನಿಖಲವಿದ್ಯಾವಿದಂಗೆ ತೇಜೋನಿಳಯಂ- 
ಗನವದ್ಯಾಚಾರಂಗೀ- 
ವನಜಾಕ್ಷಿಯನೀವೆನೆಂದು ದಿವ್ಯಮುನೀಂದ್ರಂ ೩೫೬ 
ಅಂತಾಕೆಯ ಮದುವೆಯಂ ಮಾಲ್ಟ ಕಜ್ಯಕುಜ್ಜುಗಮನೆತ್ತಿಕೊಂಡುಮೀಕೆಗೆ ವರನಪ್ಪೊಡೆ 
ಲೋಕೈಕನೇತ್ರನುಂ ಸಕಲಜಗತ್ಪವಿತ್ರನುಂ ಶತಪತ್ರಮಿತ್ರನುಮಧಿಕಪುತಾಪನುಮಪ್ಪಾದಿತ್ಮ 
ನಾಗಲ್ವೇಟ್ಕುಮೆಂದು ನಿಶ್ಚಯಂಗೆಯ್ದು ಶುಭದಿನ ಶುಭಮುಹೂರ್ತಮಂ ಸಾಧಿಸಿಕೊಂಡು, 
ಪರಿಣಯನಾರ್ಥಂ ಭಾಸುರ- 
ಸುರಮಕುಟನಿಘೃಷ್ಟಚರಣಕಮಲನನುದ್ಯ- 
ದ್ವರದನನಾದಿತ್ಕನನಾ- 
ದರದಿಂದಂ ನೆನೆದು ಬರಿಸಿದಂ ಮುನಿಮುಖ್ಯಂ ೩೫೭ 
ಅಂತು ಬರಿಸೆ ಬಂದು, 
(ಹೃ್ವೀವತ್ತ) 
ಕನತ್ಕನಕರಂಜಿತಂ ನಿಜಕರಂ ಜಗನ್ಮಂಡನಂ 
ವನೇಜಸಖನೇಕಚಕ್ರ ರಥನಸ್ತದೋಹೋದಯಂ. 
ಮನೋಹರತರಪ್ರಭಂ ಸುರವರಂ ತ್ರಿಲೋಕಸ್ತುತಂ 
ಮುನೀಶ್ವರನ ಮುಂದೆ ನಿಂದನನಘಂ ದಿನಾಧೀಶ್ವರಂ ೩೫೮. 


ವಿವಾಹಯೋಗ್ಯೆಯಾದುದನ್ನು ಯೋಗೀಂದ್ರನು ತಿಳಿದು ಇನ್ನೇನು ಮಾಡಲಿ ಎಂದು 
ಚಿಂತಿಸಿದನು. ತಂದೆಯ ಮನೆಯಲ್ಲಿದ್ದ ಕನ್ಯಕೆ ಮದುವೆಯಾಗುವ ಮೊದಲೇ ಮೆಯ್ದೆರೆದರೆ 
ಆಕೆ ಸೂಳೆಯಂತೆ, ಒಕ್ಕಲಗಿತ್ತಿಗಿಂತಲೂ ಕಷ್ಟೆಯಾಗಿರುವಳು. ಅದರಿಂದ ಕನ್ಯಕೆಯು 
ಪುಷ್ಪವತಿಯಾಗುವಷ್ಟರಲ್ಲಿ ಮದುವೆಮಾಡಿಕೊಡಬೇಕು ಎಂದು ೩೫೬. ಆ ದಿವ್ಯ 
ಮುನೀಂದ್ರನು ಅನುರೂಪನೂ ಕುಲೀನನೂ ನಿಖಿಲ ವಿದ್ಯಾವಿದನೂ ತೇಜೋನಿಳಯನೂ 
ಅನವದ್ಯಾಚಾರನೂ ಆದ ವರನಿಗೆ ಈ ವನಜಾಕ್ಷಿಯನ್ನು ಕೊಡುವೆನೆಂದು ನಿರ್ಧರಿಸಿದನು. 
ವ॥। ಹಾಗೆ ಆಕೆಯ ಮದುವೆಯನ್ನು ಮಾಡುವ ಕಾರ್ಯೋದ್ಯುಕ್ತನಾಗಿ ಈಕೆಗೆ 
ವರನಾಗುವುದಾದರೆ ಲೋಕೈಕನೇತ್ರನೂ ಸಕಲ ಜಗತ್ಪವಿತ್ರನೂ ಶತಪತ್ರಮಿತ್ರನೂ 
ಅಧಿಕಪ್ರತಾಪನೂ ಆದ ಆದಿತ್ಯನಾಗಬೇಕೆಂದು ನಿಶ್ಚಯಮಾಡಿ ಶುಭದಿನ 
ಶುಭಮುಹೂರ್ತವನ್ನು ಸಾಧಿಸಿದನು. ೩೫೭. ಪರಿಣಯಕ್ಕಾಗಿ ಆದಿತ್ಯನನ್ನು ನೆನೆದು 
ಅವನು ಬರುವಂತೆ ಮಾಡಿದನು. ೩೫೮. ಹೊಳೆಯುವ ಹೊಂಬಣ್ಣದ ಕಿರಣಗಳಿಂದ 
ಜಗತ್ತಿಗೆ ಅಲಂಕಾರಪ್ರಾಯನೂ ತಾವರೆಗಳ ಮಿತ್ರನೂ ಒಂದೇ ಚಕ್ರದ ರಥವುಳ್ಳವನೂ 


೨೭೮ ಕರ್ಣಾಟಕ ಪಂಚತಂತ್ರಂ 
” ಅಂತು ತನ್ನ ಮುಂದೆ ಸನ್ನಿಹಿತನಾಗಿ ನಿಂದರವಿಂದಬಾಂಧವನ ಚರಣಸರಸೀರುಹಂಗಳಂ 
ಪರಮಭಕ್ತಿಯಿಂದರ್ಚಿಸಿ ವಿನಯವಿನಮಿತೋತ್ತಮಾಂಗನಾಗಿ ಮುನಿಪುಂಗವನಿಂತೆಂದಂ. 


ಎರಹಾಕ್ರಾಂತರಥಾಂಗಸಂಕುಲಮನಸ್ಸಂತಾಪವಿಚ್ಛೇದ ಭಾ 

ಸುರ ತೇಜೋಧಿಕ ದೇವರಾಜ ವಿನತಶ್ರೀಪಾದಪಂಕೇಜ ಪಂ 

ಕರುಹಶ್ರೀರಮಣೀಮನೋರಮಣ ಮಾದ್ಯದ್ಧ್ವಾಂತಮಾತಂಗ ಕೇ 

ಸರಿ ಮಾರ್ತಂಡನೆ ನೀಂ ಪರಿಗ್ರಹಿಪುದೆನ್ನೀ ಕನ್ನೆಯಂ ಚೆನ್ನೆಯಂ ೩೫೯ 

ಎಂದು ಮುನಿನಾಥಂ ಬಿನ್ನಪಂಗೆಯ್ದುದುಂ ದಿನನಾಥನದು ಮೂಷಿಕೆಯಪ್ಪುದನಚಿದು 
ಕೇವಳಮೊಲ್ಲೆನೆಂದೊಡೆ ಮುನಿ ಮನಃಕ್ಪತಂಬಡುಗುಮೆಂದಿಂತೆಂದಂ : ಆಂ ಪ್ರತಾಪವಂತನೆಂದೆನ್ನಂ 
ಕರೆದು ನೀವೀ ಕನ್ನೆಯಂ ಕುಡಲ್‌ ಬಗೆದಿರ್‌. ಎನ್ನ ರಶ್ಮಿಯ ಪ್ರತಾಪಮಂ ಜೀಮೂತಂಗಳ್‌ 
ಮುಸುಕಲೀಯದೆ ಮುಸುಲಿಕೊಂಡೆನಗಮಧಿಕಂಗಳಾಗಿರ್ಕುಮದಟೆಂದವರ್ಕೆ ಕುಡುವುದೆಂದು ಪೇಲ್ದು 
ಪೋಪುದುಂ ಮುನಿರಾಜಂ ಮೇಘರಾಜನಂ ಬರಿಸಿ ನೀವಪ್ಪೊಡೆ ಮಹಾಪ್ರತಾಪಿಗಳದಲೆಂ 
ನಿಮ್ಮೊಳೊರ್ವರೀ ಕನ್ನೆಯಂ ಪರಿಗ್ರಹಿಸಿಮೆಂಬುದುಂ ಅಂಬುದಂಗಳ್‌ ನಿಮ್ಮಡಿ, ನೀವೆಮ್ಮಂ 
ಪ್ರತಾಪವಂತರೆಂದೆ ಬಗೆದಿರೆಮನೊಂದು ಮುಹೂರ್ತಮಾತು್ರದಿಂ ಪವನಂ ಪ್ರಳಯಕ್ಕೆ ಪಾಜಕ 
ಬೀಸುವನದಲೆಂ ನಿಮ್ಮ ಸುತೆಗೆ ಮರುತನೆ ವರನಕ್ಕುಮಾತನಂ ಬರಿಸಿಮೆನಲೊಡನಾ ದಿವ್ಯಮುನಿ 


ದೋಷಗಳಿಲ್ಲದವನೂ ಮನೋಹರವಾದ ಕಾಂತಿಯಿಂದ ಕೂಡಿದವನೂ ಸುರಶ್ರೇಷ್ಠನೂ 
ಮೂರುಲೋಕಗಳಿಂದ ಸ್ತುತನಾದವನೂ ಆದ ಪುಣ್ಯರೂಪಿ ದಿನಕರನು ಆ ಮುನೀಶ್ವರನ 
ಮುಂದೆ ಬಂದು ನಿಂತನು. ವ॥ ಹಾಗೆ ತನ್ನ ಮುಂದೆ ಸನ್ನಿಹಿತನಾಗಿ ನಿಂತ 
ಅರವಿಂದಬಾಂಧವನ ಚರಣ ಸರಸೀರುಹಗಳನ್ನು ಪರಮ ಭಕ್ತಿಯಿಂದ ಅರ್ಚಿಸಿ 
ವಿನಯದಿಂದ ತಲೆಯನ್ನು ಬಾಗಿಸಿ ಮುನಿಶ್ರೇಷ್ಠನು ಹೀಗೆಂದನು: ೩೫೯. ವಿರಹದಿಂದ 
ಬೆಂದ ಚಕ್ರವಾಕಸಂಕುಲದ ಮನಸ್ಸಿನ ಬೇಗೆಯನ್ನು ನೀಗಿದವನೂ, ಹೊಳೆಯುವ 
ತೇಜಶ್ಶಾಲಿಯೂ, ದೇವೇಂದ್ರನು ನಮಸ್ಕರಿಸಿದ ಶ್ರೀಪಾದಕಮಲದ ಸೌಂದರ್ಯಕ್ಕೆ 
ಪತಿಯೂ ಕಗ್ಗತ್ತಲೆಯೆಂಬ ಮದ್ದಾನೆಗೆ ಸಿಂಹವೂ ಆಗಿರುವ ಮಾರ್ತಂಡನೇ! ನೀನು 
ನನ್ನ ಈ ಚೆನ್ನೆಯಾದ ಕನ್ಮೆಯನ್ನು ಪರಿಗ್ರಹಸಬೇಕು. ವ॥ ಆಗ ದಿನನಾಥನು ಅದು 
ಮೂಷಿಕೆಯಾಗಿರುವುದನ್ನು ತಿಳಿದು ಒಲ್ಲೆನೆಂದರೆ ಮುನಿಯ ಮನಸ್ಸಿಗೆ ನೋವಾಗುವುದೆಂದು 
ಹೀಗೆಂದನು : ನಾನು ಪ್ರತಾಪಶಾಲಿಯೆಂದು ನನ್ನನ್ನು ಕರೆದು ನೀವು ಈ ಕನ್ಯೆಯನ್ನು 
ಕೊಡಲು ಇಷ್ಟಪಟ್ಟಿರಿ. ನನ್ನ ಕಿರಣಗಳನ್ನು ಮೋಡಗಳು ಮುತ್ತಿಕೊಂಡು ನನ್ನನ್ನೂ ಮೀರಿಸಿದ 
ಪ್ರತಾಪಶಾಲಿಗಳಾಗಿರುವುವು ; ಅವುಗಳಿಗೆ ನಿಮ್ಮಮಗಳನ್ನು ಕೊಡಬೇಕು ಎಂದು ಹೇಳಿ 
ಹೋದನು. ಮುನಿರಾಜನು ಮೇಘರಾಜನನ್ನು ಕರೆಯಿಸಿ ನೀವಾದರೋ ಮಹಾಪ್ರತಾಪಿಗಳು 
ಅದರಿಂದ ನಿಮ್ಮಲ್ಲಿ ಒಬ್ಬರು ಈ ಕನ್ಯೆಯನ್ನು ಪರಿಗ್ರಹಿಸಿರಿ ಎನ್ನಲು ಅಂಬುದಗಳು 
ಪೂಜ್ಯರೇ, ನೀವು ನಮನ್ನು ಪ್ರತಾಪವಂತರೆಂದು ತಿಳಿದಿರಿ. ನಮನ್ನು ಒಂದು ಕ್ಷಣಮಾತ್ರದಲ್ಲಿ 
ಪವನನು ಪ್ರಳಯಕ್ಕೆ ಹಾರಿಸಿಬಿಡುವನು. ಅದರಿಂದ ನಿಮ್ಮ ಸುತೆಗೆ ಮರುತನೇ ತಕ್ಕ 
ವರ ; ಆತನನ್ನು ಕರೆಯಿಸಿ ಎನ್ನಲು ಆ ದಿವ್ಯ ಮುನಿ ಹುತವಹಸಖನನ್ನು ಕರೆಸಿ ನೀನು 


ವಿಶ್ವಾಸ ಪ್ರಕರಣಂ ೨೭೯ 
ಹುತವಹಸಖನಂ ಬರಿಸಿ ನೀನೀ ಕನ್ನೆಯಂ ವಿವಾಹಮಾಗಲ್ವೇಲ್ಳುಮೆನೆ ವಾಯುದೇವನೀ 
ತಪೋಧನನಪ್ಪೊಡೆ ಮಹಾನೈಷ್ಠಿಕಂ, ಮತ್ತಮೀತಂಗೀ ಕನ್ನೆಯೆಂತುಂ ಮಗಳಾಗಳೆಂದು ದಿವ್ಯಜ್ಞಾನದಿಂದಾಕೆ 
ಮೂಷಿಕೆಯಪ್ಪುದನಲೆದಿಂತೆಂದಂ : ನೀವೆನ್ನಂ ಪ್ರತಾಪಸಂಪನ್ನನೆಂದು ಬಗೆದಿರಾನುಂ 
ಕುಲಗಿರಿಗಳನಷ್ಟೊಡೆಂತುಂ ತೆರಳ್ಳಲಾನದಲೆಂದೆನಗಂ ನಗಂಗಳ್‌ ಪಿರಿಯವೆನೆ ಪರಮಯೋಗೀಂದನತಿ 
ಸಂತೋಷಂಗೆಯ್ವು 

ಬರವೇಟ್ಟಟ್ಟಿದನಿಂದ್ರಕೀಲ ಹಿಮವತ್ಯುತ್ಕೀಲ ವಿಂಧ್ಯಾವನೀ 

ಧರ ಕೈಲಾಸಕುಭೃತ್ತಿ ಕೂಟಕುಧರ ಶ್ರೀಶೈಲ ಪೂರ್ವಾಪರಾ 

ವರ ಭೂಭ್ಯನ್ಮಲಯಾದ್ರಿ ಕ್ರೌಂಚಶಿಖರಿ ಶ್ರೀಮನ್ಮಹಾಮೇರು ಮಂ 

ದರ ಮೈನಾಕ ಮಹೀಧ್ರ ನೀಲ ನಿಷಧ ಕ್ಲೋಣೀಧ್ರಸಂದೋಹಮಂ ೩೬೦ 

ಅಂತು ಬಟೆಯಟ್ಟಲೊಡಂ ಗಿರಿರಾಜರ್‌ ನೆರೆದು ಬಂದು ನಿಮ್ಮಡಿ, ಬೆಸನಾವುದೆಂದು 
ಮುಂದೆ ನಿಲಲೊಡಂ ನೋಡಿ ನೀವಪ್ಪೊಡೆ ಹೆಂಪಿನೊಳಂ ಬಿಣ್ಣಿನೊಳಂ ಸಾಹಸದೊಳಂ ಮರುತಂಗೆ 
ಪಿರಿಯರದು ಕಾರಣದಿಂ ನಿಮೊಳೆಗೊರ್ವರೀ ಕುಮಾರಿಗೆ ಸೌಂದರರೂಪಧಾರಿಗೆ ವರರಾಗಿಮೆಂಬುದುಂ 
ನೀವೆಂದಂತೆ ಪವನನಿಂದಾವೆ ಬಲ್ಜಿದರಪ್ಪೆವಾದೊಡಮೆಮಗಂ ಉಂದುರಂಗಳ್‌ ಬಲ್ಲದುವೆಂದೊಡವರಂ 
ವಿಸರ್ಜಿಸಿ ಮುನಿಮುಖ್ಯಂ ಮೂಷಿಕಮುಖ್ಯನಂ ಬರಿಸಿ ನೀನೀ ಕನ್ನೆಯಂ ಪರಿಗ್ರಹಿಸೆಂಬುದುಂ 
ಮೂಷಿಕನಿಂತೆಂದಂ : ನಿಮ್ಮಡಿ, ಬೆಸಸಿದೊಡೆಮಿರ್ಹೆಡೆ ಬಲಂ ನಿಮ್ಮ ಕೂಸನೆಂತುಯ್ದಿರಿಸುವೆನದಲೆಂ 
ನಿಶ್ಚಯಂ ನೀವೆನಗೆ ಕುಡುವ ಬಗೆಯುಳ್ಳೊಡೆಮ್ಮ ಜಾತಿ ಮಾಡಿ ಕುಡಿಮೆನೆ ಮುನಿ ಮುನಿಸಂ 


ಈ ಕನ್ಯೆಯನ್ನು ವಿವಾಹವಾಗಬೇಕು ಎಂದನು. ಅದಕ್ಕೆ ವಾಯುದೇವನು ಈ 
ತಪೋಧನನಾದರೋ ಮಹಾನೈಷ್ಠಿಕನು ; ಈತನಿಗೆ ಈ ಕನೈಯು ಹೇಗೆ ಮಗಳಾದಳು 
ಎಂದು ದಿವ್ಯಜ್ಞಾನದಿಂದ ಆಕೆ ಮೂಷಿಕೆಯಾಗಿದ್ದುದನ್ನು ತಿಳಿದು ಹೀಗೆಂದನು : ನೀವು 
ನನ್ನನ್ನು ಪ್ರತಾಪಸಂಪನ್ನನೆಂದು ಬಗೆದಿರಿ ; ನಾನು ಕುಲಗಿರಿಗಳನ್ನು ಏನು ಮಾಡಿದರೂ 
ಸೋಲಿಸಲಾರೆ ಅದರಿಂದ ನನಗಿಂತಲೂ ಪರ್ವತಗಳು ಹಿರಿಯವು ಎಂದನು. 
ಪರಮಯೋಗೀಂದ್ರನು ಅತಿ ಸಂತೋಷವನ್ನು ತಾಳಿ ೩೬೦. ಇಂದ್ರ ಕೀಲ, ಹಿಮವಂತ, 
ವಿಂಧ್ಯ, ಕೈಲಾಸ, ಶ್ರೀಶೈಲ, ಮಲಯಾದ್ರಿ, ಕ್ರೌಂಚಶಿಖರಿ, ಮಹಾಮೇರು, ಮಂದರ, 
ಮೈನಾಕ, ನೀಲಪರ್ವತ ಮೊದಲಾದ ಪರ್ವತಗಳನ್ನು ಬರಹೇಳಿ ಕರೆಕಳುಹಿಸಿದನು. 
ವ॥ ಹಾಗೆ ಕರೆಕಳುಹಿಸಲು ಗಿರಿರಾಜರು ಬಂದು ಪೂಜ್ಯರೇ ಏನಪ್ಪಣೆ ಎಂದು ಮುಂದೆ 
ನಿಲ್ಲಲು ನೋಡಿ ನೀವಾದರೋ ಹಿರಿಮೆಯಲ್ಲೂ ಗಾಂಭೀರ್ಯದಲ್ಲೂ ಸಾಹಸದಲ್ಲೂ 
ಮರುತನಿಗಿಂತಲೂ ಹಿರಿಯರಾದುದರಿಂದ ನಿಮ್ಮಲ್ಲಿ ಒಬ್ಬರು ಈ ಕುಮಾರಿಗೆ ವರರಾಗಿರಿ 
ಎಂದನು. ಅದಕ್ಕೆ ಅವರು ನೀವು ಹೇಳಿದ ಹಾಗೆ ಪವನನಿಗಿಂತಲೂ ನಾವೇ ಬಲ್ಲಿದರಾದರೆ 
ನಮಗಿಂತಲೂ ಹೆಗ್ಗಣಗಳು ಬಲಶಾಲಿಗಳಾಗಿವೆ ಎಂದರು. ಆಗ ಅವರನ್ನು ಬಿಟ್ಟು 
ಮುನಿಮುಖ್ಯನು ಮೂಷಿಕಮುಖ್ಯನನ್ನು ಕರೆಯಿಸಿ ನೀನು ಈ ಕನ್ಯೆಯನ್ನು ಪರಿಗ್ರಹಿಸು 
ಎಂದನು. ಅದಕ್ಕೆ ಮೂಷಿಕನು ಹೀಗೆಂದನು : ಪೂಜ್ಯರೇ, ನಾವಿರುವ ಎಡೆ ಬಿಲವಾಗಿದೆ. 
ನಿಮ್ಮ ಮಗಳನ್ನು ನಾನು ಅಲ್ಲಿ ಹೇಗೆ ಇಟ್ಟುಕೊಳ್ಳಲಿ. ಅದರಿಂದ ನಿಜವಾಗಿಯೂ ನಿಮ್ಮ 
ಮಗಳನ್ನು ನನಗೇ ಕೊಡಬೇಕೆಂಬ ಇಷ್ಟ ನಿಮಗಿದ್ದರೆ ನಮ್ಮಜಾತಿಯನ್ನಾಗಿ ಮಾಡಿಕೊಡಿರಿ 


೨೮೦ ಕರ್ಣಾಟಕ ಪಂಚತಂತ್ರಂ 
ಮೊಗಕ್ಕೆ ತಂದು ನಿಮಗೆ ಕೂಸಂ ಕುಡುವೆನೆಂಬುದಿದೆನ್ನ ದೋಷಮಲ್ಲದೆ ನಿನ್ನ ದೋಷಮಲ್ಲೆನೆ 
ಮೂಷಿಕಾಧೀಶಂ ರೋಹಾವೇಶದಿಂದಿಂತೆಂದಂ : 

ಕೂಸಂ ಕೊಟ್ಟಪೆನೆಂಬೀ 

ದೂಸಣಕಿ ನೀವಿಂತವಜ್ಜೆಗೆಯ್ಯುತ್ತೆನ್ನಂ 

ಬೀಸರಮನೆ ನುಡಿದಪಿರೀ 

ದೋಸಮೆ ನೀಮಚೆದುಮಚೆಯಿರೆನ್ನುನ್ನತಿಯಂ ೩೬೧ 

ಅದೆಂತೆಂದೊಡೆ ಪಾಲ್ಗಡಲಂ ಸುರಾಸುರಸಮಿತಿ ಕಡೆವಂದಾಂ ಪುಟ್ಟಿದೆಂ. ಮೃಡನ ತನೂಜನಪ್ಪ 
ವಿಘ್ನೇಶ್ವರಂಗೆ ವಾಹನಮಂ ಮಾಡಿ ಕುಡೆ ಮಹಾಮಹಿಮೆಯಿಂದಹಿಭೂಷಣಂಗಗ್ರಗಣ್ಯನಾಗಿರ್ಷೆನಂತ 
ಪ್ಲೆನ್ನುತ್ತತ್ತಿಸ್ಥಿತಿಯಂ ನಿಮ್ಮಡಿ ನೀವಚೆದುಮಜೆಯದಂತೆ ನಿರಾಕರಿಸುವುದುಚಿತಮಲ್ಲೆಂಬುದುಂ ಯಜ್ಞನೀ 
ಮೂಷಿಕಂ ಸಾಮಾನ್ಯನಲ್ಲಮಾದೊಡಮೀ ಕನ್ನೆಯನೆಂತು ಮೂಷಿಕೆಯಂ ಮಾಲಸಿನೆಂಬುದುಮಾ 
ಮುನೀಶ್ಚರನ ಶಿಷ್ಕಂ ನಿಮ್ಮಡಿ ನೀವಿಂತೇಕೆ ಬೆಸಸಿದಿರಿದರ್ಕೊಂದು ಕಥೆಯುಂಟು ಕೇಳಿಮೆಂದಿಂತೆಂದಂ: 
೧೨. ದುರ್ವಾಸನುಂ ನಾಯುಂ 


ವಾಸವನಿವಾಸದಿಂ ಕೈ 


ಲಾಸದನತಿ ಸೇವೃಮಪ್ಪ ಖುಷ್ಯಾಶ್ರಮದೊಳ್‌ 
- ಭಾಸುರ ತಪಃಪ್ರಭಾಪ್ರವಿ 
ಭಾಸಂ ದುರ್ವಾಸನೆಂಬ ಯತಿವರನಿರ್ಪಂ ೩೬೨ 
ಅಂತಾ ಯತಿನಾಯಕನೊಂದು ಸಾರಮೇಯಶಿಶುವಂ ಕಂಡು ಪ್ರೀತಿವಟ್ಟು 
ನಡಪುತ್ತಿರ್ಪುದುಮದು ಗಂಡುನೆರೆದುಕೊಂಡು ತುಡುಗುಣಿಯಾಗಿ ಭಾಂಡಸಂಕರಂಗೆಯ್ಯುತ್ತಿರ್ಪುದುಮಾ 


ಎನ್ನಲು ಮುನಿಯು ಮುನಿಸಿಕೊಂಡು, ನಿನಗೆ ಮಗಳನ್ನು ಕೊಡುವೆನು ಎಂಬುದು ನನ್ನ 
ದೋಷವಲ್ಲದೆ ನಿನ್ನ ದೋಷವಲ್ಲ ಎನ್ನಲು ಮೂಷಿಕಾಧೀಶನು ರೋಷಾವೇಶದಿಂದ 
ಹೀಗೆಂದನು : ೩೬೧. ಮಗಳನ್ನು ಕೊಡುತ್ತೇನೆ ಎಂಬ ಕಾರಣದಿಂದಲೇ ನೀವು ನನ್ನನ್ನು 
ಹೀಗೆ ಅವಜ್ಞೆಯಿಂದ ನೋಡಿ ನುಡಿಯುತ್ತಿರುವಿರಿ. ನೀವು ನನ್ನ ಉನ್ನತಿಯನ್ನು ಅಂತೂ 
ಅರಿಯಿರಿ. ವ॥। ಹಾಲುಕಡಲನ್ನು ಸುರಾಸುರರು ಕಡೆಯುವಾಗ ನಾನು ಹುಟ್ಟಿದೆನು . 
ಮೃಡನ ಮಗನಾದ ವಿಫ್ಲೇಶ್ವರನಿಗೆ ವಾಹನವನ್ನು ಮಾಡಿಕೊಡಲು ಮಹಾಮಹಿಮೆಯಿಂದ 
ಅಹಿಭೂಷಣನಿಗೂ ಅಗ್ರಗಣ್ಯನಾಗಿರುವೆನು. ಅಂತಹನ ಉತ್ಪತ್ತಿ ಸ್ಥಿತಿಯನ್ನು ನೀವು ಅರಿತೂ 
ಅರಿಯದವರಂತೆ ನಿರಾಕರಿಸುವುದು ಉಚಿತವಲ್ಲ ಎಂದನು. ಅದಕ್ಕೆ ಯಜ್ಞನು ಈ 
ಮೂಷಿಕನು ಸಾಮಾನ್ಯನಲ್ಲ; ಆದರೂ ಈ ಕನ್ಯೆಯನ್ನು ಹೇಗೆ ಮೂಷಿಕೆಯನ್ನಾಗಿ ಮಾಡಲಿ 
ಎನ್ನಲು ಆ ಮುನೀಶ್ವರನ ಶಿಷ್ಯರು ಪೂಜ್ಯರೇ, ನೀವು ಹೀಗೇಕೆ ಕೇಳಿದಿರಿ, ಇದಕ್ಕೊಂದು 
ಕಥೆಯುಂಟು ಕೇಳಿರಿ ಎಂದು ಹೀಗೆ ಹೇಳಿದನು : ೩೬೨. ಸ್ವರ್ಗಕ್ಕಿಂತಲೂ ಕೈಲಾಸಕ್ಕಿಂತಲೂ 
ಅತ್ಯಂತ ಸೇವ್ಯವಾದ ಖಯಷ್ಯಾಶ್ರಮದಲ್ಲಿ ತೇಜೋವಂತನಾದ ತಪಃಪ್ರಭೆಯಿಂದ 
ಹೊಳೆಯುವ ದುರ್ವಾಸನೆಂಬ ಯತಿವರನು ಇರುವನು ವ॥। ಅವನು ಒಂದು ನಾಯಿಯ 
ಮರಿಯನ್ನು ಕಂಡು ಪ್ರೀತಿಪಟ್ಟು ಸಾಕುತ್ತಿದ್ದನು. ಅದು ಗಂಡುನೆರೆದುಕೊಂಡು 
ತುಡುಗುಣಿಯಾಗಿ ಭಾಂಡಸಂಕರ ಮಾಡುತ್ತಿರಲು ಆ ಯಷಿಸ್ತ್ರೀಯರು ಕೂಗಾಡಲು 


ವಿಶ್ವಾಸ ಪ್ರಕರಣಂ ೨೮೧. 
ಯಪಷಿಸ್ತೀಯರ್‌ ಪುಯ್ಕಲಿಡೆ ದುರ್ವಾಸನಾ ಶ್ವಾನನಂ ಪರಿಹರಿಸಲಾಅದೆ ತರುಚರನಂ ಮಾಲ್ದುದುಮದು 
ಮಟ್ಟಮಿರಲಾಅದಾಶ್ರಮಂಗಳನತಿಕ್ರಮಿಸಿ ಪೊಕ್ಕು 

ಸಾರಕಮಂಡಲೋದಕಮನೊಕ್ಕು ಸುರಾರ್ಚನೆಗೆಂದು ತಂದ ಮಂ 

ಬಾರದ ಪೂಗಳಂ ಕೆದಚೆ ಕರ್ಪಟಮಂ ಪಚಿದಿಕ್ಕಿ ಸೀಟ್ದು ವಿ 

ಸ್ತಾರ ಮೃಗಾಜಿನಾಸ್ತರಣಮಂ ಕೊಡೆಯಂ ಮುಂಚಿದಿಕ್ಕಿ ಸೂಸಿ ನೀ 

ವಾರದ ರಾಶಿಯಂ ಬಿಡದೆ ಕಾಡಿದುದಾ ಕಪಿ ತಾಪಸರ್ಕಳಂ ೩೬೩ 

ಅಂತಾ ಕೋಡಗಂ ಅಕೋಡಾಡಿ ಕಾಡುತಿರ್ಪುದುಮದಂ ಸಾಧುಮೃಗಮಂ ಮಾಜಕಿನೆಂದಾ 
ತಾಪಸಂ ಹರಿಣನಂ ಮಾಲ್ದುದುಮದಾಹಾರಾರ್ಥಮಟವಿಗೆ ಪೋಪುದುಂ ಕ್ರೂರಮೃಗಂಗಳದಂ 
ಕಂಡು ಬೆಂಕೊಂಡೊಡೆ ಭಯಂಗೊಂಡು ಬರ್ಪುದುಂ ದುರ್ವಾಸಂ ದೂರದೊಳ್‌ ಕಂಡು 
ಕರುಣರಸಾರ್ದಹೃದಯನಾಗಿ ಬೇಗಮಿದಿರಂ ಪೋಗಿ ಕೈಕೊಂಡೀ ಪ್ರಾಣಿಗೆಂತು ಬೇಲ 
ನಿರ್ವಾಹಕಮೆಂದು ಚಿಂತಿಸಿ ಶ್ವಾಪದಂಗಳೊಳೆಗೆ ಬಲವಂತನಪ್ಪ ಪುಲಿಯಾಗೆಂಬುದುಮದು 
ಮಹಾಪ್ರಚಂಡನಪ್ಪ ಪುಂಡರೀಕನಾಗಿ ಕರಿಕಳಭಂಗಳಂ ಪೆಳಜ್‌ ಪಾಯ್ದುದುಂ ತ್ರಿಗಂಡಗಳಿತನಪ್ಪುದೊಂದು 
ಶುಂಡಾಲ ಯೂಧಾಧಿನಾಥಂ ಕಂಡು ಕಡುಮುಳಿದು ತಗುಳ್ವುದುಂ ಭೀತನಾಗಿ ನಿಲ್ಲದೋಡಿ 
ದ್ವೀಪಿ ತಾಪಸನ ಸಮೀಹಕ್ಕೆ ಪರಿತರ್ಪುದುಮದಅ ಬೆನ್ನಂ ಬಿಡದಡಸುತ್ತುಂ ಬರ್ಹ ವನಗಜಮಂ 
ಮುನಿನಾಧಂ ಕಂಡು ಕರಿಗಳ್ಳಮರಿದಪ್ಪ ಕೇಸರಿಯಾಗೆನಲೊಡಂ, 

ದಾರುಣವಕ್ತನುಗ್ರನಖರಂ ವಿಕರಾಳಮಹೋಗ್ರದಂಷ್ಟನಾ 

ಪೂರಿತ ಲೋಹಿತ ಪ್ರಕಟಭೀಕರನೇತ್ರನುದಗ್ರಮೂರ್ತಿ ಗಂ 

ಭೀರನಿನಾದನುನ್ನಮಿತ ಚಂಚಲವಾಲಧಿ ತನ್ನೊಳೊಪ್ಪೆ ಕಂ 

ಠೀರವನಾಯ್ತು ತೊಟ್ಟನೆ ಚಮೂರುಚರಂ ಮುನಿಮುಖ್ಯನಾಜ್ಞೆಯಿಂ ೩೬೪ 


ದುರ್ವಾಸನು ಆ ಶ್ವಾನವನ್ನು ಪರಿಹರಿಸಲಾಗದೆ ಮಂಗನನ್ನಾಗಿ' ಮಾಡಲು ಅದು 
ಸುಮ್ಮನಿರಲಾರದೆ ಆ ಆಶ್ರಮಗಳನ್ನು ಅತಿಕ್ರಮಿಸಿ ಹೊಕ್ಕು ೩೬೩. 
ಸಾರಕಮಂಡಲೋದಕವನ್ನು ಚೆಲ್ಲಿ ಸುರಾರ್ಚನೆಗೆಂದು ತಂದ ಮಂದಾರದ ಹೂಗಳನ್ನು 
ಕೆದರಿ ಬಟ್ಟೆಗಳನ್ನು ಹರಿದು ಹಾಕಿ ಸೀಳಿ ಕೃಷ್ಣಾಜಿನದಿಂದ ಮಾಡಿದ ಕೊಡೆಯನ್ನು 
ಮುರಿದುಹಾಕಿ ಧಾನ್ಯದ ರಾಶಿಯನ್ನು ಬಿಡದೆ ಚೆಲ್ಲಿ ಆ ಕಪಿಯು ತಾಪಸರನ್ನು ಕಾಡಿತು. 
ವ॥। ಹಾಗೆ ಆ ಕೋಡಗವು ಅನಾದರಮಾಡಿ ಕಾಡುತ್ತಿರಲು ಅದನ್ನು ಸಾಧುಮೃಗವನ್ನಾಗಿ 
ಮಾಡುವೆನೆಂದು ತಾಪಸನು ಅದನ್ನು ಹರಿಣವನ್ನಾಗಿ ಮಾಡಲು ಅದು ಆಹಾರಾರ್ಥವಾಗಿ 
ಅಡವಿಗೆ ಹೋಗಲು ಕ್ರೂರಮೃಗಗಳು ಅದನ್ನು ಕಂಡು ಬೆನ್ನಟ್ಟಿ ಬರಲು ಭಯಗೊಂಡು 
ಹಿಂದಿರುಗಲು ದುರ್ವಾಸನು ದೂರದಿಂದ ಕಂಡು ಕರುಣರಸಾರ್ದ್ರಹೃದಯನಾಗಿ ಬೇಗನೆ 
ಅದರ ಎದುರಾಗಿ ಈ ಪ್ರಾಣಿಗೆ ಬೇರೆ ದಾರಿ ಏನು ಎಂದು ಯೋಚಿಸಿ ಪ್ರಾಣಿಗಳಲ್ಲಿ 
ಬಲಶಾಲಿಯಾದ ಹುಲಿಯನ್ನಾಗಿ ಮಾಡಿದನು. ಆಗ ಅದು ಮಹಾಪ್ರಚಂಡನಾದ 
ಪುಂಡರೀಕನಾಗಿ ಕರಿಕಳಭಗಳನ್ನು ಹೆದರಿಸಿ ಹಾಯಲು ತ್ರಿಗಂಡಗಳಿತನಾದ 
ಯೂಧಾಧಿನಾಥನು ಕಂಡು ಕೋಪಾಕ್ರಾಂತನಾಗಿ ಎದುರಿಸಲು ಭೀತನಾಗಿ ಓಡಿ ತಾಪಸನ 
ಸಮೀಪಕ್ಕೆ ಬರಲು ಅದನ್ನು ಅಟ್ಟಿ ಬರುತ್ತಿದ್ದ ವನಗಜವನ್ನು ಮುನಿನಾಥನು ಕಂಡು 
ಕರಿಗಳಿಗೂ ಅಸಾಧ್ಯನಾದ ಕೇಸರಿಯಾಗು ಎಂದನು. ೩೬೪. ಆಗ ದಾರುಣಮುಖನೂ 
ಉಗ್ರನಖನೂ ಭಯಂಕರವೂ ಮಹಾಉಗ್ರವೂ ಆದ ಹಲ್ಲುಗಳುಳ್ಳವನೂ ಕೆಂಗಣ್ಣುಗಳಿಂದ 


೨೮೨ ಕರ್ಣಾಟಕ ಪಂಚತಂತ್ರಂ 

ಅಂತಾ ವ್ಯಾಘ್ರಂ ಸಿಂಹನಾಗಿ ಗಜವ್ರಜಂ ಮೊದಲಾದ ಮೃಗವುಜಂಗಳೆಲ್ಲಮನಾಟಂದು 
ಕೊಂದು ಮಾಣದೆ ಪುಷ್ಪಥಲಪತ್ರಶಾಖಾನಿಮಿತ್ತಂ ವನಮಂ ತೊಟಲ್ವ ಮುನಿಕುಮಾರರಂ 
ಕೊಲ್ಪುದುಮದಂ ಕಂಡು ದುರ್ವಾಸಂ ಮುಳಿದು, 


ಶ್ಲೋ!! ಶ್ಲಾವಾನರೋ ಮೃಗಶ್ಚೈವ ವ್ಯಾಘ್ರ ಸಿಂಹೋ ಮಯಾ ಕೃತಃ 


ಸ 


ಕೃತಫ್ಲೋತಪಿ ದುರಾಚಾರಿ ಪುನಶ್ಚೈವ ಭವಿಷ್ಯತಿ 1೧೭೮11 


ಟೀ! ನಾನೀ ನಾಯಂ ಕಪಿ ಹರಿಣಂ ವ್ಯಾಘ್ರಂ ಸಿಂಹಮಾಗೆ ಮಾಡಿದೆಂ, ಕೃತಘ್ನನುಂ 
ದುರಾಚಾರಿಯುಮಷಪ್ಪಿದು ಮರಳಿ ನಾಯೆ ಅಕ್ಕುಂ. ಎಂದಿಂತಾ ತಪಸ್ವಿ ಸಿಂಹಮಂ ಮರಳಿ 
ಮಾಡಿದಂ. ನಿಮ್ಮಡಿ ನೀವಿದುಕಾರಣದಿಂ ಮೂಷಿಕೆಯಂ ಕಾರುಣ್ಯದಿಂ ಕನ್ನೆಯಪ್ಪಂತು ಮಾಡಿದಿರಿದಖ 
ಪೂರ್ವಜನಸಂಸ್ಕಾರಮಿನ್ನುಂ ಪಚಿವಟ್ಟುದಿಲ್ಲದಲೆಂದೀಕೆಯಂ ಮೂಷಿಕೆಯಂ ಮಾಡಿ ಕುಡಿಮೆನೆ 
ತಪಸ್ವಿ ತಥಾಸ್ತು ಎಂದು, 

ಶ್ಲೋ!! ಸೂರ್ಯಂ ಭರ್ತಾರಮುತ್ಸಜ್ಯ ಪರ್ಜನ್ಯಂ ಮಾರುತಂ ಗಿರೀನ್‌ 
ಸ್ವಯೋನಿಂ ಮೂಷಿಕಾ ಪ್ರಾಪ್ತಾ ಸ್ಥಾಂ ಯೋನಿಂ ನ ಪರಿತ್ಯಜೇತ್‌॥೧೭೯1 

ಟೀ!! ಸೂರ್ಯನನ್ನೂ ಮೇಘನನ್ನೂ ಮಾರುತನನ್ನೂ ಗಿರಿಗಳನ್ನೂ ವರಿಸದೆ ಮೂಷಿಕೆಯು 
ತನ್ನ ಹುಟ್ಟನ್ನೆ ಹೊಂದಿದಳು. ಹುಟ್ಟನ್ನು ಬಿಡಲಾಗದು. ಅಂತಾ ಕನ್ನೆ ಮುನ್ನಿನಂತೆ ಮೂಪಿಕೆಯಾದಳ್‌. 
ಅದಳೇಂ ನಿನ್ನ ಸಿತಗತನದಿಂ ಶತವಾರಂ ಹುತವಹನಂ ಪ್ರವೇಶಂಗೆಯ್ದೊಡಂ ಸಿತಗನೆಯಾಗಿ ಪುಟ್ಟುವೆಯೆನೆ 
ಆ ಮಾತಿಂಗೆ ಚಿರಂಜೀವಿಯಿಂತೆಂದಂ : ಸಿತಗನುಂ ಮತಿವಿಕಳನುಮಾಗಿ ಸತ್ತೊಡಂತುಟೆಯಕ್ಕುಂ 
ಸತ್ಯಮುಂ ಬುದ್ಧಿಯುಂ ನಿಶ್ಚಯಾತತನುಮಾಗಿ, 


ಕೂಡಿದವನೂ ಎತ್ತರವಾದ ಆಕಾರನೂ ಗಂಭೀರ ಧ್ವನಿಯುಳ್ಳವನೂ ಮೇಲಕ್ಕೂ ಕೆಳಕ್ಕೂ 
ಚಲಿತವಾಗುವ ಬಾಲವುಳ್ಳವನೂ ಆಗಿ ಶೋಭಿಸುವ ಕಂಠೀರವನಾಗಿ ಮುನಿಶ್ರೇಷ್ಠನ 
ಆಜ್ಞೆಯಿಂದ ಹುಲಿಯಾಗಿದ್ದವನು ಸಿಂಹವಾಗಿ ಪರಿವರ್ತಿತನಾದನು. ವ॥ ಹಾಗೆ ಆ 
ವ್ಯಾಘ್ರನು ಸಿಂಹನಾಗಿ ಗಜವ್ರಜ ಮೊದಲಾದ ಮೃಗವುಜಗಳೆಲ್ಲವನ್ನೂ ಪೀಡಿಸಿ ಕೊಂದು 
ಪುಷ್ಪಘಲ ಪತ್ರಶಾಖಾನಿಮಿತ್ತವಾಗಿ ವನದಲ್ಲಿ ಸಂಚರಿಸುವ ಮುನಿಕುಮಾರರನ್ನು ಕೊಲ್ಲಲು 
ಅದನ್ನು ಕಂಡು ದುರ್ವಾಸನು ಕೋಪಿಸಿ, ನಾನು ಈ ನಾಯಿಯನ್ನು ಕಪಿ, ಹರಿಣ, 
ವ್ಯಾಘ್ರ, ಸಿಂಹಗಳನ್ನಾಗಿ ಮಾಡಿದೆ. ಕೃತಘ್ನನೂ ದುರಾಚಾರಿಯೂ ಆದ ಇದು ಮರಳಿ 
ನಾಯಿಯೇ ಆಗುವುದು ಎಂದು ಹೀಗೆ ಆ ತಪಸ್ವಿ ಸಿಂಹವನ್ನು ಮರಳಿ ನಾಯಿಯನ್ನಾಗಿ 
ಮಾಡಿದನು. ಪೂಜ್ಯರೇ, ನೀವು ಈ ಕಾರಣದಿಂದ ಮೂಷಿಕೆಯನ್ನು ಕಾರುಣ್ಯದಿಂದ 
ಕನ್ಕೆಯನ್ನಾಗಿ ಮಾಡಿದಿರಿ. ಅದರ ಪೂರ್ವಜನಸಂಸ್ಕಾರವಿನ್ನೂ ಹೋಗಿಲ್ಲ ಎಂಬುದನ್ನು 
ತಿಳಿದು ಈಕೆಯನ್ನು ಮೂಷಿಕೆಯನ್ನಾಗಿ ಮಾಡಿಕೊಡಿರಿ ಎನ್ನಲು ತಪಸ್ವಿ "ತಥಾಸ್ತು' ಎಂದನು. 
ಶ್ಲೋ ಸೂರ್ಯನನ್ನೂ ಮೇಘವನ್ನೂ ಮಾರುತನನ್ನೂ ಗಿರಿಗಳನ್ನೂ ವರಿಸದೆ ಮೂಷಿಕೆಯು 
ತೆನ್ನೆ ಹುಟ್ಟನ್ನೇ ಹೊಂದಿತು. ಹುಟ್ಟುಗುಣವನ್ನು ಎಂದಿಗೂ ಬಿಡುವುದು ಅಸಾಧ್ಯ. ಹಾಗೆ 
ಆ ಕನ್ಯೆ ಮೊದಲಿನಂತೆ ಮೂಷಿಕೆಯಾದಳು. ಅದರಿಂದ ನಿನ್ನ ನೀಚತನದಿಂದ ನೂರುವಾರ 
ಕಾಲ ಅಗ್ನಿಪ್ರವೇಶ ಮಾಡಿದರೂ ನೀಚನಾಗಿಯೇ ಹುಟ್ಟುವೆ ಎನ್ನಲು ಆ ಮಾತಿಗೆ 
ಚಿರಂಜೀವಿ ಹೀಗೆಂದನು : ನೀಚನೂ ಮತಿವಿಕಳನೂ ಆಗಿ ಸತ್ತರೆ ಹಾಗೆಯೇ ಆಗುವುದು. 








ವಿಶ್ವಾಸ ಪ್ರಕರಣಂ ೨೮೩ 
ಮತಿವಿಕಳತೆಯಿಲ್ಲದೆಯುಂ 
ಹುತವಹಯುತಮಾಗೆ ಬಗೆದ ಗತಿಯಂ ಪಡೆಗುಂ 
ಸತತಮದು "ಯಾ ಮತಿಸ್ಸಾ 
ಗತಿ' ಎಂಬ ಪುರಾಣವಾಕ್ಕಮೇಂ ತಪ್ಪುಗುಮೇ ೩೬೫ 


ಎನೆ ಜಿಂಹಾಕ್ಷನಿಂತೆಂದಂ : 


ನಿನಗಿನಿತು ಬದ್ಧವೈರಂ 

ಮನದೊಳ್‌ ಕಾಗೆಗಳ ದೆಸೆಯಿನುಳ್ಳೊಡೆ ಬಲಿಭು 

ಗ್ವಿನುತಮತಿ ನೀನುಮಿನ್ನೆ 

ಮ್ಮ ನಡುವೆ ಮದ್ಗೋತ್ರಮಾಗಿ ಸುಖಮಿರಲಾಗಾ ೩೬೬ 


ಎಂಬುದುಂ ಜಿಂಹಾಕ್ಟಂ ಚಿರಂಜೀವಿಯ ಕಾಯಕ್ಕೆ ಜೀವಂಬೊಯುಂತೆಯುಂ ತನ್ನ ಮನಕ್ಕೆ 
ಬರೆಯುಂ ನುಡಿದುದರ್ಕೆ ಅರಿಮರ್ದನಂ ಸಂತೋಷೆಂಬಟ್ಟು ಚಿರಂಜೀವಿಯಂ 
ನೋಯಲೀಯದುಪಾಯದಿಂ ತನ್ನಿಮೆಂದುಳೂಕನಿಕರಕ್ಕೆ ಮಾರಿಯನಾಮಂತ್ರಿಸಿ ಕೊಂಡುಯ್ದಂತೆ 
ವಾಯಸಮಂತ್ರಿಯಂ ನಿಜನಿವಾಸಕ್ಕೆ ಕೊಂಡೊಯ್ದು ನೀಂ ಮನೋಹರಮಖಪೆಡೆಯೊಳಿರಿಮೆನೆ ಚಿರಂಜೀವಿ 
ಮಹಾಪ್ರಸಾದಮೆಂದಾತನ ರಾಜಧಾನಿಯಪ್ಪಂಜನಗಿರಿಯ ತಬ್ಬಲ ರಾಜಜಂಬೂವಟಿ ವಿಟಪಿ 
ಪ್ರದೇಶಂಗಳೊಳ್‌ 


ಸಮದಪರಪುಷ್ಟಲೋಚನ 

ಸಮಪ್ರಭಾರುಣಿತ ರಾಜಜಂಬೂಫಲಮಂ 

ಕ್ರಮದಿಂ ಸೇವಿಸುತುಂ ಕಾ- 

ಕಮಂತ್ರಿ ಕೌಶಿಕವಿನಾಶಮಂ ಚಿಂತಿಸುತುಂ ೩೬೭ 


೩೬೫. ಸತ್ಯವೂ, ಬುದ್ಧಿಯೂ, ನಿಶ್ಚಯಾತಕನೂ ಆಗಿ ಮತಿವಿಕಳತೆ ಇಲ್ಲದೆಯೂ 
ಅಗ್ನಿಪ್ರವೇಶವನ್ನೂ ಮಾಡಿದರೆ ಅಪೇಕ್ಬಿಸಿದ ಗತಿಯನ್ನು ಪಡೆಯುವುದು. "ಯಾ 
ಮತಿಸ್ಸಾಗತಿ' ಎಂಬ ಪುರಾಣವಾಕ್ಯವೇನಾದರೂ ತಪ್ಪುವುದೇ ಎನ್ನಲು ಜಿಂಹಾಕ್ಷನು 
ಹೀಗೆಂದನು: ೩೬೬. ನಿನಗೆ ಕಾಗೆಗಳೊಡನೆ ಬದ್ಧವೈರವಿರುವುದಾದರೆ, ಬಲಿಭುಗ್ವಿನುತ 
ಮತಿ, ನೀನೂ ಇನ್ನು ಮುಂದೆ ನಮ್ಮನುಡುವೆ ನಮ್ಮಗೋತ್ರದವನಾಗಿ ಸುಖವಾಗಿರುವುದು 
ಸಾಧ್ಯವಿಲ್ಲವೇ ? ವ॥ ಜಿಂಹಾಕ್ಷನು ಬಿದ್ದ ಜೀವಿಯ ಕಾಯಕ್ಕೆ ಜೀವವನ್ನು ಹೊಯ್ದಂತೆಯೂ 
ತನ್ನ ಮನಸ್ಸಿಗೆ ಬಂದಂತೆಯೂ ನುಡಿದುದಕ್ಕೆ ಅರಿಮರ್ದನನು ಸಂತೋಷಪಟ್ಟು 
ಚಿರಂಜೀವಿಯನ್ನು ನೋಯಿಸದೆ ಉಪಾಯದಿಂದ ತನ್ನಿರಿ ಎಂದು ಉಳೂಕನಿಕರಕ್ಕೆ 
ಮಾರಿಯನ್ನು ಆಮಂತ್ರಿಸಿ ಕೊಂಡೊಯ್ಯುವಂತೆ ವಾಯಸಮಂತ್ರಿಯನ್ನು ನಿಜನಿವಾಸಕ್ಕೆ 
ಕೊಂಡೊಯ್ದು ನೀವು ಮನೋಹರವಾದ ಕಡೆಯಲ್ಲಿ ಇರಿ ಎನ್ನಲು ಚಿರಂಜೀವಿ 
ಮಹಾಪ್ರಸಾದವೆಂದು ಆತನ ರಾಜಧಾನಿಯಾದ ಅಂಜನಗಿರಿಯ ತಪ್ಪಲಿನ ರಾಜ 
ಜಂಬೂವಟವೃಕ್ಷ ಪ್ರದೇಶಗಳಲ್ಲಿ ೩೬೭. ಸೊಕ್ಕಿದ ಕೋಗಿಲೆಗಳ ಕಣ್ಣುಗಳಂತೆ ಕೆಂಪಾಗಿದ್ದ 
ಅರನೇರಿಳೆಯ ಹಣ್ಣುಗಳನ್ನು ಸೇವಿಸುತ್ತ ಕಾಕಮಂತ್ರಿ ಕೌಶಿಕವಿನಾಶವನ್ನು ಚಿಂತಿಸುತ್ತಿದ್ದನು. 


೨೮೪ ಕರ್ಣಾಟಕ ಪಂಚತಂತ್ರಂ 

ಅಂತು ಸುಖಮಿರ್ದು ಕೆಲವಾನುಂ ದಿವಸದೊಳಾ ಬಲಿಪುಷ್ಟಂ ಸಂಪುಷ್ಠನಾಗಿ ಬಟಿಕ್ಕೆ 
ಕೌಶಿಕಾಧೀಶ ನಿವಾಸಸ್ಥಾನಮುಮನುಳೂಕನಿಕರಸಂಕೇತಸ್ಕಾನಮುಮನಾರೈದು ತನ್ನೊಳ್‌ ತಾನೆ 
ಸಂತೋಷಂಬಟ್ಟಿಂತೆಂದಂ : 


ಶ್ಲೋ!! ಆದಾನಸ್ಕ ಪ್ರದಾನಸ್ಯ ಕರ್ತವ್ಯ ಚ ಕರ್ಮಣಃ 
ಕ್ಷಿಪ್ರಮಕ್ರಿಯಮಾಣಸ್ಕ ಕಾಲಃ ಪಿಬತಿ ತತ್ಫಲಂ ॥॥೧೮೦॥! 

ಟೀ! ಕೊಂಬ ಕಾರ್ಕವನೂ ಕುಡುವ ಕಾರ್ಕವನೂ ಮಾಡುವ ಕಾರ್ಯವನೂ ಇವೆಲ್ಲವನ್ನೂ 
ಆ. ಹೊತ್ತೇ ಮಾಡದಿರ್ದೊಡೆ ಕಾಲವಾ ಫಲವಂ ಕಿಡಿಸುವುದು ಎಂಬ ನೀತಿಯುಂಟದಣಿನೆನಗೆ 
ಕಾಲವಿಳಂಬನಂಗೆಯ್ದುದು ನಯಮಲಂದಾದಿತ್ಕೋದಯಮೆ ನಿಜಸ್ವಾಮಿಕಾರ್ಕೋದಯಮಾಗೆ 
ಆದಿತ್ಯನಹತ್ಕನಲ್ಲಿಂ ಪೊಅಮಟ್ಟು ಹಮ್ಮದಂಬೋದವರ ಪ್ರಾಣಂ ಬರ್ಹಂತೆಯುಂ ಆರ್ತಂಗಾಪ್ತಂ 
ಬರ್ಪಂತೆಯುಂ ವಾಯುವೇಗದಿಂ ಬರ್ಪ ಚಿರಂಜೀವಿಯ ಬರವಂ ಮೇಘವರ್ಣಂ 
ಕರ್ಣಪರಂಪರೆಯಿನಚೆದಿದಿರಂ ಪೋಪುದುಮೆಯ್ದಿವಂದ ಚಿರಂಜೀವಿಯಂ ಪರಮಾನಂದದಿಂ 
ಗಾಢಾಲಿಂಗನಂಗೆಯ್ವುದುಂ ಮಹಾಪ್ರಸಾದಮೆಂದಾತಂ ಪೊಡೆಮಟ್ಟು ಬಟೆಕ್ಕಿಂತೆಂದಂ : ದೇವಾ! 
ಶತ್ರುವಂ ನಿಶ್ಶೇಷಂ ಮಾಲ್ಗುಪಾಯಮಂ ಕರಮೊಳ್ಳಿತ್ತಾಗಿಯಚಿದು ಬಂದೆಂ ಪೆಅತಾಳೋಚನಕ್ಕೆಡೆಯಿಲ್ಪ. 
ತಡೆಯದೀಗಳೆ ಸಮಸ್ತದಾಯಸನಿಕಾಯಮಂ ಬರಿಸಿಮೆನೆ ಮೇಘವರ್ಣನಿಂತೆಂದಂ : 


ಸಪ್ತಾಂಗಸಹಿತನಹಿತಂ 

ಗುಪ್ತಚರಂ ಶೂರನವನೊಳಿೆಯದೆ ವಿಜಯ- 

ಪ್ರಾಪ್ತಿ ನಮಗಪ್ಪುಪಾಯಮ- 

ನಾಪ್ರೋತ್ತಮ ಪೇಟೆಮೆಂದೊಡೆಂದಂ ಸಚಿವಂ ೩೬೮ 


ವ॥ ಹಾಗೆ ಸುಖವಾಗಿದ್ದು ಕೆಲವು ದಿನಗಳಲ್ಲಿ ಆ ಬಲಿಪುಷ್ಟನು ಸಂಪುಷ್ಪನಾಗಿ ಬಳಿಕ 
ಕೌಶಿಕಾಧೀ ಶನಿವಾಸಸ್ಥಾನವನ್ನೂ ಉಳೂಕನಿಕರಸಂಕೇತಸ್ಥಾನವನ್ನೂ ವಿಚಾರಿಸಿ ತನ್ನಲ್ಲಿ 
ತಾನೇ ಸಂತೋಷಪಟ್ಟು ಹೀಗೆಂದುಕೊಂಡನು : ಶ್ಲೋ! ಕೊಳ್ಳುವ ಕಾರ್ಯವನ್ನೂ 
ಕೊಡುವ ಕಾರ್ಯವನ್ನೂ ಮಾಡುವ ಕಾರ್ಯವನ್ನೂ ಆ ಹೊತ್ತೇ ಮಾಡದಿದ್ದಲ್ಲಿ ಕಾಲವು 
ಆ ಫಲವನ್ನು ಕೆಡಿಸುವುದು ಎಂಬ ನೀತಿಯುಂಟು. ಅದರಿಂದ ನಾನು ಕಾಲವಿಳಂಬ 
ಮಾಡುವುದು ನೀತಿಯಲ್ಲ ಎಂದು ಸೂರ್ಯೋದಯುವೇ ತನ್ನ 
ಸ್ವಾಮಿಕಾರ್ಯೋದಯವೆಂಬಂತಾಗಲು ಆದಿತ್ಯನ ಅಪತ್ಯನು ಅಲ್ಲಿಂದ ಹೊರಟು ಮೂರ್ಚೆ 
ಹೋದವರ ಪ್ರಾಣ ಬಂದಂತೆಯೂ ಆರ್ತನಿಗೆ ಆಪ್ತ ಬಂದಂತೆಯೂ ವಾಯುವೇಗದಿಂದ 
ಬರುವ ಚಿರಂಜೀವಿಯ ಆಗಮನವನ್ನು ಮೇಘವರ್ಣನು ಕರ್ಣಪರಂಪರೆಯಿಂದ ತಿಳಿದು 
ಎದುರುಹೋಗಿ ಸುರಕ್ಷಿತವಾಗಿ ಬಂದ ಚಿರಂಜೀವಿಯನ್ನು ಪರಮಾನಂದದಿಂದ 
ಗಾಢಾಲಿಂಗನ ಮಾಡಲು ಮಹಾಪ್ರಸಾದವೆಂದು ಆತನು ನಮಸ್ಕರಿಸಿ ಬಳಿಕ ಹೀಗೆಂದನು: 
. ದೇವಾ ! ಶತ್ರುವನ್ನು ನಿಶ್ಶೇಷ: "ಮಾಡುವ ಉಪಾಯವನ್ನು ಚೆನ್ನಾಗಿ ತಿಳಿದುಬಂದೆನು ; 
ಬೇರೆ ಆಲೋಚನೆಗೆ ಎಡೆಯಿಲ್ಲ; ತಡಮಾಡದೆ ಈಗಲೇ ಸಮಸ್ತವಾಯಸನಿಕಾಯವನ್ನು 
ಕರೆಯಿಸಿರಿ ಎನ್ನಲು ಮೇಘವರ್ಣನು ಹೀಗೆಂದನು : ೩೬೮. ಸಪ್ತಾಂಗಸಹಿತನೂ 
ಶೂರನಾದ ಗುಪ್ತಚರನೂ ಆಗಿರುವ ವೈರಿಯನ್ನು ಇರಿಯದೆ ಜಯಿಸುವ ಉಪಾಯವನ್ನು 


ವಿಶ್ವಾಸ ಪ್ರಕರಣಂ ೨೮೫ 
ರಿಪುವಂ ಗೆಲ್ವುದುಪಾಯಪೂರ್ವ ನಯದಿಂ ವಿಶ್ವಾಸದಿಂ ಸತ್ಸುಹೃ- 
ದ್ಯುಹಚಾಪಕ್ರಿಯೆಯಿಂ ರಹಸ್ಯವಿಷಶಸ್ತ್ರಾಗ್ನಿಪ್ರಯೋಗಂಗಳಿಂ 
ಕಪಟೋದ್ಯೋಗದಿನಾವಗಂ ಬಹುಮಹಾದೋಹಾವಹಂ ತಂತ್ರಬಂ- 
ಧುಪರಿಧ್ವಂಸನಮಂತುಮಲ್ಲಿ ವಿಜಯಂ ಸಂದೇಹಮಿಂದ್ರಾದಿಗಂ ೩೬೯ 

ಅದು ಕಾರಣದಿಂ ತಾಂ ಕಾ- 
ದದೆ ರಿಪುವಂ ಗೆಲ್ವುದಖಿಳನಯಕೋವಿದನ- 
ಭ್ಯುದಯಾರ್ಥಿಯಪ್ಪ ಪಾರ್ಥಿವ- 
ನುದಗ್ರಬಲನಿಕರಪೂರ್ಣನಾದೊಡಮೆಂದುಂ ೩೭೦ 
ಅದೆಂತೆನೆ : ಬಲಿಯಂ ವಾಮನನಿಂದ್ರಂ 
ಬಲನಂ ಚಾಣಕ್ಕನಧಿಕನಂದನಮಹೀಭ್ಯ- 
ತ್ಕುಲಮಂ ಗೆಲ್ಬಂತರಿನೃಪ- 
ಬಲಮನುಪಾಯದೊಳೆ ಗೆಲ್ವುದುತ್ತಮಪಕ್ಷಂ ೩೭೧ 
ಅದಣೆಂ ರಿಪುಗಪಾಯಮಂ ಮಾಡುವುಪಾಯಮೆನಿತುಮೊಳವವಂತಿರ್ಕೆ 
ನಮಗರಿಯಾಗಿರ್ದರಿಮರ್ದನನಂ ತತ್ಸರಿವಾರಮನೊಂದೆ ಕೊಳ್ಳಿಯೊಳಿಂದೆ ಸುಟ್ಟಹೆಂ ಸುಮನಿರದಲ್ಲಿಗೆ 
ತಕ್ಕ ಸಾಧನೋಪಾಯಂಗಳಂ ಬೇಗಂ ತರಿಸಿಮೆನೆ ಮೇಘವರ್ಣನಂತೆಗೆಯ್ದೆನೆಂದು ಪಡೆವಳರಂ 
ಕರೆದು ಪೇಟಲೊಡಮವಂದಿರ್‌ ಪೋಗಿ ಕೌಶಿಕಾಧೀಶ್ವರನ ಪುರಮನುರಿಪಲ್‌ ತಕ್ಕುವೆಲ್ಲಮುಂ 
ಕೊಂಡು ತಡೆಯದಂಜನಗಿರಿಗೆ ನಡೆಯಿಮೆಂದು ಕಾಕನಿಕರಕ್ಕೆಲ್ಲಂ ಸಾಅುವುದುಂ, 


ಆಪ್ರೋತ್ತಮನಾದ ನೀನು ಹೇಳು ಎನ್ನಲು ಸಚಿವನು ಹೀಗೆಂದನು : ೩೬೯. ವೈರಿಯನ್ನು 
ಉಪಾಯಪೂರ್ವಕವಾಗಿಯೂ ನೀತಿಯಿಂದಲೂ ವಿಶ್ವಾಸದಿಂದಲೂ ಸ್ನೇಹಿತನಾಗಿಯೂ 
ರಹಸ್ಯ ವಿಷಶಸ್ತಾಗ್ನಿ ಪ್ರಯೋಗಗಳಿಂದಲೂ ಕಪಟೋದ್ಯೋಗದಿಂದಲೂ ಗೆಲ್ಲಬೇಕು. 
ಅದರಿಂದ ಅಖಿಲನೀತಿಜ್ಞನಾದ ೩೭೦. ಅಭ್ಯುದಯಾರ್ಥಿಯಾದ ಕ್ಷತ್ರಿಯನು ಉದಗ್ರಬಲ 
ಪೂರ್ಣನಾಗಿದ್ದರೂ ಕಾದಾಡುವ ರಿಪುವನ್ನು ಗೆಲ್ಲಲ ೇಕು. ೩೭೧. ಬಲಿಚಕ್ರವರ್ತಿಯನ್ನು 
ವಾಮನನೂ ಇಂದ್ರನು ಬಲನನ್ನೂ ಚಾಣಕ್ಕನು ನವನಂದರನ್ನೂ ಗೆದ್ದಂತೆ ಅರಿನೃಪ 
ಬಲವನ್ನು ಉಪಾಯದಿಂದ ಗೆಲ್ಲುವುದು ಯಾವಾಗಲೂ ಉತ್ತಮವಾದುದು. ವ॥ 
ಅದರಿಂದ ರಿಪುವಿಗೆ ಅಪಾಯವನ್ನು ಮಾಡುವ ಉಪಾಯಗಳು ಎಷ್ಟೋ ಇವೆ. ಅವು 
ಹಾಗಿರಲಿ. ನಮ್ಮವೈರಿಯಾಗಿರುವ ಅರಿಮರ್ದನನನ್ನೂ ಅವನ ಪರಿವಾರವನ್ನೂ ಒಂದೇ 
ಕೊಳ್ಳಿಯಿಂದ ಇಂದೇ ಸುಟ್ಟು ಹಾಕುವೆನು. ಸುಮನೆ ಕುಳಿತುಕೊಳ್ಳದೆ ತಕ್ಕ 
ಸಾಧನೋಪಾಯಗಳನ್ನು ಬೇಗನೆ ತರಿಸಿರಿ, ಮೇಘವರ್ಣನು ಹಾಗೆಯೇ ಮಾಡುವೆನೆಂದು 
ಸೈನಿಕರನ್ನು ಕರೆಯಿಸಿ ಹೇಳಲು ಅವರು ಹೋಗಿ ಕೌಶಿಕಾಧೀಶ್ವರನ ಪುರವನ್ನು ಉರಿಸಲು 
ತಕ್ಕುದಾದ ಎಲ್ಲವನ್ನೂ ಕೊಂಡು ತಡಮಾಡದೆ ಅಂಜನಗಿರಿಗೆ ನಡೆಯಿರಿ ಎಂದು 


೨೮೬ ಕರ್ಣಾಟಕ ಪಂಚತಂತ್ರಂ 

ಸಕಳಾಶಾಮುಖಚಕ್ರಮಂ ಮುಸುಕಿ ಚೇತೋವೇಗದಿಂ ರೌದ್ರ ಕೌ- 

ಶಿಕ ಸೇನಾಜಯಕಾಂಕ್ಸೆಯಿಂ ರುಚಿರ ಚಂಚೂಪಾತ್ತ ಚಂಚತ್ಕಳಿಂ- 

ಚಕರಾಳೋನ್ಮುಖ ಶುಷ್ಕ ಪತ್ರಪಟವೀರುದ್ಧಾಸ ಕಾರ್ಹಾಸ ತಂ 

ತ್ರಕಜಾಲಂ ಬಲಿಭುಗ್ಗಲಂ ನಡೆದುದಂಭೋದಾದ್ದದೊಳ್‌ ರಾಗದಿಂ ೩೭೨ 

ಅಂತು ವಾಯಸಬಲಂ ಮಾಮಸಕಂ ಮಸಗಿ ಬಂದು ಕಾಳನೀಳಜಲಧರಂಗಳ್‌ ಕುಳೆಗಿರಿಯಂ 
ಮುತ್ತುವಂತರಿಮರ್ದನನ ಪುರವಾಗಿರ್ದಂಜನಗಿರಿಯಂ ಸುತ್ತಿಮುತ್ತಿ ತಂತಮ್ಮ ತಂದ ಪುಲ್ಲಂ 
ಪುಳ್ಳಿಯುಂ ಮೊದಲಾದ : ಕಸಂಗಳೆಲ್ಲಮಂ ಚಿರಂಜೀವಿ ತೋಚಿದ ಗಿರಿಗುಹಾದ್ದಾರಂಗಳೊಳಂ 
ತರುಕೋಟರಕುಟೀರಂಗಳೊಳಮಿಡಿದಿಡಿದು ತೀವಿ ಬಿಕ್ಕೆ ಕೊಳ್ಳಿಗಳನಲ್ಲಿಗಲ್ಲಿಗೆ ತಗುಳ್ಳುವುದುಂ 
ಶತಪತ್ರಮಿತ್ರಪುತ್ರಪತತ್ರಿಗೋತ್ರಪ್ರಧಾನಂಗೆ ಹುತವಹಸಖಂ ಸಹಾಯಮಾಗಿ ಸುಟಿಸುಟೆದು ತಗುಳೆ 
ಬೀಸಲೊಡಂ, 


ಸಂದ ಪುರತ್ರಯಂ ವಿಷಮಲೋಚನಲೋಚನವಸ್ನಿಯಿಂ ಮರು- 

ನ್ನಂದನನಿಂ ದಶಾಸ್ಕನಗರಂ ಕಪಿಕೇತನನಿಂದೆ ಸಂದ ಸಂ- 

ಶ್ರಂದನನಂದನಂ ನಿಮಿಷಮಾತ್ರದಿನೊರ್ಮೆಯೆ ಬೆಂದ ಮಾಲತಸ್ಕಿಯಿಂ 

ಬೆಂದುದುಳೂಕರಾಜನಿಳಯಂ ಬಲಿಭುಕೃತಿ ಮೇಘವರ್ಣನಿಂ ೩೭೩ 

ಅಂತು ಬೇವುದುಮುಳೂಕಬಲಂಬೆರಸು ಅರಿಮರ್ದನಂ ಮೊದಲಾಗಿ ಪೇಟ್‌ 
ಹೆಸರಿಲ್ಲದಂತಾಗಿ ಪೋಗೆ ವಾಯಸಂಗಳತಿರಾಗದಿಂ ಭೋರೆಂದಾರುತ್ತುಂ ಬರೆ, 


ಕಾಕನಿಕರಕ್ಕೆಲ್ಲ ಸಾರಿದನು. ೩೭೨. ಸರ್ವ ದಿಗಂತಗಳನ್ನೂ ಮುಸುಕಿ ಮನೋವೇಗದಿಂದ 
ಭಯಂಕರವಾದ ಗೂಬೆಗಳ ಸೈನ್ಯವನ್ನು ಜಯಿಸುವ ಬಯಕೆಯಿಂದ ಹೊಳೆಯುವ 
ಭಯಂಕರವಾಗಿ ಮೇಲಕ್ಕೆದ್ದಿರುವ ತರಗೆಲೆ ಬಟ್ಟೆ ಪೊದರು ಹುಲ್ಲು ಹತ್ತಿಗಳಿಂದ ಕೂಡಿದ 
ತಂತ್ರಜಾಲವಾದ ಬಲಿಭುಗ್ಗಲವು ಆಕಾಶಮಾರ್ಗದಲ್ಲಿ ಉತ್ಸಾಹದಿಂದ ಸಾಗಿತು. ವ॥ 
ಹಾಗೆ ಆ ವಾಯಸಬಲವು ಮಹಾಸಾಮರ್ಥ್ಯದಿಂದ ಬಂದು ಕಾಳನೀಳ ಜಲಧರಗಳು 
ಕುಲಗಿರಿಯನ್ನು ಮುತ್ತುವಂತೆ ಅರಿಮರ್ದನನ ಪುರವಾಗಿದ್ದ ಅಂಜನಗಿರಿಯನ್ನು ಸುತ್ತಿಮುತ್ತಿ 
ತಾವೆಲ್ಲ ತಂದಿದ್ದ ಹುಲ್ಲನ್ನು ಸೌದೆಯನ್ನೂ ಕಸಗಳನ್ನೂ ಚಿರಂಜೀವಿ ತೋರಿಸಿದ ಗಿರಿ 
ಗುಹಾದ್ವಾರಗಳಲ್ಲಿಯೂ ತರುಕೋಟರ ಕುಟೀರಗಳಲ್ಲಿಯೂ ಇಡಿದಿಡಿದು ತುಂಬಿ ಬಳಿಕ 
ಕೊಳ್ಳಿಗಳನ್ನು ಅಲ್ಲಲ್ಲಿಗೆ ತಗುಲಿಸಲು ಶತಪುತ್ರಮಿತ್ರಪುತ್ರಪತತ್ರಿಗೋತ್ರಪ್ರಧಾನನಿಗೆ 
ಹುತವಹಸಖನೂ ಸಹಾಯನಾಗಿ ಸುಳಿಸುಳಿದು ಬೀಸತೊಡಗಿದನು. ೩೭೩. ತ್ರಿಪುರಗಳು 
ವಿಷಮಲೋಚನನ ಲೋಚನವಹ್ಲಿಯಿಂದಲೂ, ವಾಯುಪುತ್ರನಿಂದ ದಶಾಸ್ಯನಗರವೂ 
ಕಪಿಕೇಡನನಿಂದ ಸಂಕ್ರಂದನನಂದನವೂ ನಿಮಿಷ ಮಾತ್ರದಲ್ಲಿ ಸುಟ್ಟುಹೋದ ರೀತಿಯಲ್ಲಿ 
ಬಲಿ ಭುಕ್ತತಿ ಮೇಘವರ್ಣನಿಂದ ಉಳೂಕರಾಜನಿಲಯವು ಬೆಂದು ಹೋಯಿತು. ವ॥ 
ಹಾಗೆ ಉಳೂಕಬಲಸಹಿತ ಅರಿಮರ್ದನ ಮೊದಲಾದ ಎಲ್ಲ ಗೂಬೆಗಳೂ ಹೇಳ 
ಹೆಸರಿಲ್ಲದಂತಾಗಲು ವಾಯಸಗಳು ಅತ್ಯಂತ ಸಂತೋಷದಿಂದ ವಿಜೃಂಭಿಸಿ ಕೇಕೆಹಾಕುತ್ತ 





ವಿಶ್ವಾಸ ಪ್ರಕರಣಂ ೨೮೭ 

ಬಳವದ್ವೈರಿ ಕ್ಷಮಾಪಾಲರನಧಿಕ ಭುಜಾಗರ್ವದಿಂ ಗೆಲ್ಲ ಲಕ್ಷ್ಮೀ 

ನಿಳಯಂ ಗಂಗಾತರಂಗೋಪಮ ಚಮರರುಹಶ್ರೇಣಿಯುಂ ಬೀಸೆ ಚಿತ್ರೋ- 

ಜ್ವ್ವಳಕೇತುವ್ರಾತಮುಂ ದುಂದುಭಿರವಬಧಿರೀಭೂತದಿಜಂಡಲಂ ಮಂ- 

ಗಳಗೀತಂ ಪೊಣ್ಮೆ ಪೊಕ್ಕಂ ನಿಜಶಿಬಿರಮನುತ್ಸಾಹದಿಂ ಮೇಘವರ್ಣಂ ೩೭೪ 
ಅಂತು ಪೊಕ್ಕೊಡ್ಡೋಲಗಂಗೊಟ್ಟು ಕುಳ್ಳಿರ್ದು ಚಿರಂಜೀವಿಯ ಮೊಗಮನಾದರದಿಂ ನೋಡಿ 

ಹಿತನೀತಂ ಮತಿವಂತನೀತನಧಿಕಂ ಕೂರ್ಪಳ್ಳನೀತಂ ಗುಣಾ- 

ನ್ವಿತನಿಂತೀತನೆನಿಷನಂ ಪೊರೆವುದುರ್ವೀಪಾಲಕಂ ಕೂರ್ಮೆಯಿಂ 

ಹಿತನಲ್ಲಂ ಮತಿವಂತನಲ್ಲಮಧಿಕಂ ಕೂರ್ಪುಳ್ಳನಲ್ಲಂ ಗುಣಾ- 

ನ್ವಿತನಂತಲ್ಪನೆನಿಷ್ಟನಂ ಪೊರೆಯವೇಡೇನಾದೊಡಂ ಭೂಭುಜಂ ೩೭೫ 
ಎಂದುಂ ಮಾಣದೆ ಚಿರಂಜೀವಿಯನರ್ಧಾಸನದೊಳ್‌ ಕುಳ್ಳಿರಿಸಿ ಬಟೆಕ್ಕಿಂತೆಂದಂ : 

ಭವದೀಯೋತ್ತಮ ಮಂತ್ರದಿಂದುರುತರಾಸತ್ಬಾಜ್ಕ ರಾಜ್ಯಾಸ್ಪದಂ 

ಧ್ರುವಮಾಯ್ತುದ್ಧತ ವೈರಿರಾಜನಿಚಯಂ. ನಿರ್ಮೂಲಮಾಯ್ತಿಂದು ಕಾ- 

ಕ ವಿಹಂಗಾಧಿಪನಿತ್ತನಾಪ್ತಸಚಿವಂಗಾನಂದದಿಂದರ್ಧರಾ- 

ಜೃವನೊಲ್ಲೀಯದರಾರೋ ಭೂಭುವನದೊಳ್‌ ಸ್ಪಾರ್ಥಕ್ಕೆ ಸರ್ವಸ್ವಮಂ ೩೭೬ 
ಅಂತು ಸಂತಸಂಬಡಿಸಿ ಚಿರಂಜೀವಿಗಿಂತೆಂದಂ : 

ಶ್ಲೋ!! ವರಮಗ್ಗೌ ಪ್ರದೀಪ್ಲೇ ತು ಪ್ರಾಣಾನಾಂ ಪರಿವರ್ಜನಂ 
ನ ಚಾರಿ ಜನಸಂಸರ್ಗೇ ಮುಹೂರ್ತಮಪಿ ಸೇವನಂ ॥॥೧೮೧11 

ಟೀ!! ಉರಿವ ಕಿರ್ಚಿನೊಳಗೆ ಬರ್ದು ಸಾವುದೆ ಲೇಸು, ಹಗೆಗಳನೊಂದು ಮಹೂರ್ತ 
ಮೋಲಗಿಸಲಾಗದು. 
ಬಂದುವು. ೩೭೪. ಬಲವದ್ವೈರಿಭೂಪಾಲರನ್ನು ಅಧಿಕ ಭುಜಾಗರ್ವದಿಂದ ಗೆದ್ದ ಲಕ್ಷೀ 
ನಿಲಯನಾದ ಮೇಘವರ್ಣನು ಗಂಗಾತರಂಗೋಪಮ ಚಾಮರಶ್ರೇಣಿಯೂ ಚಿತ್ರೋಜ್ಞ್ವಲ 
ಪತಾಕಾಪಂಕ್ತಿಯೂ ಬೀಸುತ್ತಿರಲು ದುಂದುಭಿರವದಿಂದ ಕಿವುಡಾದ ದಿಜ್ವಂಡಲವು ಮಂಗಳ 
ಗೀತವನ್ನು ಹೊಮ್ಮಿಸಲು ಉತ್ಸಾಹದಿಂದ ತನ್ನ ಶಿಬಿರವನ್ನು ಪ್ರವೇಶಿಸಿದನು. ವ॥ ಹಾಗೆ 
ಹೊಕ್ಕು ಒಡ್ಡೋಲಗಗೊಟ್ಟು ಕುಳ್ಳಿರಲು ಚಿರಂಜೀವಿಯ ಮುಖವನ್ನು ಆದರದಿಂದ 
ನೋಡಿದನು. ೩೭೫. ಈತನು ಹಿತನು ಮತಿವಂತನು ಅಧಿಕ ಪ್ರೀತಿಯುಳ್ಳವನು 
ಗುಣಾನ್ವಿತನು ಇಂಥವನನ್ನು ಉರ್ವೀಪಾಲಕನು ಪ್ರೀತಿಯಿಂದ ಕಾಪಾಡಬೇಕು 
ಹಿತನಲ್ಲದವನನ್ನೂ ಮತಿವಂತನಲ್ಲದವನನ್ನೂ ಭೂಪಾಲನು ಏನಾದರೂ ಕಾಪಾಡಬಾರದು 
ಎಂದು ಯೋಚಿಸಿ ಚಿರಂಜೀವಿಯನ್ನು ಅರ್ಧಾಸನದಲ್ಲಿ ಕುಳ್ಳಿರಿಸಿ ಹೀಗೆಂದನು : ೩೭೬. 
ನಿನ್ನೊಂದು ಉತ್ತಮ ಮಂತ್ರೋಪಾಯದಿಂದ ನಮ್ಮೊಂದು ರಾಜ್ಯ ಶಾಶ್ವತವಾಯಿತು: 
ಉದ್ದತವೈರಿರಾಜಸಮೂಹ ನಿರ್ಮೂಲವಾಯಿತು ಎಂದು ಕಾಕವಿಹಂಗಾಧಿಪನು 
ಆಪ್ರಸಚಿವನಿಗೆ ಆನಂದದಿಂದ ಅರ್ಧ ರಾಜ್ಯವನ್ನು ಇತ್ತನು. ಸ್ವಾರ್ಥಕ್ಕಾಗಿ ಭೂಭುವನದಲ್ಲಿ 
ತಮ್ಮ ಸರ್ವಸ್ವವನ್ನಾದರೂ ಕೊಡದವರು ಯಾರು ಇರುವರು? ವ॥॥ ಹೀಗೆ 
ಸಂತೋಷಪಡಿಸಿ ಚಿರಂಜೀವಿಗೆ ಹೀಗೆ ಹೇಳಿದನು : ಶ್ಲೋ!! ಹಗೆಗಳೊಡನೆ ಮುಹೂರ್ತ 
ಕಾಲ ಓಲಗಿಸಿ ಬಾಳುವುದಕ್ಕಿಂತ ಉರಿಯುವ ಕಿಚ್ಚಿನಲ್ಲಿ ಬಿದ್ದು ಸಾಯುವುದೇ ಲೇಸು 





೨೮೮ ಕರ್ಣಾಟಕ ಪಂಚತಂತ್ರಂ 


ಎಂಬುದು ನಿಂತಿಯುಂಟು. ನೀವಿನಿತು ದಿವಸಂ ಶತ್ರುಸಂಸರ್ಗದಿನಾದುಪಸರ್ಗಮನೆಂತು 
ಸೈರಿಸಿದಿರ್‌, ಪೇಲಿಮೆನೆ ಚಿರಂಜೀವಿಯಿಂತೆಂದಂ : ದೇವಾ ! ನೀವೀಗಳ್‌ ಬೆಸಸಿದ ಸುಭಾಷಿತದರ್ಥಂ 
ತಪ್ಪದಾದೊಡಂ, 
ಶ್ಲೋ!! ಯದಪಸರತಿ ಮೇಷಃ ಕಾರಣಂ ತತ್ಪಹರ್ತುಂ 
ಮೃಗಪತಿರಪಿ ಕೋಹಾತ್‌ ಸಂಕುಚತ್ಯುಶ್ಪತಿಷ್ಣು 
ಹೃದಯನಿಹಿತವೈರಾ ಗೂಢಮಂತ್ರಪ್ರಚಾರಾಃ 
ಕಿಮಪಿ ವಿಗಣಯಂತೋ ನೀತಿಮಂತಸ್ಸಹಂತೇ Hos 
ಟೀ1! ಗೂಢಮಂತ್ರವನುಳ್ಳ ಬುದ್ಧಿವಂತರುಗಳು ಕಾರೃವಹನ್ನಬರ ಸೈರಿಸಿಕೊಂಡಿಹುದು. 
ಎಹಗೆಂದೊಡೆ ಮೇಷವು ಇಟೆಯಲೋಸುಕರ ಹಿಂದಣ್ಣೆ ಹೋಹ ಹಾಂಗೆಯೂ ಮತ್ತೆ ಸಿಂಹವು 
ಆನೆಯ ಕುಂಭಸ್ಕಲಮಂ ವಿದಾರಿಸಲೋಸುಕರ ಸಂಕುಚಿತಶರೀರನಾಗುವ ಹಾಂಗೆಯೂ ಅದಲ್ಲದೆಯುಂ 
ಶ್ಲೋ! ವಹೇದಮಿತ್ರಂ ಸಂಧೇನ ಯಾವತ್ಯಾರ್ಕ ವಿನಿಶ್ಚಯಃ 
ತತಃ ಪ್ರತ್ಯಾಗತೇ ಕಾಲೇ ಭಿಂದ್ಯಾದ್ವಟಮಿವಾಂಭಸಃ Moca 
ಟೀ॥ ತನ್ನ ಕಾರ್ಯದಹನ್ನಬರ ಹಗೆಯನು ಹೆಗಲಲಾದರೂ ಹೊತ್ತುಕೊಂಡಿಹುದು. ಕಾರ್ಯ 
ಬರಲೊಡನೆ ಒಡೆದ ಕೊಡನ ಬಿಸುಡುವಹಗೆ ಬಿಟ್ಟು ಕಳೆವುದು. ಎಂಬ ನೀತಿಗಳೊಳವು. 
ಅದಲ್ಲದೆಯುಂ, 
ಸಿಂಗದ ಮುಲೆವುಂ ಮೇಷದ 
ಪಿಂಗುಂ ನಯವಿದರ ವಿನಯಮಿಂತಿವು ಮೂಖಂ 
ಭಂಗಮೆನಿಸಲೈೆ ಪಡೆಯವು 
ಕಂಗೆಡಿಕುಂ ಭರದಿನಹಿತರಧಟಂ ಧುರದೊಳ್‌ ೩೭೭ 


ಅದಲ್ಲದೆಯುಂ, ಶ್ಲೋ!! ವಹತಾ ಕೃಷ್ಣಸರ್ಪೇಣ ಮಂಡೂಕೋ ವಿನಿಪಾತಿತಃ 
ಎಂಬ ಕಥೆಯುಂಟೆನೆ ಮೇಘವರ್ಣನದೆಂತೆನೆ ಚರಂಜೀವಿ ಪೇಟ್ಗುಂ : 


ಎಂಬ ನೀತಿಯುಂಟು. ನೀವು ಇಷ್ಟು ದಿನಗಳವರೆಗೆ ಶತ್ರುಸಂಸರ್ಗದಿಂದ ಆದ 
ಉಪಸರ್ಗಗಳನ್ನು ಹೇಗೆ ಸೈರಿಸಿದಿರಿ ಹೇಳಿ ಎನ್ನಲು ಚಿರಂಜೀವಿ ಹೀಗೆಂದನು : ದೇವಾ! 
ನೀವು ಈಗ ಹೇಳಿದ ಸುಭಾಷಿತದ ಅರ್ಥ ತಪ್ಪಲ್ಲ. ಆದರೂ ಶ್ಲೋ! ಟಗರು ಇರಿಯಲಿಕ್ಕಾಗಿ 
ಹಿಂದಕ್ಕೆ ಸರಿಯುವ ಹಾಗೆಯೂ ಸಿಂಹವು ಆನೆಯ ಕುಂಭಸ್ಥಲವನ್ನು ವಿದಾರಿಸಲಿಕ್ಕಾಗಿ 
ಸಂಕುಚಿತಶರೀರನಾಗುವ ಹಾಗೆಯೂ ಗೂಢಮಂತ್ರ ವನ್ನುಳ್ಳ ಬುದ್ಧಿವಂತರು ಕಾರ್ಯ 
ವಾಗುವವರೆಗೆ ಸಹಿಸಿಕೊಂಡಿರಬೇಕು. ಅಲ್ಲದೆ, ಶ್ಲೋ! ತನ್ನ ಕಾರ್ಯವಾಗುವವರೆಗೆ 
ಹಗೆಯನ್ನು ಹೆಗಲಲ್ಲಾದರೂ ಹೊತ್ತುಕೊಂಡು ಇರಬೇಕು : ಕಾರ್ಯವಾದ ಮೇಲೆ ಒಡೆದ 
ಕೊಡವನ್ನು ಬಿಸುಡುವಂತೆ ಬಟ್ಟುಬಡಬೇಕು ಎಂಬ ನೀತಿಗಳುಂಟು. ಅಲ್ಲದೆ, ೩೭೭. 
ಸಿಂಹದ ಸಂಕೋಚವೂ ಕುರಿಯ ಹಿಂಜರಿತವೂ ನೀತಿಜ್ಞರ ವಿನಯವೂ ಎಂದೂ 
ಭಂಗವಾಗುವುದಿಲ್ಲ. ಇವು ಯುದ್ಧದಲ್ಲಿ ವೈರಿಗಳ ಪರಾಕ್ರಮವನ್ನೇ ಕಂಗೆಡಿಸುವುವು. ಅಲ್ಲದೆ, 
ಶ್ಲೋ!! ವಹತಾ ಕೃಷ್ಣಸರ್ಪೇಣ ಮಂಡೂಕೋ ವಿನಿಪಾತಿತಃ ಎಂಬ ಕಥೆಯುಂಟು ಎನ್ನಲು 


2.0 


ವಿಶ್ವಾಸ ಪ್ರಕರಣಂ ೨೮೯ 
ಕಪ್ಪೆಗಳಂ ಚೆನ್ನನೇಜೆಸಿಕೊಂಡ ಸರ್ಪನ ಕಥೆ 


ದರ್ಪರಹಿತಂ ಜನಾಧಿಕ 

ಕಾರ್ಪಣ್ಯಸಮೇತನೊಂದು ಗಹನಾಂತರದೊಳ್‌ 

ಸರ್ಪಂ ನಿಜಾಂಗನಾಯುತ 

ನಿರ್ಪುದು ಕಪಟಪ್ರಪಂಚಪರಿಣತಚಿತ್ತಂ ೩೭೮ 


ಆ ವೃದ್ಧೋರಗಂ ಸ್ಥಾಹಾರಮನೆಲ್ಲಿಯುಂ ಹಡೆಯಲಾಣದೆ ಚಿಂತಿಸುತಿರ್ದು 
(ಹರಿಣೀವೃತ್ತಂ) 


ಶ್ಲೋ!! ಅಭಿಮತ ಮಹಾಗ್ರಂಥಿ ಪ್ರಭೇದ ಪಟೀಯಸಿ 
ಗುರುತರಗುಣಗ್ರಾಮಾಂಭೋಜ ಸ್ಟುಟೊ! 
ಎಪುಲವಿಲಸಲ್ಲಜ್ಜಾವಲ್ಲೀ ವಿದಾರ ಕುಠಾರಿಕಾ 
ಜಠರಪಿತರೀ ದುಷ್ಬೂರೇಯಂ ಕರೋತಿ ವಿಡಂಬನಾಂ 1೧೮೪1! 


ಷ್‌ 





ಟೀ॥! ಉದರಮೆಂಬ ಭಾಂಡವು ಅಭಿಮಾನಮೆಂಬ ಗಂಟನೊಡವುದರ್ಕೆ ಪಟುವಂತಹುದು. 
ಗುರುತ್ಸವಹ ಗುಣಸಮೂಹಮೆಂಬ ಕಮಳವಂ ಕಿಡಿಸುವುದರ್ಕೆ ಬೆಳೆದಿಂಗಳೆನಿಸಿದಂತಹುದು. 
ಏನ ತುಂಬಿದೊಡಂ ತೃಪ್ಪಿಯನೆಯ್ದದಾಗಿ ಎಡಂಬನವ ಮಾಡುತ್ತಿಹುದು. 
ಎಂಬುದದಲೆನಾಂ ದುರಭಿಮಾನಮಂ ಕೈಕೊಂಡಿರಲ್‌ ಪಸಿದು ಸಾವಾದಪುದು. 
ಆವುಹಾಯದೊಳಮಾಹಾರಮಂ ಪಡೆವೆನೆಂದೆಂದೊಡನೊಂದುಪಾಯಮಂ ಚಿಂತಿಸಿ 
ಮಂಡೂಕ ಬಹಳಮಂ ಖರ 
ದಂಡೋತ್ಸಲಕುಮುದರಾಜಿರಂಜಿತಮಂ ಕಾ- 


ರಂಡಕಳಹಂಸ ಷಟ್ಟದ 
ಮಂಡಿತಮಂ ಕಂಡುದೊಂದು ಕೊಳೆನಂ ಸರ್ಪಂ ೩೭೯ 


ಮೇಘವರ್ಣನು ಅದೇನು ಎನ್ನಲು ಚಿರಂಜೀವಿ ಹೇಳುವನು: ೩೭೮. ಒಂದು ಕಾಡಿನಲ್ಲಿ 
ಕಪಟಪ್ರಪಂಚಪರಿಣತಚಿತ್ತನಾದ ಒಂದು ಸರ್ಪನು ಹೆಂಡತಿಯೊಡನೆ ವಾಸಿಸುತ್ತಿತ್ತು. 
ವ॥ ಆ ವೃದ್ದೋರಗವು ಸ್ವಾಹಾರವನ್ನು ಎಲ್ಲಿಯೂ ಪಡೆಯದೆ ಚಿಂತಿಸುತ್ತಿತ್ತು. ಶ್ಲೋ॥! 
ಉದರವೆಂಬ ಭಾಂಡವು ಅಭಿಮಾನವೆಂಬ ಗಂಟನ್ನೊಡೆಯುವುದಕ್ಕೆ ಸಮರ್ಥ 
ವಾಗಿರುವುದು. ಗುರುತರವಾದ ಗುಣಸಮೂಹವೆಂಬ ಕಮಲವನ್ನು ಕೆಡಿಸುವುದಕ್ಕೆ 
ಬೆಳದಿಂಗಳಿನಂತೆ ಇರುವುದು. ಏನನ್ನು ತುಂಬಿದರೂ ತೃಪ್ತಿಯನ್ನು ಪಡೆಯದೆ 
ವಿಡಂಬನಮಾಡುತ್ತಿರುವುದು. ವ॥ ಅದರಿಂದ ನಾನು ದುರಭಿಮಾನವನ್ನು ಕೈಕೊಂಡಿದ್ದರೆ 
ಹಸಿದು ಸಾಯಬೇಕಾಗುವುದು ; ಯಾವುದಾದರೂ ಉಪಾಯದಿಂದ ಆಹಾರವನ್ನು 
ಪಡೆಯುವೆನೆಂದು ಒಂದು ಉಪಾಯವನ್ನು ಚಿಂತಿಸಿತು. ಹೀಗೆ ಸರ್ಪವು ೩೭೯. ಬಹಳ 
ಕಪ್ಪೆಗಳಿಂದಲೂ ಕಮಲ ನೈದಿಲೆಗಳಿಂದಲೂ ಬಾತು ಹಂಸಗಳು ತುಂಬಿದ ಒಂದು 


ರಂ ಕರ್ಣಾಟಕ ಪಂಚತಂತ್ರಂ 
ಅಂತದಅ ಮೊದಲೊಳ್‌ ಕೆಲವು ದಿವಸಂ ತಲೆಯಿಕ್ಕಿ ಪಟ್ಟರ್ದುದನೊಂದು ದರ್ದುರಂ 
ಕಂಡು ನೀರೊಳಿರ್ದದೇಂ ಭಾವಾ! ನೀನೀಗಳ್‌ ಪಲವು ದಿವಸಮಾಹಾರವಿರಹಿತನುಂ ನಿಜಪ್ರಭಾವ 
ಸಂಭಾವನಾಹೀನನುಮಾಗಿರ್ಹೆ ಇದೇಂ ಕಾರಣಮೆನೆ ಪನ್ನಗನೆನ್ನ ಮನೋರಥಾವಾಪ್ತಿಯಾಗಲ್‌ 
ಬಗೆದುದೆಂದು ಸಂತೋಷಂಬಟ್ಟಂತೆಂದುದು : 
ಈ ರುಸಿವಳ್ಳಿಯೊಳಾನವಿ- 
ಚಾರದೆ ಯಷಿಸುತನನೊರ್ವನಂ ಕೊಂದೊಡವಂ 
ಕ್ರೂರತರ ವಿಷವಿಭೇದ್ಯಂ 
ಧಾರಿಣಿಯೊಳ್‌ ಬಿರ್ದು ವಿಗತಜೀವಿತನಾದಂ ೩೮೦ 
ಅಂತು ಮರಣಪ್ರಾಪ್ತನಾದ ಕುಮಾರನಂ ಸನ್ನಿಧಾನಸ್ಥಿತನಾಗಿರ್ದೆನ್ನುಮನಾತನ ತಂದೆ ಕಂಡು 
ಅನಿಶಂ ಭೇಕಾಳಿಗೆ ವಾ- 
ಹನಮಾಗೆಂದೆನಗೆ ರೌದ್ರಶಾಪಮನಿತ್ತಂ 
ಮುನಿಸಿಂ ತದ್ದಿಪುಂ ನಂ- 
ದನಮರಣಪ್ರಭವಶೋಕಪಾವಕತಪ್ಪಂ ೩೮೧ 
ಅದು ಕಾರಣಂ ನಾಂ ನಿಮಗೆ ವಾಹನವಾಗಲ್‌ ಬಂದೆನೆಂದೊಡಾ ಕಪ್ಪೆ ಪರಿದು ತಮ್ಮ 
ರಸನಪ್ಪ ಜಲಪಾಲಂಗಟೆಪಿದೊಡಾತನೀ ಕೌತುಕವಂ ನೋಟ್ಪಂ ಬನ್ನಿಮೆಂದು ತನ್ನ ಸಮಸ್ತ ಪರಿವಾರಂ 
ಬೆರಸು ಬಂದಾ ಪನ್ನಗನಂ ಕಂಡು ತದ್ವೃತ್ತಾಂತಮಂ ಬೆಸಗೊಂಡೊಡಾತಂಗೆ ಸವಿಸ್ತರಂ ಪೇಟ್‌ 
ಕೇಳ್ಪೊಡಂಬಟ್ಟುರಗಾರಿಯಂ ಹರಿಯೇಜುವಂತೆ ಸಮಸ್ತ ಹರಿನಿಕರಮೆನ್ನ ಬೆನ್ನನ್ನೇಜಿಕೊಂಡಾಡುತ್ತಿರಿಮೆನೆ 
ಜಲಪಾಲಂಗೆ ಪ್ರಮೋದಮಾಗೆ ರಾಗಿಸಿ ಪಲಕಾಲಕ್ಕೆನ್ನ ಪಗೆಯೊಳಗಾದಂ ಬನ್ನಿಮೆಂಬುದುಂ 


ಕೊಳವನ್ನು ಕಂಡಿತು. ವ॥ ಅಲ್ಲಿಗೆ ಹೋಗಿ ಅದರ ಬುಡದಲ್ಲಿ ಕೆಲವು ದಿವಸ ತಲೆಹಾಕಿ 
ಮಲಗಿರುವುದನ್ನು ಕಂಡು ಒಂದ ಕಪ್ಪೆಯು ಭಾವಾ ! ಯಾಕೆ ನೀನು ನೀರಲ್ಲಿದ್ದು ಹಲವು 
ದಿವಸಗಳಿಂದ ಆಹಾರವಿರಹಿತನೂ ನಿಜಪ್ರಭಾವಸಂಭಾವನಾಹೀನನೂ ಆಗಿರುವೆ, ಇದಕ್ಕೆ 
ಕಾರಣವೇನು ಎನ್ನಲು ಪನ್ನಗವು ತನ್ನ ಮನೋರಥಾವಾಪ್ತಿಯಾಗತೊಡಗಿತು ಎಂದು 
ಬಗೆದು ಸಂತೋಷಪಟ್ಟು ಹೀಗೆಂದಿತು: ೩೮೦. ಈ ರುಸಿವಳ್ಳಿಯಲ್ಲಿ ಅವಿಚಾರದಿಂದ 
ಖುಷಿಸುತನೊಬ್ಬನನ್ನು ಕಚ್ಚಲು ಅವನು ಕ್ರೂರತರವಿಷವಿಭೇದ್ಯನಾಗಿ ಧಾರಿಣಿಯಲ್ಲಿ ಬಿದ್ದು 
ಸತ್ತನು. ವ॥। ಹಾಗೆ ಮರಣಪ್ರಾಪ್ತನಾದ ಕುಮಾರನನ್ನೂ ಸನ್ನಿಧಾನಸ್ಥಿತನಾಗಿದ್ದ ನನ್ನನ್ನೂ 
ಆತನ ತಂದೆ ಕಂಡು ೩೮೧. ಕೋಪದಿಂದ ಭೇಕಗಳಿಗೆ ಯಾವಾಗಲೂ ವಾಹನವಾಗಿರು 
ಎಂದು ನನಗೆ ರೌದ್ರ ಶಾಪವನ್ನು ಕೊಟ್ಟನು. ಅದರಿಂದ ನಾನು ನಿಮಗೆ ವಾಹನನಾಗಲು 
ಬಂದೆ ಎಂದಿತು. ಆಗ ಆ ಕಪ್ಪೆಯು ಹೋಗಿ ತನ್ನ ಅರಸನಾದ ಜಲಪಾಲನಿಗೆ ತಿಳಿಸಲು 
ಆತನು ಈ ಕೌತುಕವನ್ನು ನೋಡೋಣ ಬನ್ನಿ ಎಂದು ತನ್ನ ಸಮಸ್ತ ಪರಿವಾರದೊಡನೆ 
ಬಂದು ಆ ಪನ್ನಗನನ್ನು ಕಂಡು ತದ್ಧತ್ತಾಂತವನ್ನು ವಿಚಾರಿಸಲು ಅವನಿಗೆ ವಿವರವಾಗಿ 
ಹೇಳಲು ಕೇಳಿ ಗರುಡನನ್ನು ಶ್ರೀಹರಿಯೇರುವಂತೆ ಸಮಸ್ತ ಹರಿನಿಕರವೂ ನನ್ನ ಬೆನ್ನಮೇಲೆ 
ಏರಿಕೊಂಡು ಆಡುತ್ತಿರಿ ಎಂದಿತು. ಅದನ್ನು ಕೇಳಿ ಜಲಪಾಲನಿಗೆ ಪ್ರಮೋದವಾಗಲು 
ಸಂತೋಷದಿಂದ ಹಲವು ಕಾಲದ ಮೇಲೆ ನನ್ನ ಹಗೆ ಒಳಗಾದನು ಬನ್ನಿ ಎನ್ನಲು 


ವಿಶ್ವಾಸ ಪ್ರಕರಣಂ ೨೯೧ 
ಪಸಾಯತರ್ವೆರಸು ಪರಿತಂದು ಮೃತ್ಯುದ ಚೆನ್ನನೇಜುವಂತಾ ಪನ್ನಗನ ಬೆನ್ನನೇಖವುದುಮಾ ಅಹಿ 
ಮಂಡೂಕಂಗಳೆಲ್ಲಮುಮಂ ಪೊತ್ತು ಮಾಜುವ ಬಗೆಯಂ ಬಗೆದು, 


ಒಂದೆಡೆಯೊಳ್‌ ಬೇಗಂ ಪರಿ- 

ಮೊಂದೆಡೆಯೊಳ್‌ ಮಂದಗಮನದಿಂ ಪೋಗಿ ಮನಂ- 
ಬಂದಂದದಿನಾ ದರ್ದುರ- 

ನೆಂದಂದದಿನೆಂದುದಂದು ಸೂಕಳಸರ್ಹಂ ೩೮೨ 


ಪಗೆಯನುಪಾಯದಿ ತೀರ್ಚುವ 
ಬಗೆಯಿಂದಾ ದರ್ದುರವುಜಂಗಳನುಗ್ರೋ- 
ರಗನೆಯ್ದೆ ಪೊತ್ತು ತೊಟಲ್ಲುದು 
ಜಗದೊಳ್‌ ನಿಜಕಾರ್ಯವಂತರೇನಂ ಮಾಡರ್‌ ೩೮೩ 
ಅಂತನೇಕ ಕಾಲಂ ವೃದ್ಧೋರಗನಾ ದರ್ದುರಂಗಳೆಂ ಪೊತ್ತು ತಿರುಗಿ ಬೇವಸಂಗೊಂಡೊಂದು. 
ದಿವಸಂ ತನ್ನಿರ್ದ ಪುತ್ತಿಂಗೆವರ್ಪುದುಮದಜ ಪೆಂಡತಿ ಕಂಡೆಲೆ ವಲ್ಲಭ! ನೀವೀನಿಕೃಷ್ಣಮಪ್ಪ ಕಪ್ಪೆಗಳಂ 
ಪೊತ್ತು ಕಷ್ಟಂಬಟ್ಟು ಬಟೆಕ್ಕೆ ನಿಮ್ಮ ಸಾಧಿಸುವುದೇನೆಂಬುದುಮಾ ಹನ್ನಗನಿಂತೆಂದಂ : 
ಶ್ಲೋ!! ಕಿಂ ನ ಜಾನಾಮೃ್ಮಹಂ ಭದ್ರೇ ಯದಾ ಬಧ್ನಾಮಿ ದರ್ದುರಂ 
ಕಿಂಚಿತ್ಕಾಲ ಮಹೇಕ್ಷೇಹಂ ವ್ರತಾನ್ನಂ ಬ್ರಾಹ್ಮಣೋ ಯಥಾ Mosul 


ಟೀ॥ ಎಲೆ ಸುಮುಖ ! ಕಷೆಯಂ ಪಿಡಿವ ಕಾಲವಂ ನಾನಣಿಯೆನೆ ? ವ್ರತಾನ್ನಮಂ 
ಬಯಸಿ ವಿಪ್ರಂ ಕೆಲಕಾಲಮಿರ್ದಂತೆ ಕಾಲವನಪೇಕ್ಸಿಸಿಹೆನು. ಎಂಬುದುಮದೆಂತೆಂದುರಗಿ 
ಕೇಳ್ವುದುಮುರಗನಿಂತೆಂದಂ : 


ಪರಿಜನರೊಂದಿಗೆ ಬಂದು ಮೃತ್ಯುವಿನ ಬೆನ್ನನ್ನೇರುವಂತೆ ಆ ಪನ್ನಗನ ಬೆನ್ನನ್ನೇರಲು ಆ 
ಅಹಿ ಮಂಡೂಕಗಳೆಲ್ಲವನ್ನೂ ಹೊತ್ತು ವಂಚಿಸುವ ಯೋಚನೆಯನ್ನು ಮಾಡಿ ೩೮೨. 
ಒಂದು ಕಡೆಗೆ ಬೇಗನೆ ಸರಿದು, ಇನ್ನೊಂದು ಕಡೆಗೆ ಮಂದಗಮನದಿಂದ ಹೋಗಿ ಮನಸ್ಸು 
ಬಂದಂತೆ ಆ ಕಪ್ಪೆ ಹೇಳಿದಂತೆ ಆ ಸರ್ಪವು ಕೇಳಿತು. ೩೮೩. ಹಗೆಯನ್ನು ಉಪಾಯದಿಂದ 
ತೀರಿಸುವ. ಯೋಚನೆಯಿಂದ ಆ ಕಪ್ಪೆಗಳ ಹಿಂಡನ್ನು ಆ ಉಗ್ರೋರಗವು ಹೊತ್ತುಕೊಂಡು 
ತಿರುಗಿತು. ಜಗತ್ತಿನಲ್ಲಿ ನಿಜಕಾರ್ಯವಂತರು ಏನನ್ನು ತಾನೇ ಮಾಡಲಿಕ್ಕಿಲ್ಲ ! ವ॥ 
ಹಾಗೆ ಬಹುಕಾಲ ವೃದ್ಧೋರಗವು ಆ ದರ್ದುರಗಳನ್ನು ಹೊತ್ತು ತಿರುಗಿ ಬೇಸರಗೊಂಡು 
ಒಂದು ದಿನ ತಾನಿದ್ದ ಹುತ್ತಕ್ಕೆ ಬರಲು ಅದರ ಹೆಂಡತಿ ಕಂಡು, ಎಲೈ ವಲ್ಲಭ ! ನೀವು 
ಈ ನಿಕೃಷ್ಟವಾದ ಕಪ್ಪೆಗಳನ್ನು ಹೊತ್ತು ಕಷ್ಟಪಟ್ಟು ಸಾಧಿಸುವುದೇನೆಂದು ಕೇಳಲು ಆ 
ಪನ್ನಗನು ಹೀಗೆಂದನು : ಶ್ಲೋ!! ಎಲೈ ಸುಮುಖಿ ! ಕಪ್ಪೆಯನ್ನು ಹಿಡಿಯುವ ಕಾಲವನ್ನು 
ನಾನರಿಯನೆ ? ವ್ರತಾನ್ನವನ್ನು ಬಯಸಿ ವಿಪ್ರನು ಕೆಲವು ಕಾಲದವರೆಗೆ ಕಾಯುವಂತೆ 
ನಾನು ಕಾಲಾಪೇಕ್ಬಿಯಾಗಿರುವೆನು ಎಂದು ಹೇಳಿದನು. ಆಗ ಅದೇನೆಂದು ಉರಗಿಯು 


೨೯೨ ಕರ್ಣಾಟಕ ಪಂಚತಂತ್ರಂ 
೧೪. ವಿಷ್ಣುಶರ್ಮನ ಕಥೆ 


ಭುವನವಿಭೂಹಣಮೆನಿಸಿ- 

ರ್ದ ವರ್ಧಮಾನಾಭಿಧಾನಪುರದೊಳ್‌ ವಿಲಸ- 

ದ್ವವನದೊಳಿರ್ಪಂ ವಿಪ್ರಂ 

ವಿವೇಕನಿಧಿ ವಿಷ್ಣುಶರ್ಮನೆಂಬೊಳ್ಳಿಸರಿಂ ೩೮೪ 


ಅಂತಾತನ ಹೆಂಡತಿ ದುರ್ಮತಿಯೆಂಬಳ್‌ ಕುಲಟೆ ಕಪಟಪಟುವಪ್ಪುದಲೆಂ 

ಪರಪುರುಷರಲ್ಲಿಯೇ ಆಸಕ್ತೆಯಾಗಿರ್ಪುದನಾ ಹಾರ್ವನವಳ ಚೇಷ್ಟಾಭಾವದಿಂದಲೆತು 
ನಿಶ್ಚೈಸುವೆನೆಂದೊಂದು ದಿವಸಂ ನೆರೆಯೂರ್ಗೆ ಪೋಗಿ ಬಂದವೆಂ ನೀನ್‌ ಕರಂ ಬುದ್ಧಿವಂತೆಯಾಗಿರೆಂದು 
ಪೊಅಮಟ್ಟು ಪೋಗುವಂತೆ ಪೇಟೆ ಪೋಗಿ ಮಗುಬ್ದು ಬಂದು ಆಕೆಯಂ ವಂಚಿಸಿ 
ಮನೆಯೊಳಡಂಗಿರ್ದಂ ಅನ್ನೆಗಮವಳ್‌ ನೆರೆಮನೆಯ ಪಾದರಿಗನಂ ಬರಿಸುವುದುಮವಂ ಬಂದಾಕೆ 
ಯನನೇಕಸ್ಟೋತ್ರ ಪ್ರಕಾರದಿಂ ಬಯ್ದು ಬಡಿದುಮೆನಗಿನಿತು ದಿವಸಮೇಕೆ ಬಚೆಯನಟ್ಟಿದೆಯಿಲ್ಲೆಂದು 
ಮುಳಿದೊಡಾ ಪಾಣೆಯಿಂತೆಂದಳ್‌ : 

ಮುನಿಯದಿರು ನಲ್ಲ ನೀನಿಂ- 

ತೆನಗೆಲೆ ಸಲೆ ಗಂಡನಪ್ಪ ಷಂಡಂ ನಿಚ್ಚಂ 

ಮನೆಸನಿಗೊಂಡಿರೆ ಬರಿಸ- 

ಲೈನಗಿಂಬಿಲ್ಲಾಗಿ ನಿನ್ನನಾಂ ನೆನೆದಿನಿಸುಂ ೩೮೫ 


ಮಣುಗುತ್ತುಂ ಚಿಂತಿಸುತುಂ 

'ಬೆಳಗಾದಂತಿರ್ದೆನಲ್ಲದಾನೋಪಳಿ ಮೆ- 

ಯರೆದಿರ್ದೆನಲ್ಲೆನೆಂದಡಿ- 

ಗೆಅಗಿರ್ದಾ ಹಾಣ್ಣೆ ಪಾಣ್ಣನಂ ನಂಬಿಸಿದಳ್‌ ೩೮೬ 


ಕೇಳಲು ಉರಗವು ಹೀಗೆಂದಿತು : ೩೮೪. ಭುವನವಿಭೂಷಣವೆನಿಸಿದ್ದ ವರ್ಧಮಾನ 
ಎಂಬ ಹೆಸರಿನ ಪುರದಲ್ಲಿ ವಿಷ್ಣುಶರ್ಮನೆಂಬ ವಿವೇಕನಿಧಿಯಾದ ಬ್ರಾಹ್ಮಣನಿದ್ದನು. 
ವ॥ ಅವನ ಹೆಂಡತಿ ಕುಲಟೆಯೂ ಕಪಟಪಟುವೂ ಆಗಿದ್ದುದರಿಂದ ಪರಪುರುಷರಲ್ಲಿಯೇ 
ಆಸಕ್ತೆಯಾಗಿರುವುದನ್ನು ಆ ಬ್ರಾಹ್ಮಣನು ಅವಳ ಚೇಷ್ಟಾಭಾವದಿಂದಲೇ ಅರಿತು 
ನಿಶ್ಚಯಿಸುವೆನು ಎಂದು ಒಂದು ದಿವಸ ನೆರೆಯೂರಿಗೆ ಹೋಗಿ ಬರುವೆನು; ನೀನು 
ಬುದ್ಧಿವಂತೆಯಾಗಿರು ಎಂದು ಹೊರಹೊರಟು ಹೋಗುವಂತೆ ಹೋಗಿ ಮರಳಿ ಬಂದು 
ಆಕೆಯನ್ನು ವಂಚಿಸಿ ಮನೆಯಲ್ಲಿ ಅಡಗಿಕೊಂಡನು. ಅಷ್ಟರಲ್ಲಿ ಅವಳು ನೆರೆಮನೆಯ 
ಹಾದರಿಗನನ್ನು ಬರಿಸಲು ಅವನು ಬಂದು ಆಕೆಯನ್ನು ಅನೇಕ ಸ್ತೋತ್ರ ಪ್ರಕಾರದಿಂದ 
ಬಯ್ದು ಬಡಿದು ನನ್ನನ್ನು ಇಷ್ಟು ದಿವಸ ಏಕೆ ಕರೆಕಳುಹಿಸಲಿಲ್ಲವೆಂದು ಕೋಪಿಸಲು ಆ 
ನೀಚೆ ಹೀಗೆಂದಳು : ೩೮೫. ನಲ್ಲ ! ನೀನು ಹೀಗೆ ನನ್ನ ಮೇಲೆ ಮುನಿಯಬೇಡ. ನನ್ನ 
ಗಂಡನಾದ ಷಂಡನು ನಿತ್ಯವೂ ನನ್ನ ಮನೆಶನಿಯಾಗಿರಲು ನಿನ್ನನ್ನು ನಾನು ಕರೆಯಿಸಲು 
ಸಾಧ್ಯವಾಗಲಿಲ್ಲ. ೩೮೬. ನಿನ್ನನ್ನೇ ನಾನು ಚಿಂತಿಸುತ್ತ ಮರುಗುತ್ತ ಇದ್ದೆ ಎಂದು ಅವನ 


ವಿಶ್ವಾಸ ಪ್ರಕರಣಂ ೨೯೩ 
ಅಂತು ಚಿತ್ತಂಬಡೆದೆನ್ನಾಣನ ಕಣ್ಣೊಜೆವಂತುಖಾಯಮಂ ಚೆಂತಿಸಿದೆಯಪ್ಪೊಡೆ ನಮ್ಮ 
ಮನಂ ಬಂದಂದದಿಂದ ಕ್ರೀಡಿಸುವಮೆಂಬುದುಮಾ ಪಾಣ್ಣನೆಂದಂ : ಅಂತಪ್ಪೊಡೆ ನಮೂರ 
ಮುಂದಣ ಬಟ್ಟೆಯ ಬೆನಕಂ ಚಿಂತಿತಾರ್ಥಪ್ರದನೆಂಬರಲ್ಲಿಗೆ ನೀಂ ನಾಳೆ ಪೋಗಿ ಪೊಡೆವಟ್ಟು 
ಪರಕೆಯಂ ತೆಗೆದೆಯಪ್ಪೊಡೆ ನಿನ್ನ ಮನೋರಥ ಸಿದ್ಧಿಯಕ್ಕುಮೆಂದು ಪೇಟ್ಟುದುಮವಳಂತೆಗೆಯ್ದೆನೆಂಬುದು 
ಮದೆಲ್ಲಮನಾ ಪಾರ್ವಂ ಕೇಳ್ದಿಂದೆ ಮೇಲ್ಜಾಯ್ದೆನಪ್ಪೊಡೆ ಪುಷ್ಕರನೆನ್ನಂ ಕೊಂದಪನಾನೀಗಳ್‌ 
ಹೀನಸತ್ತನಾಗಿರ್ಪೆನದಚಿಂದೇನಾನುಮೊಂದುಪಾಯದಿಂ ಶಕ್ತಿಯಪಂತು ಮಾಡಿಕೊಂಡು ಬಚಿಕ್ಕಿವರ್ಗೆ 
ತಕ್ಕುದಂ ಮಾಚಕ್ಷಿನೆಂದಾಗಳೆ ಪೋಗಿ ಚಿಂತಾಸಿದ್ಧಿವಿನಾಯಕನ ಪಿಂತೆ ಕುಳ್ಳಿರ್ಪುದುಮಾ ಜೋಡೆ 
ನೇಸರ್ಮೂಡಲೊಡಂ ವಿನಾಯಕನಲ್ಲಿಗೆ ಬಂದು ಗಂಧಾಕ್ಷತಧೂಪ ದೀಪಾದಿಗಳಿಂದರ್ಚಿಸಿ ತದನಂತರಂ, 
(ರಥೋದೃಶೆ) 
ಕ್ಷೀರಸಾರಥೃತಪೂರ ಮಂಡಕಾ 
ಧಾರಖಂಡಯುತಲಡ್ಡುಕಾವಳೀ 
ಪೂರಿಕಾದ್ಯಖಿಲಭಕ್ಷ , ರಾಶಿಯಿಂ 
ಜಾರೆಯರ್ಚಿಸಿದಳಾ ಗಣೇಶನಂ ೩೮2. 
ಷಟ್ಟದರಾಜಿಚುಂಬಿತ ಕಪೋಲಯುಗಂ ದ್ವಿರದಾನನಂ ಸುರ- 
ದ್ವಿಟ್ಲುರಘಸರಪ್ರಿಯಸುತಂ ಗಣನಾಥನಘಫೌಘವೇದನಾ- 
ರುಟ್ಟಟಲಪ್ರಣಾಶದಹನಂ ಫಣಿನಾಯಕಭೂಷಣಂ ಮರು- 
ದ್ರಾಟ್ಸೃಥುಮೌಳಿಲಾಲಿತಪದಂ ನಮಗೀಗೆ ಮನೋರಥಂಗಳಂ ೩೮೮ 


ಅಡಿಗಳಿಗೆರಗಿ ಆ ನೀಚೆ ಹಾದರಿಗನನ್ನು ನಂಬಿಸಿದಳು. ವ॥। ಹಾಗೆ ದುಃಖಿಸುತ್ತ ನನ್ನ 
ಗಂಡನ ಕಣ್ಣೊಡೆಯುವ ಉಪಾಯವನ್ನು ಚಿಂತಿಸಿದರೆ ನಮ್ಮ ಮನಸ್ಸು ಬಂದಂತೆ 
ಕ್ರೀಡಿಸೋಣ ಎನ್ನಲು ಆ ಹಾದರಿಗನು ಹೀಗೆಂದನು : ಹಾಗಾದರೆ ನಮ್ಮೂರು ಮುಂದಿನ 
ಮಾರ್ಗದಲ್ಲಿರುವ ವಿನಾಯಕನು ಚಿಂತಿತಾರ್ಥಪ್ರದನೆಂದು ಪ್ರಸಿದ್ಧನಾಗಿರುವನು. ಅಲ್ಲಿಗೆ 
ನೀನು ನಾಳೆ ಹೋಗಿ ನಮಸ್ಕರಿಸಿ ಹರಕೆಯನ್ನು ಹೇಳಿಕೊಂಡರೆ ನಿನ್ನ ಮನೋರಥ 
ಸಿದ್ಧಿಯಾಗುವುದು ಎಂದು ಹೇಳಲು ಅವಳು ಹಾಗೆಯೇ ಮಾಡುವೆನು ಎಂದಳು. ಆ 
ಬ್ರಾಹ್ಮಣನು ಅದೆಲ್ಲವನ್ನೂ ಕೇಳಿ ಇಂದೇ ಮೇಲೆ ಹಾಯ್ದರೆ ಹಾದರಿಗನು ನನ್ನನ್ನು 
ಕೊಲ್ಲುವನು. ನಾನು ಅಸಮರ್ಥನಾಗಿರುವೆನು. ಅದರಿಂದ ಏನಾದರೂ ಒಂದು 
ಉಪಾಯದಿಂದ ಶಕ್ತನೆನಿಸಿ ಬಳಿಕ ಇವರಿಗೆ ತಕ್ಕುದನ್ನು ಮಾಡುವೆನು ಎಂದು ಆಗಲೇ 
ಹೋಗಿ ಚಿಂತಾಸಿದ್ಧಿ ವಿನಾಯಕನ ಹಿಂದೆ ಕುಳ್ಳಿರಲು ಆ ಜೋಡೆ ಸೂರ್ಯೋದಯವಾಗಲು 
ವಿನಾಯಕನಲ್ಲಿಗೆ ಬಂದು ಗಂಧಾಕ್ಷತಧೂಪದೀಪಾದಿಗಳಿಂದ ಅರ್ಚಿಸಿ ಬಳಿಕ ೩೮೭. 
ಕ್ಷೀರಸಾರ, ಘೃತಪೂರ, ಮಂಡಿಗೆ, ಲಡ್ಡುಗೆ, ಪೂರಿಗೆ ಮೊದಲಾದ ಅಖಿಲ ಭಕ್ಷರಾಶಿ 
ಗಳಿಂದ ಆ ಜಾರೆ ಗಣೇಶನನ್ನು ಅರ್ಚಿಸಿದಳು. ೩೮೮. ತುಂಬಿಗಳ ಸಮೂಹದಿಂದ 
ಮುತ್ತಿಟ್ಟ ಕೆನ್ನೆಗಳನ್ನುಳ್ಳವನೂ ಆನೆಮುಖದವನೂ ತ್ರಿಪುರಾಸುರರನ್ನು ನಾಶಮಾಡಿದ 
ಶಿವನ ಪ್ರಿಯಸುತನೂ ಗಣನಾಥನೂ ಪಾಪಸಮೂಹದ ನೋವೆಂಬ ರೋಗಗಳನ್ನು 
ಪರಿಹರಿಸುವ ಅಗ್ನಿಯೂ ಫಣಿನಾಯಕಭೂಷಣನೂ ದೇವೇಂದ್ರನ ಕಿರೀಟವು ಆಡುತ್ತಿರುವ 


೨೯೪ ಕರ್ಣಾಟಕ ಪಂಚತಂತ್ರಂ 

ಎಂದು ತುತಿಯಿಸಿ ಪೊಡೆವಟ್ಟೆನ್ನ ಗಂಡನಂ ಕಣ್ಗಾಣದಂತು ಮಾಡಿದೊಡೆ ನಿನಗೆ ನಾಂ 
ಪೊನ್ನಪಟ್ಟಮಂ ಬೊಟ್ಟುಮನೀನೆನೆಂಬುದುಂ ಪ್ರತಿಮೆಯ ಹೆಅಗಿರ್ದ ಹಾರ್ವನಂತಪೊಡೆ ನಿನ್ನ 
ಗಂಡಂಗೆ ತಲೆವೂಸಿ ಮೀಯಲೆಆಿದು ಷಡ್ರಸಾನ್ನಮನಿರ್ಪತ್ತೊಂದುದಿವಸಮಿಂಬಾಗಿಯುಣ 
ಲಿಕ್ಕಿಜೆಯಪ್ಪೊಣೆಯಾತನ ಕಣ್ಣೊಡೆಗುಮೆಂಬುದುಂ ಹಾಣ್ಣೆ ನಂಬಿ ದೈವಂ ಸನ್ನಿದಮಾಗಿರ್ದೆನ್ನೊಡನೆ 
ನುಡಿದುದಿನ್ನೆನಗೇನೆಂದು ಮನದೊಳ್‌ ಪಿರಿದು ಸಂತಸಂಬಡೆದು ಮನೆಗೆ ಪರಿತಂದು 
ನಾನಾವಿಧಭಕ್ಷ ಭೋಜ್ಯಂಗಳುಮನನೇಕ ಫಲಪತ್ರಶಾಕಂಗಳುಮಂ ಸುಸ್ಥಾದುಗಳಪ್ಪಂತಟ್ಟು ಪಾರ್ವಂ 
ಬರಲತ್ಕಾದರದಿಂ ಕಾಲ್ಗೆರಗಿ ಮೆಯ್ಕಂ ಕಯ್ಕಿನೊತ್ತಿ ಮೀಯಲೆಳ್‌ದು ದಿವ್ಯಾಹಾರಂಗಳನುಣಲಿಕ್ಕಿ 
ಬಟೆಕ್ಕಿಂತೆಂದಳ್‌ : ಈಗಳ್‌ ಕೆಲವುದಿವಸದಿಂದಿತ್ತ ನಿಮ್ಮೊಡಲ್‌ ಬಡವಾಗುತ್ತುಂ ಬಂದಪುದು; 
ಶರೀರಂ ಸಮಂತಿರ್ಪಿನಂ ಸಂತತಮಿಂತೆ ಸ್ನಾನ ಭೋಜನಂಗೆಯ್ದು ನಿಶ್ಚಿಂತಮಿರಿಮೆಂಬುದುಂ 
ವಿಷ್ಣುಶರ್ಮಂ ದುರ್ಮತಿಯ ಕೂರ್ಮೆಗೆ ಸಂತೋಷಂಬಟ್ಟುಮಂತೆಗೆಯ್ದೆನೆಂಬುದುಮಾ ಸ್ಥಿತಿಯೊಳೆ 
ನಿಚ್ಚನಿಚ್ಚಂ ಸ್ನಾನಭೋಜನಂಗೆಯ್ಯುತ್ತಿರ್ದೊಂದು ದಿವಸಂ ಪಾರ್ವನಾ ಪಾಣ್ಣೆಗೆ ನಂಬುಗೆಯಂ 
ಪುಟ್ಟಸಲೆಂದು ಸಮೀಪಕ್ಕೆ ಕರೆದಿಂತೆಂದಂ : 


ಷಟಲಂ ಕಣ್ಣೊಳ್‌ ಕಎದುಂ 

ಗುಟಮಂ ಮೊದಲಾಗಿ ಕಾಣೆನೆಂದೊಡೆ ಕುಲಟಾ 

ಹಟು ರಾಗಿಸಿ ಮನದೊಳಗ 

ಕೃಟ ಮರ್ದಂ ಮಾಲ್ಪಮುಸಿರದಿರಿಮೆನೆ ಹಾರ್ವಂ ೩೮೯ 


ಪಾದಗಳುಳ್ಳವನೂ ಆದ ಗಣೇಶನು ನಮ್ಮಮನೋರಥಗಳನ್ನು ಈಡೇರಿಸಲಿ ವ॥ ಎಂದು 
ಸ್ತುತಿಸಿ ನಮಸ್ಕರಿಸಿ ನನ್ನ ಗಂಡನನ್ನು ಕಣ್ಗಾಣದಂತೆ ಮಾಡಿದರೆ ನಿನಗೆ ನಾನು 
ಹೊನ್ನಪಟ್ಟವನ್ನೂ ಬೊಟ್ಟನ್ನೂ ಕೊಡುವೆನು ಎನ್ನಲು ಪ್ರತಿಮೆಯ ಹಿಂದಿದ್ದ ಬ್ರಾಹ್ಮಣನು 
ಹಾಗಾದರೆ ನಿನ್ನ ಗಂಡನ ತಲೆಗೆ ಎಣ್ಣೆ ಹಚ್ಚಿ ಮೀಯಿಸಿ ಷಡ್ರಸಾನ್ನವನ್ನು ಇಪ್ಪತ್ತೊಂದು 
ದಿವಸಗಳವರೆಗೆ ತೃಪ್ತಿಯಾಗುವಷ್ಟು ತಿನ್ನಿಸಿದರೆ ಆತನ ಕಣ್ಣು ಒಡೆಯುವುದು ಎಂದನು. 
ಆ ಜೋಡೆಯು ಅದನ್ನು ನಂಬಿ ದೈವವು ಸಾಕ್ಟಾತ್ಕಾರವಾಗಿ ತನ್ನೊಡನೆ. ನುಡಿಯಿತು ; 
ಇನ್ನು ನನಗೇನು ಎಂದು ಮನಸ್ಸಿನಲ್ಲೇ ಅತಿಶಯ ಸಂತಸತಾಳಿ ಮನೆಗೆ ಬಂದು ನಾನಾವಿಧ 
ಭಕ್ತಭೋಜ್ಯಗಳನ್ನೂ ಅನೇಕ ಫಲಪತ್ರಶಾಕಗಳನ್ನೂ ಸುಸ್ವಾದುವಾಗುವಂತೆ ಅಡುಗೆಮಾಡಿ 
ಬ್ರಾಹ್ಮಣನು ಬರಲು ಅತ್ಯಾದರದಿಂದ ಕಾಲಿಗೆ ಎರಗಿ ಮೆಯ್ಯನ್ನು ಕಯಳಿಂದ ಒತ್ತಿ 
ಮೀಯಿಸಿ ದಿವ್ಯಾಹಾರಗಳನ್ನು ಬಡಿಸಿ ಹೀಗೆಂದಳು : ಈಗ ಕೆಲವು ದಿವಸಗಳಿಂದ ನಿಮ್ಮ 
ಒಡಲು ಬಡವಾಗುತ್ತಿರುವುದು. ಶರೀರವು ಸರಿಯಾಗುವವರೆಗೆ ಹೀಗೆ ಸದಾ 
ಸ್ನಾನಭೋಜನಗಳನ್ನು ಮಾಡಿ ನಿಶ್ಲಿಂತರಾಗಿರಿ ಎನ್ನಲು ವಿಷ್ಣುಶರ್ಮನು ದುರ್ಮತಿಯ 
ಪ್ರೀತಿಗೆ ಸಂತೋಷಪಟ್ಟು ಹಾಗೆಯೇ ಆಗಲಿ ಎನ್ನಲು ಹಾಗೆಯೇ ನಿತ್ಯನಿತ್ಯವೂ 
ಸ್ನಾನಭೋಜನಗಳನ್ನು ಮಾಡುತ್ತಿರಲು ಒಂದು ದಿನ ಆ ಬ್ರಾಹ್ಮಣನು ಆ ಜೋಡೆಗೆ 
ನಂಬಿಕೆಯನ್ನು ಹುಟ್ಟಿಸಲು ಸಮೀಪಕ್ಕೆ ಕರೆದು ಹೀಗೆಂದನು : ೩೮೯. ಕಣ್ಣಿನಲ್ಲಿ ಪೊರೆ 
ಕವಿದು ಉಂಗುಟವನ್ನೂ ಕಾಣಲಾರೆ ಎನ್ನಲು ಆ ಕುಲಟಾಪಟು ಮನಸ್ಸಿನಲ್ಲೇ ಸಂತೋಷಿಸಿ 





ವಿಶ್ವಾಸ ಪ್ರಕರಣಂ ೨೯೫ 
ಅಂತೆಗೆಯ್ವೆನೆಂದುಸಿರದಿರ್ದು ಮತ್ತಂ ಕೆಲವು ದಿವಸಕ್ಕಾತಂ ತನಗಳವುಂ ಮನೋಬಲಮುಮಾಗೆ 
ಪಗೆಯಂ ಕೊಲಲ್ಬಗೆದುಮೀಗಳ್‌ ನೀನಪ್ಪುದಂ ಕಾಣೆನೆಂದಿರ್ಪುದುಮಾ ಹಾಣ್ಣೆ ನಂಬಿ ನಿಮ್ಮ 
ಕಣ್ಣೊಳ್ಳಿದುವಕ್ಕೆಂದು ವಿನಾಯಕಂಗೆ ಪಟ್ಟಮಂ ಬೊಟ್ಟುಮಂ ಕೊಟ್ಟು ಪೊಡೆಮಟ್ಟುವಂದಪೆನೆಂದಾ 
ನೆವದೊಳೆ ಪರಕೆಯಂ ವಿನಾಯಕಂಗೆ ಕೊಟ್ಟುಬಂದು ಬಿಕ್ಕೆ ಪಾಣ್ಣನಂ ಬರಿಸಿ ಪಾರ್ವನಿರ್ದಂತಿರ್ವರುಂ 
ಒಡಗೊಂಡು ನಡುವಿರುಳವರ್‌ ನಾಟಕಂ ನಲಿದು ಮಅ!ದೊಜಿಗಿರ್ದ ಸಮಯದೊಳಾ ಪಾಣ್ಣನಂ 
ಕೊಂದು ತನ್ನ ಬಗೆಯುಮಂ ಬಗೆದಂತೆ ತೀರ್ಚಿದಂ. 


ಅಂತೆ ಆನುಮೆನ್ನ ಪಗೆಯುಮಂ ಬಗೆಯೊಳೆ ಸಾಧಿಸಲಿರ್ದಹೆಂ ನೀನುಸಿರದಿರೆಂದಾ 
ನಾಗಿಗೆ ನಾಗಂ ಪೇಟ್ದು ಮತ್ತಂ ಮಂಡೂಕಂಗಳಂ ಪೊತ್ತು ಮೆಲ್ಲಮೆಲ್ಲನೆ ತೊಲಲುತ್ತಮಿರೆ 
ಜಲಪಾಲನೆಂದನೇಂ ಗಡ ಭಾವಾ! ನೀನಿಂದು ಕರಂ ಮಂದಗಮನನೆಯಾದೆಯೆಂದೊಡೆ 
ವೃದ್ಧೋರಗನಿಂತೆಂದಂ : ದೇವಾ! ನಾಂ ಹಲವು ದಿವಸಮಾಹಾರಂಬಡೆಯದೆ ನಡೆಯಲಾರ್ತಪೆ 
ನಿಲ್ದೆಂಬುದುಮಂತಪ್ಪೊಡಂ ನಿನ್ನ ಪಸಿವು ಕೆಟ್ಟು ಬಲಮಪ್ಪನ್ನವರಂ ಕಿಜುಕಿಜುಗಪ್ಪೆಗಳಂ ತಿನುತಿರೆನೆ 
ಮಹಾಪ್ರಸಾದಮಂತೆಗೆಯ್ದೆನೆಂದು ದಿವಸಗತಿಯಿಂ ಕಿಜುಗಪ್ಪೆಗಳೆಲ್ಲಮುವಂ ಬಟೆದಾಗೆ ಮಾಡೆ 
ತನಗೆ ಸತ್ತಂ ಸಮನಿಸೆ ಪಿರಿಯ ಕಪ್ಪೆಗಳೆಲ್ಲಮಂ ಗತಿಗೆಟ್ಟವನೆಲ್ಲಮನೊಟ್ಟನೆ ಮಾಡಿ ಬಲೆಕ್ಕೆ 
ಜಲಪಾಲನುಮಂ ತಿಂದುದು, ಅದಲೆಂ, 


ಶ್ಲೋ! ಸ್ಕಂಧೇನಾಪಿವಹೇಚ್ಛತ್ರುಂ ಕಾರ್ಕಸಾಧನ ಬುದ್ಧಿಮಾನ್‌ 
ವಹತಾ ಕೃಷ್ಣಸರ್ಹೇಣ ಮಂಡೂಕೋ ವಿನಿಹಾತಿತಃ Mosel 


ಮದ್ದನ್ನು ಮಾಡೋಣ ಸುಮನಿರಿ ಎನ್ನಲು ಬ್ರಾಹ್ಮಣನು ವ॥ ಹಾಗೆಯೇ ಆಗಲಿ ಎಂದು 
ಸುಮನಿದ್ದನು. ಕೆಲವು ದಿವಸಗಳಲ್ಲಿ ಆತನು ತನ್ನಲ್ಲಿದ್ದ ಸಾಮರ್ಥ್ಯವೂ ಮನೋಬಲವೂ 
ಅಧಿಕವಾದುದನ್ನು ಕಂಡು ಹಗೆಯನ್ನು ಕೊಲ್ಲಬೇಕೆಂದು ಬಗೆದು ಈಗ ನಿನ್ನನ್ನೂ ಕಾಣಲಾರೆ 
ಎನ್ನಲು ಆ ಜೋಡೆ ನಂಬಿ ನಿಮ್ಮ ಕಣ್ಣಿಗೆ ಒಳ್ಳೆಯದಾಗಲಿ ಎಂದು ವಿನಾಯಕನಿಗೆ 
ಪಟ್ಟವನ್ನೂ ಬೊಟ್ಟನ್ನೂ ಕೊಟ್ಟು ನಮಸ್ಕರಿಸಿ ಬರುವೆನು ಎಂದು ಆ ನೆಪದಿಂದ ಹರಕೆಯನ್ನು 
ವಿನಾಯಕನಿಗೆ ಅರ್ಪಿಸಿ ಬಂದು ಹಾದರಿಗನನ್ನು ಕರೆಯಿಸಿ ಬ್ರಾಹ್ಮಣನು ಇದ್ದಂತೆಯೇ 
ಜತೆಯಾಗಿ ನಡುರಾತ್ರಿಯಲ್ಲಿ ನಾಟಕನಲಿದು ಮರೆದೊರಗಿದ್ದ ಸಮಯದಲ್ಲಿ ಆ ನೀಚನನ್ನು 
ಕೊಂದು ತನ್ನ ಸಂಕಲ್ಪವನ್ನು ನೆರವೇರಿಸಿಕೊಂಡನು. ಹಾಗೆಯೇ, ನಾನೂ ನನ್ನ ಹಗೆಯನ್ನು 
ಅಂತರಂಗದಲ್ಲೇ ಸಾಧಿಸಲಿರುವೆನು ; ನೀನು ಸುಮನಿರು ಎಂದು ಆ ನಾಗಿಗೆ ನಾಗನು 
ಹೇಳಿ ಪುನಃ ಮಂಡೂಕಗಳನ್ನು ಹೊತ್ತು ಮೆಲ್ಲ ಮೆಲ್ಲನೆ ತೊಳಲಾಡುತ್ತಿರಲು ಜಲಪಾಲನು 
ಹೀಗೆಂದನು : ಏನಯ್ಯಾ ಭಾವ ! ನೀನಿಂದು ತುಂಬ ಮಂದಗಮನನಾದೆ ಎನ್ನಲು 
ಅದಕ್ಕೆ ವೃದ್ಧೋರಗನು ಹೀಗೆಂದನು : ದೇವಾ ! ನಾನು ಹಲವು ದಿವಸಗಳಿಂದ ಆಹಾರ 
ಪಡೆಯದೆ ನಡೆಯಲೂ ಸಾಧ್ಯವಾಗುವುದಿಲ್ಲ ಎನ್ನಲು ಹಾಗಾದರೆ ನಿನ್ನ ಹಸಿವು 
ನೀಗುವಂತೆಯೂ ಬಲಬರುವಂತೆಯೂ ಕಿರುಗಪ್ಪೆಗಳನ್ನು ತಿನ್ನುತ್ತಿರು ಎನ್ನಲು 
ಮಹಾಪ್ರಸಾದ, ಹಾಗೆಯೇ ಆಗಲಿ ಎಂದು ದಿವಸಗತಿಯಿಂದ ಕಿರುಗಪ್ಪೆಗಳೆಲ್ಲವನ್ನೂ 
ಬರಿದಾಗುವಂತೆ ಮಾಡಿ ತನ್ನಲ್ಲಿ ಸತ್ತ್ವವುಂಟಾಗಲು ಹಿರಿಯ ಕಪ್ಪೆಗಳೆಲ್ಲವನ್ನೂ ತಿಂದು 


೨೯೬ ಕರ್ಣಾಟಕ ಪಂಚತಂತ್ರಂ 
ಎಂಬ ಕಥಾಪ್ರಪಂಚಮನಟೆದೆನಪ್ಪುದಣಿಂ ರಿಪುವನುಪಾಯದೊಳೆ ಕಿಡಿಸುವೆನೆಂದುಮವಂದಿರೇನೆಂದೊಡಂ 
ಸೈರಿಸಿಯವರ ಮನಕ್ಕೆ ವಿಶ್ವಾಸಂ ಪುಟ್ಟುವಂತೆ ನಡೆದು ಸ್ಟಾರ್ಥಮಂ ಸಿದ್ಧಿಸಿದೆಂ. ಎಂತುಂ 
ಪೂರ್ಮೋಕ್ಷಮಿಂತೆಂಬುದಲ್ಲೆ ; 
ಶ್ರೋ ಶಸ್ತ್ರೈರ್ಹತಾಸ್ತು ರಿಪವೋ ನ ಹತಾ ಭವಂತಿ 
ಪ್ರಜ್ಞಾಹತಾಸ್ತು ರಿಪವಃ ಪ್ರಹತಾ ಭವಂತಿ 
ಶಸ್ತ್ರಂ ನಿಹಂತಿ ಪುರುಷಸ್ಕ ಶರೀರಮೇಕಂ 
ಪ್ರಜ್ಞಾಕುಲಂ ಸಹಬಲಂ ಸಹಸಾ ನಿಹಂತಿ 11೧೮೭1! 
ell ಕೈದುಗಳಿಂ ಗಾಯವಡೆದರ್‌ ಮರಳಿಯೇಟ್ದರ್‌ ಪುರುಷಬುದ್ಧಿಹತರ್‌ ಕೆಟ್ಟವರುಗಳೇ 
ಅದೆಹಗೆಂದೊಡೆ ಶಸ್ತಮೆಂಬುದು ಪುರುಷನ ಶರೀರಮೊಂದನೆ ಕಿಡಿಸುವುದು, ಪ್ರಜ್ಞೆಯೆಂಬುದು 
ಹಗೆಗಳಂ ವಂಶಸಹಿತಂ ಕಿಡಿಸುವುದು ಎಂಬುದು ಮತ್ತಂ, 
ಶ್ಲೋ॥॥ ಏಕಂ ನಿಹನ್ಶಾತ್‌ ಸಂದೇಹಃ ಕಾಂಡೋ ಮುಕ್ತೋ ಧನುಷತಾ 
ಬುದ್ಧಿರ್‌ಬುದ್ಧಿಮತಾಂ ದೃಷ್ಟಾ _ ಹನ್ಯಾದ್ರಾಹ್ಟಂ ಸರಾಜಕಂ Moss 
ಟೀ! ಬಿಲ್ಲಾಅನೆಚ್ಚಂಬು ಒರ್ಬನ ಕೊಲ್ಬುದೋ ಕೊಲ್ಲದೋ ಸಂದೇಹವು. ಬುದ್ಧಿವಂತರ 
ಮಂತ್ರವು ಅರಸುಸಹಿತವಾಗಿರ್ದ ರಾಜ್ಯವನ್ನೇ ಕಿಡಿಸುವುದು. 
ಸುರರಾಜಪ್ರಿಯಮಂತ್ರಿಯಿಂತಖಳ ದೈತ್ಕಾಮಾತ್ಮರಂ ಗೆಲ್ಲುಮ 
ಚ್ಚರಿಯಪ್ಪತಿರೆ ಸಾಹಸಾಂಕಗುಣನಂ ಶೌರ್ಯಾನ್ಸಿತಂ ಗೆಲ್ಲನಾ 
ಸುರಮಪುಂತಿರೆ ಕಾಕಮಂತ್ರಿಯುಮುಳೂಕಾಮಾತ್ಮರಂ ಗೆಲ್ಲನಂ 
ತಿರೆ ವಿಶ್ವಾಸದಿ ಗೆಲ್ಬಸಾಧ್ಯನೃಪರಂ ವಿದ್ವಜ್ನನಕ್ಕಾಶ್ರಯಂ ೩೯೦ 


ಬಳಿಕ ಜಲಪಾಲನನ್ನೂ ತಿಂದಿತು. ಅದರಿಂದ ಶ್ಲೋ!! ಕಾರ್ಯಸಾಧನೆಯ ಬುದ್ಧಿಯುಳ್ಳ 
ಕೃಷ್ಣಸರ್ಪವ ಶತ್ರುಗಳನ್ನು ಭುಜದ ಮೇಲೆ ಹೊತ್ತು ಕೊಂಡು ಕೂಡ ಮಂಡೂಕಗಳನ್ನು 
ನಾಶಮಾಡಿತು ಎಂಬ ಕಥಾಪ್ರಪಂಚವನ್ನು ತಿಳಿದುಕೊಂಡೆನು. ಅದರಿಂದ ಶತ್ರುವನ್ನು 
ಉಪಾಯದಿಂದ ಕೆಡಿಸುವೆನು ಎಂದು ಅವರು ಏನೆಂದರೂ ಸಹಿಸಿಕೊಂಡು ಅವರ 
ಮನಸ್ಸಿಗೆ ವಿಶ್ವಾಸಹುಟ್ಟುವಂತೆ ನಡೆದು ಸ್ಟಾರ್ಥವನ್ನು ಸಿದ್ಧಿಸಿದೆ. ಹೇಗೂ ಪೂರ್ವೋಕ್ತ 
ಹೀಗಿರುವುದಲ್ಲವೇ? : ಶ್ಲೋ!! ಆಯುಧಗಳಿಂದ ಗಾಯಗೊಂಡವರು ಮರಳಿಯೇಳುವರು; 
ಬುದ್ಧಿಹತರಾದ ಪುರುಷರು ಸರ್ವನಾಶ ಹೊಂದುವರು. ಶಸ್ತ್ರವೆಂಬುದು ಪುರುಷನ 
ಶರೀರವೊಂದನ್ನೇ ನಾಶಮಾಡುವುದು ; ಪ್ರಜ್ಞೆಯೆಂಬುದು ಹಗೆಗಳನ್ನು ವಂಶಸಹಿತ 
ನಿರ್ಮೂಲ ಮಾಡುವುದು. ಅಲ್ಲದೆ, ಶ್ಲೋ! ಬಿಲ್ಲುಗಾರನು ಪ್ರಯೋಗಿಸಿದ ಬಾಣವು 
ಒಬ್ಬನನ್ನೂ ಕೊಲ್ಲುವುದೋ ಕೊಲ್ಲದೋ ಎಂಬುದರಲ್ಲಿ ಸಂದೇಹ ; ಬುದ್ಧಿವಂತರಾದವರ 
ಮಂತ್ರೋಪಾಯವುೆ ರಾಜಸಹಿತವಾಗಿ ರಾಜ್ಯವನ್ನೇ ನಾಶಮಾಡುವುದು. ೩೯೦. 
ದೇವೇಂದ್ರನ ಮಂತ್ರಿಗಳು ಹೀಗೆ ರಾಕ್ಷಸರ ಮಂತ್ರಿಗಳನ್ನು ಗೆದ್ದು ಆಶ್ಚರ್ಯವಾಗುವಂತೆ 
ಇರಲು ಸಾಹಸಾಂಕಗುಣನನ್ನು ಶೌರ್ಯಾನ್ವಿತನು ಗೆದ್ದನು. ಭಯಂಕರವಾಗಿ ಹೋರಾಡಿ ` 
ಕಾಕಮಂತ್ರಿಯು ಗೂಬೆಗಳ ಅಮಾತ್ಮರನ್ನು ಗೆದ್ದನು. ಹಾಗಿರಲು ಅಸಾಧ್ಯರಾದವರನ್ನು 





ವಿಶ್ವಾಸ ಪ್ರಕರಣಂ ೨೯೭ 
ಅಂತು ಗೆಲ್ಲ ಮೇಘವರ್ಣಂ ಪ್ರಧಾನರ್‌ ಸಹಿತಂ ಸುಖಸಂಕಥಾವಿನೋದದಿಂದಿರ್ದಂ. 


ಇದು ವಿನಮದಮರರಾಜಮೌಳಿಮಾಣಿಕ್ಕ ಮರೀಚಿಮಂಜರೀ ಪುಂಜರಂಜಿತ ಭಗವದ್ಧವಾನೀ 
ವಲ್ಲಭಚರಣ ಸರಸೀರುಹಹಷಟ್ಟರಣಂ ಶ್ರೀಮನಹಾಸಂಧಿವಿಗ್ರಹಿ ದುರ್ಗಸಿಂಹವಿರಚಿತಮಪ್ಪ 
ಪಂಚತಂತ್ರದೊಳ್‌ ವಿಶ್ವಾಸಪ್ರಕರಣ ವರ್ಣನಂ ತೃತೀಯ ತಂತ್ರಂ 


ಸಮಾಪ್ತಂ 


ಗೆದ್ದು ವಿದ್ವಜ್ಜನಕ್ಕೆ ಆಶ್ರಯವಾಗುವುದು. ಹಾಗೆ ಗೆದ್ದ ಮೇಘವರ್ಣನು ಪ್ರಧಾನರ ಸಹಿತ 
ಸುಖಸಂಕಥಾವಿನೋದದಲ್ಲಿದ್ದನು. ಇದು ವಿನಮದಮರರಾಜಮೌಳಿಮಾಣಿಕ್ಕ ಮರೀಚಿ 
ಮಂಜರೀಪುಂಜರಂಜಿತಭಗವದ್ಭವಾನೀವಲ್ಲಭಚರಣಸರಸೀರುಹಷಟ್ಟರಣನಾದ 
ಶ್ರೀಮನಹಾಸಂಧಿವಿಗ್ರಹಿ ದುರ್ಗಸಿಂಹವಿರಚಿತವಾದ ಪಂಚತಂತ್ರದಲ್ಲಿ ವಿಶ್ವಾಸಪ್ರಕರಣ 
ವರ್ಣನವೆಂಬ ತೃತೀಯ ತಂತ್ರವು ಸಮಾಪ್ತವಾದುದು. 


ವಂಚನಾಪ್ರಕರಣಂ ಚತುರ್ಥತಂತ್ರಂ 


ಶ್ರೀಯಂ ನಿರಂತರಂ ತನ- 

ಗಾಯತ್ತಂ ಗೆಯ್ವ ನೃಪತಿ ಪರಕೃತ ಎಎಧಾ- 
ಪಾಯಂಗಳ್ಳೊಳಗಾಗದೆ. 

ಮಾಯಾತಸ್ತನಂತೆ ವಂಚಿಪುದು ನಿಪುಣತೆಯಿಂ ೩೯೧ 


ಅದು ಕಾರಣದಿಂ ನಯಕೋ- 

ವಿದನಸಮಂ ದುರ್ಗಸಿಂಹವಿಭು ವಿರಚಿಸಿದಂ 

ಮದರಹಿತಂ ಗುಣವಿಹಿತಂ 

ಮುದದಿಂ ವಂಚನೆಯ ತಂತ್ರಮಂ ನೃಪಹಿತಮಂ ೩೯೨ 


ಅದೆಂತೆನೆ, ಶ್ಲೋ! ಪ್ರಾಪ್ತಮರ್ಥಂ ತು ಯೋ ಮೋಹಾದಾನೀತಂ ಪ್ರತಿಮುಂಚತಿ 
ಸತತಂ ವಂಚೈತೇ ಮೂಢೋ ಜಲಜಃ ಕಪಿನಾ ಯಥಾ ॥೧೮೯॥ 


ಟೀ ಆವನಾನೊರ್ವಂ ಆದಂಥ ಅರ್ಥವನಲೆಯದೆ ಬಿಟ್ಟಹನೊ ಅವನೆಲ್ಪರಿಂದಂ 
ವಂಚಿಸಿಕೊಳೆಲ್ಲಡುವನು. ಅದು ಹೇಗೆಂದೊಡೆ ಮೊಸಳೆಯನ್ನು ಕಪಿ ವಂಚಿಸಿದ ಹಾಂಗೆ. ಆ 
ಕಥಾಪ್ರಪಂಚಮೆಂತೆಂದೊಡೆ. 
೧. ಮೊಸಳೆಯಂ ಕಪಿ ವಂಚಿಸಿದ ಕಥೆ 


ತಿಲಕಾಶೋಕತಮಾಲಕೇಸರ ಕಪಿತ್ಯಾಶ್ವಶ್ಯ ಪುನ್ನಾಗ ಭೃಂ- 


ಸ 
ಗಲವಂಗಾರ್ಜುನಭೂರ್ಜಜಂಬು ಬದರೀ ಹಿಂತಾಲ ಜಂಬೀರಮಂ- 


ಜುಲ ಕಾಂಜೀರ ಕರಂಜ ನಿಂಬ ವಟ ರಂಭಾ ಚೂತ ನಾರಂಗ ಸಂ- 
ಕುಲದಿಂ ರಮ್ಮಮೆನಿಪ್ಪ ರಮ್ಯವನದೊಳ್‌ ನಾನಾಫಲಕೀರ್ಣದೊಳ್‌ ೩೯೩ 
ಮದರಹಿತನ ನಿಹಿತಪಿತಾ- 
ಮದಧೂಳಿಪಯೋದ ನಿಪುಣ (ಗ ನಗಧರ ರಾಜ್ಯಾ 
ಸ್ಪದದೊಳ್‌ ಸುಖದಿಂದಿರ್ಷಂ 
ಮುದಿತಮನಂ ಕೃಷ್ಣವದನನೆಂಬ ಕಪೀಂದ್ರಂ ೩೯೪ 


೩೯೧. ಸಿರಿವಂತನಾಗಬೇಕೆಂಬ ಅರಸನು ಬೇರೆಯವರಿಂದುಂಟಾಗುವ ವಿವಿಧ 
ಅಪಾಯಗಳಿಗೆ ಒಳಗಾಗದೆ ನಿಪುಣತೆಯಿಂದ ಮಾಯಾತ್ರನಂತೆ ವಂಚಿಸಬೇಕು. ೩೯೨. 
ಅದರಿಂದ ನೀತಿಜ್ಞನೂ ಅಸಾಮಾನ್ಯನೂ ಎನಿಸಿದ ದುರ್ಗಸಿಂಹನೆಂಬ ವಿಭು ನೃಪರಿಗೆ 
ಹಿತವಾದ ವಂಚನೆಯ ತಂತ್ರವನ್ನು ವಿರಚಿಸಿದನು. ಅದೇನೆಂದರೆ ಶ್ಲೋ!! ಯಾವನಾದರೂ 
ತನಗಾದ ಪ್ರಯೋಜನವನ್ನು ತಿಳಿಯದೆ ಬಿಡುವವನು ಮೊಸಳೆಯನ್ನು ಕಪಿ ವಂಚಿಸಿದ 
ಹಾಗೆ ಎಲ್ಲರಿಂದಲೂ ವಂಚಿತನಾಗುವನು. ಆ ಕಥಾಪ್ರಪಂಚವ ಹೀಗಿದೆ : ೩೯೩. 
ತಿಲಕ, ಅಶೋಕ, ಹೊಂಗೆ, ಕೇಸರ, ಬೇಲ, ಅರಳಿ, ಪುನ್ನಾಗ, ಭೃಂಗ, ಲವಂಗ, ಬಿಳಿ 
ಮತ್ತಿ, ಭೂರ್ಜ, ನೇರಿಳೆ, ಬದರಿ, ಈಚಲು, ಜಂಬೀರ, ಕಾಂಜೀರಕ, ಬಕುಳ, ನಿಂಬೆ, 
ಆಲ, ಬಾಳೆ, ಮಾವು, ಕಿತ್ತಿಳೆ ಮೊದಲಾದ ಮರಗಳು ಹಣ್ಣುಗಳಿಂದ ತುಂಬಿ ಸುಂದರವಾದ 
ಒಂದು ಕಾಡಿನಲ್ಲಿ ೩೯೪. ಕೃಷ್ಣವದನನೆಂಬ ಕಪೀಂದ್ರನು ಸುಖದಿಂದ ಇದ್ದನು. 


ವಂಚನಾ ಪ್ರಕರಣಂ ೨೯೯ 
ಆ ಬನದುತ್ತರದಿಗ್ಗಾಗದೊಳೊಂದು ವನಮುಂಟು. ಆಲ್ವಿ 


ಸಕಲಕಪಿಸಮಿತಿವೆರಸಹಿ 
ತಕುಲಾಚಲಚಕ್ರಚಾರದಂಭೋಳಿ ಜಗ- 
ತ್ರಟೋದನಹಿಮನೆನಿಸು- 
ವ ಕಕುದ್ವಲಿಯೆನಿಪ ಪೆಸರ ಬಲಿಮುಖನಿರ್ಪಂ ೩೯೫ 
ಅಂತಾ ಮರ್ಕಟಂಗಳೆರಡಕ್ಕುಂ ಏಕದ್ರವ್ಯಾಭಲಾಷೆಯಿಂ ಬದ್ಧವೈರಂ ಬಳೆದು ಕಕುದ್ವಲಿ 
ಮೇಲೆ ಬರೆ ಕದನಕ್ಕಳ್ಳಿ ಕೃಷ್ಣವದನನಾ ವನದ ಪಂಬಲಂ ಬಿಸುಟು ತನ್ನ ಯೂಧಮುಮಂ 
ಮಣಿದು ತಾನನಾಥನಾಗಿ ಪಾರಾವಾರಂಬೋಗಿ 
ಸರಸಫಲಸ್ಸುರಿತೌದುಂ- 
ಬರಮಂ ಶಾಖಾಶಿಖಾಗ್ರಚುಂಬಿತಹರಿದಂ- 
ಬರಮಂ ಪತ್ರಚ್ಛನ್ನಾ- 
ರ್ಕರಶ್ಮಿಯಂ ಮುದದಿನಾ ಕಪೀಂದ್ರಂ ಕಂಡಂ ೩೯೬ 
ಅಂತು ಕಂಡದನಾಶ್ರಯಿಸಿ ತತ್ಫಲಂಗಳನಮೃತೋಪಹಮಂಗಳನಾರೋಗಿಸುತ್ತುಂ 
ಸುಖದಿನಿರ್ದೊಂದು ದಿವಸಂ ತನ್ನ ಕಯ್ಕಿಂದಂ ಬರ್ದುಂಕಿದ ಪಣ್ಣಂಭೋಧಿಮಧ್ಯದೊಳ್‌ ಬೀಬ್ದುದು. 
ಮಲ್ಲಿ ಪೊಣ್ಣಿದ ಗಂಭೀರರವಮಂ ಕೇಳ್ದಾ ಚಪಲ ಕಪಿ ತನಗದುವೆ ವಿನೋದಮಾಗೆ ಮತ್ತಂ 
ಅತ್ತಿಯ ಪಣ್ಗಳನೀಡಾಡುತ್ತಿರ್ಪುದುಮಾ ಹಣ್ಗಳಂ ಕ್ರಕಚನೆಂಬುದೊಂದು ಮೊಸಳೆ ಪ್ರತಿದಿನಮೊಲ್ಹು 
ಮೆಲ್ಲು ಕೆಲವಾನುಂ ದಿನಕ್ಕವೆರಡರ್ಕಂ ನೇಹಮಾಗೆಯಾ ನೆಗಟ* ತನ್ನ ಮನೆಯಂ ಮಜ್‌ದಲ್ಲಿಯೆ 


ವ॥ ಆ ವನದ ಉತ್ತರ ದಿಕ್ಕಿನಲ್ಲಿ ಇನ್ನೊಂದು ವನವಿತ್ತು. ೩೯೫. ಅಲ್ಲಿ ಸಕಲ 
ಕಪಿಸಮೂಹದಿಂದ ಕೂಡಿ ಶತ್ರುಗಳಾದ ಕುಲಾಚಲಗಳಲ್ಲಿ ಸಂಚರಿಸುವ 
ವಜ್ರಾಯುಧದಂತಿರುವ ಜಗತ್ತಿಗೆ ಪ್ರಕಟವಾಗುವ ಮಹಾಮಹಿಮನಾದ ಕಕುದ್ದಲಿ ಎಂಬ 
ಹೆಸರಿನ ಒಬ್ಬ ಬಲೀಮುಖನಿದ್ದನು. ವ!! ಹಾಗೆ ಆ ಮರ್ಕಟಗಳೆರಡಕ್ಕೆ . 
ಏಕದ್ರವ್ಯಾಭಿಲಾಷೆಯಿಂದ ವೈರ ಬೆಳೆದು ಕಕುದ್ದಲಿಯು ಮೇಲೆ ಬೀಳಲು ಕದನಕ್ಕೆ ಅಳುಕಿ 
'ವದನನು ಆ ವನದ ಹಂಬಲವನ್ನೇ ಬಿಟ್ಟು ತನ್ನ ಪರಿವಾರವನ್ನೂ ಮರೆತು ತಾನು 
ಅನಾಥನಾಗಿ ಸಮುದ್ರಕ್ಕೆ ಹೋಗಿ ೩೯೬. ರಸವತ್ತಾದ ಹಣ್ಣುಗಳಿಂದಲೂ ಆಕಾಶಕ್ಕೆ 
ಹಬ್ಬಿದ ಕೊಂಬೆಗಳಿಂದಲೂ ಸೂರ್ಯನ ಬೆಳಕನ್ನು ತಡೆಯಬಲ್ಲ ಎಲೆಗಳಿಂದಲೂ ಕೂಡಿದ 
ಒಂದು ಅತ್ತಿಯ ಮರವನ್ನು ಆ ಕಪೀಂದ್ರನು ಸಂತೋಷದಿಂದ ಕಂಡನು. ವ॥! ಅಲ್ಲಿ 
ಅನೇಕ ಫಲವೃಕ್ಷಗಳನ್ನು ಕಂಡು ಅವುಗಳನ್ನು ಆಶ್ರಯಿಸಿ ಆ ಹಣ್ಣುಗಳನ್ನು ತಿನ್ನುತ್ತಿದ್ದನು. 
ಹಾಗೆ ಸುಖದಿಂದಿದ್ದಾಗ ಒಂದು ದಿನ ತನ್ನ ಕಯ್ಕಿಂದ ಉದುರಿ ಒಂದು ಹಣ್ಣು ಕೆಳಗಿದ್ದ 
ಸಮುದ್ರದ ಮಧ್ಯದಲ್ಲಿ ಬೀಳಲು ಅಲ್ಲಿ ಉಂಟಾದ ಗಂಭೀರ ಶಬ್ದವನ್ನು ಕೇಳಿ ಆ ಕಪಿಯು 
ತನಗೆ ಅದು ವಿನೋದವಾಗಿ ಕಾಣಲು ಪುನಃ ಅತ್ತಿಯ ಹಣ್ಣುಗಳನ್ನು ಉದುರಿಸುತ್ತಿರಲು 
ಆ ಹಣ್ಣುಗಳನ್ನು ಕ್ರಕಚನೆಂಬ ಒಂದು ಮೊಸಳೆ ಪ್ರತಿದಿನವೂ ಪ್ರೀತಿಯಿಂದ ತಿಂದಿತು. 
ಕೆಲವೇ ದಿನಗಳಲ್ಲಿ ಅವೆರಡಕ್ಕೂ ಸ್ನೇಹವುಂಟಾಗಲು ಆ ಮೊಸಳೆ ತನ್ನ ಮನೆಯನ್ನು 


೩೦೦ ಕರ್ಣಾಟಕ ಪಂಚತಂತ್ರಂ 
ಸಂತಮಿರುತ್ತಿರೆ ಅದಂ ತಾಂ ಮನದೆಗೊಂಡು ಸುಕಥೆಯೆಂಬಳ್‌ ತನ್ನ ಗಂಡನಪ್ಪ ಕ್ರಕಚನಂ ಬರಿಸಿ 
ನೀನಿಂತಪ್ಪ ದುರ್ವಸನಮಂ ಶಲ್ರೆಯೆಂದು ಬಾರಿಸಿ ಮತ್ತಮಿಂತೆಂದಳ್‌ : ತನಗೆ ವಾನರವ್ಯಾಧಿಯಾದುದರ್ಕೆ 
ಕೋಡಗದೆರ್ದೆಯಂ ತಂದೀಯಲ್ವೇಟ್ಕುಮೆನಲಂತೆಗೆಯ್ದೆನೆಂದು 

ಚಂಡಮಹಾಸೇನಂ ಕುಲ 

ಮಂಡನನಂ ಸುತನನಟೆಯಲೊಡರಿಸಿದಂ ಭೂ- 

ಮಂಡಲಮೆಲ್ಲಂ ಚಃ ಎನೆ 

ಪೆಂಡಿರ್ಗಾಸಕ್ತರಾದರೇನಂ ಮಾಡರ್‌ ೩೯೭ 

ವನಿತಾಜನಕ್ಕೆ ಸೋಲೊಡೆ 

ಜನದಪವಾದಮುಮನಾಪ್ತನಿವಹಮುಮಂ ಸ- 

ಜನದ ಗುರುಜನದ ಮುನಿಸುಮ- 

ನಿನಿಸುಂ ಬಗೆವವನುಮೊಳನೆ ವಸುಧಾತಳದೊಳ್‌ ೩೯೮ 

ಅದಲೆಂದೆನಗೆ ಇದುವೆ. ಕರ್ತವ್ಯಮೆಂದು ಬಂದತ್ತಿಯ ಮರದ ಮೊದಲೊಳಿರ್ಪುದಂ 

ಮುಂದಿಕ್ಕಿ ಬಚೆಕ್ಕೆ ಮುಖಮಂ ನೋಡಿ ನಿನ್ನನಿಂದು ಎರಿದು ಪೊಟ್ಟು ಕಾಣದೆ ಚಂತಿಸುತಿರ್ದೆ 
ನೆಲ್ಫಿಗೆ ಪೋದೆಯೆನೆ ಕ್ರಕಚನೆಂದಂ : ನಿನ್ನ ಮಾಟ್ಬ ಪರಮೋಹಕಾರಕ್ಕೆಂತು ಪೊಲ್ತು ನಿತ್ತಚಿಸುವೆನೆಂದು 
ಚಿಂತಿಸಿ, 

ಕಮಳಾಕರ ಸೌಭಾಗ್ಯಂ 

ನಮೇರು ಮಂದಾರ ಪಾರಿಜಾತಾದಿ ಸುರ- 

ದ್ರುಮಗಣರುಚಿರದಿನೆಸೆವುದು 

ಸಮುದ್ರಮಧ್ಯದೊಳಗಿರ್ಪುದಂತರ್ದ್ವೀಪಂ ೩೯೯ 


ಮರೆತು ಅಲ್ಲಿಯೇ ಸಂತೋಷದಿಂದ ಇರುತ್ತಿರಲು ಅದನ್ನು ತಾನು ಮನಸ್ಸಿನಲ್ಲಿ ಎಣಿಸಿ 
ಸುಕಥೆ ಎಂಬವಳು ತನ್ನ ಗಂಡನಾದ ಕ್ರಕಚನನ್ನು ಕರೆಯಿಸಿ ನೀನು ಇಂತಹ. ದುರ್ವ್ಯಸನವನ್ನು 
ಕಲಿತೆ ಎಂದು ಆಕ್ಷೇಪಿಸಿ ತನಗೆ ವಾನರವ್ಯಾಧಿಯಾಗಿದೆ ; ಇದಕ್ಕೊ ಕೋಡಗದ ಎದೆಯನ್ನು 
ತಂದುಕೊಢಬೇಕು ಎನ್ನಲು ಹಾಗೆಯೇ ಆಗಲಿ ಎಂದು ೩೯೭. ಆ ಚಂಡಮಹಾಸೇನನು 
ಜಗತ್ತೆಲ್ಲವೂ ಹೀಯಾಳಿಸುವಂತೆ ಕುಲಮಂಡನನಾದ ಮಗನನ್ನೇ ಅಳಿಯಲು 
ಉದ್ಯುಕ್ತನಾದನು. ಹೆಂಡಿರಿಗೆ.ಆಸಕ್ತರಾದವರು ಏನನ್ನು ತಾನೇ ಮಾಡುವುದಿಲ್ಲ! ೩೯೮. 
ವನಿತಾಜನಕ್ಕೆ ಸೋತಲ್ಲಿ ಜನದ ಅಪವಾದವನ್ನೂ ಆಪ್ತಸಮೂಹವನ್ನೂ ಸಜ್ಜನರ 
ಗುರುಜನರ ಕೋಪವನ್ನೂ ಸ್ವಲ್ಪವಾದರೂ ಎಣಿಸುವವನು ಪ್ರಪಂಚದಲ್ಲಿ ಯಾರಾದರೂ 
ಇರುವರೇ! ವ॥ ಎಂದು ಇದು ನನ್ನ ಕರ್ತವ್ಯ ಎಂದು ತಿಳಿದು ಅತ್ತಿಯ ಮರದ 
ಬುಡದಲ್ಲಿರಲು ಬಲೀಮುಖನು ಕಂಡು ದರಹಸಿತವದನನಾಗಿ ಬಂದು ಅತ್ತಿಯ 
ಹಣ್ಣುಗಳನ್ನು ಅದರ ಮುಂದೆ ಹಾಕಿ ಬಳಿಕ ಅದರ ಮುಖವನ್ನು ನೋಡಿ ನಿನ್ನನ್ನು ಇಂದು: 
ಬಹಳ ಹೊತ್ತಿನಿಂದ ಕಾಣದೆ ಚಿಂತಿಸುತ್ತಿದೆ, ಎಲ್ಲಿಗೆ ಹೋದೆ ಎಂದು ಕೇಳಿದನು. ಅದಕ್ಕೆ 
ಕ್ರಕಚನು ನೀನು ಮಾಡಿದ ಪರಮೋಷಕಾರಕ್ಕೆ ಹೇಗೆ ಸಮಯ ಸಾಧಿಸಲೆಂದು ೩೯೯. 
ಸರೋವರದ ಸೌಭಾಗ್ಯದಿಂದಲೂ ಸುರಿಗೆ, ಮಂದಾರ, ಪಾರಿಜಾತ ಮೊದಲಾದ 


ವಂಚನಾ ಪ್ರಕರಣಂ ೩೦೧ 
ಆ ದ್ವೀಪದೊಳ್‌ ರೂಪವತಿಯರಪ್ಪ ವಾನರನಾರಿಯರಿರ್ವಗಂ ತನಗಂ 
ಸಖಿತ್ವಮುಂಟಪ್ಪುದಲೆಂದಿಲ್ಲಿಗೆ ಪೋಗಲ್‌ ತನ್ನ ಕಾಣಲೊಡಮಿದಿರಂ ಬಂದಿಂತೆಂದರ್‌ : ನಿನ್ನಂತಪ್ಪ 
ಸಹಾಯನಂ ಪಡೆದು ಪುರುಷರಂ ಪಡೆಯದೆ ತನ್ನ ಜನ್ಮಂ ಬಾಲಬ್ರಹ್ಮಚಾರಿಯ ಜನದಂತೆ 
ಶೂನ್ಸಮಾಗಿ ಪೋದಪ್ಪುದೆಂದು ನೊಂದು ನುಡಿದರಂತುಮಲ್ಲದೆಯುಂ ಅನೇಕವಿಭವಸಂಪನ್ನೆಯರುಂ 
ಚೆನ್ನೆಯರುಮಾಗಿರ್ಪರಂತುಮಲ್ಲದಾ ದ್ವೀಪದ ಫಲಂಗಳೆಲ್ಲಂ ರಸಾಯನಂಗಳವಂ ತಿಂದವರ್ಗಾಗಳೆ 
ನರೆತರೆಯುಂ ಪೋಗಿ ನವಯಾವನರಪ್ಪರದಚಿಂದೀಗಳಿ ನಿನ್ನನೆನ್ನ ಬಿನ್ನನೇಟೆಸಿಕೊಂಡುಯ್ದೆಂ ಕೇಳಾ 
ಮತ್ತಮಂತರ್ದ್ವೀಷಕ್ಕುಯ್ದು ವಾನರಕುಮಾರಿಯೊಳ್‌ ಕೂಡಿ ಕೃತಾರ್ಥನಪ್ಟೆನದಲೆಂ ಬೇಗಂ ಬಂದೆನ್ನ 
ಬೆನ್ನನೇಖಕಿನಲೊಡಂ ತಜ್ಜರದ್ಧಾನರಂ ಹರ್ಷೋತ್ಕರ್ಷಚಿತ್ತನಾಗಿ ಆತಗತದೊಳಿಂತೆಂದಂ: 


ಪರಿಪಕ್ವ ಫಲಪುಕರಂ 
ಜರೆಯಂ ಕಿಡಿಸುವುದು ವಾನರೀಸಂದೋಹಂ 
ಪುರುಷರನೆ ಬಯಸುವುದು ಗಡ 
ಸರಾಗದಿಂ ಬಗೆವೊಡಿನ್ನವೇಂ ಸೈಪೊಳವೇ ೪೦೦ 
ಎಂದು ಕಪಿ ಕಾಮಾತುರನಾಗಿ ಮುಂತಪ್ಪಪಾಯಮನೊಂದುಮಂ ಬಗೆಯದೆ 
ಮೊಸಳೆಯ ಬೆನ್ನನೇಟಿ ಕಪಿ ವಾರಿಧಿಯೊಳ್‌ ನಡೆಯುತ್ತುಮಲ್ಲಿ ಸಂ- 
ಧಿಸಿ ಬಿಡದೊತ್ತಿ ಭೋರ್ಗರೆದು ತರ್ಪ ತರಂಗದ ಮೇಲೆ ಮೆಯ್ಯಗು- 
ರ್ವಿಸಿ ಭರದಿಂ ಮನಂ ಬೆದಲೆ ಕಟ್ಟು [ಕಟಲ್ಲುದು] ಶಕ್ಕಮಲ್ಲದೊಂ- 
ದೆಸಕದಿನಾವನುಂ ಪರಮದುಃಖಮನೆಯ್ದದೆ ಸೈತೆ ಪೋಕುಮೇ ೪೦೧. 
ದೇವವೃಕ್ಷಗಳ ಸಮೂಹದಿಂದಲೂ ಶೋಭಿಸುವ ಒಂದು ಅಂತರ್ದ್ವೀಪವು 
ಸಮುದ್ರಮಧ್ಯದಲ್ಲಿದೆ. ವ॥ ಆ ದ್ವೀಪದಲ್ಲಿ ರೂಪವತಿಯಶಾದ ವಾನರನಾರಿಯರಿಬ್ಬರಿಗೂ 
ತನಗೂ ಸಖಿತ್ವವುಂಟು. ಅದರಿಂದ ಅಲ್ಲಿಗೆ ಹೋಗಲು ನನ್ನನ್ನು ಸ್ವಾಗತಿಸಿ ಹೀಗೆಂದರು: 
ನಿನ್ನಂತಹ ಸ್ನೇಹಿತನನ್ನು ಪಡೆದು ಪುರುಷರನ್ನು ಪಡೆಯದೆ ತಮ್ಮ ಜನವು 
ಬಾಲಬ್ರಹ್ಮಚಾರಿಯ ಜನ್ಮದಂತೆ ಶೂನ್ಯವಾಗಿ ಹೋಗುವುದು ಎಂದು ನೊಂದು ನುಡಿದರು 
: ಅಲ್ಲದೆ ಅವರು ಅನೇಕ ವೈಭವಸಂಪನ್ನೆಯರೂ ಚೆನ್ನೆಯರೂ ಆಗಿರುವರು. ಆಲ್ಲದೆ ಆ 
ದ್ವೀಪದಲ್ಲಿರುವ ಹಣ್ಣುಗಳೆಲ್ಲ ರಸಾಯನಗಳಾಗಿವೆ. ಅವುಗಳನ್ನು ತಿಂದವರಿಗೆ ಕೂಡಲೇ 
ನರೆತೆರೆಗಳೂ ಹೋಗಿ ನವಯೌವನ ಪ್ರಾಪ್ತವಾಗುವುದು. ಅದರಿಂದ ಈಗಲೇ ನಿನ್ನನ್ನು 
ನನ್ನ ಬೆನ್ನಿನ ಮೇಲೆ ಏರಿಸಿಕೊಂಡು ಹೋಗುವೆನು. ಬಳಿಕ ಅಂತರ್ದ್ವೀಪಕ್ಕೆ ನಿನ್ನನ್ನು 
ಕರೆದುಕೊಂಡು ಹೋಗಿ ವಾನರಕುಮಾರಿಯರೊಡನೆ ಕೂಡಿಸಿ ಕೃತಾರ್ಥನಾಗುವೆನು. 
ಅದರಿಂದ ಬೇಗನೆ ಬಂದು ನನ್ನ ಬೆನ್ನನ್ನು ಏರು ಎನ್ನಲು ಆ ಮುದಿಮಂಗನು 
ಹರ್ಕೋತ್ಯರ್ಷಚಿತ್ತನಾಗಿ ತನ್ನಲ್ಲೇ ಹೀಗೆಂದನು: ಪರಿಪಕ್ವಫಲಗಳು ವೃದ್ಧಾಪ್ಯವನ್ನು 
ಹೋಗಲಾಡಿಸುವುವು; ವಾನರೀಸಂದೋಹವು ಪುರುಷರನ್ನೇ ಬಯಸುವುದು ತಾನೇ. 
ಇದಕ್ಕಿಂತ ದೊಡ್ಡ ಭಾಗ್ಯವಿರುವುದೇ ವ॥। ಎಂದು ಕಪಿ ಕಾಮಾತುರನಾಗಿ ಮುಂದೆ 
ಸಂಭವಿಸುವ ಅಪಾಯವಾವುದನ್ನೂ ಬಗೆಯದೆ ೪೦೧. ಮೊಸಳೆಯ ಬೆನ್ನನ್ನೇರಿ ಕಪಿಯು 
ಸಮುದ್ರದಲ್ಲಿ ಹೋಗುತ್ತಿರಲು ಅಲ್ಲಿ ಭೋರ್ಗರೆದು ಬರುವ ತರಂಗಗಳಲ್ಲಿ ಅಂಜಿ 
ಮನಸ್ಸಿನಲ್ಲೇ ಹೆದರಿತು. ಯಾವನಾದರೂ ಪರಮ ದುಃಖವನ್ನು ಅನುಭವಿಸದೆ 


೩೦೨ ಕರ್ಣಾಟಕ ಪಂಚತಂತ್ರಂ 

ಅಂತಾ ವಾನರಂ ಕೇದಗೆಯನೇಲೆದ ಕೋಡಗದಂತೆ ಗೂಡುಗೊಂಡು ಪಲ್ಲಂ ಗಿಡಿಗಿಲೆದು 
ಮೆಲ್ಲನೆ ಮೊಸಳೆಗಂತರ್ದ್ವೀಷಮಿಲ್ಲಿಗಮಿನ್ನೆನಿತು ದೂರಮುಂಟೆಂಬುದುಂ, ಶಿಂಶುಮಾರನೆಂದುದಾ 
ದ್ವೀಪಮಿಲ್ಲಿಗೆ ಸಮೀಪಮಿರ್ಪುದಾಗಿಯುಮೀಗಳ್‌ ನಿನ್ನ ತಂಗಿಗೆ ವಾನರವ್ಯಾಧಿಯಾದುದರ್ಕೆ 
ಮರ್ಕುಟಂಗಳೆರ್ದೆ ಮರ್ದೆಂದು ಪೇಬ್ದರದಂ ನಮಗೆ ಪಡೆಯಲ್‌ ಬಾರದುದಳೆಂ ನಿನ್ನ ತಂಗಿಯನಾರೈದು 
ಬಚೆಕಂತರ್ದ್ವೀಹಕ್ಕೀಗಳೆ ಪೋಗಲಕ್ಕುಮೆಂದು ಹೇಬ್ದುದುಂ ಕೃಷ್ಣವದನನೀ ಪಾತಕನುಪಾಯಮಂ 
ಬಗೆದು ನಂಬಿಸಿ ತಂದನೆಂದು ಚಿಂತಿಸಿ ತಾಂ ವಂಚನೋಪಾಯ ಕುಶಲನಪ್ಪುದಚೆಂ 
ಮೊಸಕಳೆಗಿಂತೆಂದುದೆಲೆ ಗಾವಿಲಾ ! ಕೋಡಗದೆರ್ದೆ ಕೊಂಬಿನ ಮೇಲೆ' ಎಂಬುದು ಪ್ರಸಿದ್ಧಮಿದಂ 
ನೀಂ ಮುನ್ನ ಕೇಳ್ದಳೆವುದಿಲ್ಲಕ್ಕುಮೆ ಮೇಣ್‌ "ಹಿತ್ತಲ ಗಿಡು ಮರ್ದಲ್ಲ' ಎಂದೇಳಿದಂಗೆಯ್ದೆಯಕ್ಕುಮದಲ್ಲ 
ದಿಂದೀ ಹದನನೆನಗಲ್ಲಿಯೆ ಪೇಟಕ್ತಿಯಪ್ಪೊಡೆನ್ನೆರ್ದೆಯನಾಗಳೆ ಕೊಂಡುಬರ್ಪೆನಂತುಮಲ್ಲದೆನ್ನ 
ಪ್ರಾಣಮುಮೆನ್ನೊಡವುಟ್ಟಿದಳದ್ದಾನದವಸರಕ್ಕಿಲಪ್ಪೊಡೆ ವಾಟಸಿಯೇನೆಂದು ಮಹಾಪ್ಪರ್ಗಲ್ಲದೌಷಧದಾನಮಂ 
ಕುಡುವುದುತ್ತಮ ಪಕ್ಷಮೆಂಬುದುಂಟು ಎನ್ನತಂಗಿ ವ್ಯಾಧಿತೆ ಗಡಮದರ್ಕೌಷಧಮೆನ್ನಲ್ಲಿಯೆ ಉಂಟು 
ಗಡಿಂತಪ್ಪ ಸೈಪು ಸಮನಿಸಿತ್ತದಟೆಂ ಮರ್ದಂ ಕೊಂಡು ಇರ್ದ ಪ್ರೊಟ್ಟೆರ್ದಂತೀಗಳೆ ಬಂದಪೆಂ 
ಮಗುಚಕಿನೆ ಕ್ರಕಚನಿಂತೆಂದಂ : ಅಂತಪ್ಪೊಡೆ "ಸುಹೃದ್ಧರ್ಶನಮೌಷಧಂ' ಎಂಬುದುಂಟು. 
ತೊಗಳಾಕೆಯನಾರೈದು ಪೋಹಮೆಂದೊಡಿದಾವ ಬುದ್ಧಿ ನೀಂ ಮರ್ದಂ ತರ್ಪೆಯೆಂಬಾಸೆಯಿಂ 


ಸರಿಯಾಗುವನೆ! ವ॥। ಹಾಗೆ ಆ ವಾನರನು ಕೇದಗೆಯನ್ನೇರಿದ ಕೋಡಗನಂತೆ 
ಗೂಡುಗೊಂಡು ಹಲ್ಲುಕಿರಿದು ಮೆಲ್ಲನೆ ಮೊಸಳೆಯೊಡನೆ ಅಂತರ್ದ್ವೀಪವು ಇಲ್ಲಿಂದ 
ಇನ್ನೆಷ್ಟು ದೂರವಿದೆ ಎನ್ನಲು ಆ ಮೊಸಳೆಯು ಹೇಳಿತು : ಆ ದ್ವೀಪವು ಇಲ್ಲಿಂದ 
ಸಮೀಪದಲ್ಲಿದ್ದರೂ ಈಗ ನಿನ್ನ ತಂಗಿಗೆ ವಾನರವ್ಯಾಧಿಯಾದುದಕ್ಕೆ ಮರ್ಕಟಗಳ ಎದೆ 
ಮದ್ದೆಂದು ಹೇಳಿದರು. ಅದನ್ನು ನಾವು ಪಡೆಯುವುದು ಕಷ್ಟಸಾಧ್ಯವಾದುದರಿಂದ ನಿನ್ನ 
ತಂಗಿಯನ್ನು ವಿಚಾರಿಸಿ ಬಳಿಕ ಅಂತರ್ದ್ವೀಪಕ್ಕೆ ಕೂಡಲೇ ಹೋಗಬಹುದು. ಕೃಷ್ಣವದನನು 
ಈ ಪಾತಕನ ಉಪಾಯವನ್ನು ತಿಳಿದು ನಂಬಿಸಿ ತನ್ನನ್ನು ಕರೆದುಕೊಂಡು ಬಂದನೆಂದು 
ಚಿಂತಿಸಿ ತಾನೂ ವಂಚನೋಪಾಯಕುಶಲನಾದುದರಿಂದ ಮೊಸಳೆಯೊಡನೆ ಹೀಗೆಂದಿತು: 
ಎಲೆ ಗಾವಿಲಾ ! "ಕೋಡಗದ ಎದೆ ಕೊಂಬಿನ ಮೇಲೆ' ಎಂಬುದು ಪ್ರಸಿದ್ಧ ಇದನ್ನು 
ನೀನು ಕೇಳಿರಲಿಕ್ಕಿಲ್ಲ. ಅಲ್ಲದೆ, "ಹಿತ್ತಲ ಗಿಡ ಮದ್ದಲ್ಲ' ಎಂದು ನಿರಾಕರಿಸಬಹುದು. 
ಅಲ್ಲದೆ ಇಂದು ನೀನು ಈ ವಿಷಯವನ್ನು ನನಗೆ ಅಲ್ಲಿಯೇ ಹೇಳಿದ್ದರೆ ನನ್ನ ಎದೆಯನ್ನು 
ಆಗಲೇ ತಂದುಬಿಡುತ್ತಿದ್ದೆ. ಅಲ್ಲದೆ ನನ್ನ ಪ್ರಾಣವೂ ಅರ್ಥವೂ ನನ್ನ ಒಡಹುಟ್ಟಿದವಳ 
ಕಷ್ಟಕ್ಕೆ ಆಗದ ಮೇಲೆ ಏನಿದ್ದು ಏನು ಪ್ರಯೋಜನ ! ಮಹಾಪ್ತರಿಗೆ ಅಲ್ಲದ ಔಷಧದಾನವನ್ನು 
ಕೊಡುವುದು ಉತ್ತಮ ಪಕ್ಷವೆನಿಸುವುದು. ನನ್ನ ತಂಗಿ ವ್ಯಾಧಿತೆಯಲ್ಲವೇ; ಅದಕ್ಕೆ ಔಷಧ 
ನನ್ನಲ್ಲಿಯೇ ಇದೆ; ಇಂತಹ ಪುಣ್ಯ ಸಂಭವಿಸಿದುದರಿಂದ ಮದ್ದನ್ನು ಕೊಂಡು ಕೂಡಲೇ 
ಬರುವೆನು; ಹಿಂದಿರುಗು. ಅದಕ್ಕೆ ಕ್ರಕಚನು, "ಸುಹೃದ್ದರ್ಶನಮೌಷಧಂ' ಎಂದು ಹೇಳುವರು; 
ಈಗ ಆಕೆಯನ್ನು ವಿಚಾರಿಸಿಕೊಂಡು ಹೋಗೋಣ ಎಂದನು. ಅದಕ್ಕೆ ಕೃಷ್ಣವದನನು, 
ಅದು ಎಂಥ ಬುದ್ಧಿ? ನೀನು ಮದ್ದನ್ನು ತರುವೆ ಎಂಬ ಆಸೆಯಿಂದ ಅವಳು ಜೀವವನ್ನು 


ವಂಚನಾ ಪ್ರಕರಣಂ ೩೦೩ 
ಜೀವಮಂ ಪಿಡಿದಿರ್ಪಳ್‌ ನೀಂ ಬೆದೆ ಬಂದುದನಜಿದಾಗಳೆ ಮಜುಕಳಿಸಿ ಮನವಿಕ್ಕಿದಳಪ್ಪೊಡೆ 
ಬಟೆಕ್ಕಸಾಧ್ಯಮಕ್ಕುಂ. ಅಂತುಮಲ್ಲದೆಯುಂ 
ಶ್ಲೋ! ಧರ್ಮಮರ್ಥಂಚ ಕಾಮಂ ಚ ತ್ರಿತಯಂ ಯೋಭಿವಾಂಛತಿ 
ರಿಕ್ತಹಾಣಿರ್ನಗಚ್ಚೇತ್ತು ಗುರುಂ ನರಪತಿಂ ಸ್ತ್ರೀಯಂ ॥೧೯೦॥ 

ಟೀ! ಆವನೊರ್ವಂ ಧರ್ಮಾರ್ಥ ಕಾಮಮೆಂಬೀ ಮೂಅಂ ನಿಶ್ಚೈಸುವನೋ ಆತಂ 
ಗುರುವಿನಲ್ಲಿಗೆ ಅರಸನಲ್ಲಿಗೆ ಸ್ತ್ರೀಯರಲ್ಲಿಗೆ ಬಜುಗೈಯ್ಯಲ್ಲಿ ಹೋಗಲಾಗದು ಎಂಬುದು ನೀತಿಯುಂಟು. 
ಸಾಧಾರಣಸಂಬಂಧಿಗಳಪ್ಪರಲ್ಲಿಗೆ ಬಜೆಗೈಯಿಂಂ ಪೋಗಲಾಗದೆಂಬರ್‌. ಅಂತಂ 
ಮಲ್ಲದಾತುರೆಯಲ್ಲಿಗೌಷಧಮಿಲ್ಲದೆಂತು ಪೋಪುದು. ಅದಲ್ಲದೆಯುಂ ಎನ್ನೊರ್ವನೆರ್ದೆ ಮರ್ದಿಂಗೆ 
ನೆಖೆಗುಂ ನೇಳೆಯದಿರ್ಕುಮದನಜಿಯಲ್ವಾರದು. ಎನ್ನ ಪರಿಗ್ರಹಂ ವಾನರಂಗಳ್‌ ವಿಹಾರಿಸಲ್‌ 
ಪೋಗುತ್ತುಂ ತಮೆರ್ಧೆಗಳನಲ್ಲಿಯೆ ಮಡಂಗಿ ಪೋಪುವು. ಅದೆಲ್ಲಮಂ ಕೊಂಡೀಗಳೆ ಮಗುಬ್ದು 
ಬರ್ಪೆಂ ಬೇಗಂ ಮಗುಟ್‌ನೆ ಶಿಂಶುಮಾರಂ ಮಾರುತವೇಗದಿಂ ಭೋರೆನೆ ಬಂದತ್ತಿಯ ಮರದ 
ಸಮೀಪಕ್ಕೆ ಸಾರಲೊಡಂ ಶಾಖಾಚರನದಅ ಶಿಖರಮಂ ಮೆಟ್ಟಿ ಮರದ ತುದಿಗೊಂಬಿಂಗೆ ಹಾಯ್ದು 
ತೂಅಲ್ಲೊಂಬನೇಲೆ ಪೆಅಗಂ ತೋಟೆಯೇಡಿಸಿಯಾಡುತ್ತಿರ್ಪುದುಮದಂ ಕ್ರಕಚಂ ಕಂಡು ಏಂ ಗಡ 
ಭಾವಾ! ನೀನಿದೇಂ ನಿಂದಲ್ಲಿ ಜಕೋಡಗತನಂಗೆಯ್ದಾಡುತಿರ್ಪೆ. ಅತ್ತ ನಿನ್ನ . ತಂಗಿಗವಸ್ಥೆ ಪರಿದು. 
ತಡೆಯದೆ ಬಂದು ನಿನ್ನೆರ್ದೆಯನಾಕೆಗೆ ಕೊಂಡು ಬಟೆಕ್ಕಾಗಳೆ ನಿನ್ನನಂತರ್ದ್ವೀಪಕುಯ್ದೆನಲ್ಲಿ ನೀನುಮಾ 
ವಾನರಸ್ವ್ರೀಯರೊಡಗೂಡಿ ಬಟೆಕ್ಕೀ ಮಾರ್ಗದಿಂ ಮೆಚ್ಚಿದಂತಾಡುತ್ತಿರು ಎನೆ ಕೃಷ್ಣವದನಂ ಹೇಟ್ವಿಂ: 


ಹಿಡಿದಿರುವಳು; ನೀನು ಬರಿದೆ ಬಂದೆ ಎಂಬುದನ್ನು ತಿಳಿದ ಕೂಡಲೇ ಮರುಕಳಿಸಿ 
ಮನಸ್ಸಿನಲ್ಲಿ ಆ ಸಂಕಟವನ್ನು ಇಟ್ಟುಕೊಂಡಳೆಂದರೆ ಬಳಿಕ ಅಸಾಧ್ಯವಾದೀತು. ಅಲ್ಲದೆ, 
ಶ್ಲೋ!! ಧರ್ಮ ಅರ್ಥ ಕಾಮ ಎಂಬ ಈ ಮೂರನ್ನು ಬಯಸುವವನು ಗುರುವಿನಲ್ಲಿಗೆ 
ಅರಸನಲ್ಲಿಗೆ ಸ್ತ್ರೀಯರಲ್ಲಿಗೆ ಬರಿಗೈಯಲ್ಲಿ ಹೋಗಬಾರದು ಎಂಬ ನೀತಿಯುಂಟು. ವ॥ 
ಸಾಧಾರಣ ಸಂಬಂಧಿಗಳಲ್ಲಿಗೂ ಬರಿಗೈಯಿಂದ ಹೋಗಬಾರದು ಎನ್ನುವರು. ಅಲ್ಲದೆ, 
ಆತುರಳಾದವಳ ಬಳಿಗೆ ಔಷಧಿಯಿಲ್ಲದೆ ಹೇಗೆ ಹೋಗಲಿ ? ಅಲ್ಲದೆ, ನನ್ನೊಬ್ಬನ 
ಎದೆಯ ಮದ್ದಿಗೆ ಉಪಶಮನವಾದೀತೋ ಇಲ್ಲವೋ ಎಂದು ಹೇಳುವುದು ಅಸಾಧ್ಯ. 
ನನ್ನ ಕಷ್ಟವೇನೆಂದರೆ ವಾನರಗಳು ವಿಹರಿಸಲು ಹೋಗುವಾಗ ತಮ್ಮಎದೆಗಳನ್ನು ಅಲ್ಲಿಯೇ 
ಬಿಟ್ಟು ಹೋಗುವುವು. ಅವೆಲ್ಲವನ್ನೂ ಕೊಂಡು ಈಗಲೇ ಹಿಂದಿರುಗಿ ಬರುವೆ. ಬೇಗನೆ 
ಹಿಂದಿರುಗು. ಹೀಗೆನ್ನಲು ಮೊಸಳೆಯು ಮಾರುತವೇಗದಿಂದ ಕೂಡಲೆ ಬಂದು ಅತ್ತಿಯ 
ಮರದ ಸಮೀಪಕ್ಕೆ ಬರಲು ಶಾಖಾಚರನು ಅದರ ಶಿಖರವನ್ನು ಮೆಟ್ಟಿ ಮರದ 
ತುದಿಕೊಂಬೆಗೆ ಹಾರಿ ಹಿಂದಕ್ಕೆ ತೋರಿಸಿ ನಿಂದಿಸಿ ಆಡುತ್ತಿರಲು ಕ್ರಕಚನು ಕಂಡು, ಏನಯ್ಯಾ 
ಭಾವಾ ! ನೀನು ಇಲ್ಲಿ ನಿಂತು ಉದಾಸೀನಭಾವದಿಂದ ನುಡಿಯುತ್ತಿರುವೆ. ಅತ್ತ ನಿನ್ನ 
ತಂಗಿಯ ಅವಸ್ಥೆ ವಿಷಮವಾಗಿದೆ. ತಡಮಾಡದೆ ಬಂದು ನಿನ್ನ ಎದೆಯನ್ನು ಆಕೆಗೆ ಕೊಟ್ಟು 
ಬಳಿಕ ನಿನ್ನನ್ನು ಅಂತರ್ದ್ವೀಪಕ್ಕೆ ಕರೆದೊಯ್ಯುವೆನು. ಅಲ್ಲಿ ನೀನೂ ಆ ವಾನರಸ್ತ್ರೀಯರೊಡ 
ಗೂಡಿ ಬಳಿಕ ಇಲ್ಲಿಗೆ ಬಂದು ಮೆಚ್ಚಿದಂತೆ ಆಡುತ್ತಿರು ಎನ್ನಲು ಕೃಷ್ಣವದನನು ಹೀಗೆಂದನು: 


೩೦೪ ಕರ್ಣಾಟಕ ಪಂಚತಂತ್ರಂ 

ಕೋಡಗದೆರ್ದೆ ಮರ್ದೆಂದೆಲೆ 

ಅಸೋಡಗ ನೀನೆನಗೆ ಹೇಲಕಿಯಾಗಳೆ ದೆಸೆಗೆ 

ಟ್ಟೋಡಿತ್ತೆನ್ನೆರ್ದೆಯುಂ ನೀಂ 

ಮಾಡ ನಿನ್ನೆರ್ದೆಯಿನೆನ್ನ ತಂಗಿಗೆ ಮರ್ದಂ ೪೦೨ 

ಎಂಬುದುಂ ಜಲಚರನಿವನಿನಿತಅಕೊಳೊಳೆಗನಚೆದನಕ್ಕುಮಾದೊಡಮೇನಿನ್ನುಂ ನಂಬೆ ನುಡಿದು 

ನೋಲಸಿನೆಂದು ಭಾವಾ! ನಿನ್ನೆರ್ದೆ ಕೆಟ್ಟೊಡೇನಾಯ್ತು ನಿನ್ನ ತಂಗಿಗೆ ಹೆಅತು ಪೆಅತು ಮರ್ದಂ 
ಮಾಡಲಕ್ಕುಮಲ್ಲದೀಗಳಿನ್ನ ಪ್ರಾಣಾಪ್ತನಪ್ಪ ನಿನ್ನಂ ನೋಡವೇಲಕ್ಕಿಂದುಮೆನ್ನ ಹೆಂಡತಿಯರುಮಾ 
ವಾನರಿಯರುಂ ನಿನ್ನ ಬರವನೆ ಪಾರುತಿರ್ಪರಲ್ಲಿಗೆ ಪೋಗಲ್ವೇಜ್ಕುಂ ಬೇಗಂ ಬಾಯೆನೆ 
ಬಲೀಮುಖನಿಂತೆಂದಂ: 


ಭವದೀಯಾನೃತಮಂ ನಂ 

ಬಿ ವಿಪತ್ತಿಯನೆಯ್ದಿ ಬಟಕಿನಿನ್ನಾಂ ಬರ್ಪಂ 

ದವಿವೇಕ ಎಕಳ ಜಂಬುಕ 

ನ ವಚನಮಂ ನಂಬಿ ಸತ್ತ ಬೆಳ್ಗತ್ತೆಯವೊಲ್‌ ೪೦೩ 
ಎಂಬ ಬಲೀಮುಖನ ಮಾತಂ ಕೇಳ್ದು ಬೆಳ್ಗತ್ತೆಗೇನಾದುದೆನೆ ವಾನರನಿಂತೆಂದಂ : 


ಶ್ಲೋ ॥! ಅಗತಶ್ಚ ಗತಶ್ಚೈವ ಯೋ ಗತ್ವಾ ಪುನರಾಗತಃ 
ಅಕರ್ಣಹೃದಯೋ ಮೂರ್ಯಃ ಸ್ವಯಂ ತೇನ ಹತಃ ಖರಃ !೧೯೧॥ 
ಟೀ॥। ಕರ್ಣಹೃದಯವಿಲ್ಲದ ಮೂರ್ಬನಪ್ಪಾವುದಾನೊಂದು ಕತ್ತೆ ಬಂದು ಹೋದಂ 
ತಪ್ಪುದು. ಮತ್ತೆ ಬಂದು ತಾನೇ ಕೊಲಿಸಿಕೊಂಡಿತು ಎಂಬ ಕಥೆಯುಂಟದೆಂತೆನೆ : 


೪೦೨. ಕೋಡಗದ ಎದೆ ಮದ್ದು ಎಂದು, ಎಲೆ ರೋಡಗ ! ನೀನು ನನಗೆ ಆಗಲೇ 
ಹೇಳಿದೆಯಲ್ಲವೇ. ನನ್ನ ಎದೆ ದೆಸೆಗೆಟ್ಟು ಓಡಿತು. ನೀನು ನಿನ್ನ ಎದೆಯನ್ನು ನನ್ನ ತಂಗಿಗೆ 
ಮದ್ದುಮಾಡು, ವ॥। ಅದಕ್ಕೆ ಆ ಜಲಚರನು ಇವನು ಇಷ್ಟರಲ್ಲೇ ಗುಟ್ಟನ್ನು ಅರಿತನು. 
ಆದರೂ ಇನ್ನೂ ನಂಬುವಂತೆ ಹೇಳಿ ನೋಡುವೆನು ಎಂದು ಭಾವಾ! ನಿನ್ನ ಎದೆಯು 
ದೆಸೆಗೆಟ್ಟರೇನಾಯಿತು; ನಿನ್ನ ತಂಗಿಗೆ ಬೇರೇನಾದರೂ ಮದ್ದನ್ನು ಮಾಡಿದರಾಯಿತು. 
ಅಲ್ಲದೆ ಈಗ ನನ್ನ ಪ್ರಾಣಾಪ್ತನಾದ ನಿನ್ನನ್ನು ನೋಡಬೇಕೆಂದು ನನ್ನ ಹೆಂಡತಿಯರೂ ಆ 
ವಾನರಿಯರೂ ನಿನ್ನ ಬರವನ್ನೇ ನಿರೀಕ್ಷಿಸುತ್ತಿರುವರು. ಅಲ್ಲಿಗೆ ಹೋಗೋಣ ಬೇಗ ಬಾ 
ಎನ್ನಲು ಬಲೀಮುಖನು ಹೀಗೆಂದನು: ೪೦೩. ನಿನ್ನ ಸುಳ್ಳನ್ನು ನಂಬಿ ವಿಪತ್ತನ್ನು ಹೊಂದಿ 
ಬದುಕಿಕೊಂಡೆ; ಇನ್ನು ನಾನು ಬಂದರೆ ಅವಿವೇಕಿಯಾದ ಜಂಬುಕನ ಮಾತನ್ನು ಕೇಳಿ 
ಸತ್ತ ಬೆಳ್ಳತ್ತೆಯಂತಾದೀತು. ಅದನ್ನು ಕೇಳಿ ಬೆಳ್ಳತ್ತೆಗೆ ಏನಾಯಿತು ಎಂದು ವಿಚಾರಿಸಲು 
ವಾನರನು ಹೀಗೆಂದನು: ಶ್ಲೋ॥। ಕಿವಿ ಎದೆಗಳಿಲ್ಲದ ಮೂರ್ಹನಾದ ಕತ್ತೆಯೊಂದು ಬಂದು 
ಹೋದಂತಾಗುವುದು. ಅಲ್ಲದೆ ಅದು ತಾನೇ ಬಂದು ಕೊಲ್ಲಿಸಿಕೊಂಡಿತು ಎಂಬ 


ವಂಚನಾ ಪ್ರಕರಣಂ ೩೦೫ 

೨. ನರಿಯ ಮಾತಂ ನಂಬಿ ಸತ್ತ ಚೆಳ್ಳತ್ತೆಯ ಕಥೆ 

ಅವಿರಳ ವಿಗಳಿತ ಮದಜಲ 

ಲವೋಗ್ರಕರಟೋಪಕರಟಿ ಮಥನಂ ಕಂಠೀ 

ರವನಿರ್ಪುದು ನಾಮದಿನಮಿ 

ತವಿಶ್ರಮಂ ಜ್ವರಗತಕ್ರಮಂ ಗಿರಿತಟದೊಳ್‌ ೪೦೪ 

ಅಂತಾ ಸಿಂಹಂ ಮಜುಗುತ್ತಂಬಟ್ಟು ಗೊಂಕರಕಟಕ್ಕಿಯಂ ಬಯಸಿ ಬಾಯೊಆತು ತನ 

ಗನುಚರನಪ್ಪುದೊಂದು ನರಿಗೆ ಹೇಟ್ಜುದುಮಿದಾವ ಗಹನಮೀಗಳೆ ತರ್ಪೆನೆಂದಾ ನರಿ ಪೇಲ್ತು 
ಪೋಗಿಯಗಸರ ಪೊಲಸಯೊಳಾಡುತಿರ್ಹ ಕಟಕ್ತಿಯಂ ಕಂಡು ಸಾರ್ದು ಭಾವಾ ! ನಿನ್ನೊಡಲ್‌ 
ಬಡವಾದುದೇಂ ಕಾರಣಮೆಂದೊಡೇನಂ ಪೇಲಕ್ಕಿನೀಯಸಗನೂರ ಸೀರೆಯೆಲ್ಲಮನೆನ್ನ 
ಬೆನ್ನೊಳೊಟ್ಟಿಕೊಂಡು ಮತ್ತಲಿತ್ತಲುಮಾಹಾರಾರ್ಥಕ್ಕೆ ಪೋಗಲೀಯನದಲೆಂದೊಡಲುಂ 
ಬಡವಾದುದೆಂಬುದುಂ ಆ ಜಂಬುಕನಿಂತೆಂದಂ : ಎಲೆ ಪಾಪಕರ್ಮ ನಿನಗಿನಿತು ದುಃಖಮುಳ್ಳೊಡೆ 
ಮುನ್ನಮೆ ಎನಗಟೆಪಿದೆಯಿಲ್ಲ. ಎನ್ನ ತಂಗಿಯರಪ್ಪ ಗರ್ದಭೆಯರಿರ್ವರ್‌ ನಿನ್ನಂತೆ 
ಭಾರಾಕ್ರಾಂತೆಯಾಗಿರ್ದಳ್ಳಿ ಚಿಂತಿಸುತ್ತಿರ್ದೊಡವರನೊಡಗೊಂಡೆಯ್ದಿ ಎನ್ನಿರ್ಹ ಕಾಡಿನೊಳಿರಿಸೆ 
ನಿಶ್ಚಿಂತರಾಗಿರ್ದ ರಾಸಭೀವಿಲಾಸಿನಿಯರ್‌ ತಮಗೊರ್ವ ಪುರುಷನಂ ತರವೇಯ್ಯಮೆಂದೆನ್ನಂ 
ತುತಿಸುತ್ತಿರ್ದಪರ್‌. ನಿನಗಂ ಮನೋರಥಸಿದ್ಧಿಯಕ್ಕುಂ. ಬೇಗಂ ಬಾಯೆನಲೊಡಂ, 

ರಾಗಿಸಿ ರಾಸಭನಿರದತಿ 

ವೇಗದಿನಾ ನರಿಯ ಹಿಂದುಪಿಂದನೆ ಬಂದಂ 

ಮೇಗಷ್ಟಪಾಯಮಂ ಕಡು 

ರಾಗಿಗಳೇಂ ಕಂಡರೊಳರೆ ಭೂಮಂಡಲದೊಳ್‌ ೪೦೫ 


ಕಥೆಯುಂಟು. ಅದೇನೆಂದರೆ, ೪೦೪. ಸದಾ ಸುರಿಯುತ್ತಿರುವ ಮದಜಲದಿಂದ ಕೂಡಿದ 
ಆನೆಗಳನ್ನು ಸಂಹರಿಸಿದ ಅಮಿತವಿಕ್ರಮನೆಂಬ ಸಿಂಹವು ಒಂದು ಗಿರಿತಟದಲ್ಲಿ 
ರೋಗಗ್ರಸ್ತನಾಗಿ ವಾಸಮಾಡಿಕೊಂಡಿತ್ತು. ವ॥ ಆ ಸಿಂಹಕ್ಕೆ ಮರುಜ್ಜರ ಬಂದು ಗೊಂಕರ 
ಕತ್ತೆಯನ್ನು ಬಯಸಿ ಬಾಯ್ದೀರಿಟ್ಟು ತನ್ನ ಅನುಚರನಾದ ಒಂದು ನರಿಗೆ ಹೇಳಿತು. ಆ 
ನರಿಯು ಇದು ಎಂಥ ಮಹಾಕಾರ್ಯ, ಈಗಲೇ ತರುವೆನು ಎಂದು ಹೇಳಿ ಹೋಗಿ 
ಅಗಸರ ಹೊಳೆಯಲ್ಲಿ ಆಡುತ್ತಿದ್ದ ಕತ್ತೆಯನ್ನು ಕಂಡು ಮೆಲ್ಲನೆ ಸಮೀಪಿಸಿ, ಭಾವಾ ! ನಿನ್ನ 
ಶರೀರವು ಬಡವಾಗಲು ಏನು ಕಾರಣ ಎಂದು ಕೇಳಿತು. ಅದಕ್ಕೆ ಕತ್ತೆಯು, ಏನನ್ನು 
ಹೇಳಲಿ, ಈ ಅಗಸನು ಊರ ಬಟ್ಟೆಗಳನ್ನೆಲ್ಲ ನನ್ನ ಬೆನ್ನ ಮೇಲೆ ಕಟ್ಟಿ ಅತ್ತಿತ್ತ ಆಹಾರಕ್ಕೂ 
ಹೋಗಲು ಬಿಡುವುದಿಲ್ಲ. ಅದರಿಂದ ಒಡಲು ಬಡವಾಗಿದೆ ಎಂದಿತು. ಅದಕ್ಕೆ ಆ 
ಜಂಬುಕನು, ಎಲೈ ಪಾಪಕರ್ಮ! ನಿನಗಿಷ್ಟು ದುಃಖವಾಗಿದ್ದರೆ ಮೊದಲೇ ನನಗೆ ಯಾಕೆ 
ತಿಳಿಸಲಿಲ್ಲ. ನನ್ನ ತಂಗಿಯಂದಿರಾದ ಇಬ್ಬರು ಗರ್ದಭೆಯರೂ ನಿನ್ನಂತೆ 
ಭಾರಕ್ರಾಂತೆಯರಾಗಿದ್ದು ಅಳುಕಿ ಚಿಂತಿಸುತ್ತಿರಲು ಅವರನ್ನು ಕರೆದುಕೊಂಡು ಹೋಗಿ 
ನಾನಿರುವ ಕಾಡಿನಲ್ಲಿ ಇಡಲು ನಿಶ್ಚಿಂತರುಗಿರುವರು. ಆದರೆ ಆ ರಾಸಭವಿಲಾಸಿನಿಯರು 
ತಮಗೊಬ್ಬ ಪುರುಷನನ್ನು ತರಬೇಕು ಎಂದು ನನ್ನನ್ನು ಸ್ತುತಿಸುತ್ತಿರುವರು. ನಿನಗೂ 
ಮನೋರಡಸಿದ್ಧಿಯಾಗುವುದು; ಬೇಗನೆ ಬಾ ಎಂದಿತು. ೪೦೫. ರಾಸಭನು 
ಸಂತೋಷದಿಂದ ಅತಿವೇಗವಾಗಿ ಆ ನರಿಯ ಹಿಂದೆ ಹಿಂದೆಯೇ ಬಂದಿತು. ಮುಂದೆ 


೩೦೬ ಕರ್ಣಾಟಕ ಪಂಚತಂತ್ರಂ 
ಅಂತು ಪೋಪುದುಮಾ ನರಿ ಹರಿಯಿರ್ದ ಗುಹಾದ್ವಾರಮಂ ಗರ್ದಭೆಯರೊಳಗಿರ್ದರ್‌ 
ಪುಗೆನಲೊಡಂ ಪುಗುವ ಕಟಕ್ಕಿಯಂ ಕಂಡು ಸಿಂಹಂ ಜವಂಗುಂದಿದ ಕಾರಣದಿಂ ಲಂಘನಾಸಕ್ತನಾಗಿ 
ಲಂಘಿಸಲಾಅದೆ ರಭಸಂಗೆಯ್ದೆಯ್ತರ್ಪುದುಂ ಕಲಿ ಬೆರ್ಚುತೋಡುತಿರ್ಪುದಂ ಕಂಡು ಸೃಗಾಲಂ 
ಕರಂ ಮುಳಿದು ಸಿಂಹನಲ್ಲಿಗೆ ಬಂದೇಂ ಗಡ ಕಟಕಿಯಂ ಮೊದಲಾಗಿ ಪಿಡಿಯಲಾರ್ತೆಯಿಲ್ಲ 
ನೀನೆಂತು ಬರ್ದಷೆಯೆಂದು ನುಡಿಯೆ ಹರಿ ಕರಮೆ ಸಿದ್ಧಿಗಾಗಿ ಗುಹೆಯಂ ಪೊಕ್ಕುದಂ ಕೊಲ್ವಾ 
ದಾವ ಗಹನಮೆಂದನವಧಾನದಿಂ ಪಾಯ್ದ ಕಾರಣದಿಂ ತಪ್ಪಿದುದು. ಇನ್ನದಂ ಕೊಂಡು ಬಾ 
ಕಂಡಾಗಲೆ ಬಿಡಾಲನಿಲಿಯಂ ಕೊಲ್ಪಂತಶ್ರಮದೊಳೆ ಕೊಂದಪೆನೆಂದೊಡೆ ಮತ್ತೆ ನರಿ ಪರಿದಾ 
ಕಲಸ್ತಿಯಂ ಕಂಡೇಂ ಭಾವ ! ನೀಂ ಕಳ್ಳರಂ ಕಂಡ ಬೆಳ್ಳಾಳಂತೆ ಚೆದಜೆಯೆನಗಂ ಹೇಲದೆ ಪೆಠಗಂ 
ನೋಡದೋಡಿ ಬಂದೆಯದೇಂ ಕಾರಣಮೆನೆ ರಾಸಭನಿಂತೆಂದಂ : ಆ ಗುಹೆಯನಾಂ ಪುಗಲೊಡನೊಂದು 
ರೂಪು ಮೊಲ್‌ದು ಪರಿತಂದು ಮೇಲ್ವಾಯಲೊಡಂ ಭಯಂಬಟು ಬಂದೆನೆನೆ ಸೃಗಾಲನೆಂದಂ : 
ಗಾಳುಗಳಷ್ಪ ಗರ್ದಭೆಯರ್‌ ವಿರೋಧಿಕಾಮಿಗಳಪ್ಪುದಟೆಂ ಕಾತರಿಸಿ ಮೇಲೆ ಮೇಲೆ ಬೀಟಲೊಡಂ 
ಬಂದೆ ನಿನ್ನ ಗಂಡುತನದ ಪುರುಳಂ ಕಂಡೆನ್ನ ತಂಗಿಯರ್‌ ಕರುಳಂ ಪಿಡಿದು ನಗೆಯೊಳ್‌ 
ಪೊರಳುತ್ತಮಿರ್ದರ್‌. ನೀನಂಜಲ್ವೇಡ. ಬಂದವಅಸೊಳ್‌ ಸುರತಸುಖವನನುಭವಿಸುತ್ತುಮಿರ್ದಹೆ 
ಬಾಯೆಂಬುದುಮಾ ಕಲಕ್ತಿ ಮಿಟ್ರುವಿನ ಬೆನ್ನೊಳ್‌ ಪೋಷಂತೆ ನರಿಯ ಚೆನ್ನೊಳ್‌ ಪೋಗಿ 


ಸಂಭವಿಸುವ ಅಪಾಯವನ್ನು ಕಾಮಿಗಳು ಕಾಣಬಲ್ಲರೇ! ವ॥। ಹಾಗೆ ಹೋಗಲು ಆ 
ನರಿಯು ಸಿಂಹವಿದ್ದ ಗುಹಾದ್ವಾರವನ್ನು ತೋರಿಸಿ ಗರ್ದಭೆಯರು ಒಳಗಿರುವರು ; ಒಳಕ್ಕೆ 
ಹೋಗು ಎನ್ನಲು ಹೋಗುತ್ತಿದ್ದ ಕತ್ತೆಯನ್ನು ಕಂಡು ಸಿಂಹವು ಶಕ್ತಿಗುಂದಿದ ಕಾರಣದಿಂದ 
ಲಂಘನಾಸಕ್ತನಾಗಿಯೂ ಲಂಘಸಲಾರದೆ ರಭಸದಿಂದ ಬರುತ್ತಿರಲು ಕತ್ತೆಯು ಬೆದರಿ 
ಓಡುತ್ತಿರುವುದನ್ನು ಕಂಡು ನರಿಯು ಕೋಪಿಸಿ ಸಿಂಹದ ಬಳಿಗೆ ಬಂದು, ಏನಯ್ಯಾ ! 
ಕತ್ತೆಯನ್ನು ಹಿಡಿಯುವ ಸಾಮರ್ಥ್ಯ ನಿನ್ನಲ್ಲಿಲ್ಲ ; ನೀನು ಹೇಗೆ ಜೀವಿಸಬಲ್ಲೆ ಎಂದಿತು. 
ಸಿಂಹಕ್ಕೆ ತುಂಬ ಅವಮಾನವಾಗಿ ಗುಹೆಯನ್ನು ಹೊಕ್ಕ ಪ್ರಾಣಿಯನ್ನು ಕೊಲ್ಲುವುದು ಏನು 
ಮಹಾ ! ಅವಧಾನದಿಂದ ಹಾರಿದ ಕಾರಣ ಕತ್ತೆ ತಪ್ಪಿಸಿಕೊಂಡು ಹೋಯಿತು. ಇನ್ನೊಮ್ಮೆ 
ಅದನ್ನು ಕರೆದುಕೊಂಡು ಬಾ ; ನೋಡಿದ ಕೂಡಲೇ ಬೆಕ್ಕು ಇಲಿಯನ್ನು ಕೊಲ್ಲುವಂತೆ 
ನಿರಾಯಾಸವಾಗಿ ಕೊಲ್ಲುವೆನು ಎಂದಿತು. ಬಳಿಕ ನರಿಯು ಕತ್ತೆಯ ಬಳಿಗೆ ಹೋಗಿ 
ಏನಯ್ಯಾ ಭಾವ ! ನೀನು ಕಳ್ಳರನ್ನು ಕಂಡ ಹೇಡಿಯಂತೆ ಹೆದರಿ ನನಗೂ ಹೇಳದೆ 
ಹಿಂದಕ್ಕೆ ನೋಡದೆ ಓಡಿ ಬಂದೆಯೇಕೆ ಎಂದು ಕೇಳಿತು. ಅದಕ್ಕೆ ರಾಸಭನು ಆ ಗುಹೆಯನ್ನು 
ನಾನು ಪ್ರವೇಶಿಸಲು ಒಂದು ರೂಪವು ಆರ್ಭಟಿಸಿ ಮೇಲೆ ಹಾಯಬೇಕೆಂದು ಬರಲು 
ಭಯಪಟ್ಟು ಓಡಿಬಂದೆನು ಎಂದಿತು. ಅದಕ್ಕೆ ನರಿಯು, ಕಾತರರಾಗಿದ್ದ ಗರ್ದಭೆಯರು 
ವಿರೋಧಕಾಮಿಯರಾದುದರಿಂದ ಕಾತರಿಸಿ ಮೇಲೆ ಮೇಲೆ ಬೀಳಲು ನೀನು ಹೆದರಿ 
ಓಡಿ ಬಂದೆ ; ನಿನ್ನ ಗಂಡುತನದ ಹುರುಳನ್ನು ಕಂಡು ನನ್ನ ತಂಗಿಯರು ಕರುಳನ್ನು 
ಹಿಡಿದು ನಗೆಯಿಂದ ಹೊರಳುತ್ತಿದ್ದಾರೆ ; ನೀನು ಅಂಜಬೇಡ ; ಬಂದು ಅವರೊಡನೆ 


ವಂಚನಾ ಪ್ರಕರಣಂ ೩೦೭ 

ಸುರತಸುಖಕಾಂಕ್ಷೆಯಿಂ ರಾ- 

ಗರಸಾಂಧಂ ರಾಸಭಂ ಮಹಾದ್ರಿಗುಹಾಭ್ಯಂ 

ತರಮಂ ಪೊಕ್ಕುದು ಮನಥ 

ಶರಪರವಶನಪ್ಪ ದೇಹಿ ಪುಗದೆಡೆಯುಂಟೇ ೪೦೬ 

ಅಂತು ಪೊಕ್ಕುದನಾ ಸಿಂಹಂ ಪಾಯ್ದು ಗಂಟಲನೊಡೆಯೊತ್ತಿಕೊಂದು ತಿನಲಿರ್ದುದಂ 
ನರಿ ಕಂಡೀ ಬೂತುವಿದೆಲ್ಲಮಂ ತಾನೆ ತಿಂಗುಮೆಂತಜೆಯಲಕ್ಕುಂ ಬಟೆಕ್ಸೇಗೆಯ್ದೆನೀಗಳೆ 
ವಂಚಿಸಿಯೆನಗಪ್ಪನಿತಂ ಕಳೆದುಕೊಳ್ಳೆನೆಂದು ಸಿಂಹದ ಸಮೀಪಕ್ಕೆ ಬಂದು ದೇವಾ! ನೀವೀಗಳ್‌ 
ಪಲವು ದೆವಸಂ ದೇವತಾರಾಧನಂಗೆಯುದಿಲ್ಲಿಂದು ಇಷ್ಟದೇವತಾ ಸಮಾರಾಧನಂಗೆಯ್ದು ರಾಸಭಮಂ 
ವ್ಯಾಧಿನಿರ್ಹರಣಾರ್ಥಂ ದಿವ್ಕೌಷಧಮೆಂದು ಬಗೆದಾರೋಗಿಸಿಮೆಂಬುದುಂ, ಮೃಗೇಂದ್ರನಂತೆಗೆಯ್ದೆಂ 
ಆಂ ದೇವತಾನಮಸ್ಕಾರಂಗೆಯ್ದು ಬರ್ಪನ್ನೆವರಂ ನೀನಿದನಗಲದಿರೆಂಬುದುಂ ಮಹಾಪ್ರಸಾದಮೆಂದುಮಾ 
ಸಿಂಹಂ ಪೋಗಲೊಡಂ ಗರ್ದಭನೆರ್ದೆಯುಮಂ ಕಿವಿಯುಮಂ ತಿಂದು ತುಡುಗುಣಿತೊಟ್ಟೆನಂತೆ 
ಬಾಯಂ ತೊಡೆದುಕೊಂಡು ತಾನಲ್ಲದಂತಿರ್ಪುದುಮಾ ಮೃಗಾಧಿರಾಜಂ ಬಂದು ಈ ಗರ್ದಭನೆರ್ದೆಯುಂ 
ಕಿವಿಯುಮೆಲ್ಲಿರ್ದುವೆನೆ ಜಂಬುಕನಿಂತೆಂದುದು : 
ಶ್ಲೋ।! ಕುತೋರ್ಧಂ ಹೃದಯಂ ಕರ್ಣಃ ಕಾಮಾಂಧಸ್ಕೆ ಮೃಗಾಧಿಷ 
ತದ್ದೂರಪರಿನಷ್ಟೋಪಿ ಯೋಯಂ ಮೌರ್ಟ್ಯಾದಿಹಾಗತಃ 11೧೯೨11 
ಟೀ!! ಕಾಮಾಂಧನಪ್ಪದಂಗೆ ಕಾರ್ಯಮೆಂಬುದಿಲ್ಲ ಹೃದಯವೂ ಕಿವಿಯೂ ಇಲ್ಲ ಅದೆಲ್ಲಂ 

ಮುನ್ನವೆ ಕೆಟ್ಟಡೆಯುಂ ಮತ್ತೆಯುಂ ಮೂರ್ವತನದೆ ಬಂದುದು. ಅಂತುಮಲ್ಲದೆ ನಿಮಗೇಂ 
ಮೂರ್ಯತನವೆಡೆಗೊಂಡುದಕ್ಕುಮದಲ್ಲದೆ ಕಲಕ್ಕಿ ನಿಮ್ಮ ಕಯ್ಕೊಳ್‌ ಮುನ್ನಂ ಬರ್ದುಂಕಿ ಪೋದುದು. 
ಮತ್ತೆನ್ನ ಮಾತಂ ನಂಬಿ ಬಂದು ಸಾವುದಾವಕಾರಣಂ. ದೇವಾ! ನೀವಿದಂ ಎಚಾರಿಸುವುದಿಲ್ಲಕ್ಕು 
ಸುರತಸುಖವನ್ನು ಅನುಭವಿಸುತ್ತಿರಬಹುದು; ಬಾ ಎನ್ನಲು ೪೦೬. ಆ ಕತ್ತೆಯು ಮೃತ್ಯುವಿನ 
ಹಿಂದೆ ಹೋಗುವಂತೆ ನರಿಯ ಹಿಂದೆ ಹೋಗಿ ಸುರತಸುಖಕಾಂಕ್ಷೆಯಿಂದ 
ರಾಗರಸಾಂಧನಾದ ಆ ರಾಸಭವು ಮಹಾದ್ರಿಗುಹಾಭ್ಯಂತರವನ್ನು ಹೊಕ್ಕಿತು. ಮನ್ಮಥ 
ಶರಪರವಶನಾದ ದೇಹಿಯು ಹೋಗದ ಎಡೆಯುಂಟೇ ! ವ॥ ಹಾಗೆ ಹೊಕ್ಕವನನ್ನು ಆ 
ಸಿಂಹವು ಮೇಲೆ ಬಿದ್ದು ಗಂಟಲನ್ನು ಒತ್ತಿಕೊಂಡು ತಿನ್ನಲಿದ್ದುದನ್ನು ನರಿಯು ಕಂಡು ಈ 
ಪ್ರಾಣಿ ಇದೆಲ್ಲವನ್ನೂ ತಾನೇ ತಿನ್ನುವುದೋ ಏನೋ ಎಂದು ಹೇಗೆ ತಿಳಿಯುವುದು ? 
ಬಳಿಕ ಏನು ಮಾಡಲಿ ? ಈಗಲೇ ವಂಚಿಸಿ ನನಗೆ ಬೇಕಾದಷ್ಟನ್ನು ತೆಗೆದುಕೊಳ್ಳುವೆನು 
ಎಂದು ಸಿಂಹದ ಸಮೀಪಕ್ಕೆ ಬಂದು, ದೇವಾ ! ನೀವು ಹಲವು ದಿವಸಗಳಿಂದ 
ದೇವತಾರಾಧನವನ್ನು ಮಾಡಿಲ್ಲ; ಇಂದು ಇಷ್ಟದೇವತಾ ಸಮಾರಾಧನ ಮಾಡಿ ಕತ್ತೆಯನ್ನು 
ವ್ಯಾಧಿನಿವಾರಣಾರ್ಥವಾಗಿ ದಿವ್ಮೌಷಧವೆಂದು ತಿಳಿದು ಆರೋಗಿಸಿರಿ ಎನ್ನಲು ಮೃಗೇಂದ್ರನು 
ಹಾಗೆಯೇ ಆಗಲಿ ಎಂದು ನಾನು ದೇವತಾರಾಧನೆಯನ್ನು ಮಾಡಿ ಬರುವವರೆಗೆ ನೀನು 
ಇದನ್ನು ಬಿಟ್ಟಿರಬೇಡ ಎಂದಿತು. ಮಹಾಪ್ರಸಾದವೆಂದು ಆ ಸಿಂಹವು ಹೋದ ಕೂಡಲೇ 
ಕತ್ತೆಯ ಎದೆಯನ್ನು ಕಿವಿಗಳನ್ನೂ ತಿಂದು ಕಳ್ಳತೊತ್ತಿನಂತೆ ಬಾಯನ್ನು ಒರಸಿಕೊಂಡು 
ತಾನಲ್ಲವೆಂಬಂತೆ ಇರಲು ಆ ಮೃಗಾಧಿರಾಜನು ಬಂದು ಈ ಕತ್ತೆಯ ಎದೆಯೂ ಕಿವಿಗಳೂ 
ಎಲ್ಲಿಗೆ ಹೋದುವು ಎನ್ನಲು ನರಿಯು ಹೀಗೆಂದಿತು: ಶ್ಲೋ।! ಕಾಮಾಂಧನಾದವನಿಗೆ 
ಕೆಲಸವೆಂಬುದಿಲ್ಲ ; ಹೃದಯವೂ ಕಿವಿಯೂ ಇಲ್ಲ. ಅವೆಲ್ಲ ಮೊದಲೇ ಕೆಟ್ಟರೂ ಪುನಃ 





೩೦೮ ಕರ್ಣಾಟಕ ಪಂಚತಂತ್ರಂ 
ಮೆಂದೊಡಾ ಸಿಂಹಮಿದಅ ಶರೀರಕ್ರಮಮಿಂತುಟೆಯಕ್ಕುಮೆಂದು ನಿಶ್ಚೈಸಿ ಸಂತೋಷಂಬಟ್ಟುದು. 
ಆನಾ ಬೆಳ್ಳಬಕ್ತಿಯಂತಲ್ಲೆಂ ಅಂತುಮಲ್ಲದೆಯುಂ, 
ಶ್ಲೋ!! ಫಲಾನ್ಯಮೃತಕಲ್ಲಾನಿ ತೃಪ್ತಿಂ ದಾಸ್ಕಂತಿ ಯಾನಿ ಮೇ 
ತಾನಿ ಭದ್ರ ನರೋಚಂತೇ ತವಾಹ್ಕೌದುಂಬರಾಣಿ ಚ ೧೯೩1 
ಟೀ!! ಆವುವು ಕೆಲವಮೃತಸಮಾನವಷ್ಟ ಹಳಂಗಳೆನಗೆ ತೃಪ್ತಿಯನೀವುವು ಇನ್ನಾ ಫಲಂಗಳ್‌ 
ನಿನಗೆ ಸೊಗಸುವವಲ್ಲವು ಎಂದು ಭಾವಾ! ನೀಂ ಬಂದ ಬಟ್ಟೆಯೊಳೆ ಬಿಜಯಂಗೆಯ್ಸಿಮೆನೆ 
ಮೊಸಳೆ ಮುಸುವಿಂದಂ ವಂಚಿಸಲ್ಪಟ್ಟು ಮನಂಗೆಟ್ಟು ಪೋಪುದುಂ ವಾನರನಿಂತೆಂದಂ : 


ತನ್ನ ಬಗೆ ತೀರದನ್ನಂ 

ಮುನ್ನಮೆ ಡಾಂಭಿಕನಾಗಿ ನುಡಿದನ ಬಗೆಯುಂ 

'ಬಿನ್ನಣಮೇಂ ತಾನುಂ ಕಿಡು- 

ಗುನ್ನಿರುತಂ ಮರುತನಿರ್ದು ಕಾಯ್ದೊಡಮೆಂದುಂ ೪೦೭ 


ಅದಟೆಂದಂ ನೃಪನೀತಿಶಾಸ್ತ್ರ ನಿಪುಣಂ ತಾನಾರುಮಂ ನಂಬದಿ- 

ರ್ಪುದು ಮತ್ತಂ ಮಿಗೆ ನಂಬಿ ಮೆಯಕಿದಂ ಮೆಳ್ಪಟ್ಟುಂ ಭಯಂಬಟ್ಟು ಸಿ 
ಲ್ಕದೊಡತ್ಕಂತ ಮನಸ್ಕನಾಗಿ ಸಲೆ ಬೇಗಂ ದಂಚಿಸಲ್‌ ಬಲ್ಲನ- 

ಪ್ಲುದು ನಾರಾಯಣನಂತನೇಕ ವಧದಿಂ ವಿದ್ವಜ್ಜನೈಕಾಶ್ರಯಂ. ೪೦೮ 


ಇದು ವಿನಮದಮರರಾಜಮೌಳಿಮಾಣಿಕ್ಕಮಂಜರೀ ಪುಂಜರಂಜಿತ ಭಗವದ್ಧವಾನೀವಲ್ಲಭ 
ಚರಣ ಸರಸೀರುಹಪಷಟ್ಟರಣಂ ಶ್ರೀಮನಹಾಸಂಧಿವಿಗ್ರಹಿ ದುರ್ಗಸಿಂಹವಿರಚಿತಮಪ್ಪ ಪಂಚತಂತ್ರದೊಳ್‌ 
ವಂಚನಾಪ್ರಕರಣವರ್ಣನಂ ಚತುರ್ಥಂಪ್ರಕರಣಂ ಸಮಾಪ್ತಂ. 
ಮೂರ್ಪತನದಿಂದ ಬಂದಿತು. ವ॥ ಅಲ್ಲದೆ ನಿಮಗೇನು ಮೂರ್ಹತನ ಆವರಿಸಿರಬೇಕು. 
ಅಲ್ಲದೆ ಕತ್ತೆಯು ನಿಮ್ಮಕಯ್ಕಿಂದ ಮೊದಲು ಬದುಕಿ ಹೋಯಿತು ಮತ್ತೆ ನನ್ನ ಮಾತನ್ನು 
ನಂಬಿ ಬಂದು ಯಾಕೆ ಸಾಯಬೇಕಿತ್ತು. ದೇವಾ! ನೀವು ಇದನ್ನು ವಿಚಾರಿಸುವುದಿಲ್ಲ 
ಎನ್ನಲು ಆ ಸಿಂಹವು ಇದರ ಶರೀರಕ್ರಮವೇ ಹೀಗಿರಬೇಕು ಎಂದು ನಿಶ್ಚಯಿಸಿ 
ಸಂತೋಷಪಟ್ಟಿತು. ನಾನು ಆ ದಡ್ಡ ಕತ್ತೆಯಂತಲ್ಲ. ಅಲ್ಲದೆ ಶ್ಲೋ!! ಅಮೃತಸಮಾನವಾದ 
ನನಗೆ ತೃಪ್ತಿಯನ್ನು ನೀಡುವ ಆ ಕೆಲವು ಫಲಗಳು ಇನ್ನು ನಿನಗೆ ರುಚಿಸುವುದಿಲ್ಲ ಎಂದು, 
ಭಾವಾ! ನೀವು ಬಂದ ದಾರಿಯಲ್ಲೇ ದಯಮಾಡಿಸಿರಿ ಎನ್ನಲು ಮೊಸಳೆ ಆ ಮುಸುವಿಂದ 
ವಂಚಿತವಾಗಿ ಮನಸ್ಸುಗೆಟ್ಟು ಹಿಂದಿರುಗಿತು. ಆಗ ವಾನರನು ಹೀಗೆಂದನು: ೪೦೭. ತನ್ನ 
ಹೃದಯಕ್ಕೆ ಅಸಾಧ್ಯವಾಗುವ ಮೊದಲೇ ಡಾಂಭಿಕನಾಗಿ ನುಡಿಯುವವನ ಮನಸ್ಸು 
ಒಳ್ಳೆಯದೇ? ಮರುತನು ಕಾಪಾಡಿದರೂ ಅವನು ಕೆಡುವುದು ಖಂಡಿತ. ೪೦೮. 
ಅದರಿಂದ, ನೃಪಶಾಸ್ತ್ರ ನಿಪುಣನಾದವನು ಯಾರನ್ನೂ ನಂಬದಿರಬೇಕು. ಅಲ್ಲದೆ, ನಂಬಿ 
ಮೆಯಲೆತು ಭ್ರಷ್ಟನಾಗಿ ಭಯಪಟ್ಟು ಸಿಕ್ಕಿ ಬಿದ್ದರೂ ಬೇಗನೆ ವಂಚಿಸಬಲ್ಲವನಾಗಿರಬೇಕು. 
ಇದು ವಿನಮದಮರರಾಜ ಮೌಳಿಮಾಣಿಕ್ಯ ಮಂಜರೀ ಪುಂಜರಂಜಿತವಾದ 
ಭಗವದ್ಭವಾನೀ ವಲ್ಲಭ ಚರಣ ಸರಸೀರುಹ ಷಟ್ಟರಣನಾದ ಶ್ರೀ ಮನ್ನಹಾಸಂಧಿವಿಗ್ರಹಿ 
ದುರ್ಗಸಿಂಹ ವಿರಚಿತವಾದ ಪಂಚತಂತ್ರದಲ್ಲಿ ವಂಚನಾಪ್ರಕರಣ ವರ್ಣನ ಎಂಬ ಚತುರ್ಥ 
ಪ್ರಕರಣ ಸಮಾಪ್ಪವಾದುದು. 


ಮಿತ್ರಕಾರ್ನ ಪ್ರಕರಣಂ ಪಂಚಮತಂತ್ರಂ 


ಶ್ರೀವಲ್ಲಭನಾಗಿ ಸಮ- 

ಸ್ತಾವನಿಯಂ ಕಾವ ನೃಪತಿ ತನಗಿನಿಸಂ ನಾ- 

ನಾವಿಧ ನೀತಿಕ್ರಮ ಸಂ- 

ಭಾವನೆಯಿಂದ ಮಿತ್ರರಾಗಿ ಮಾಲ್ದುದು ಪಲರಂ ೪೦೯ 
ಅದು ಕಾರಣದಿಂ 

ಮಿತ್ರಾಬ್ಬಿನೀಸರೋರುಹ 

ಮಿತ್ರಂ ವಿರಚಿಸಿದನಖಲಬುಧನಿಧಿ ಮನುಚಾ- 

ರಿತ್ರಂ ಗೌತಮಗೋತ್ರ ಪ- 


ವಿತ್ರಂ ವಿಭು ಮಿತ್ರಕಾರೃತಂತ್ರಮನಿಳೆಯೊಳ್‌ ೪೧೦ 
ಶ್ಲೋ।॥ ಸಾಧವೋ ಮಂತ್ರಸಂಯೋಗಾದ್ದುದ್ದಿಮಂತ್ರಸ್ಬುಹೈಜ್ಯನಾಃ 
ಸಾಧಯಂತ್ಯಾಶು ಕಾರ್ಕಾಣಿ ಕಾಕಕೂರ್ಮಮೃಗಾಖುವತ್‌ ॥॥೧೯೪॥1 


ಟೀ॥ ಬುದ್ಧಿವಂತರಾಗಿರ್ದವರ್‌ ಸಾಧುಗಳ ಸಂಸರ್ಗವನ್ನೇ ಮಾಡುವುದು. ಅದೆಹಗೆಂದೊಡೆ 
ಕಾಗೆ ಆಮೆ ಸಾರಗ ಇಲಿಗಳ್‌ ಮಿತ್ರತ್ವವನೆಯ್ದಿದಹಗೆ. ಆ ಕಥಾಪ್ರಪಂಚಮೆಂತೆನೆ : My 


೧. ಕಾಗೆಯುಂ ಆಮೆಯುಂ ಸಾರಂಗಮುಂ ಇಲಿಯುಂ 


ಸೆಕಲಮುನೀಂದ್ರಬೃಂದಾರಕವಂದೃಮಾನ ಚಾರುಚರಿತನುಮುದಂಚಿತ ಗೋತ್ರಾಚಲ ಚಕ್ರವಾಳ 
ಚಕ್ರವರ್ತಿ ವಿಂಧ್ಯಮಹೀಧರದರ್ಪೋದ್ರೇಕಹರನುಂ ದೇವರಾಜ ಮಹೀಷಿ ವ್ಯಾಮೋಹ ನಹುಷ 
ಮಹೀವಲ್ಲಭ ಸಾಮ್ರಾಜ್ಯಪ್ರಾಜ್ಯಮಹೀರುಹದಾವಾನಲನುಂ ಜಠರಾನಲ ಶಿಖಾಕಲಾಪಭಸ್ಮೀಕೃತ 
ವಾತಾಪಿದಾನವಾಧೀಶ್ವರನುಂ ಲೋಪಾಮುದ್ರಾವಿಲೋಚನ ಮಧುಕರ ಪರೀಪೀತ 


೪೦೯. ಲಕ್ಷ್ಮೀನಿವಾಸನಾಗಿ ಸಮಸ್ತಭೂಮಿಯನ್ನು ಕಾಪಾಡುವ ನೃಪತಿಯು ನಾನಾ 
ವಿಧವಾದ ನೀತಿಕ್ರಮಗಳಿಂದ ಹಲವರನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳಬೇಕು. 
೪೧೦. ಅದರಿಂದ ಮಿತ್ರರೆಂಬ ಕಮಲಗಳಿಗೆ ಸೂರ್ಯನೂ ಅಖಿಲ ಬುಧನಿಧಿಯೂ, 
ಮನುಚಾರಿತ್ರನೂ ಗೌತಮಗೋತ್ರಪವಿತ್ರನೂ ಆದ ವಸುಭಾಗಭಟ್ಟನು ಮಿತ್ರಕಾರ್ಯತಂತ್ರ 
ವನ್ನು ವಿರಚಿಸಿದನು. ಶ್ಲೋ॥। ಕಾಗೆ, ಆಮೆ, ಸಾರಂಗ, ಇಲಿಗಳು ಮಿತ್ರತ್ವವನ್ನು ಹೊಂದಿದ 
ಹಾಗೆ ಬುದ್ಧಿವಂತರಾಗಿದ್ದವರು ಸಾಧುಸಂಸರ್ಗವನ್ನೇ ಮಾಡಬೇಕು. ಆ 
ಕಥಾಪ್ರಪಂಚವೇನೆಂದರೆ, ವ॥। ಸಕಲ ಮುನಿವೃಂದದಿಂದ ವಂದಿಸಿಕೊಳ್ಳುವ 
ಸುಂದರಚರಿತ್ರನೂ ಸುಂದರ ಕುಲಪರ್ವತ ಸಮೂಹಗಳ ಚಕ್ರವರ್ತಿಯಾದ 
ವಿಂಧ್ಯಪರ್ವತದ ದರ್ಪವನ್ನು ನಾಶಮಾಡಿದವನೂ ದೇವೇಂದ್ರನ ರಾಣಿಯಾದ 
ಶಚೀದೇವಿಯನ್ನು ಮೋಹಿಸಿದ ನಹುಷಚಕ್ರವರ್ತಿಯ ಸಾಮ್ರಾಜ್ಯವೃಕ್ಷಕ್ಕೆ ಕಾಳ್ಗಿಚ್ಚಾದವನೂ 
ಜಠರದ ಅಗ್ನಿಜ್ವಾಲಾಮಾಲೆಯಿಂದ ವಾತಾಪಿಯೆಂಬ ರಾಕ್ಷಸನನ್ನು ಭಸ್ಮಮಾಡಿದವನೂ 
ಲೋಪಾಮುದ್ರೆಯ ಕಣ್ಣೆಂಬ ತುಂಬಿಯಿಂದ ಮನೋಹರಮುಖ ಮಧುರಸವನ್ನು 
ಹೀರಲ್ಪಟ್ಟವನೂ ಉಪ್ಪುಕಡಲನ್ನು ಆ ಮುಕ್ಕುಳಿಸಿದವನೂ ಆದ ಅಗಸ್ತ್ಯ ಖುಷಿಗೆ 


೩೧೦ ಕರ್ಣಾಟಕ ಪಂಚತಂತ್ರಂ 
ಮನೋಹರವದನಾರವಿಂದಮಧುರಸನುಂ ಗಂಡೂಪೀಕೃತಲವಣಾಬ್ಬಿಜಲನುಮೆನಿಪ್ಪಗಸ್ತ್ಯ 
ಮುನಿಗಾಶ್ರಯಮಾಗಿರ್ದ ದಕ್ಷಿಣದಿಗ್ಳಾಗದೊಳ್‌ 

ಅರುಣಮಣಿ ಶ್ರೀರುಚಿರಂ 

ಹಿರಣ್ಯಮಯ ಭದ್ರಲಕ್ಷಣಂ ದಕ್ಷಿಣದಿ- 

ಕ್ರರುಣೀಕಾಂಚಿಗೆ ಶಾಂಚೀ 

ಪುರಿ ಮಣಿಯೆನಿಕುಂ ಮನೋಜ್ಜಗುಣ ಸಂಪೂರ್ಣಂ ೪೧೧ 
ಅಂತಾ ಪುರದ ಪೊಜವೊಬಲಂ ಬಳಸಿ ಬೆಳೆದನೇಕ ಭೂರುಹಸಂದೋಹದ ನಡುವದೊಂದು 
ದೇವಾಲಯಮುಂಟು. ಅದಅ ಗೋಪುರಾಂತರದೊಳ್‌ ಹಿರಣ್ಯರೋಮನೆಂಬ ಮೂಷಿಕಾಧಿಶ್ಚರ 
ನಿರ್ಷಂ. ಅದಜಸೊಳ್‌ ಮಿತ್ರತ್ವಮಾಗಿ ಚಿತ್ರಗ್ರೀವನೆಂಬ ಕಪೋತರಾಜಂ ನಿಜಕಪೋತವ್ರಾತಸಮೇತಂ 
ಮೂಷಿಕಾಧಿರಾಜನಿರ್ಪಂ ಬಿಲದ ಸಮೀಷಕ್ಕೆ ಬಂದದಅಕೊಳ್‌ ಮಾತನಾಡಿಯುಮಾ 
ಪ್ರದೇಶದೊಳಾಡಿಯುಂ ಪೋಗುತ್ತಿರ್ಪುದನೊರ್ವ ಶಬರಂ ಕಂಡುಮಾ ವಿಹಂಗಚಯ 
ಮಾಡುವೆಡೆಯೊಳೆಲ್ಲಿಯುಂ ಬಲೆಯಂ ಪಾಸಿ ಬಲಿಹರಣಂಗೆಯ್ದಂತೆ ಕೂಲಂ ಸೂಸಿ 
ಪೋಪುದುಮದೆಲ್ಲಮಂ ಲಘುಪತನಕನೆಂಬ ವಾಯಸಂ ಕಂಡು ನಾನೀ ಚೋದ್ಕಮಂ ನೋಲಿನೆಂದಾ 
ಮರದ ಮೇಲಿರ್ಸುದುದುಲ್ಲಿಗೆ ಚಿತ್ರಗ್ರೀವಂ ಸಹರಿಗ್ರಹಂ ಬಂದು ಪರಪಿರ್ದ ಕೂಲಂ 
ಕಂಡೆಅಗಲೊಡಮಾ ಬಲೆಯೊಳ್‌ ಕಪೋತಂಗಳಸಂಖ್ಯಾತಂ ಸಿಲ್ಕಿ ತಲೆಯುಮನೊಡಲುಮಂ 
ಬಡಿಬಡಿದು ಬಟಲುತಿರ್ಪದುಮವೊಳಗೆ ಚರಂತನನುಂ ಬುದ್ಧಿವಂತನುಮಪ್ಪುದೊಂದು ಕಪೋತಂ 
ಪಕ್ಷಿಗಣಕ್ಕಿಂತೆಂದುದು ; 


ಆಶ್ರಯವಾಗಿದ್ದ ದಕ್ಷಿಣ ದಿಕ್ಕಿನಲ್ಲಿ ೪೧೧. ಕಾಂಚೀಪಟ್ಟಣವು ಮನೋಹರವಾದ 
ಗುಣಗಣಗಳಿಂದಲೂ ರತ್ನಕಾಂತಿಯಿಂದಲೂ ಚಿನ್ನದಿಂದ ಕೂಡಿ ಮಂಗಳಕರವಾಗಿಯೂ 
ದಕ್ಷಿಣದಿಕ್ಷರುಣಿಯ ಕಾಂಚೀದಾಮಮಣಿಯಾಗಿಯೂ ಇತ್ತು. ವ॥ ಹಾಗೆ ಆ ಪುರದ 
ಹೊರಭಾಗವನ್ನು ಬಳಸಿ ಬೆಳೆದ ಅನೇಕ ವೃಕ್ಷೆಗಳಿಂದ ಕೂಡಿದ ತೋಪಿನ ನಡುವೆ 
ಒಂದು ದೇವಾಲಯವುಂಟು. ಅದರ ಗೋಪುರದೊಳಗೆ ಹಿರಣ್ಯರೋಮನೆಂಬ 
ಮೂಷಕಾಧೀಶ್ವರನಿದ್ದನು. ಅದರೊಡನೆ ಮಿತ್ರತ್ವ ಬೆಳೆದು ಚಿತ್ರಗ್ರೀವನೆಂಬ ಕಪೋತರಾಜನು 
ತನ್ನ ಪರಿವಾರಸಮೇತ ಮೂಷಕಾಧಿರಾಜನಿರುವ ಬಿಲದ ಸಮೀಪಕ್ಕೆ ಬಂದು ಅದರೊಡನೆ 
ಮಾತನಾಡಿಯೂ ಆ ಪ್ರದೇಶದಲ್ಲಿ ಆಡಿಯೂ ಹೋಗುತ್ತಿರುವುದನ್ನು ಒಬ್ಬ ಬೇಡನು 
ಕಂಡನು. ಆ ಪಕ್ಷಿಗಳು ಆಡುವ ಸ್ಥಳಗಳಲ್ಲೆಲ್ಲ ಬಲೆಯನ್ನು ಹಾಸಿ ಬಲಿಹರಣ ಮಾಡಿದಂತೆ 
ಕೂಳನ್ನು ಚೆಲ್ಲಿ ಆ ಬೇಡನು ಹೋಗಲು ಅದೆಲ್ಲವನ್ನೂ ಲಘುಪತನಕನೆಂಬ ಕಾಗೆಯು 
ಕಂಡು ನಾನು ಈ ಚೋದ್ಯವನ್ನು ನೋಡುವೆನು ಎಂದು ಆ ಮರದ ಮೇಲೆ 
ಕುಳಿತುಕೊಂಡಿತು. ಆಗ ಅಲ್ಲಿಗೆ ಚಿತ್ರಗ್ರೀವನು ಪರಿವಾರ ಸಮೇತನಾಗಿ ಒಂದು ಅಲ್ಲಿ 
ಹರಡಿದ್ದ ಕೂಳನ್ನು ಕಂಡು ಎರಗಲು ಆ ಬಲೆಯಲ್ಲಿ ಅಸಂಖ್ಯ ಕಪೋತಗಳು ಸಿಕ್ಕಿ 
ತಲೆಯನ್ನೂ ಒಡಲನ್ನೂ ಬಡಿಬಡಿದು ಬಳಲುತ್ತಿರಲು ಅವುಗಳಲ್ಲಿ ಚಿರಂತನನೂ 
ಬುದ್ಧಿವಂತನೂ ಆದ ಒಂದು ಕಪೋತನು ಪಕ್ಷಿಸಮೂಹಕ್ಕೆ ಹೀಗೆಂದಿತು: ಒಂದು ಕಾಡಿನ 


ಮಿತ್ರಕಾರ್ಕ ಪ್ರಕರಣಂ ೩೧೧ 

ಕಾಂತಾರಾಂತದೊಳತಿವಿಸ್ತೀರ್ಣಮುಮತ್ಕುನ್ನತಮುಮತಿದೀರ್ಥಪೃಥುಸಂದಮುಮ 
ಪ್ಲುದೊಂದು ಮಹಾವಟವಿಟಪಿಯೊಳನೇಕ ವಿಹಗಕುಳಂಗಳಿರ್ಪುವು. ಅವಂ ಒರ್ವ ವ್ಯಾಧಂ 
ಕಂಡಾ ಮರನಂ ಬಲವಂದು ನೋಡಿ, 


ಈ ಮರಮೆನಗಲ್ಪಡರ್ವೊಡೆ 
ರಾಮಾನುಚರಂಗಮರಿದುಮುದ್ದಾಮಮುಮೆಂ- 
ದಾ ಮಾಯಿ ಕಿರಾತನತಿ- 
ವ್ಯಾಮೋಹಿತನಾಗಿ ಪೋಗದಲ್ಲಿಯೆ ನಿಂದಂ ೪೧೨ 
ಅಂತು ನಿಂದೀ ಪಕ್ಷಿಗಳನೆಂತುಂ ಪಿಡಿವೆನೆಂದೊಂದುಪಾಯಮಂ ಬಗೆದು ಯಷ್ಟಿಯ 
ಬೀಜಮಂ ತಂದಾ ಮರದ ಮೊದಲೊಳ್‌ ಬಿತ್ತಿ ನೀರಸೆಆಿದು ಪೋಷುದುಂ ಕೆಲವು ದಿವಸಕ್ಕಾ 
ಬಿಟ್ಟು ಪತತ್ರಿಗೋತ್ರಕ್ಕಪಮ್ಮತ್ಕು ಮೂಡುವಂತೆ ಮೂಡುವುದುಮಾ ವಿಹಂಗಸಮೂಹಕ್ಕೆಲ್ಲಂ 
ಕುಲವೃದ್ಧನಂಂ ಬಂದ್ವಿವೃದ್ಧನುಮಪ್ಪುದೊಂದು ವಿಹಂಗಮಾ ಮೊಳೆಯೆಂಲ್ಲವಂಂ 
ಕಂಡಂಡಜರಿಗಳ್ಳಿಲ್ಲಮಿಂತೆಂದುದು: ಎಮಜರಿಂತೊಟ್ಟಿಂದುವರಮೀ ಚೂಳದೊಳಿರ್ದೆವು. ಇದಲ 
ಮೊದಲೊಳ್‌ ಪುಲುಂ ಮೊದಲಾಗಿ ಪುಟ್ಟಯಜಿಯವು. ಈ ಮೊಳೆಗಳಿಂದೆಮುಗಹಾಯಮಾಗದೆ 
ಹೋಗದು ಉಜೇಕ್ಷಿಸಿದಿರಷ್ಟೊಡೆ. 
ವಾಕ್ಕಂ॥! ನಖಚ್ಚೇದ್ಯಮತಿಕ್ರಾಂತಂ ಪರಶುನಾಷಿ ನ ಸಾಧ್ಯತೇ 11೧೯೫11 
ಟೀ ಉಗುರಿಂದಂ ಚಿವುಟಲಪ್ಪುದಂ ಕಯ್‌ ಮೀರಿದೊಡೆ ಕೊಡಲಿಯಿಂದೆಯುಂ 
ಕಡಿಯಲರಿದು ಎಂಬುದು ನೀತಿಯುಂಟದಲೆಂ, 


ಈ ಮೊಳೆ ಬೆಳೆದೊಡೆ ನಮಗ- 

ಕ್ಷೇಮಕರಂ ಕರಮೆಯಕ್ಕುಮೀಗಳೆ ಕಳೆಯಿಂ 

ನೀಮೆನೆ ವಿಹಗಸಮೂಹಮಿ- 

ದೇಮಾತೆಂದುಜದೆ ವೃದ್ಧದಿಹಗನ ಮಾತಂ ೪೧೩/1 


ನಡುವೆ ಅತ್ಯಂತ ವಿಶಾಲವೂ ಅತ್ಯುನ್ನತವೂ ಉದ್ದವೂ ತೋರವೂ ಆದ ಕೊಂಬೆಗಳಿಂದ 
ಕೂಡಿದುದೂ ಆದ ಒಂದು ಮಹಾವಟವೃಕ್ಷವಿತ್ತು. ಅದರಲ್ಲಿ ಅನೇಕ ಪಕ್ಷಿಗಳಿದ್ದುವು. 
ಅವುಗಳನ್ನು ಒಬ್ಬ ಬೇಡನು ಕಂಡು ಆ ಮರವನ್ನು ಸುತ್ತಿ ನೋಡಿ ೪೧೨. ಈ ಮರವನ್ನು 
ಏರಲು ನನಗಲ್ಲ, ಆ ರಾಮಾನುಚರನಿಗೂ ಅಸಾಧ್ಯ ಎಂದು ಅತಿವ್ಯಾ ಮೋಹಿತನಾಗಿ 
ಅಲ್ಲಿಯೇ ನಿಂತನು. ವ॥ ಹಾಗೆ ನಿಂತು ಈ ಪಕ್ಷಿಗಳನ್ನು ಹೇಗಾದರೂ ಹಿಡಿಯುವೆನು 
ಎಂದು ಒಂದು ಉಪಾಯವನ್ನು ಯೋಚಿಸಿ ಯಪ್ಪಿಯ ಬೀಜವನ್ನು ತಂದು ಆ ಮರದ 
ಬುಡದಲ್ಲಿ ಬಿತ್ತಿ ನೀರನ್ನೆರೆದು ಹೋದನು. ಕೆಲವು ದಿವಸಗಳಲ್ಲಿ ಆ ಬೀಜವು ಪಕ್ಷಿಸಮೂಹಕ್ಕೆ 
ಅಪಮೃತ್ಯು ಮೂಡುವಂತೆ ಹುಟ್ಟಿತು. ಆ ಹಕ್ಕಿಯು ಗಂಪಿಗೆಲ್ಲಕುಲವೃದ್ಧನೂ ಬುದ್ಧಿವೃದ್ಧನೂ 
ಆದೊಂದು ಹಕ್ಕಿ ಆ ಮೊಳಕೆಯನ್ನು ಕಂಡು ಹಕ್ಕಿಗಳಿಗೆ ಹೀಗೆಂದಿತು. ನಮ್ಮ ಅಜ್ಜನ 
ಕಾಲದಿಂದ ಇಲ್ಲಿಯವರೆಗೆ ನಾವು ಪೂ ಮರದಲ್ಲಿದ್ದೆವು. ಇದರ ಬುಡದಲ್ಲಿ ಹುಲ್ಲು ಎಂದು 
ಹುಟ್ಟಿರಲಿಲ್ಲ. ಈ ಮೊಳಕೆಗಳಿಂದ ನಮಗೆ ಅಪಾಯವಾಗದೆ ಹೋಗದು. ಉಪೇಕ್ಷಿಸದಿರಿ. 
ವಾಟ "ನಖಚ್ಛೇದ್ಯ: ಮತಿಕ್ರಾಂತಂ ಪರಶುನಾಪಿ ನ ಸಾಧ್ಯತೇ' ಉಗುರಿನಿಂದ 
ಚಿವುಟಲಾಗುವುದನ್ನು ಕೈಮೀರಿದಮೇಲೆ ಕೊಡಲಿಯಿಂದಲೂ ಕುಡಿಯಲು ಅಸಾಧ್ಯ - 
ಎಂಬ ನೀತಿಯುಂಟು. ೪೧೩. ಅದರಿಂದ ಈ ಮೊಳಕೆ ಬೆಳೆದರೆ ನಮಗೆ ಕ್ಷೇಮಕರವಲ್ಲ. 


೩೧೨ ಕರ್ಣಾಟಕ ಪಂಚತಂತ್ರಂ 
ಅಂತವಜ್ಞೆಯಂ ಮಾಡಿ ಪಕ್ಕಿಗಳಿಲ್ಲಮಿರೆ ಕೆಲವು ದಿವಸಕ್ಕಾ ಬಳ್ಳಿ ಬೆಳೆದು ಮರನ 

ನಡರ್ದು ತುದಿಗೊಂಬುವರಂ ನಿಮಿರ್ದು ಪರ್ವಿ ಪರಿವೇಷ್ಟಿಸಿಕೊಂಡಿರ್ಪುದುಮಾ ವ್ಯಾಧಂ ಬಂದು 
ಬಳ್ಳಿಯಂ ಪಿಡಿದು ಮರನನಡರ್ದು ತದ್ವಟವಿಟಪಾಗ್ರದೊಳೆಲ್ಲಂ ಬಲೆಯಂ ಪಾಸಿ ಪೋದಂ. 
ಇತ್ತಲಾದಿತ್ಕನಪರಗಿರಿಯನೆಯ್ದಲೊಡಂ ಪತತ್ರಿಗೋತ್ರಂಗಳೆಲ್ಲಂ ಬಂದಲ್ಲಿ ಹಾಯ್ದು ಬಲೆಯೊಳ್‌ 
ಸಿಲ್ಕಿ ತಲೆಯನೊಡಲುಮಂ ಬಡಿಬಡಿದು ಬೇಸತ್ತು ಮಾಣ್ತು ಬಚಿಕ್ಕೆ ವೃದ್ಧಪಕ್ಸಿಗಿಂತೆಂದವು: 

ಕೇಳಜ್ಜ ನಿನ್ನ ಮಾತಂ 

ಕೇಳದೆ ಕಡುಗಾಳುತನದೆ ಸಿಲ್ಕಿದೆವೆಮಗೇಂ 

ಬಾಳಲ್ಕುಪಾಯಮುಳ್ಳೊಡೆ 

ಪೇಟೆಂ ನೀಮೆನೆ ಖಗೇಂದ್ರನಂದಿಂತೆಂದಂ ೪೧೪ 


ಅಂತಪ್ಪೊಡೆ ನೀಮೆಲ್ಲಮಸುವೋದಂತುಸಿರನೊಳದೆಗೆದು ಮಿಸುಕದಿರ್ಪಂದುಮಾ ಬೇಡಂ 
ಬಂದು ಕಂಡಿವೆಲ್ಲಂ ಮುನ್ನವೆ ಸತ್ತುವೆಂದು ಸಂತಸಂಬಟ್ಟು ಬಲೆಯಂ ಬಿಡಿಸಿ ನೆಲಕ್ಕೀಡಾಡುವುದುಂ. 
ಮೆಲ್ಲನೆ ಪಾಯ್ದು ಪಕ್ಕಿಗಳೆಲ್ಲಮನಿಕ್ಕುವನ್ನಂ ನಮ್ಮಲ್ಲಿ ಯಾರುಂ ಮಿಸುಕದಿರ್ಪುದುಂ ಬಲಿಕ್ಕೆ ಪುಳಿಂದಂ 
ಮರಮನಿಲಿವವಸರಮನಾನಲಿದು ಪದಿರಿಕ್ಕಲೊಡಂ ಪವನಜವದಿಂ ಗಗನಕ್ಕೆ ನೆಗೆದು ಪೋಗಿಮೆನೆ 
ವಿಹಂಗಮಮೆಲ್ಲಮಂತೆಗೆಯ್ದೆವೆಂದಿರ್ಪುದುಮವಂ ಬಂದು ಮರನನಡರ್ದೇಜಿ ಮುನ್ನಮೆ ಸತ್ತಂತಿರ್ದ 
ಪಕ್ಕಿಗಳೆಲ್ಲಮಂ ಕಂಡು ಬೆಕ್ಕಸಂಬಟ್ಟೆಲ್ಲಂ ಸತ್ತುಪೋದುವೆಂದು ಬಲೆಯಂ ಬಿಡಿಸಿ ನೆಲಕ್ಕೀಡಾಡಲಾ 


ಅದರಿಂದ ಈಗಲೇ ನಾಶಮಾಡಿ ಎನ್ನಲು ಆ ಹಕ್ಕಿಗಳೆಲ್ಲ ಇದೇನು ಮಾತು ಎಂದು ಆ 
ಮುದಿಹಕ್ಕಿಯ ಮಾತನ್ನು ಅಲಕ್ಷಿಸಿದವು. ವ॥ ಕೆಲವು ದಿವಸಗಳಲ್ಲಿ ಆ ಬಳ್ಳಿ ಬೆಳೆದು 
ಮರವನ್ನೇರಿ ತುದಿಕೊಂಬೆಯವರೆಗೂ ನಿಮಿರಿ ಹಬ್ಬಿ ಸುತ್ತಿಕೊಳ್ಳಲು ಆ ಬೇಡನು ಬಂದು 
ಬಳ್ಳಿಯನ್ನು ಹಿಡಿದು ಮರವನ್ನೇರಿ ಆ ಆಲದ ಮರದ ತುದಿಗೆಲ್ಲ ಬಲೆ ಬೀಸಿ ಹೋದನು. 
ಇತ್ತ ಸಂಜೆಯಾಗಲು ಹಕ್ಕಿಗಳೆಲ್ಲ ಹಾರಿ ಬಂದು ಹಾಯ್ದು ಬಲೆಯಲ್ಲಿ ಸಿಕ್ಕಿ 
ತಪ್ಪಿಸಿಕೊಳ್ಳಲಾರದೆ ತಲೆಯನ್ನು ಒಡಲನ್ನು ಬಡಿಬಡಿದು ಬಳಲಿ ಬಳಿಕ ಮುದಿಹಕ್ಕಿಯೊಡನೆ 
ಹೀಗೆಂದುವು : ೪೧೪. “ಅಜ್ಜ ಕೇಳು, ನಿನ್ನ ಮಾತನ್ನು ಕೇಳದೆ ಮೂರ್ಯತನದಿಂದ 
ಸಿಕ್ಕಿಬಿದ್ದೆವು. ನಮಗೇನಾದರೂ ಬಾಳುವ ಉಪಾಯವಿದ್ದರೆ ಹೇಳಿರಿ” ಎನ್ನಲು ಆ ಮುದಿಹಕ್ಕಿ 
ಹೀಗೆಂದಿತು : ವ!! ಹಾಗಾದರೆ ನೀವೆಲ್ಲ ಅಸು ಹೋದಂತೆ ಉಸಿರನ್ನು ಒಳಕ್ಕೆ 
ತೆಗೆದುಕೊಂಡು ಮಿಸುಕದೆ ಇರುವುದನ್ನು ಕಂಡು ಆ ಬೇಡನು ಬಂದು ಕಂಡು ಇವೆಲ್ಲವೂ 
ಮೊದಲೇ ಸತ್ತುವು ಎಂದು ಸಂತಸಪಟ್ಟು ಬಲೆಯನ್ನು ಬಿಡಿಸಿ ನೆಲಕ್ಕೆ ಈಡಾಡುವನು. 
ಅವನು ಮೆಲ್ಲನೆ ಹಾಯ್ದು ಹಕ್ಕಿಗಳನ್ನೆಲ್ಲವನ್ನೂ ಹಾಕುವವರೆಗೆ ನಮಲ್ಲಿ ಯಾರೂ 
ಮಿಸುಕಾಡದಿರಬೇಕು. ಬಳಿಕ ಬೇಡನು ಮರವನ್ನು ಇಳಿಯುವ ಸಂದರ್ಭವನ್ನು ನಾನು 
ತಿಳಿದು ಶ್ಲೇಷೆಯಿಂದ ಸೂಚಿಸಿದ ಕೂಡಲೇ ನೀವು ವಾಯುವೇಗದಿಂದ ಗಗನಕ್ಕೆ 
ಹಾರಿಹೋಗಿರಿ. ಹೀಗೆ ಹೇಳಲು ಹಕ್ಕಿಗಳೆಲ್ಲ ಹಾಗೆಯೇ ಮಾಡುವುವು ಎಂದು ಹೇಳಿದುವು. 
ಬೇಡನು ಬಂದು ಮರವನ್ನು ಏರಿ ಮೊದಲೇ ಸತ್ತುಹೋದಂತೆ ಇದ್ದ ಹಕ್ಕಿಗಳೆಲ್ಲವನ್ನೂ 
ಕಂಡು ಆಶ್ಚರ್ಯಪಟ್ಟು ಎಲ್ಲವೂ ಸತ್ತುಹೋದುವು ಎಂದು ಬಲೆಯನ್ನು ಬಿಡಿಸಿ ನೆಲಕ್ಕೆ 


ಮಿತ್ರಕಾರ್ಶ ಪ್ರಕರಣಂ ೩೧೩ 
ಪಕ್ಕಿಗಳೆಲ್ಲಂ ವೃದ್ಧವಿಹಂಗಂ ಹೇಟ್ದ ಬುದ್ಧಿಯೊಳೆ ನೆಗಟ್ಟು ಬರ್ದುಂಕಿದುವು. ಅದಟೆಂ ನೀವುಮೆನ್ನ 
ಪೇಟಕ್ಕಿಗೆಯ್ದಿರಪ್ಪೊಡೆ ನಾವೀ ಪಾಶಸಹಿತಂ ಪೋಷುದೆ ಕಜ್ಜಂ. 
(ಮುದನಸಾಯಕವೃತ್ತಂ) 

ಎನೆ ಕಪೋತಕುಲಮಾಗಳೆ ಮೇಗ 

ಣನಿತುಮೊರ್ಮೊದಲೆ ಪಾಅಲೊಡಂ ತೊ 

ಟನೆ ವನೇಚರಖಳಂ ಪರಿತಂದಾ 

ಯ್ಲೆನಗಿದೊಂದತಿಕುತೂಹಳಮೆಂದಂ ೪೧೫ 


ಎಂದು ತನ್ನೊಡ್ಡಿದ ಬಲೆವೆರಸಂಬರದೊಳ್‌ ಪಾಜುವ ಕಪೋತವ್ರಾತಮಂ ಕಿರಾತಂ ಕಂಡು 
ಕಿಟಿದಂತರಮವಅ ಚೆನ್ನೊಳ್‌ ಪರಿದು ಬಟೆಕ್ಕಂ ಚಿಂತಿಸಿ ನಿಂದು ತನ್ನೊಳಿಂತೆಂದಂ : 

ಒರ್ಡನೆ ಸತ್ತುರುಷಂ ಸಕ 

ಲೋರ್ವಿಯುಮಂ ಕಾವನೇಕಮುಖದಿಂದೆನೆ ಸಾ 

ಸಿದ್ದರಿರದೇಕಮುಖದಿಂ 

ನಿರ್ರಹಿಪಂದವರ್ಗಸಾಧ್ಯಮಪ್ಪುದುಮುಂಟೇ ೪೧೬ 

(ದ್ರುತವಿಲಂಬಿತವೃತ್ತಂ) 

ಎಂದು ಮತ್ತಂ, 

ಪಡೆಯೆ ಪೋದ ಬಡಸೂಳೆ ತನ್ನ ಕ 

ನ್ನಡಿಯುಮಂ ಕಿಡಿಸಿ ಬಂದಳೆಂಬ ನಾ 

ಣ್ನುಡಿಯುಮಾಯ್ತೆನಗೆ ಪೋಯ್ತು ಪಾಶಮಾ 

ವೆಡೆಯೊಳೆಯ್ದಿದಪೆನೀ ಖಗಂಗಳಂ ೪೧೭ 

ಎಂದು ಕಿರಾತಂ ಬೇಸತ್ತು ಬೆಚ್ಚನೆ ಸುಯ್ದು ಬಿದಿಯಂ ಬಯ್ದು ತನ್ನ ಮನೆಗೆ ಮಗುಲ್ಲಂ. 

ಅನ್ನೆಗಮಾ ಕಪೋತಂಗಳಿನ್ನೇಗೆಯ್ದೆಮೆನೆ ಚಿತ್ರಗೀವನಿಂತೆಂದಂ : ಎನ್ನ ಮಿತ್ರನಪ್ಪ ಮೂಷಕದಿಂದಲ್ಲದೀ 
ಈಡಾಡಲು ಆ ಹಕ್ಕಿಗಳಲ್ಲವೂ ಆ ಮುದಿಹಕ್ಕಿ ಹೇಳಿದ ಬುದ್ಧಿಯಿಂದ ಬದುಕಿದವು. 
ಅದರಿಂದ ನೀವೂ ನಾನು ಹೇಳಿದ ಹಾಗೆ ಮಾಡುವಿರಾದರೆ ನಾವು ಈ ಪಾಶಸಹಿತವಾಗಿ 
ಹೋಗುವುದೇ ಕರ್ತವ್ಯ ಎಂದಿತು. ೪೧೫. ಆ ಪಾರಿವಾಳಗಳ ಹಿಂಡು ಕೂಡಲೇ 
ಮೇಲಕ್ಕೆ ಹಾರಲು ಬೇಡನು ಬಂದು ಅತ್ಯಂತ ಕುತೂಹಲ ಹೊಂದಿದನು. ತಾನು ಒಡ್ಡಿದ 
ಬಲೆಯೊಡನೆ ಆಕಾಶದಲ್ಲಿ ಹಾರುವ ಪಾರಿವಾಳಗಳ ಹಿಂಡನ್ನು ಬೇಡನು ಕಂಡು ಸ್ವಲ್ಪ 
ದೂರ ಹೋಗಿ ಬಳಿಕ ಚಿಂತಿಸಿ ತನ್ನಲ್ಲೇ ಹೀಗೆಂದುಕೊಂಡನು : ೪೧೬. ಒಬ್ಬನೇ 
ಸತ್ತುರುಷನು ಸಕಲಲೋಕವನ್ನು ಕಾಪಾಡುವನು. ಸಾವಿರಾರು ಜನರಿಲ್ಲದೆ ಏಕಮುಖದಿಂದ 
ನಿರ್ವಹಿಸುವಾಗ ಅವರಿಗೆ ಅಸಾಧ್ಯವಾದುದು ಉಂಟೇ ! ೪೧೭. ಹಡೆಯಲು ಹೋದ 
ಬಡಸೂಳೆ ತನ್ನ ಕನ್ನಡಿಯನ್ನೂ ಕೆಡಿಸಿ ಬಂದಳು ಎಂಬ ನಾಣ್ಣುಡಿಯಂತೆ ನನಗಾಯಿತು! 
ನನ್ನ ಪಾಶವೂ ಹೋಯಿತು. ಈ ಹಕ್ಕಿಗಳನ್ನು ಇನ್ನೆಲ್ಲಿ ಕಾಣಲಿ ಎಂದು ಬೇಡನು ಬೇಸತ್ತು 
ನಿಟ್ಟುಸಿರಿಟ್ಟು ವಿಧಿಯನ್ನು ಬಯ್ದು ತನ್ನ ಮನೆಗೆ ಹಿಂದಿರುಗಿದನು. ಅಷ್ಟರಲ್ಲಿ ಆ 
ಪಾರಿವಾಳಗಳು ಇನ್ನೇನು ಮಾಡಲಿ ಎನ್ನಲು ಚಿತ್ರಗ್ರೀವನು ಹೀಗೆಂದನು : ನನ್ನ ಮಿತ್ರನಾದ 





೩೧೪ ಕರ್ಣಾಟಕ ಪಂಚತಂತ್ರಂ 
ಪಾಶಬಂಧನಂ ಪರಿ ಪಡದು. ಅಲ್ಲಿಗೆ ಪೋಪಂ, ಬನ್ನಿಮೆಂದು ಹಿರಣ್ಕ್ಮರೋಮನಿರ್ದಲ್ಲಿಗೆ ಬಂದು 
ಬಿಲದ್ದಾರದೊಳ್‌ ನಿಂದು ತನ್ನ ಪೆಸರೊಳ್‌ ಕರೆಯಲೊಡಂ ಮಿತ್ರನ ಸರಮನುಂದುರಂ ಕೇಳ್ದು 
ಪರಿತಂದು ನೋಡಿ ಬಲೆಯೊಳ್‌ ಸಿಲ್ಕಿರ್ದನಂ ಕಂಡು ನಿನಗಿನಿತವತೆಯೇ ಕಾರಣದಿನಾದುದೆನೆ 
ಕಪೋತಾಧೀಶನಿಂತೆಂದಂ ; 


ನಿರುತಂ ನೀನಿರ್ದಲ್ಲಿಗೆ 

ಬರೆ ಧರೆಯೊಳ್‌ ಕಲಸಿ ಪರೆದ ಕೂಟಂ ಕಂಡಾ 

ನಿರದೆ ಬುಭುಕ್ಷಿತನೆಂ ಭೋ 

ರ್ಗರೆಯುತ್ತುಂ ಪಾಯ್ದೆನಪಿಯೆ ಸಪರಿಗ್ರಹನೆಂ ೪೧೮ 


ಹೆಅತೇಂ ಮುನಿ ವಿಷಯವಿಷ 

ಕೈಜಗಿಯೆ ಸಂಸಾರಪಾಶದೊಳ್‌ ಸಿಲ್ಕುವವೋಲ್‌ 
ತೆಅನಲೆಯದಾನುಮಾಮಿಷ 

ಕೆಅಗಿ ಮಹಾಹಾಶಬಂಧದೊಳ್‌ ಸಿಲ್ಕಿರ್ದೆಂ ೪೧೯ 


ಎನೆ ಹಿರಣ್ಮರೋಮನಿಂತೆಂದಂ : ನೀನಪ್ಪೊಡೆ ಕರಂ ಬುದ್ಧಿವಂತಂ. ಇಂತಪ್ಪ ಶಂಕಾಸ್ಥಾನಕ್ಕೆ 
ಭೊಂಂಕೆನೆ ಪಾಯ್ದು ಪೊಲ್ಲಗೆಯ್ದೆಯೆನೆ ಚಿತಗೀಪನಿಂತೆಂದಂ : 


ಎಂತಪ್ಪ ಬುದ್ಧಿವಂತನು 
ಮಂ ತತ್‌ಕ್ಸಣದಿಂ ಭವಾಂತರಾರ್ಜಿತಕರ್ಮಂ 
ತಾಂ ತಡೆಯದೂಡದಿರದಿ 


ನ್ನಂತುಂಟೆ ಸಿದ್ಧಾಂತಮಾವ ಜೀವಿಗಮೆಂತುಂ ೪೨೦ 
ಶ್ಲೋ! ಯಸ್ಕ ಯದ್ಭವಿತವ್ಯಂ ಹಿ ತದ್ಧವತ್ಯೇವ ನಾನ್ಯಥಾ 
ನೀಯತೇ ತೇನ ಮಾರ್ಗೇಣ ಸ್ವಯಂ ವಾ ತತ್ರ ಗಚ್ಛತಿ Morn 


ಮೂಷಿಕನಿಂದಲ್ಲದೆ ಈ ಪಾಶಬಂಧನವನ್ನು ಬಿಡಿಸಲಾಗದು. ಅಲ್ಲಿಗೆ ಹೋಗೋಣ, 
ಬನ್ನಿರಿ ಎಂದು ಹಿರಣ್ಯರೋಮನಿದ್ದನಲ್ಲಿಗೆ ಬಂದು ಜಿಲಜ್ದಾರದಲ್ಲಿ ನಿಂತಿತು ; ಅವನ 
ಹೆಸರು ಕೇಳಿ ಕರೆಯಿತು. ಮಿತ್ರನ ಸ್ವರವನ್ನು ಆ ಇಲಿಯು ಕೇಳಿ ಬಂದು ನೋಡಿ 
ಬಲೆಯಲ್ಲಿ ಸಿಕ್ಕಿರುವವನನ್ನು ಕಂಡು ನಿನಗೆ ಇಂಥ ಅವಸ್ಥೆ ಯಾವ ಕಾರಣದಿಂದ ಆಯಿತು 
ಎಂದು ಕೇಳಿತು. ಆಗ ಪಾರಿವಾಳಗಳ ಒಡೆಯನು ಹೀಗೆಂದನು : ೪೧೮. ಎಂದಿನಂತೆ 
ನೀನಿದ್ದಲ್ಲಿಗೆ ಬರುತ್ತಿದ್ದಾಗ ಭೂಮಿಯ ಮೇಲೆ ಕಲಸಿ ಹರಡಿದ ಕೂಳನ್ನು ಕಂಡು ನಾನು 
ಹಸಿವೆಯಿಂದ ಎರಗಿದೆ ; ಬಂಧನಕ್ಕೆ ಗುರಿಯಾದೆ. ೪೧೯. ಮುನಿಯಾದವನು ಇಂದ್ರಿಯ 
ವಿಷಯಗಳಿಗೆ ಎರಗಿ ಸಂಸಾರಪಾಶದಲ್ಲಿ ಸಿಲುಕುವ ಹಾಗೆ ನಾನೂ ತಿಳಿಯದೆ ಆಹಾರಕ್ಕೆರಗಿ 
ಮಹಾಪಾಶಬಂಧನದಲ್ಲಿ ಸಿಲುಕಿದೆ. ವ ಹೀಗೆನ್ನಲು ಹಿರಣ್ಯರೋಮನು ಹೇಳಿದನು : 
ನೀನಾದರೋ ಬಹಳ ಬುದ್ದಿವಂತ. ಇಂಥ ಸಂದೇಹ ಸ್ಥಾನಕ್ಕೆ ಹೋಗಿ ಕೆಟ್ಟದನ್ನು ಮಾಡಿದೆ. 
ಆಗ ಚಿತ್ರಗ್ರೀವನು ಹೀಗೆಂದನು : ೪೨೦. ಎಂಥ ಬುದ್ಧಿವಂತನನ್ನೂ ಜನ್ಮಾಂತರದಲ್ಲಿ 
ಗಳಿಸಿದ ಕರ್ಮವು ತಾನು ತಡೆಯದೆ ತಿನ್ನಿಸದೆ ಬಿಡದು. ಯಾವ ಜೀವಿಗಾದರೂ ಅದೇ 
ಸಿದ್ಧಾಂತ ತಾನೇ. ಶ್ಲೋ।॥ ಯಾರಿಗೆ ಏನಾಗಬೇಕೆಂದಿರುವುದೋ ಅದು ಆಗದೇ ಇರದು. 
ಅದಲ್ಲದಿದ್ದಲ್ಲಿ ಪೂರ್ವಾರ್ಜಿತದುಷ್ಕೃತದಿಂದ ತಾನೇ ಕಲ್ಪಿಸಿದಲ್ಲಿಗೆ ಹೋಗುವನು ಎಂಬ 


ಮಿತ್ರಕಾರ್ಕ ಪ್ರಕರಣಂ ೩೧೫ 

ಟೀ!! ಆವನೊರ್ವಂಗಾವುದಾನೊಂದಹಂತಹುದು. ಆದಾದಲ್ಲದೆ ಮಾಣದು. ಅದಲ್ಲದೊಡೆ 
ಪೂರ್ವಾರ್ಜಿತ ದುಷ್ಕೃತದಿಂ ಕಲ್ಪಿಸಿದಲ್ಲಿಗೆ ತಾನೆಯಾದರೂ ಹೋಹನು ಎಂಬುಕ್ತಿಯುಂಟು. ಆವ 
ಜೀವಕ್ಕಂ ಜನ್ಮಾಂತರಕರ್ಮಮೆ ಕಾರಣಮಾಗಿ ಪೋಕುಂ. ಇದುಂ ವಿಧಿವಿಹಿತಂ. ಆನೇಗೆಯ್ದೆನೆಂದೊಡೆ 
ನೀನೆಂದುದೊಂದು ಸಂದೆಯಮಿಲೆಂದುಂದುರನಿಂತೆಂದುದು : 


ಶೋ! ಗಜಭುಜಂಗವಿಹಂಗಮಬಂಧನಂ ಶಶಿದಿವಾಕರಯೋರ್ಗಹಪೀಡನಂ 
ಮತಿಮಾತಾಂಚೆ ವಿಲೋಕ್ಕೆಂ ದರಿದ್ರತಾಂ ವಿಧಿರಹೋ ಬಲವಾನಿತಿ ಮೇ ಮತಿಃ 
1೧೯೭೬1 
ಟೀ! ಆನೆ ಪಾವು ಹಕ್ಕಿಗಳ್ಲೆ ಬಂಧನಮುಂ ಚಂದ್ರ ಸೂರೆ ಗ್ರಹಣಮುಂ ಮಹಾಪುರುಷರ್ಗೆ 
ದಾರಿದ್ರ ಮುಂ ಇವು ವಿಧಿವಶದಂತಹುವು. ಅದು ಕಾರಣದಿಂ ವಿಧಿಯೆ ಬಲಾಢ್ಗಂ. ಎಂದಿಂತಾ 
ಮೂಷಕಂ ಸುಭಾಷಿತಮಂ ಪೇಟ್ಬು ಬೆಳದ ಪಾಶಮಂ ಕಡಿಯಲೊಡಳಿಸೆ ಕಪೋತಾಧೀಶನೆನ್ನ 
ಪಾಶಮಂ ಬಚೆಕ್ಕೆ ಬಡಿಸು ; ಮುನ್ನಂ ಪರಿಗ್ಗಹದ ಪಾಶಮಂ ಮೋಕ್ಸಂಗೆಯ್ಕೆಂಬುದುಂ 
ಹಿರಣ್ಕರೋಮನಿಂತೆಂದಂ : 
ಶ್ಲೋ!! ಆಪತ್ಕಾಲೇ ಧನಂ ರಕ್ಷೇದ್ದಾರಾನ್‌ ರಕ್ಸೇದ್ಧನೈರಪಿ 
ಆತ್ಮಾನಂ ಸರ್ವದಾ ರಕ್ಷೇತ್‌ ದಾಶೈರಪಿ ಧನೈರಪಿ ॥1೧೯೮॥ 
ಟೀ॥ ಆಪತ್ಕಾಲಕ್ಕೆ ಧನಮಂ ರಕ್ಷಿಸುವುದು. ಅರ್ಥದಿಂದಂ ಪರಿಗ್ರಹಮಂ ರಕ್ಷಿಸುವುದು. 
ಪರಿಗ್ರಹದಿಂದಂ ಅರ್ಥದಿಂದಂ ತನ್ನಂ ತಾನೆ ರಕ್ಷಿಸಿಕೊಂಬುದು. ಎಂಬುದು ನೀತಿಯುಂಟು. 
ನೀನುಳ್ಳೊಡೆ ಪರಿಗ್ರಹಮಂ ಪಡೆದುಕೊಳಲಕ್ಕುಂ ಎನಲಾತಂಗೆ ಚಿತ್ರಗ್ರೀವನಿಂತೆಂದಂ : 
ಪರಮಾರ್ಥಂ ನೃಪನಾಶ್ರಿತ 
ಭರಣಂ ತಾನೆನಿಷ ಲಕ್ಷಣದ ಗುಣದಿಂದಂ 


ಪರಿಪೂರ್ಣನಪ್ಪುದಾಗದ 
ನರಸು ಕರಂ ವಿರಸಮಟೆದ ಪೊರಸಂ ಪೋಲ್ಕುಂ ೪೨೧ 


ಉಕ್ತಿ ಇದೆ. ವ!! ಯಾವ ಜೀವಕ್ಕೂ ಜನ್ಮಾಂತರ ಕರ್ಮವೇ ಕಾರಣವಾಗಿದೆ. ಅದರಿಂದ 
ಪುರುಷನು ಸುಖದುಃಖಾನುಭವವನ್ನು ಹೊಂದುವನು. ಬಳಿಕ ದೈವವೇ ಕಾರಣವಾಗಿ 
ಹೋಗುವನು. ಇದೂ ವಿಧಿವಿಹಿತ. ನಾನು ಏನು ಮಾಡುವೆನೆಂದರೆ ನೀನು ಹೇಳಿದ 
ಒಂದೂ ಸಂದೇಹವಿಲ್ಲ ಎಂದ ಇಲಿಯು ಹೀಗೆಂದಿತು : ಶ್ಲೋ।! ಆನೆ ಹಾವು ಹಕ್ಕಿಗಳಿಗೆ 
ಬಂಧನವೂ ಚಂದ್ರಸೂರ್ಯರಿಗೆ ಗ್ರಹಣವೂ ಮಹಾಪುರುಷರಿಗೆ ದಾರಿದ್ರವೂ 
ವಿಧಿವಶದಿಂದ ಸಂಭವಿಸುವುವು. ಅದರಿಂದ ವಿಧಿಯೇ ಬಲಾಢ್ಯನು. ವ॥ಟ। ಹೀಗೆ ಆ 
ಮೂಷಿಕವು ಸುಭಾಷಿತವನ್ನು ಹೇಳಿ ಬಳಿಕ ಅದರ ಪಾಶವನ್ನು ಕಡಿಯತೊಡಗಲು 
ಪಾರಿವಾಳಗಳ ಒಡೆಯನು, ತನ್ನ ಪಾಶವನ್ನು ಬಳಿಕ ಬಿಡಿಸು ; ಮೊದಲು ತನ್ನ ಪರಿವಾರದ 
ಪಾಶವನ್ನು ಬಿಡಿಸು ಎನ್ನಲು ಹಿರಣ್ಕರೋಮನು ಹೀಗೆಂದನು : ಶ್ಲೋ! ಆಪತ್ಯಾಲಕ್ಕಾಗಿ 
ಧನವನ್ನು ರಕ್ಷಿಸಬೇಕು. ಧನದಿಂದ ಕುಟುಂಬವನ್ನು ರಕ್ಷಿಸಬೇಕು. ಕುಟುಂಬದಿಂದಲೂ 
ಧನದಿಂದಲೂ ತನ್ನನ್ನು ತಾನೇ ಮೊದಲು ರಕ್ಷಿಸಿಕೊಳ್ಳತಕ್ಕದ್ದು ಎಂಬ ನೀತಿಯುಂಟು. 
ವ॥। ನೀನುಳಿದರೆ ಕುಟುಂಬವನ್ನು ಪಡೆದುಕೊಳ್ಳಬಹುದು ಎನ್ನಲು ಚಿತ್ರಗ್ರೀವನು 
ಹೀಗೆಂದನು: ೪೨೧. ನೃಪನು ಆಶ್ರಿತಭರಣನೆಂಬ ಲಕ್ಷಣದ ಗುಣದಿಂದ ಪರಿಪೂರ್ಣನಾಗ 
ಬೇಕು. ಹೀಗಿಲ್ಲದ ಅರಸನು ವಿರಸನಾಗುವನು. ಅವನು ಸತ್ತ ಪಾರಿವಾಳದಂತಾಗುವನು. 


೩೧೬ ಕರ್ಣಾಟಕ ಪಂಚತಂತ್ರಂ 
ಅದಲ್ಲದೆಯುಂ, 
ಶ್ಲೋ! ಅರ್ಥಿತ ವಿಭವಸ್ತಾಗಃ ಸ್ವಾತಂತ್ರ್ಯಮುಚಿತಜ್ಞತಾ 
ಏತತ್ಪಂಚಗುಣೋಪೇತಂ ಆಶ್ರಯಂತೀಶ್ವರಂ ಬುಧಾಃ oe 
ಟೀ! ಅರ್ಥಿತ್ಸಂ ಐಶ್ವೆರಂ ತ್ಯಾಗಂ ಸ್ವಾತಂತ್ರಂ ಉಚಿತಜ್ಞತೆ ಈ ಐದು ಗುಣಂಗಳಿಲ್ಲ 
ದರಸನನಾಶೈೈಸಲಾಗದು. ಅದಳಿಂ ಪರಿಜನಕ್ಕೆಡಜಾದೊಡೆ ಪೊರೆವುದುಂ ಪಡೆದುದಂ ಪಚ್ಚುಕುಡುವುದುಂ 
ತೊಡರ್ಪಾಗೆ ಬಿಡಿಸುವುದುಂ ಬಲ್ಲಿದರ್ಕೊಲೆ ಕಾವುದುಂ ದೋಷಕ್ಕೆ ಸೈರಿಸುವುದುಂ ಕ್ಷೇಶಮನಟಿವುದುಂ 
ಮೊದಲಾಗಿ ಮತ್ತಮುತ್ತಮಗುಣಂಗಳೊಳವು. ಅದು ಕಾರಣದಿಂದೀಯವಸ್ಥೆಯೊಳ್‌ ನೀವಿರ್ದಂತೆನ್ನನೆ 
ಮುನ್ನಂ ಕಾದುಕೊಂಡೆನಪ್ಪೊಡೆ ಕಷ್ಟನೆಯಪ್ಪೆಂ ಅದೆಂತೆನೆ : 
ಪರಿಜನ ಜನಪದಭೃತಿ ಧ 
ರ್ಮರಕ್ಷಣಂ ಸ್ವಪ್ರಯತ್ನಮೆಂಬದನಾತ್ಯ 
ಭರಿಯಾಗಿ ಬಿಸುಟ ನರಪತಿ 
ಪರಿಹೃತ ಧರ್ಮಾರ್ಥಕಾಮ ಮೋಕ್ಷನೆಯಕ್ಕುಂ ೪೨೨ 
ಎಂಬುದುಂ ಹಿರಣ್ಮರೋಮನಿಷ್ಟನ ಧೈರ್ಯಕ್ಕೆ ಸಂತುಷ್ಟನಾಗಿ ನಿನಗೆ ಸಂತೋಷಮನೀಗಳೆ 
ಮಾಲಸಿನೆಂದಾಗಳಿ ಪೋಗಿ ತನ್ನ ಪರಿಜನಮೆಲ್ಲಮಂ ನೆರಪಿಕೊಂಡು ಬಂದಾ ಪಾಶಮಂ ನಿಶ್ಶೇಷ 
ಮಾಗಿ ಕಡಿದು ಕಳೆಯಲೊಡಂ ಚಿತ್ರಗ್ರೀವಂ ಕೃತಾರ್ಥನಾದೆನೆಂದು ಮಿತ್ರಂಗೆ ಪೊಡೆವಟ್ಟು 
ಪಾಶಮುಕ್ತನಾದ ಜೀವನಂತೂರ್ಧ್ವಗತಿಗೆ ಸಂದಂ. 
ಇತ್ತಂ ಹಿರಣ್ಕರೋಮನಾ ಪಕ್ಸಿಗಳಂ ಕಾದ ಪುಣ್ಯದ ಫಲವೆನಿತಾದೊಡಂ ತನ್ನ ಮುನ್ನಿನ 
ದುಷ್ಕ ೃತವನನುಭವಿಸಿದಲ್ಲದೆ ಪೋಗದೆಂಬುದನಜಿಪುವಂತಧಃಪತನಮಪ್ಪ ಬಿಲನಂ ಪೊಕ್ಕುದು. 
ಅಂತದೆಲ್ಲಮನಲ್ಲಿ ಮರನ ಮೇಲಿರ್ದ ವಾಯಸಂ ಕಂಡು ವಿಸ್ಮಯಂಬಟ್ಟಾತಗತದೊಳಿಂತೆಂದಂ : 


ಅಲ್ಲದೆ, ಶ್ಲೋ! ಅರ್ಥಿತ್ವ, ಐಶ್ವರ್ಯ, ತ್ಯಾಗ, ಸ್ವಾತಂತ್ರ್ಯ, ಉಚಿತಜ್ಞತೆ - ಈ ಐದು 
ಗುಣಗಳಿಲ್ಲದ ರಾಜನನ್ನು ಆಶ್ರಯಿಸಬಾರದು. ವ॥। ಅದರಿಂದ ಪರಿವಾರಕ್ಕೆ 
ಅಪಾಯವೊದಗಲು ಅವರನ್ನು ರಕ್ಷಿಸಬೇಕು ; ಪಡೆದುದರಲ್ಲಿ ಹಂಚಿಕೊಡಬೇಕು; ಅಪಾಯ 
ಬಂದಲ್ಲಿ ಬಿಡಿಸಬೇಕು ; ಬಲಶಾಲಿಗಳಾದವರು ಕೊಲ್ಲಲು ಬರಲು ಅವರನ್ನು 
ಕಾಪಾಡಬೇಕು ; ದೋಷವನ್ನು ಸಹಿಸಿ ಕ್ಷೇಶವನ್ನು ಅರಿತುಕೊಳ್ಳಬೇಕು. ಈ ಮೊದಲಾದ 
ಇನ್ನೂ ಉತ್ತಮಗುಣಗಳಿವೆ. ಅದರಿಂದ ಈ ಅವಸ್ಥೆಯಲ್ಲಿ ನೀವು ಇದ್ದಂತೆ ನನ್ನನ್ನು ಮೊದಲೇ 
ರಕ್ಷಿಸಿಕೊಂಡೆನಾದರೆ ಕಷ್ಟನಾಗುವೆನು. ಹೇಗೆಂದರೆ, ೪೨೨. ಪರಿಜನರನ್ನೂ ಜನಪದರನ್ನೂ 
ಕಾಪಾಡುವ ಧರ್ಮರಕ್ಷಣೆ, ಸ್ವಪ್ರಯತ್ನಗಳನ್ನು ಸ್ವೇಚ್ಛೆಯಿಂದ ಬಿಡುವ ಅರಸನು ಧರ್ಮಾರ್ಥ 
ಕಾಮಮೋಕ್ಷಗಳಿಂದ ದೂರನಾಗುತ್ತಾನೆ. ಹಿರಣ್ಯರೋಮನು ಮಿತ್ರನ ಧೈರ್ಯಕ್ಕೆ 
ಸಂತುಷ್ಟನಾದನು. ನಿನಗೆ ಸಂತೋಷವನ್ನು ಈಗಲೇ ಉಂಟುಮಾಡುವೆನೆಂದು ಆಗಲೇ 
ಹೋಗಿ ತನ್ನ ಪರಿವಾರವೆಲ್ಲವನ್ನೂ ಕೂಡಿಕೊಂಡು ಬಂದು ಪಾಶವನ್ನು ನಿಶ್ಶೇಷವಾಗಿ 
ಕಡಿದುಬಿಟ್ಟನು. ಚಿತ್ರಗ್ರೀವನು ಕೃತಾರ್ಥನಾದೆನೆಂದು ಮಿತ್ರನಿಗೆ ನಮಸ್ಕರಿಸಿ ಪಾಶಮುಕ್ತನಾದ 
ಜೀವನಂತೆ ಮೇಲಕ್ಕೆ ಹಾರಿದನು. ಇತ್ತ ಹಿರಣ್ಯರೋಮನು ಆ ಪಕ್ಷಿಗಳನ್ನು ಕಾಪಾಡಿದ 
ಪುಣ್ಯದ ಫಲವು ಎಷ್ಟೇ ಆದರೂ ತನ್ನ ಹಿಂದಿನ ಪಾಪವನ್ನು ಅನುಭವಿಸಿದ ಹೊರತು 


ಮಿತ್ರಕಾರ್ಕ ಪ್ರಕರಣಂ ೩೧೭ 
ಶ್ಲೋ!! ಅಧನಂ ಖಲು ಜೀವಧನಂ ಹೇಮಾರ್ಧಧನಂ ಮಹಾಧನಂ ಧಾನ್ಮಂ 
ಅತಿಧನಮೇತತ್ಸುಂದರ ವಿದ್ಮಾಶೀಲಂ ತಹಶ್ಚ ಮಿತ್ರಂ ಚ ool 


ಟೀ॥। ಜೀವಧನಂ ಧನವಲ್ಲ ಸುವರ್ಣಮಯಾಭರಣಂಗಳರ್ಧಧನಂ. ಧಾನ್ಮ್ನಂ ಮಹಾ 
ಧನಂ, ಸುವಿದ್ಕೆ ಸುಶೀಲಂ ತಪಸ್ಸು ಮಿತ್ರತ್ವಮೆಂಬಿವೆ ಸರ್ವಧನಾಧಿಕಂಗಳ್‌ ಎಂಬೀ ನೀತಿವಿದರ 
ಮಾತೇಕೆ ತಪ್ಪುಗುಂ. ಈ ಮೂಷಕಂ ಕೇವಲಂ ಜೀವಮಾತ್ರಮಲ್ಲ ಇದು ಮಹಾಪುರುಷ 
ನದಚೆಂದಾನುಮೀತನೊಳೇತೆಅದಿಂ ಪ್ರೀತಿಯನೆ ಮಾಡಿಕೊಳ್ಳೆನೆಂದಾತಗತದೊಳ್‌ ಬಗೆದು 
ಹಿರಣ್ಮರೋಮನಿರ್ದ ಬಲದ್ದಾರಕ್ಕೆ ಬಂದು ನೋಡೆ ಕರೆವ ಕಾಗೆಯಂ ಕಂಡು ನೀನಾರೆಂದು 
ಕೇಳಲ್‌ ಕಾಗೆ ಪೇಲ್ಗುಂ : 


ಮಿತ್ರವ್ಯಸನತ್ರಾಣ ಪ 

ವಿತ್ರೀಕೃತಗಾತ್ರನಪ್ಪ ನಿನ್ನಂ ಕಂಡಾ 

ಮಿತ್ರವಿಹೀನನೆನೀಗಳ್‌ 

ಮಿತ್ರತ್ವಕ್ಕಾಸೆವಟ್ಟು ಬಂದೆಂ ನಿನ್ನೊಳ್‌ ೪೨೩ 


ಎಂಬುದುಂ ಮೂಹಕನಿಂತೆಂದುದು : ನೀಂ ಧ್ವಾಂಕ್ಲನೆಯಪ್ಪುದಲೆಂದತ್ಯಂತ 
ಮಾಂಸಭಕ್ಟಣಕಾಂಕ್ಲಿತನುಂ ಸ್ವಭಾವಚಪಲನುಮಾಗಿರ್ಷೆಯದು ಕಾರಣದಿಂ ಮಿತ್ರಪಾತ್ರಗುಣ 
ಸಮೇತನಲ್ಲೆನೆ ಲಘುಪತನಕನೆಂದಂ : ಇಂತಪ್ಪೊಡೆ ಮಿತ್ರಗುಣಂಗಳೆನ್ನವು ಸತ್ಪಾತ್ರವೆನ್ನವೆಂಬುದುಂ 
ಹಿರಣ್ಮರೋಮನಿಂತಂದಂ : 


ಶ್ಲೋ ॥ ಸ್ವಚ್ಛತಾ ತ್ಕಾಗಿತಾ ಶೌರ್ಯಂ ಸಮಾನಸುಖದುಃಖತಾ 
ಅನುರಾಗಶ್ಚ ದಾಕ್ಷಿಣ್ಕಂ ಸತ್ಯಂ ಶೌಚಂ ಸುಹೃದ್ಗುಣಾಃ 11೨೦೧॥ 


ಹೋಗುವುದಿಲ್ಲ ಎಂಬುದನ್ನು ತಿಳಿಸುವಂತೆ ಅಧಃಪತನವಾದ ಬಿಲವನ್ನು ಹೊಕ್ಕನು. 
ಹಾಗೆ ಅದೆಲ್ಲವನ್ನೂ ಅಲ್ಲಿ ಮರದ ಮೇಲಿದ್ದ ಕಾಗೆಯು ಕಂಡು ಆಶ್ಚರ್ಯಪಟ್ಟು ತನ್ನಲ್ಲೇ 
ಹೀಗೆ ಹೇಳಿಕೊಂಡಿತು : ಶ್ಲೋ॥ ಪ್ರಾಣಧನವು ಧನವಲ್ಲ. ಸುವರ್ಣಮಯವಾದ 
ಆಭರಣಗಳು ಅರ್ಧಧನ, ಧಾನ್ಯವು ಮಹಾಧನ, ಒಳ್ಳೆಯ ವಿದ್ಯೆ, ಒಳ್ಳೆಯ ಶೀಲ, 
ತಪಸ್ಸು, ಮಿತ್ರತ್ವ ಎಂಬಿವೇ ಸರ್ವಧನಕ್ಕೂ ಮಿಗಿಲು ಎನಿಸಿದುವು ಎಂಬ ಈ ನೀತಿಜ್ಞರ 
ಮಾತು ಏಕೆ ತಪ್ಪುವುದು. ವ! ಈ ಇಲಿಯು ಕೇವಲ ಪ್ರಾಣಿಯಷ್ಟೇ ಅಲ್ಲ. ಇದೊಂದು 
ಮಹಾಪುರುಷ. ಅದರಿಂದ ನಾನೂ ಈತನೊಡನೆ ಏನಾದರೂ ಮಾಡಿ ಪ್ರೀತಿಯನ್ನು 
ಸಂಪಾದಿಸುವೆನು ಎಂದು ಮನಸ್ಸಿನಲ್ಲಿಯೇ ತಿಳಿದು ಹಿರಣ್ಕರೋಮನಿದ್ದ ಬಿಲದ್ದಾರಕ್ಕೆ 
ಬಂದು ನೋಡಿ ಕರೆಯುವ ಕಾಗೆಯನ್ನು ಕಂಡು ನೀನು ಯಾರು ಎಂದು ಕೇಳಲು 
ಕಾಗೆಯು ಹೇಳಿತು : ೪೨೩. ಮಿತ್ರನ ಚಿಂತೆಗೆ ತ್ರಾಣರೂಪನಾದ ಪವಿತ್ರಗಾತ್ರನಾದ 
ನಿನ್ನನ್ನು ಕಂಡು ಮಿತ್ರವಿಹೀನನಾದ ನಾನು ಈಗ ನಿನ್ನ ಮಿತ್ರತ್ವಕ್ಕೆ ಆಸೆಪಟ್ಟು ನಿನ್ನಲ್ಲಿಗೆ 
ಬಂದೆನು. ವ॥॥ ಆಗ ಮೂಷಕ ಹೀಗೆಂದಿತು : ನೀನು ಕಾಗೆಯಾದುದರಿಂದ ಅತ್ಯಂತ 
ಮಾಂಸಭಕ್ಷಣಕಾಂಕ್ಷಿತನೂ ಸ್ವಭಾವಚಪಲನೂ ಆಗಿರುವೆ. ಅದರಿಂದ ಮಿತ್ರನಾಗುವುದಕ್ಕೆ 
ಬೇಕಾದ ಗುಣಗಳಿಂದ ಕೂಡಿಲ್ಲ. ಆಗ ಲಘುಪತನಕನು ಹೀಗೆಂದನು : ಹಾಗಾದರೆ 
ಮಿತ್ರಗುಣಗಳು ಯಾವುವು, ಸತ್ಪಾತ್ರ ಎಂದರೆ ಏನು ಎಂದು ಕೇಳಲು ಹಿರಣ್ಯರೋಮನು 
ಹೀಗೆಂದನು : ಶ್ಲೋ! ಸ್ವಚ್ಛತೆ, ತ್ಕಾಗ, ಶೌರ್ಯ, ಸಮಾನವಾದ ಸುಖದುಃಖ, ಸ್ನೇಹ, 


೩೧೮ ಕರ್ಣಾಟಕ ಪಂಚತಂತ್ರಂ 
ಟೀ॥! ಸ್ವಚ್ಛತನಂ ತ್ಕಾಗಂ ಶೌರ್ಯಂ ಸಮಾನವಹ ಸುಖದುಃಖಂ ಸ್ನೇಹಂ ದಾಕ್ಷಿಣ್ಕಂ ಸತ್ಯಂ 
ಶೌಚಮೆಂಬಿವು ಮಿತ್ರಗುಣಂಗಳ್‌. ಮತ್ತಂ, 
ಶ್ಲೋ!! ಶೀಲಂ ಮಹಾನುರಾಗಶ್ಚ ಸಂಕ್ಷಿಪ್ತಂ ಮಿತ್ರಲಕ್ಷಣಂ 
ಯಸಿನ್ನೇತದ್ದಿತಂ ಮಿತ್ರಂ ತತ್ರಾತ್ಮಾನಂ ವಿನಿಕ್ಸಿಹೇತ್‌ , Mos 
ಟೀ! ಶೀಲಂ ಮಹಾಸ್ನೇಹಂ ಇವು ಮೊದಲಾದ ಮಿತ್ರಲಕ್ಷಣಂಗಳಾವನಲ್ಲಿಯುಂಟು ಆ 
ಮಿತ್ರನಲ್ಲಿ ತಾನಿಹುದು. ಅದಲ್ಲದೆಯುಂ, 
ಕುಲಜಂ ಸತ್ತಾಡಢ್ಯಂ ನಿ- 
ಶ್ಚಲವಚನಭಿಮಾನಿ ಗುಣಿ ತಿತಿಕ್ಸಾನ್ವಿತನಿ-- 
ರ್ಮಲಚರಿತನೆರಡನಲೆಯಂ 
ಬಲಯುತನಲೆವುಳ್ಳನೆನಿಷನಪ್ಪುದು ಕೆಳೆಯಂ ೪೨೪ 
ಎಂದಿಂತು ಪೂರ್ನೋಕ್ಸಲಕ್ಟಣಂಗಳನುಂದುರಂ ಪೇಟ್ಟುದುಂ : ವಕ್ತಾಕ್ಸನಿಂತೆಂದಂ : ನೀನೆಂದಂತೆ 
ನಾಂ ಕಾಕಕುಲಪ್ರಸೂತನಾಗಿಯುಮಜ್ಗಾನಕರ್ಮದೊಳ್‌ ಸಡೆವನಲ್ಲಮದಲೆಂದೆನ್ನ ಮಿತ್ರತ್ವಮಂ 
ಕೈಕೊಳ್ಳುದುಚಿತಮೆಂದೆಂತೆಂದೊಡೆ ಕೇಳೆಂದು ಲಘುಪತನಕಂ ಪೇಲ್ಗುಂ : 
ಶ್ಲೋ!! ಕರ್ತವ್ಯಾನಿಚ ಮಿತ್ರಾಣಿ ದುರ್ಬಲಾನಿ ಬಲಾನಿ ವಾ 
ಹಸ್ತಿಯೂಧಂ ವನೇ ಬದ್ಧಂ ಮೂಷಕ್ಕಶ್ಚವಿಮುಚ್ಛತೇ 11೨೦೩! 
ಟೀ! ಬಲಹೀನನಾಗಲಿ ಬಲವಂತನಾಗಲಿ ಮಿತ್ರನೇ ಬೇಕು. ಅದೆಹಗೆಂದೊಡೆ ವನದಲ್ಲಿ 
ಕಟ್ಟಿರ್ದಾನೆಯನಿಲಿ ಬಿಟ್ಟಹಗೆ ಎಂಬ ಕಥೆಯಂ ಕೇಳ್ಬಳೆವುದಿಲ್ಲಕ್ಕುಮೆನೆ ಮೂಷಕನದೆಂತೆನೆ 
ಲಘುಪತನಕಂ ಪೇಲ್ಗುಂ : 
೨. ವನದಲ್ಲಿ ಕಟ್ಟುಬಿದ್ದಿರ್ದ ಆನೆಯಂ ಇಲಿ ಬಿಡಿಸಿದ ಕಥೆ 
ಒಂದುಕಾಲದೊಳ್‌ ಸಕಲಮಹೀತಲದೊಳಕಾಲವೃಪ್ಪಿ ತಗುಳ್ದು ಅತಿ ಪ್ರಬಲಜಲಪ್ರವಾಹಂ 
ಚಿಳ್ಳಂಗೆಡೆದು ಪರಿತರ್ಪ ಪೆರ್ಬಳ್ಳದೊಳ್‌ ಪಿರಿದಷ್ಟ ತೆಪ್ಪದ ಮೇಲೆ ತೇಂಕುತ್ತುಂ ಪಲವಿಲಿಗಳ್ಳೆರಸು 


ದಾಕ್ಷಿಣ್ಯ, ಸತ್ಯ, ಶೌಚ - ಎಂಬಿವುಗಳು ಮಿತ್ರಗುಣಗಳು. ಅಲ್ಲದೆ, ಶ್ಲೋ॥ ಶೀಲ 
ಮಹಾಸ್ನೇಹಗಳೆಂಬ ಮಿತ್ರಲಕ್ಷಣಗಳಿರುವ ಮಿತ್ರನಲ್ಲಿ ಮಿತ್ರತ್ವವಿರುವುದು. ಅದಲ್ಲದೆ, 
೪೨೪. ಕುಲಜನೂ ಪರಾಕ್ರಮಿಯೂ, ನಿಶ್ಚಲವಚನನೂ, ಅಭಿಮಾನಿಯೂ, ಗುಣಿಯೂ, 
ಸಹಿಷ್ಣುವೂ, ನಿರ್ಮಲಚರಿತನೂ, ಏಕಮನಸ್ಕನೂ, ಬಲಶಾಲಿಯೂ, ಜ್ಞಾನಿಯೂ 
ಆದವನು ಗೆಳೆಯನೆನ್ನಿಸುವನು. ವ॥ ಹೀಗೆ ಪೂರ್ರೋಕ್ತ ಲಕ್ಷಣಗಳನ್ನು ಇಲಿಯು ಹೇಳಲು 
ಕಾಗೆಯು ಹೇಳಿತು : ನೀನು ಹೇಳಿದಂತೆ ನಾನು ಕಾಗೆಗಳ ಕುಲದಲ್ಲಿ ಹುಟ್ಟಿದವನಾದರೂ 
ಅಜ್ಞಾನಕರ್ಮದಲ್ಲಿ ನಡೆಯುವವನಲ್ಲವಾದುದರಿಂದ ನನ್ನ ಗೆಳೆತನವನ್ನು ಸ್ವೀಕರಿಸುವುದು 
ಉಚಿತ. ಹೇಗೆಂದರೆ, ಶ್ಲೋ! ಬಲಹೀನನಾಗಲಿ ಬಲವಂತನಾಗಲಿ ಮಿತ್ರನೇ ಬೇಕು. 
ಕಾಡಿನಲ್ಲಿ ಕಟ್ಟಿದ್ದ ಆನೆಯನ್ನು ಇಲಿಯು ಬಿಡಿಸಿದ ಹಾಗೆ ಎಂಬ ಕಥೆಯನ್ನು ನೀನು 
ಕೇಳಿರಲಿಕ್ಕಿಲ್ಲ ಎನ್ನಲು ಮೂಷಕನು ಅದೇನು ಎಂದು ಕೇಳಲು ಲಘುಪತನಕನು ಹೇಳಿತು: 
ಒಂದು ಕಾಲದಲ್ಲಿ ಪ್ರಪಂಚದಲ್ಲೆಲ್ಲ ಅಕಾಲವೃಷ್ಟಿ ತಗುಲಿ ಅತ್ಯಂತ ಪ್ರಬಲವಾದ 
ಜಲಪ್ರವಾಹವು ಒಂದೇ ಸಮನೆ ತುಂಬಿ ಹರಿದು ಬರುವ ಒಂದು ದೊಡ್ಡ ಹಳ್ಳದಲ್ಲಿ 
ದೊಡ್ಡ ತೆಪ್ಪದ ಮೇಲೆ ತೇಲಾಡುತ್ತ ಹಲವು ಇಲಿಗಳೊಂದಿಗೆ ಇದ್ದಕ್ಕಿದ್ದಂತೆ ಬಲುದಲೆಯ 


ಮಿತ್ರಕಾರ್ಕ ಪ್ರಕರಣಂ ೩೧೯ 
ಚಕ್ಕೆನೆ ಬಲುದಲೆಯನೆಂಬ ಮೂಹಕಂ ಬರುತ್ತಿರ್ದು ವನಕರಿಗಳ್‌ ನೀರ್ಗೆ ಬರ್ಪುದಂ ಕಂಡು 
ಯೂಧಾಧಿಪಂಗಿಂತೆಂದುದು : 

ವನಗಜಯೂಧಾಧೀಶ್ವರ 

ಪೊನಲೊಳ್‌ ಪರಿಕರಸಮೇತಮಾಂ ಪೋದಪೆನಿಂ 

ಬಿನೊಳಿಲ್ಲ ಕಾಯಲಾರ್ಪೊಡೆ 

ನಿನಗಾನುಪಕರಿಸಲಾರ್ಪೆನೊಂದವಸರದೊಳ್‌ ೪೨೫ 

ಎಂದು ನುಡಿವ ಸರಮನಾ ಕರೀಂದ್ರ ಕೇಳ್ದು ಮೂಷಕಂಗಳೀಲೆದ ತೆಪ್ಪಮಂ ತಡಿಗೆ 

ಸಾರ್ಚಲೊಡಂ ಮೂಷಕರಾಜಂ ಗಜರಾಜಂಗೆ ಪೊಡೆವಟ್ಟು ನಿನಗೇನಾನುಮಧ್ವಾನಮಾದಾಗಳೆನ್ನಂ 
ನೆನೆಯೆಂದು ಹೇಟ್ಟು ಪೋಪುದುಂ ಕೆಲವು ದಿವಸಕ್ಕಾ ಗಜಂ ವಶಕ್ಕೆ ಕಂಭಕ್ಕೊಳಗಾಗಿ ಕಟ್ಟುವಟ್ಟು 
ತನ್ನಂ ನೆನೆಯಲೊಡಂ ಮೂಹಷಕಂ ನಿಜಪರಿವಾರಪರಿವೃತನಾಗಿ ಬಂದು ಗಜಯೂಧನಾಥನ 
ಬಂಧನಮೋಕ್ಬಮಪ್ಪಂತು ಪಾಶಮಂ ಕಡಿಕಂಡಂಗೆಯ್ದು ಪ್ರತ್ಕುಪಕಾರಮಂ ಮಾಡಿ ಮಿತ್ರಗುಣಮಂ 
ಮೆಅಕಿದುದು, ಅದು ಕಾರಣದಿಂದಾನುಂ ನಿನಗೇನಾನುಮೊಂದವಸರದೊಳುಪಕರಿಸಲಾರ್ಪೆನೆನ್ನ 
ನವಜ್ಜೆಗೆಯ್ವುದುಚಿತಮಲ್ಲೆಂತುಂ ಸಮಸ್ತ ಪುರುಷಾರ್ಥಕ್ಕೆಲ್ಲಂ ಮಿತ್ರನುತ್ತರಸಾಧಕನದಲೆಂದೆನಗೆ 
ಮಿತ್ರತ್ವಮನಿತ್ತೊಡಲ್ಲದೆ ಪೋಗೆನೆಂದು ಕಾಗೆ ಕಟ್ಟಾಯಮಂ ನುಡಿಯೆ ಕೇಳ್ದು ಹಿರಣರೋಮನಿಂತೆಂದಂ: 
ನೀನಿನಿತು ಪರಿಚ್ಛೇದಂಗೆಯ್ಲಿರೆಯುಂ ಪ್ರಾರ್ಥಿಸೆಯುಂ ಮಿತ್ರತ್ಹಮನೀಯಲ್ವೇಡಿದೊಡಮಿನ್ನೆನ್ನ ಕೆಳೆಯುಂ 
ನನ್ನ ಪಗೆಯುಂ ನಿನ್ನದಾಗಿಯೆ ನೆಗಲಲ್ವೇಲ್ಬುಮೆನೆ ವಾಯಸನಿದಲ್ಲು ನೀನೇನಂ ಹೇಲಕ್ಲೊಡಮದೆನಗೆ 


ಎಂಬ ಮೂಷಕನು ಬರುತ್ತಿದ್ದು ಕಾಡಾನೆಗಳು ನೀರಿಗಾಗಿ ಬರುವುದನ್ನು ಕಂಡು ಅವುಗಳ 
ಒಡೆಯನೊಡನೆ ಹೀಗೆಂದಿತು : ೪೨೫. ವನಗಜಯೂಧಾಧೀಶ್ವರ ! ಪ್ರವಾಹದಲ್ಲಿ 
ನಾನು ಪರಿವಾರ ಸಮೇತನಾಗಿ ಕೊಚ್ಚಿಕೊಂಡು ಹೋಗುತ್ತಿದ್ದೇನೆ. ಆಧಾರವಿಲ್ಲ. ರಕ್ಷಿಸಲು 
ಸಾಧ್ಯವಾಗುವುದಾದರೆ ನಿನಗೆ ನಾನು ಎಂದಾದರೂ ಒಂದು ಸಂದರ್ಭದಲ್ಲಿ ಉಪಕಾರ 
ಮಾಡಬಲ್ಲೆ ವ॥ ಹೀಗೆ ನುಡಿದ ಸ್ವರವನ್ನು ಆ ಕರೀಂದ್ರನು ಕೇಳಿ ಇಲಿಗಳು ಏರಿದ್ದ 
ತೆಪ್ಪವನ್ನು ದಡಕ್ಕೆ ಸೇರಿಸಲು ಮೂಷಕರಾಜನು ಗಜರಾಜನಿಗೆ ನಮಸ್ಕರಿಸಿ ನಿನಗೇನಾದರೂ 
ಕಷ್ಟಬಂದಾಗ ನನ್ನನ್ನು ನೆನೆಯೆಂದು ಹೇಳಿ ಹೋಯಿತು. ಕೆಲವು ದಿವಸಗಳಲ್ಲಿ ಆ ಆನೆಯು 
ಬಂಧನಕ್ಕೆ ಒಳಗಾಗಿ ಕಟ್ಟಲ್ಪಟ್ಟು ತನ್ನನ್ನು ನೆನೆಯಲು ಮೂಷಕನು ತನ್ನ ಪರಿವಾರ 
ಪರಿವೃತನಾಗಿ ಬಂದು ಆನೆಗಳ ಒಡೆಯನ ಬಂಧಮೋಕ್ಷವಾಗುವಂತೆ ಪಾಶವನ್ನು 
ತುಂಡುತುಂಡಾಗಿ ಮಾಡಿ ಪ್ರತ್ಯುಪಕಾರವನ್ನು ಗೈದು ಮಿತ್ರಗುಣವನ್ನು ಮೆರೆಯಿತು. 
ಅದರಿಂದ ನಾನೂ ನಿನಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಉಪಕರಿಸಬಲ್ಲೆ ; ನನ್ನನ್ನು 
ತಿರಸ್ಕರಿಸುವುದು ಉಚಿತವಲ್ಲ. ಹೇಗಿದ್ದರೂ ಸಮಸ್ತ ಪುರುಷಾರ್ಥಗಳಿಗೂ ಗೆಳೆಯನು 
ಕಾರಣ ಸಾಧನನಾಗಿರುವನು. ಅದರಿಂದ ನನಗೆ ನಿನ್ನ ಗೆಳೆತನವನ್ನು ನೀಡಿದ ಹೊರತು 
ಹೋಗಲಾರೆ ಎಂದು ಕಾಗೆಯು ಕಡ್ಡಾಯವಾಗಿ ಹೇಳಲು ಕೇಳಿ ಹಿರಣ್ಯರೋಮನು 
ಹೀಗೆಂದನು : ನೀನು ಇಷ್ಟು ನಿರ್ಧಾರ ಮಾಡಿದ್ದರೂ ಪ್ರಾರ್ಥಿಸಿದರೂ ಇನ್ನು ಮುಂದೆ 
ನನ್ನ ಸ್ನೇಹವೂ ವೈರವೂ ನಿನ್ನದಾಗಿಯೇ ಆಚರಿಸಬೇಕು ಎನ್ನಲು ಕಾಗೆಯು ಹಾಗಲ್ಲ, 
ನೀನೇನು ಹೇಳಿದರೂ ಅದನ್ನು ನಾನು ಗುರುವಚನವೆಂದು ತಿಳಿದು ಸ್ವೀಕರಿಸಿ ನಡೆಯುವೆನು 


೩೨೦ ಕರ್ಣಾಟಕ ಪಂಚತಂತ್ರಂ 
ಗುರುವಚನಮಾಗಿ ಕೈಕೊಂಡು ನಡೆವೆನೆನಲೊಡಂ ಹಿರಣ್ಮರೋಮಂ ಬಿಲದಿಂ ಪೊಅಮಡಲೊಡಂ 
ವಾಯಸಂ ರಾಗರಸಮಯನಾಗಿ ಪಣ್ಣಳಂಗಳಂ ಮುಂದಿಟ್ಟು ಪೊಡಮಡಲೊಡಂ ಉಂದುರಂ 
ಸಂತುಷ್ಟನಾಗಿ ಪರಸ್ಪರ ಮಿತ್ರ ಪ್ರತಿಪತ್ತಿಯೆಲ್ಲಮಂ ನೆಜಿಯೆ ಮಾಡಿ ಹಿರಿದು ಪೊಟ್ಟು ಸಂಭಾಷಣಂಗೆಯ್ದು 
ತದನಂತರಂ ತಂತಮ್ಮ ನಿವಾಸಂಗಳ್ಳೆ ಪೋಗಿ ಕೆಲವಾನು ದಿವಸಕ್ಕೆ ಲಘುಪತನಕಂ 
ಹಿರಣ್ಯರೋಮನಿರ್ದಲ್ಲಿಗೆ ಬಂಬಂತೆಂದುದು : ಈ ಬನಂ ಲುಬ್ಧಕಜನಜನಿತೋಷದ್ರವಮಾಯ್ತಿನ್ನಲ್ಲರ 
ಬಾರದು. ನದೀತೀರದೊಳನೇಕ ಭೋಗಚಾರು ಫಲಬಹಳಮಪ್ಪ ತರುವರಂಗಳೊಳವು. ಆ. ನದಿಯ 
ಮಡುವಿನೊಳ್‌ ಮಂಧರಕನೆಂಬ ಕೂರ್ಮನಿರ್ಪುದದರ್ಕಮೆನಗಂ ಪಿರಿದುಂ ಮಿತ್ರತ್ವ 
ಮುಂಟಪ್ಪುದಚೆಂದಲ್ಲಿಗೆ ಪೋದಪ್ಪೆನೆಂದೊಡೆ ಮೂಹಕನಿಂತೆಂದುದು : ಕರಮೊಳ್ಳಿತ್ತು ಈ ಮರದ 
ಗೊರವನ ನಡುಜೆಯೊಳಕಾರಣದಿಂದಿಲ್ಲಿ ಎರಕ್ಷನಾಗಿರ್ದಹೆನೆನ್ನಂ ನಿನ್ನ ಪೋಷ ತಾಣಕ್ಕುಯ್‌, 
ನೀನೇ ಕಾಕಿಯಾಗಿ ಪೋಪುದುಚಿತಮಲ್ಲಮದೆಂತೆನೆ : 


ಶ್ಲೋ||! ಏಕಪುಂಸಾ ನ ಗಂತವ್ಯಂ ಅಹಿನಾ ಕಾಕ ಕಾರಣಾತ್‌ 
ದಷ್ಟಸ್ಸಂಜೀವಿತೋ ವಿಪ್ರಃ ಕರ್ಕಟಸ್ಕ ಪ್ರಸಾದತಃ 11೨೦೪11 


ಟೀ! ಒರ್ಬನೆ ಪುರುಷನೆಲ್ಲಿಗುಂ ಹೋಗಲಾಗದು. ಅದೆಹಗೆಂದೊಡೆ ಕಾಗೆಯ ಬಯಕೆಯ 
ನಿಮಿತ್ತಮಾಗಿ ಹಾವು ಕಚ್ಚಿದ ಬ್ರಾಹ್ಮಣನು ಮರಳಿಯೇಡಿಯಿಂದೆ ಜೀವಿಸಿದನು ಎಂಬ ಕಥೆಯಂ 
ಶೇಳ್ದಚಿವುದಿಲ್ಲಕ್ಕುಮೆನೆ ವಾಯಸನದೆಂತೆನೆ ಹಿರಣ್ಮರೋಮಂ ಹೇಟ್ಗುಂ : 


ಎನ್ನಲು ಹಿರಣ್ಯರೋಮನು ಬಿಲದಿಂದ ಹೊರಹೊರಡಲು ಕಾಗೆಯು ಪ್ರೀತಿಯಿಂದ 
ಹಣ್ಣು ಹಂಪಲನ್ನು ಎದುರಿಟ್ಟು ನಮಸ್ಕರಿಸಲು ಇಲಿಯು ಸಂತುಷ್ಟನಾಗಿ ಪರಸ್ಪರ 
ಮಿತ್ರೋಪಚಾರವೆಲ್ಲವನ್ನೂ ಪೂರ್ಣವಾಗಿ ಮಾಡಿ ತುಂಬ ಹೊತ್ತಿನವರೆಗೆ ಮಾತಾಡಿ 
ಬಳಿಕ ತಮ್ಮತಮ್ಮನಿವಾಸಗಳಿಗೆ ಹೋದುವು. ಕೆಲವು ದಿನಗಳ ಮೇಲೆ ಲಘುಪತನಕನು 
ಹಿರಣ್ಯರೋಮನಿದ್ದಲ್ಲಿಗೆ ಬಂದು ಹೀಗೆಂದಿತು : ಈ ಕಾಡಿಗೆ ಬೇಡರಿಂದ ಉಪದ್ರವವುಂಟು; 
ಇನ್ನು ಇಲ್ಲಿ ಇರಬಾರದು. ನದೀತೀರದಲ್ಲಿ ಸುಖಸುಂದರಕರವಾದ ಫಲಭರಿತವಾದ 
ಉತ್ತಮವೃಕ್ಷಗಳಿವೆ. ಆ ನದಿಯ ಮಡುವಿನಲ್ಲಿ ಮಂಧರಕನೆಂಬ ಕೂರ್ಮನಿದ್ದಾನೆ ; 
ಅವನಿಗೂ ನನಗೂ ಅತಿಶಯವಾದ ಸ್ನೇಹವಿದೆ. ಅದರಿಂದ ಅಲ್ಲಿಗೆ ಹೋಗುವೆನು ಎನ್ನಲು 
ಮೂಷಕನು ಹೀಗೆಂದಿತು : ಬಹಳ ಒಳ್ಳೆಯದಾಯಿತು. ಈ ಮರದ ಸಂನ್ಯಾಸಿಯು 
ಮಧ್ಯದಲ್ಲಿ ಇರುವ ಕಾರಣದಿಂದ ನಾನು ಇಲ್ಲಿ ವಿರಕ್ತನಾಗಿದ್ದೇನೆ. ನೀನು ಹೋಗುವ 
ಸ್ಥಳಕ್ಕೆ ನನ್ನನ್ನೂ ಕರೆದುಕೊಂಡು ಹೋಗು. ನೀನು ಏಕಾಕಿಯಾಗಿ ಹೋಗುವುದು ಉಚಿತವಲ್ಲ. 
ಹೇಗೆಂದರೆ, ಶ್ಲೋ!! ಒಬ್ಬನೇ ಪುರುಷನು ಎಲ್ಲಿಗೂ ಹೋಗಬಾರದು. ಹೇಗೆಂದರೆ ಕಾಗೆಯು 
ಬಯಕೆಯ ಕಾರಣಕ್ಕಾಗಿ ಹಾವು ಕಚ್ಚಿದ ಬ್ರಾಹ್ಮಣನು ಮರಳಿ ಏಡಿಯಿಂದ ಜೀವಿಸಿದನು. 
ಎಂಬ ಕಥೆಯನ್ನು ನೀನು ತಿಳಿದಿರಲಿಕ್ಕಿಲ್ಲ ಎನ್ನಲು ಕಾಗೆಯು ಅದೇನು ಎಂದು ಕೇಳಲು 


ಮಿತ್ರಕಾರ್ಮ ಪ್ರಕರಣಂ ೩೨೧ 
೩. ಬ್ರಾಹ್ಮಣನುಂ ಏಡಿಯುಂ 


ಚಂಪಾಪುರದೊಳೊರ್ವ ಪಾರ್ವಂ ತೀರ್ಥಯಾತ್ರಾನಿಮಿತ್ತಂ ಬರುತ್ತಿರ್ಹೆಡೆಯೊಳ್‌ 
ಜಲವಿಕಳಮಾಗಿರ್ದ ಜಲಾಶಯದೊಳ್‌ ಶಿಶುಕುಳೀರಂ ನೀರಂ ಪಡೆಯದೆ ಮಲುಮಲನೆ 
ಮಯುಗುತ್ತಿರ್ದುದಂ ಕಂಡು ಕರುಣಿಸಿ ಗುಂಡಿಗೆಯೊಳಿಕ್ಕಿಕೊಂಡದನೆಲ್ಲಿಯುಂ ಬಿಡದೆ ರತ್ತಿಸುತ್ತುಂ 
ತೀರ್ಥಂಗಳೆಲ್ಲಮಂ ಮಿಂದು ಕುರುಕ್ಷೇತ್ರದೊಳ್‌ ಬರುತ್ತುಂ ಬಜಲ್ಲು ಅರಣ್ಯದೊಳತಿಶೀತಳ 
ಚ್ಛಾಯೋಪೇತಮಪ್ಪ ಮರದಡಿಯೊಳ್‌ ಪಟ್ಟು ಗುಂಡಿಗೆಯಂ ಕೆಲದೊಳಿಟ್ಟು ಮಅ'ದೊಅಗಿದಂ. 


ಆ ಮರದ ಮೇಲಿರ್ಪುದೊಂದು ವಾಯಸಂ ಕಂಡು ತದ್ವಿಟಪಿ ಕೋಟರ ಕುಟೀರಾಂತರ 
ದೊಳಿರ್ಪುದೊಂದು ಸರ್ಷಂ ತನಗೆ ಮಿತ್ರನಪ್ಪ ಕಾರಣದಿನದಅ ಸಮೀಪಕ್ಕೆಯ್ತಂದು ಈ ಮರದೊಳ್‌ 
ಪಟ್ಟಿರ್ದ ಹಾರ್ವನ ಕಣ್ಣಂ ಬಯಸಿದೆನೆಂಬುದುಮಿದಾವ ಗಹನಂ ನಿನ್ನ ಬಯಕೆಯನೀಗಳೆ 
ತೀರ್ಚುವೆನೆಂದು ಪಟ್ಟರ್ದ ಪಾರ್ವನಂ ಪಿಡಿವುದುಂ ವಿಷಪ್ರಭಾವದಿಂದಾಕ್ಷಣದೊಳಾತಂ 
ಗತಜೀವಿತನಾಗಲೊಡಂ ಕಾಗೆ ರಾಗಿಸಿ ಬಂದು ಪಾರ್ವನ ಮೇಲೆ ಷಾಯ್ದುದುಂ ಕರ್ಕಟಕಂ ಕಂಡು 
ಕಾಗೆಯಿನಕಾರಣಮಾಗಿ ತನ್ನಾಳ್ಳಂಗೆ ಮರಣವಾದುದನಚಿದೇಗೆಯ್ಕಲುಮೆಯದೆ ಮಲುಗುತಿರ್ಪುದುಂ 


ವಾಯಸಂ ಸ್ವಭಾವಚಪಲನಪ್ಪುದಲೆಂ ಕೆಲದೊಳಿರ್ದ ಗುಂಡಿಗೆಯ ನೀರಂ ಕಂಡಲ್ಲಿ ಮುಸುಡಂ 
ನೀಡುವುದುಂ ಪಗೆ ದೊರೆಕೊಂಡುದೆಂದದಳ ಗಂಟಲಂ ಪಿಡಿದು ಬಿಡದಿರ್ಪುದುಂ ಕಾಗೆ ಪೋಗಲ್‌ 
ಪಡೆಯದೆ ಕೂಗಿಡುವುದುಮಾ ಸರಮನುರಗಂ ಕೇಳ್ದು ಕಾಗೆಯಂ ಕಂಠದುಂ ಕತ್ತರಿಸುತ್ತಿರ್ದ 
ಕರ್ಕಟಮಂ ಕಂಡಿದೇನೆಂದು ಬೆಸಗೊಳ್ಳುದುಂ ಕರ್ಕಟಕನಿಂತೆಂದಂ : 


ಹಿರಣ್ಯರೋಮನು ಹೇಳಿದನು: ಚಂಪಾಪುರದಲ್ಲೊಬ್ಬ ಬ್ರಾಹ್ಮಣನು ತೀರ್ಥಯಾತ್ರೆಗಾಗಿ 
ಬರುತ್ತಿದ್ದಾಗ ಒಂದು ಕಡೆ ಜಲವಿಕಳವಾಗಿದ್ದ ಜಲಾಶಯದಲ್ಲಿ ಮರಿಏಡಿಯೊಂದು 
ನೀರಿಲ್ಲದೆ ಮಲುಮಲನೆ ಕುದಿಯುತ್ತಿದ್ದುದನ್ನು ಕಂಡು ಕರುಣಿಸಿ ತನ್ನ ಕಮಂಡಲದಲ್ಲಿ 
ಇಟ್ಟುಕೊಂಡು ಅದನ್ನು ಎಲ್ಲಿಯೂ ಬಿಡದೆ ರಕ್ಷಿಸುತ್ತ ತೀರ್ಥಗಳನ್ನೆಲ್ಲ ಮಿಂದು ಕುರುಕ್ಷೇತ್ರಕ್ಕೆ 
ಬರಲು ಬಳಲಿ ಕಾಡಿನಲ್ಲಿ ತುಂಬ ತಂಪಾದ ನೆರಳಿನಿಂದ ಕೂಡಿದ ಒಂದ ಮರದ 
ಅಡಿಯಲ್ಲಿ ಮಲಗಿ ಕಮಂಡಲವನ್ನು ಬಳಿಯಲ್ಲಿಟ್ಟು ಮೈಮರೆತು ನಿದ್ರಿಸಿದನು. ಆ ಮರದ 
ಮೇಲಿದ್ದ ಒಂದು ಕಾಗೆಯು ಇದನ್ನು ಕಂಡು ಆ ಮರದ ಪೊಟ್ಟರೆಯಲ್ಲಿದ್ದೊಂದು ಸರ್ಪವು 
ತನಗೆ ಮಿತ್ರನಾದುದರಿಂದ ಅದರ ಬಳಿಗೆ ಬಂದು ಈ ಮರದ ಬುಡದಲ್ಲಿ ಮಲಗಿದ್ದ 
ಬ್ರಾಹ್ಮಣನ ಕಣ್ಣನ್ನು ಬಯಸಿದೆನೆನ್ನಲು ಅದೇನು ಮಹಾ, ನಿನ್ನ ಬಯಕೆಯನ್ನು ಈಗಲೇ 
ತೀರಿಸುವೆನೆಂದು ಮಲಗಿದ್ದ ಬ್ರಾಹ್ಮಣನನ್ನು ಹಿಡಿಯಲು ವಿಷಪ್ರಭಾವದಿಂದ ಆ ಕ್ಷಣವೇ 
ಆತನು ತೀರಿಹೋಗಲು ಕಾಗೆಯು ಸಂತೋಷದಿಂದ ಬಂದು ಬ್ರಾಹ್ಮಣನ ಮೇಲೆ ಹಾರಲು 
ಏಡಿಯು ಕಂಡು ಕಾಗೆಯಿಂದ ಅಕಾರಣವಾಗಿ ತನ್ನ ಒಡೆಯನು ತೀರಿದುದನ್ನು ತಿಳಿದು 
ಏನು ಮಾಡಲೂ ತಿಳಿಯದೆ. ದುಃಖಿಸುತ್ತಿತ್ತು. ಕಾಗೆಯು ಸ್ವಭಾವಚಪಲನಾದುದರಿಂದ 
ಪಕ್ಕದಲ್ಲಿದ್ದ ಕಮಂಡಲದ ನೀರನ್ನು ಕಂಡು ಅದಕ್ಕೆ ಮುಸುಡನ್ನು ಹಾಕಲು ವೈರಿ ಸಿಕ್ಕಿತು 
ಎಂದು ಅದರ ಗಂಟಲನ್ನು ಕಚ್ಚಿ ಬಿಡದಿರಲು ಕಾಗೆಯು ಹೋಗಲಾರದೆ ಕೂಗುತ್ತಿರಲು 
ಆ ಸ್ವರವನ್ನು ಸರ್ಪವು ಕೇಳಿ ಕಾಗೆಯ ಕೊರಳನ್ನು ಕತ್ತರಿಸುತ್ತಿದ್ದ ಕರ್ಕಟಕವನ್ನು ಕಂಡು 


೩೨೨ ಕರ್ಣಾಟಕ ಪಂಚತಂತ್ರಂ 

ನೀನೆನ್ನಾಳ್ವನನೀ ರವಿ 

ಸೂನುವ ಕಾರಣದೆ ಕೊಂದೆಯದಟೆಂದಂ ನೋ- 

ಡಾನುಮಿದಂ ಕೊಂದಪೆನೆ- 

ತ್ತಾನುಂ ನೀನೆನ್ನ ಪತಿಯನೆತ್ತುವೊಡಿನ್ನುಂ ೪೨೬ 

ಕೊಲ್ಲಿನೆನೆ ಪನ್ನಗಂ ತ- 

ಳ್ಲಿಲ್ಲದೆ ಎಪ್ಪಂಗೆ ನಿರ್ವಿಷಂಗೆಯ್ಕಲೊಡಂ 

ಕೊಲ್ಲದೆ ವಾಯಸಮುಮನಂ- 

ತಲ್ಲಿ ಕುಳೀರಂ ಕೃತಜ್ಞಗುಣಗಂಭೀರಂ ೪೨೭ 

ಅಂತು ಕುಳೀರನುಮಹಿಯುಮ- 

ನಂತಗುಣರ್‌ ಮಿತ್ರಕಾರೃತತ್ನರರಾದರ್‌ 

ತಂತಮ್ಮ ಮಿತ್ರರುಂ ತಾ- 

ಎಂತು ಮಹಾಪುರುಷಚರಿತರಾದರ್‌ ನಿರುತಂ ೪೨೮ 

ಅದು ಕಾರಣದಿಂದೇಕಾಕಿಯಾಗಿ ಪೋಗದೆನ್ನುಮನುಯೈೆನಲಂತೆಗೆಯ್ದೆನೆಂದು ಲಘುಪತನಕಂ 

ಹಿರಣ್ಮರೋಮನಂ ನೋಯಲೀಯದೆ ಚಂಚೂಪುಟದಿಂದೌಂಕಿ ತಂದು ಮಂಧರಕನಿರ್ದ ಮಡುವಿನ 
ತಡಿಯೊಳಿರಿಸಿ ಬಚೆಕೆ ಮಂಧರಕನಂ ಕರೆವುದುಂ ಮಿತ್ರನ ಸರಮನಣಿದು ಜಲದಿಂ ಪೊಳಮಟ್ಟು 
ಕೂರ್ಮಂಗೆ ಕೂರ್ಮೆ ಕೈಗಣೆ ಕಾಗೆಗಭ್ಯಾಗತ ಪುತಿಪತ್ತಿಯೆಲ್ಲವುಂ ನೆಳ್‌ಯೆ ಮಾಡಿ ತದನಂತರಂ 
ಕೆಲದೊಳಿರ್ದ ಇಲಿಯಂ ಕಂಡೀ ಮಹಾಪುರುಷಂ ನಿನ್ನನಗಲದಿರ್ಪ ಕಾರಣಮೇನೆಂದು ಕೇಳಿ 
ಲಘುಪತನಕನಿಂತೆಂದಂ : 

ಈ ಮೂಷಕನಪ್ಪೊಡೆ ಗುಣ- 

ಧಾಮಂ ನಾಮದೆ ಹಿರಣ್ಕ್ಮರೋಮಂ ಪೆಅತೇಂ 

ಸಾಮಾನ್ಮನಲ್ಲದೇವೇ- 

ಟಕ್ತೀಮಾತೇನಲಸಿ ಕಾಣೆನಿನ್ನುಂ ಮುನ್ನುಂ ೪೨೯ 


ಇದೇನು ಎಂದು ಕೇಳಲು ಏಡಿಯು ಹೇಳಿತು : ೪೨೬. ನೀನು ನನ್ನ ಒಡೆಯನನ್ನು ಈ 
ಕಾಗೆಯ ಕಾರಣದಿಂದ ಕೊಂದೆ. ಅದರಿಂದ ನಾನು ಇದನ್ನು ಕೊಲ್ಲುವೆನು. ಹೇಗಿದ್ದರೂ 
ನೀನು ನನ್ನ ಒಡೆಯನನ್ನು ಬದುಕಿಸುವುದಾದರೆ ಕೊಲ್ಲುವುದಿಲ್ಲ ಎನ್ನಲು ೪೨೭. ಸರ್ಪವು 
ತಡಮಾಡದೆ ವಿಪ್ರನನ್ನು ನಿರ್ವಿಷನನ್ನಾಗಿ ಮಾಡಲು ಏಡಿಯು ಕಾಗೆಯನ್ನೂ ಕೊಲ್ಲದೆ 
ಶೃತಜ್ಞಗುಣಗಂಭೀರನಾಗಿದ್ದನು. ೪೨೮. ಹಾಗೆ ಏಡಿಯೂ ಸರ್ಪವೂ ಅನಂತಗುಣರಾಗಿ 
ಮಿತ್ರಕಾರ್ಯ ತತ್ತರರಾದರು. ತಮ್ಮತಮ್ಮಗೆಳೆಯರು ಯಾವಾಗಲೂ ಹೀಗೆ ಮಹಾಪುರುಷ 
ಚರಿತರಾದರು. ವ॥। ಅದರಿಂದ ಏಕಾಕಿಯಾಗಿ ಹೋಗದೆ ನನ್ನನ್ನೂ ಕರೆದೊಯ್ಯು ಎನ್ನಲು 
ಲಘುಪತನಕನು ಹಿರಣ್ಯರೋಮನಿಗೆ ನೋವಾಗದಂತೆ ಕೊಕ್ಕಿನಿಂದ ಒತ್ತಿ ಹಡಿದು ತಂದು 
ಮಂಧರಕನಿದ್ದ ಮಡುವಿನ ದಡದಲ್ಲಿಟ್ಟು ಬಳಿಕ ಮಂಧರಕನಸ್ತಿ ಕರೆದನು. ಮಿತ್ರನ 
ಸ್ವರವನ್ನು ತಿಳಿದು ನೀರಿನಿಂದ ಹೊರಕ್ಕೆ ಬಂದು ಪ್ರೀತಿಗೆ ಪ್ರೀತಿ ಸೇರಲು ಕಾಗೆಗೆ ಅಭ್ಯಾಗತ 
ಸತ್ಕಾರವೆಲ್ಲವನ್ನೂ ಮಾಡಿ ಬಳಿಕ ಪಕ್ಕದಲ್ಲಿದ್ದ ಇಲಿಯನ್ನು ಕಂಡು ಈ ಮಹಾಪುರುಷನು 
ನಿನ್ನನ್ನು ಅಗಲದೆ ಇರುವ ಕಾರಣವೇನೆಂದು ಕೇಳಲು ಲಘುಪತನಕನು ಹೀಗೆಂದನು : 
೪೨೯. ಈ ಮೂಷಕನು ಗುಣಕ್ಕೆ ನೆಲೆಮನೆ ; ಹೆಸರು ಹಿರಣ್ಯರೋಮ ; ಇನ್ನೇನು ; 


ಮಿತ್ರಕಾರ್ಕ ಪ್ರಕರಣಂ ೩೨೩ 

ಕೇವಲಜೀವಿಯದಲ್ಲಿದು 

ಭಾವಿಪ್ಟೊಡೆ ಸುಹೃದ್ಧುಣಾನ್ವಿತಂ ಮಿಗೆ ಚಿತ್ರ- 

ಗ್ರೀವನ ಸೆಆ್‌ಯಂ ಬಿಡಿಸಿದ- 

ನೇವೊಗಟ್ಪಹೆನೀ ಸುವರ್ಣರೋಮನ ಗುಣಮಂ ೪೩೦ 

ಇಂತಪ್ಪ ಮಹಾಪುರುಷನಪ್ಪುದಲೆಂದಾನುಮೀತನೊಳ್‌ ಮಿತ್ರತ್ವವಂ ಪಡೆದೆಂ. ಈಗಳ್ಳಿನಲ್ಲಿಗೆ 

ಬರುತುಮಿರ್ದು ತನಗೆ ಪೇಲಕ್ಬೊಡೆನಗಿಲ್ಲಿ ಮನೋದುಃಖಂ ಪಿರಿದೆನ್ನುಮನುಯ್ಕೆಂಬುದುಂ 
ತಂದೆನೆಂಬುದುಮದನೆಲ್ಲಮಂ ಸವಿಸ್ತರಂ ಕೇಳ್ದು ಮಂಧರಂ ಹಿರಣ್ಣರೋಮನನೆಂದಂ : ನಿನಗಲ್ಲಿ 
ಮನೋದುಃಖವೇಂ ನಿಮಿತ್ತದಿನಾದುದೆನೆ ಮೂಷಕನಿಂತೆಂದನಾ ಮುನ್ನಿನ ಭವದೊಳ್‌ ಗೊರವನಾಗಿ 
ಕಾಂಚೀಪುರದೊಳ್‌ ತಿಚಿದು ಪಲವು ಕಾಲಂ ಬನ್ನಂಬಟ್ಟು ಪೊನ್ನಂ ಪಡೆದೇತರ್ಕಂ ಕುಡದೆ 
ಮಡಗಿದೊಡೆನ್ನ ಶಿಷ್ಠಂ ಬಿಟ್ಟಕಣ್ಣನೆಂಬಂ ಗೊರವಂ ನಿಮಡಿ! ನಿಮಗೆ ಸಂಸಾರಂ ಸ್ವಸ್ಥಮಲ್ಲೀಯರ್ಥಮಂ 
ಮಡಂಗಿ ನಿರರ್ಥಕೆ ಕಿಡದೆ ಈಶ್ವರಾಯತನಮಂ ಮಾಡಿಸಿಮಲ್ಲದಿರ್ದೊಡನಾಥಜನಕ್ಕೇನಾನುಮಂ 
ದಾನಂಗುಡಿಮೆಂದೊಡಾನಿಂತೆಂದೆಂ : ಎಂತಾನುಂ ಪಡೆದ ಧನಮನಸದ್ವ್ಯಯಂಗೆಯ್ಟೊಡೆ ಬಡತನಮಕ್ಕುಂ. 
ಬಟೆಕ್ಕೇಗೆಯ್ದೆನೆಂದೊಡಾ ಗೊರವಂ ಮತ್ತಮಿಂತೆಂದಂ : 

ಬಡತನವಾದಂದಿಂಗೆಂ- 

ದೊಡವೆಗಳಂ ಮಡಗಬೇಡದೆಂತೆನೆ ಪುಣ್ಮಂ 

ಕಿಡೆ ಮಡಗಿದೊಡವೆ ಕಿಡುಗುಂ 

ಕಿಡದಲ್ತೆ ಪರಾರ್ಥಮಾಗಿ ಕೊಟ್ಟವರರ್ಥಂ ೪೩೧ 


ಸಾಮಾನ್ಯನಲ್ಲ; ಏನುಹೇಳಿದೆ ; ಇಂದೂ ಹಿಂದೆಯೂ ಮಾತನ್ನು ಹುಡುಕಿದರೂ ಸಿಕ್ಕದು. 
೪೩೦. ಇದು ಬರಿಯ ಪ್ರಾಣಿಯಲ್ಲ ಪರೀಕ್ಷಿಸಿದಲ್ಲಿ ಸ್ನೇಹಗುಣದಿಂದ ಕೂಡಿದವನು. 
ಚಿತ್ರಗ್ರೀವನನ್ನು ಸೆರೆಯಿಂದ ಬಿಡಿಸಿದವನು. ಈ ಹಿರಣ್ಯರೋಮನ ಗುಣವನ್ನು ಏನೆಂದು 
ಹೊಗಳುವೆನು ! ವ॥। ಇಂತಹ ಮಹಾಪುರುಷನಾಗಿರುವುದರಿಂದಲೇ ನಾನು ಈತನಲ್ಲಿ 
ಮಿತ್ರತ್ವವನ್ನು ಪಡೆದೆನು. ಈಗ ನಿನ್ನಲ್ಲಿಗೆ ಬರುತ್ತಿರುವುದನ್ನು ಇವನಿಗೆ ಹೇಳಿದಾಗ ಇಲ್ಲಿ 
ಮನೋದುಃಖವು ಬಹಳವಾಗಿದೆ; ನನ್ನನ್ನೂ ನೀನು ಹೋಗುವಲ್ಲಿಗೆ ಕರೆದುಕೊಂಡು 
ಹೋಗು ಎನ್ನಲು ಇಲ್ಲಿಗೆ ತಂದೆನು ಎನ್ನಲು ಅದನ್ನೆಲ್ಲ ವಿವರವಾಗಿ ಕೇಳಿ ಮಂಧರನು 
ಹಿರಣ್ಯರೋಮನಿಗೆ ಹೀಗೆ ಹೇಳಿದನು: ನಿನಗೆ ಅಲ್ಲಿ ಯಾವುದರಿಂದ ಮನೋದುಃ 

ಉಂಟಾಯಿತು ಎನ್ನಲು ಮೂಷಕನು ಹೀಗೆಂದನು : ನಾನು ಹಿಂದಿನ ಜನದಲ್ಲಿ 
ಸಂನ್ಯಾಸಿಯಾಗಿ ಕಾಂಚೀಪುರದಲ್ಲಿ ಭಿಕ್ಷಾಟನೆ ಮಾಡಿ ಹಲವು ಕಾಲ ಕಷ್ಟಪಟ್ಟು ಹೊನ್ನನ್ನು 
ಗಳಿಸಿ ಅದನ್ನು ಯಾವುದಕ್ಕೂ ವಿನಿಯೋಗಿಸದೆ ಬಚ್ಚಿಡಲು ನನ್ನ ತಿಷ್ಕನಾಗಿದ್ದ ಬಿಟ್ಟಕಣ್ಣನೆಂಬ 
ಸಂನ್ಯಾಸಿಯು ಸ್ವಾಮೀ! ನಿಮಗೆ ಸಂಸಾರವು ಸುಖವಲ್ಲ. ಈ ಹೊನ್ನನ್ನು ಬಚ್ಚಿಟ್ಟು 
ವ್ಯರ್ಥಗೊಳಿಸದೆ ದೇವಾಲಯವನ್ನು ಕಟ್ಟಿಸಿರಿ ; ಅಲ್ಲದಿದ್ದರೆ ಅನಾಥಜನಕ್ಕೆ ಏನಾದರೂ 
ದಾನಮಾಡಿರಿ ಎನ್ನಲು ನಾನು ಹೀಗೆಂದೆನು : ಹೇಗಿದ್ದರೂ ಸಂಪಾದಿಸಿದ ಹೊನ್ನನ್ನು 
ಅಪವ್ಯಯಮಾಡಿದಲ್ಲಿ ಬಡತನವಂಟಾಗುವುದು. ಬಳಿಕ ಏನು ಮಾಡಲಿ ಎನ್ನಲು ಆ 
ಸಂನ್ಯಾಸಿಯು ಮತ್ತೂ ಹೀಗೆಂದನು : ೪೩೧. ಬಡತನ ಬಂದಾಗ ಒಡವೆಗಳನ್ನು 
ಬಚ್ಚಿಡಬೇಡ. ಏಕೆಂದರೆ ಪುಣ್ಯವು ಹಿಂಗಲು ಬಚ್ಚಿಟ್ಟ ಒಡವೆ ನಾಶವಾಗುವುದು. 


೩೨೪ ಕರ್ಣಾಟಕ ಪಂಚತಂತ್ರಂ 
ಶ್ಲೋ! ಧರ್ಮಾರ್ಥಂ ಕ್ಲೀಣಕೋಶಸ್ಕ ಕೃಶತ್ನಮತಿಶೋಭತೇ 
ಸುರೈಃ ಪೀತಾವಶೇಷಸ್ಕ ರೇಖಾ ಹಿಮರುಚೇರಿವ (1೨೦೫11 


ಟೀ॥! ಧರ್ಮನಿಮಿತ್ತಮಾಗಿ ಧನಹೀನನಾದಾತಂಗೆ ಬಡತನವಾದೊಡಂ ಒಪ್ಪುವನು : 
ಅದೆಹಗೆಂದೊಡೆ ದೇವರ್ಕಳ್‌ ಪಾನಮಾಡಿ ಮಿಕ್ಕ ಚಂದ್ರನ ಕಳೆಯಹಗೆ ಎಂಬುದು ಯುಕ್ತಿಯುಂಟು. 
ಧನಮಂ ಧರ್ಮನಿಮಿತ್ತಮಿತ್ತೊಡಾ ಬಡತನಮುಂ ತಪದಿಂ ಕ್ಷಷಿಯಿಸಿದ ಶರೀರಮುಂ ಲೋಕದೊಳ್‌ 
ಭೂಷಣಮಂಲ್ಲದೆಲ್ಲಿಯುಮಿಲ್ಲಂ. ನೀವಿಂತು ಮೋಹಿತರಾದಂದು ಮೋಹಿತನಾದ 
ನರಿಯಂತಕ್ಕುಮೆಂಬುದುಮದೆಂತೆನೆ ಬಿಟ್ಟಕಣ್ಣನಿಂತೆಂದು ಪೇಲ್ನಂ : 


೪. ಅತಿ ಲೋಭಿಯಾದ ನರಿಯ ಕಥೆ 


ಒರ್ವ ವನಚರಂ ಮಹಾವನದೊಳ್‌ ವನದಂತಿಯಂ ಕಂಡ ನಿಮಿತ್ತಂ ಕೊಂದು 
ನಿಂದಿರ್ಪಿನಮೊಂದು ಮಹಾಹಿ ತೊಟ್ಟಿಗೆ ಬರೆ ಪುಲುವಟ್ಟೆಯೊಳ್‌ ತೊಲಗಲಿಂಬಿಲ್ಲದೆ ಬಿಲ್ಲಂ 
ಕೊಂಡು ವಿಷದೂಷಿತಮಪ್ಪಂಬಂ ತೊಟ್ಟಿಸುವುದುಂ ನಟ್ಟ ಕೋಲ್ಡೆರಸೆಚ್ಚ ಬೇಡನಂ ಬೇಗದಿಂದಜಗರಂ 
ಕೊಲ್ವುದುಂ ತತ್‌ಕ್ಷಣದೊಳವನುಮಹಿಯುಮಲ್ಲಿಯೆ ಬರ್ದು ಸಾವುದುಂ ಮತ್ತಲ್ಲಿಗತಿಲೌಲ್ಲ 
ನೆಂಬುದೊಂದು ಜಂಬುಕಂ ಪಲವುಂ ದಿವಸಮಾಹಾರಂಬಡೆಯದೆ ಅಡವಿಯೊಳಾಹಾರಕ್ಕೆ ತೊಲಲುತ್ತೆ 
ಬಂದಾ ಶವತ್ರಯಮಂ ಕಂಡಾನಂದಮಯನಾಗಿ ಇಂದಿವನಿಂದೆ ತಿಂದೆನಾದೊಡೆ ಮತ್ತಂ ಪಸಿದು 
ಸಾವಂತಕ್ಕುಮದಲ್ಲದೆಯುಂ, 

ಶ್ಲೋ!! ಅನ್ಕಾಯವ್ಯಯಶೀಲಶ್ಚ ಹೃನಾಥಕಲಹಪ್ರಿಯಃ 
ಆತುರಸ್ಸರ್ಪಭಕ್ಷೀ ಚ ನರಶ್ಶ್ಮೀಘ್ರಂ ವಿನಶ್ಯತಿ Wok 

ಬೇರೆಯವರಿಗೆ ಉಪಯೋಗಕ್ಕಾಗಿ ಕೊಟ್ಟವರ ಐಶ್ವರ್ಯವು ಕೆಡುವುದಿಲ್ಲವಲ್ಲವೇ. ಶ್ಲೋ! 
ಧರ್ಮಕ್ಕಾಗಿ ಬಡವನಾದವನಿಗೆ ಬಡತನ ಬಂದರೂ ಅವನು ಶೋಭಿಸುವನು. ಅದು 
ಹೇಗೆಂದರೆ ದೇವತೆಗಳು ಕುಡಿದು ಬಿಟ್ಟ ಬೆಳದಿಂಗಳಿನ ಹಾಗೆ ! ಎಂಬ ಯುಕ್ತಿಯುಂಟು. 
ವ॥ ಧನವನ್ನು ಧರ್ಮೋದ್ದೇಶಕ್ಕಾಗಿ ವಿನಿಯೋಗಿಸಿದಲ್ಲಿ ಬಡತನವೂ ತಪಸ್ಸಿನಿಂದ ಕಳೆದ 
ದೇಹವೂ ಲೋಕದಲ್ಲಿ ಭೂಷಣವಾಗುವುದಲ್ಲದೆ ಬೇರೆಯಿಲ್ಲ. ನೀವು ಹೀಗೆ 
ಮೋಹಿತರಾದಲ್ಲಿ ಮೋಹಿತವಾದ ನರಿಯ ಹಾಗೆ ಆಗುವುದು ಎನ್ನಲು ಅದೇನು ಎಂದು 
ಕೇಳಲು ಬಿಟ್ಟ ಕಣ್ಣನು ಹೀಗೆಂದನು : ಒಬ್ಬ ಬೇಡನು ಒಂದು ದೊಡ್ಡ ಕಾಡಿನಲ್ಲಿ 
ಕಾಡಾನೆಯನ್ನು ಕಂಡ ಕಾರಣ ಕೊಂದು ನಿಂತಿರಲು ಒಂದು ದೊಡ್ಡ ಸರ್ಪವು ಕೂಡಲೇ 
ಬರಲು ಹುಲ್ಲುದಾರಿಯಲ್ಲಿ ಹೋಗಲು ಎಡೆ ಇಲ್ಲದೆ ಬಿಲ್ಲನ್ನು ಕೊಂಡು ವಿಷದೂಷಿತವಾದ 
ಬಾಣವನ್ನು ಬಿಡಲು ನಟ್ಟ ಬಾಣಸಹಿತವಾಗಿ ಬೇಡನನ್ನು ಬೇಗನೆ ಸರ್ಪವು ಕೊಲ್ಲಲು 
ಆ ಕ್ಷಣದಲ್ಲಿ ಅವನೂ ಸರ್ಪವೂ ಅಲ್ಲಿಯೇ ಬಿದ್ದು ಸಾಯಲು ಅಲ್ಲಿಗೆ ಅತಿಲೌಲ್ಯನೆಂಬ 
ಒಂದು ನರಿಯು ಹಲವು ದಿವಸಗಳಿಂದ ಆಹಾರ ಕಾಣದೆ ಅಡವಿಯಲ್ಲಿ ಆಹಾರಕ್ಕಾಗಿ 
ತೊಳಲಾಡುತ್ತ ಬಂದಿತು. ಅಲ್ಲಿ ಆ ಮೂರು ಹೆಣಗಳನ್ನು ಕಂಡು ಆನಂದಮಯವಾಗಿ 
ಇವತ್ತೇ ಇವನ್ನು ತಿಂದೆನಾದರೆ ಬಳಿಕ ಹಸಿದು ಸಾಯುವಂತಾಗುವುದು. ಅದಲ್ಲದೆ, 
ಶ್ಲೋ!! ಅಳತೆಯಿಲ್ಲದೆ ವ್ಯಯ ಮಾಡುವವನೂ ಸಹಾಯವಿಲ್ಲದೆ ಕಲಹಪ್ರಿಯನಾಗಿ 
ರುವವನೂ ಆತುರನಾಗಿ ಸರ್ವವನ್ನು ಭಕ್ಷಿಸುವವನೂ ಬೇಗನೆ ನಾಶವಾಗುವರು, ಎಂಬ 


ಮಿತ್ರಕಾರ್ಕ ಪ್ರಕರಣಂ ೩೨೫ 

ಟೀ! ಆಯವಿಲ್ಲದೆ ಬೀಯವ ಮಾಡುವನುಂ ಸಹಾಯವಿಲ್ಲದೆ ಕಲಹಪ್ರಿಯನಾಗಿರುವನುಂ 
ಆತುರನಾಗಿ ಸರ್ವವಂ ಭಕ್ಷಿಸುವನುಂ ಶೀಘ್ರವಾಗಿ ಕಿಡುವರ್‌ ಎಂಬೀ ನೀತಿಯುಂಟದುಮಲ್ಲದೆ, 
ವಾಕ್ಕಂ 11 ಸಂಗ್ರಹೀ ನೋವಸೀದತಿ ಟೀ! ಕೂಡಿಟ್ಟವನು ಬದುಕಿಕೊಳ್ಳುವನು ಎಂಬ 
ಸುಭಾಷಿತಮುಂಟದಟೆಂದೆನಗೆ ಸಂಗ್ರಹಮಾಗಿರ್ಕುಮನ್ನೆಗಮೇನಾನುಮಂ ತಿಂಬೆನೆಂದು ಕೆಲನಂ 
ಶಬರಸಮೀಪದೊಳಿರ್ದ ಧನುವಂ ಕಂಡು. 

ಶ್ಲೋ!! ಹಣಾಸಂ ತು ಭವೇನ್ನಾಗಃ ಚಾತುರ್ಮಾಸಂ ತು ಪನ್ನಗಃ 
ದ್ವಿಮಾಸಂತು ನರಶ್ಚೈವ ಅದ್ಯಭಕ್ಷೋ ಧನುರ್ಗುಣಃ 11೨೦೭1 

ಟೀ॥ ಆನೆ ಆಜು ತಿಂಗಳ ಗ್ರಾಸ ಹೆಬ್ಬಾವು ನಾಲ್ಕು ತಿಂಗಳ ಗ್ರಾಸ ಮನುಷನೆರಡು 
ತಿಂಗಳ ಗ್ರಾಸ ಈಗಿನ ವೇಳೆಗೆ ಬಿಲ್ಲಿನ ಹೆದೆಯೇ ಭಕ್ತಿಸಲ್ಪಕ್ಕುದು. ಅಂತು ಸಂವತ್ಸರಾಂತಗ್ರಾಸಮಂ 
ನೆಆಿದುಕೊಂಡಿರ್ಷೆನೆಂದು ಇಂದಿಂಗೀ ಬಿಲ್ಲ ಹೆದೆಯೆ ಸಾಲ್ಗುಮೆಂದುಮದಂ ಕಡಿವುದುಮದು 
ಪರಿಯಲೊಡಂ ಬಲ್ಲ ಕೊಪ್ಪು ತಾಳಿಗೆಯಂ ಚುರ್ಚಿ ನೆತ್ತಿಯೊಳ್‌ ಮೂಡುವುದುಮಾ ನರಿ 
ಬಿಜುವರಿದು ಸತ್ತುದು. ಅದಟೆಂದತಿಲೋಭಂ ಬೇಡೆಂದೆನಿತಾನುಂ ತೆಅದಿಂ ಬಿಟ್ಟಕಣ್ಣಂ 
ಬುದ್ಧಿವೇಟಕ್ಕೊಡೆಂತುಂ ಕೈಕೊಳ್ಳದಾ ಪುರದ ಪೊಅವೊಟಲೊಳಗಿರ್ಪ ಮಠದೊಳ್‌ ಪೊನ್ನಂ ಪೂಬ್ದು 
ಪಲವುಕಾಲಮಿರ್ದು ಕುತ್ತಂಬಟ್ಟರ್ಥಧ್ಯಾನದಿಂ ಸತ್ತು ಹಿರಣ್ಯವರ್ಣದ ಮೂಷಕನಾಗಿ ಪುಟ್ಟಿ ಮತ್ತಂ 
ಪೊನ್ನಂ ಕಾದಿರ್ದೆನಿರ್ಪುದುಂ ಎನ್ನ ಶಿಷ್ಕಂ ಬಿಟ್ಟಕಣ್ಣಂ ಪೊನ್ನಿರ್ದೆಡೆಯನಚೆಯದೊಡವಕುಟ್ಟುತ್ತುಂ 
ಮಠಮಂ ಪತ್ತುವಿಡದೆ ಪಿರಿಯದೊಂದು ಕರಕೆಯ ಕೂಲಂ ತಂದು ತಾನೊಂದು ಭಾಗಮನುಂಡು 
ಮಿಕ್ಕುದಂ ಭಿಕ್ಷಾಪಾತ್ರದೊಳ್‌ ಕಟ್ಟರ್ದುದನಾನುಂ ಪರಿಗ್ರಹಮುಮಾ ಕೂಟನನುದಿನಂ ತಿಂದು 


ನೀತಿಯುಂಟು. ವಾ॥। ಅಲ್ಲದೆ "ಸಂಗ್ರಹೀನೋವಸೀದತಿ' - ಕೂಡಿಟ್ಟವನು ಬಾಳುವನು 
- ಎಂಬ ಸುಭಾಷಿತವೂ ಉಂಟು. ಅದರಿಂದ ನನಗೆ ಸಂಗ್ರಹವಾಗಿದೆ ; ಯಾವಾಗ 
ಬೇಕಾದರೂ ಏನನ್ನಾದರೂ ತಿನ್ನುವೆನು ಎಂದು ಪಕ್ಕದಲ್ಲಿ ಬೇಡನ ಸಮೀಪದಲ್ಲಿದ್ದ ಬಿಲ್ಲನ್ನು 
ಕಂಡು, ಶ್ಲೋ॥ ಆನೆ ಆರುತಿಂಗಳ ಆಹಾರ, ಸರ್ಪವು ನಾಲ್ಕು ತಿಂಗಳ ಆಹಾರ, ಮನುಷ್ಯನು 
ಎರಡು ತಿಂಗಳ ಆಹಾರ. ಸದ್ಯಕ್ಕೆ ಇಲ್ಲಿಯ ಹೆದೆಯೇ ಆಹಾರ. ವ॥। ಹಾಗೆ ವರ್ಷವಿಡೀ 
ಬೇಕಾಗುವ ಆಹಾರವನ್ನು ತುಂಬಿಕೊಳ್ಳುವೆನೆಂದು ಇಂದಿಗೆ ಈ ಬಿಲ್ಲಿನ ಹೆದೆಯೇ ಸಾಕು 
ಎಂದು ಅದನ್ನು ಕಚ್ಚಲು ಅದು ಹರಿದುಹೋಗಲು ಬಿಲ್ಲಿನ ಕೊಪ್ಪು ಗಂಟಲನ್ನು ಚುಚ್ಚಿ 
ನೆತ್ತಿಯಲ್ಲಿ ಮೂಡಿ ಆ ನರಿ ನೋವಿನಿಂದ ಸತ್ತುಹೋಯಿತು. ಅದರಿಂದ ಅತಿಲೋಭವು 
ಬೇಡ ಎಂದು ಎಷ್ಟೋ ರೀತಿಯಿಂದ ಬಿಟ್ಟಕಣ್ಣನು ಬುದ್ಧಿ ಹೇಳಲು ಹೇಗೂ ಅದನ್ನು 
ತೆಗೆದುಕೊಳ್ಳದೆ ಆ ಪುರದ ಹೊರಭಾಗದಲ್ಲಿದ್ದ ಮಠದಲ್ಲಿ ಹೊನ್ನನ್ನು ಹೂತು ಹಲವು 
ಕಾಲದವರೆಗೆ ಇದ್ದು ರೋಗಗ್ರಸ್ತನಾಗಿ ಹಣದ ಚಿಂತೆಯಿಂದಲೇ ಸತ್ತು ಹಿರಣ್ಕವರ್ಣದ 
ಮೂಷಕನಾಗಿ ಹುಟ್ಟಿ ಮತ್ತೂ ಹೊನ್ನನ್ನು ಕಾದುಕೊಂಡಿದ್ದೆನು. ಆಗ ನನ್ನ ಶಿಷ್ಯನಾದ 
ಬಿಟ್ಟಕಣ್ಣನು ಹೊನ್ನು ಇದ್ದ ಎಡೆಯನ್ನು ತಿಳಿಯದೆ ದುಃಖಿಸುತ್ತ ಮಠವನ್ನು ಸೇರದೆ 
ದೊಡ್ಡದೊಂದು ಕಮಂಡಲದ ಅನ್ನವನ್ನು ತಂದು ತಾನೊಂದು ಭಾಗವನ್ನು ಉಂಡು 
ಉಳಿದುದನ್ನು ಭಿಕ್ಸಾಪಾತ್ರೆಯಲ್ಲಿ ಕಟ್ಟಿದುದನ್ನು ನಾನೂ ಪರಿವಾರವೂ ಅನುದಿನವೂ ತಿಂದು 





೩೨೬ ಕರ್ಣಾಟಕ ಪಂಚತಂತ್ರಂ 
ನಿಶ್ಚಿಂತಮಿರುತ್ತಿರೆ ಪಲವುಕಾಲಕ್ಕಲ್ಲಿಗೆ ಬೃಹಸ್ಪತಿಯೆಂಬ ಗೊರವಂ ಬರೆಬಿಟ್ಟಕಣ್ಣನಾತಂಗೆ 
ಪಟ್ಟಿರಲೆಡೆಗೊಟ್ಟು ಇರುಳಪ್ಪಾಗಳ್‌ ನಿಮಡಿಗಳೆತ್ತಲ್‌ ಪೋಷಿರೆಂಬುದುಂ ಬೃಹಸ್ಪತಿ ವಾಚಸ್ಪತಿಯಂತೆ. 
ಸಮಸ್ತತೀರ್ಥಪ್ರಭಾವಂಗಳಂ ಪೇಲುತ್ತಿರಲದಂ ಬಿಟ್ಟಕಣ್ಣಂ ಸಾವಧಾನವಾಗಿ ಕೇಳ್ದುದರ್ಕೆ ಚಿತ್ರಪಲ್ಲಟಮಾಗಿ 
ತನ್ನ ಮಡಗಿದ ಕೂಲಂ ನಾಂ ತಿಂಬುದನಜಿದು ಸುಯುತ್ತಿರೆ ಬೃಹಸ್ಪತಿ ತನ್ನ ಮಾತುಗಳನಾತಂ 
ಕಿವುಂಡುಗೇಳ್ಳುದುಮಾ ಗೊರವಂ ಬಿಟ್ಟಕಣ್ಣಂಗಿಂತೆಂದಂ : 
ಶ್ಲೋಃ॥ ಅನಕ್ಷಿತಾ ಚ ಪ್ರಿಯಪೂರ್ವನಾಶನಂ ಎವಾದನಂ ದುಶ್ನರಿತಾನುಕೀರ್ತನಂ 
ಕಥಾಪ್ರಸಂಗೋ ನ ಚ ನಾಮವಿಸ್ಮಯೋ ಎರಕ್ಷಭಾವಸ್ಮ ಜನಸ್ಶಲಕ್ಷಣಂ11೨೦೮!1 
ಟೀ!! ನೋಡದೆಯಿರುಹವುಂ ಪ್ರೀತಿಪೂರ್ಡಕವಹಂತಹುದ ಕಿಡಿಸುವಹವುಂ ವಿವಾದಮಂ 
ಮಾಡುಹವುಂ ನುಡಿಯದಿರುಹವುಂ ವಿಸ್ಮಯಎಲ್ಲದಿರುಹವುಂ ಇಂತಿಹವು ಸ್ನೇಹವಿಲ್ಲದ ಜನದ 
ಲಕ್ಷಣವೆಂದಚೆವುದು. - ಎಂಬುಕ್ತಿಯುಂಟು. ತೀರ್ಥಂಗಳ ಹೆಸರಂ ಹೇಟೆಮೆಂದು 
ಚೆಸಗೊಳ್ಳುದೆತ್ತಲೀಗಳಾಂ ಪೇಟುತಿರ್ದೆಡೆಯೊಳುದಾಸೀನಂಗೆಯ್ದು ಹೂಂಕೊಳದಿರ್ಪ ಕಾರಣಮೇನೆನೆ 
ಬಿಟ್ಟಕಣ್ಣನಿಂತೆಂದಂ : ಆಂ ಮಾತಂ ಕೇಳದಿರ್ದೆನಲ್ಲೆನದೆಂತೆಂದೊಡೆ ಎನ್ನ ಭಿಕ್ನದ ಕೂಟನೊಂದು 
ಮೂಷಕಂ ನಿಚ್ಚಬುಂ ಬಂದು ತಿಂದು ಕಾಡುತಿರ್ಪುದದಅ ಕಾಟಕ್ಕೆ ಮಠಮಂ ಬಿಟ್ಟು ಪೋಷ 
ಚಿತ್ತನಾಗಿ ಚಂಂತಿಸುತ್ತಿರ್ದೆನೆನೆ ಬೃಹಸ್ಪತಿ ನಕ್ಕು “ಕೆರೆಗೆ ಮುನಿದು ಮಂಡೂಕಂ ಪೊಳಗಿರ್ದುದು” 
ಎಂಬಂತೆ ಇಲಿಯ ಕಾಟಕ್ಕಾಅದೆ ಮಠಮಂ ಬಿಸುಟು ಪೋಗಲೇಂ. ಒಂದು ಬೆಕ್ಕಂ ತಂದಿಟ್ಟೊಡದರ್ಕೆ 
ತಕ್ಕ ಪ್ರತೀಕಾರಮನದು ಮಾಟ್ದುದೆಂದೊಡಾ ಮೂಷಕಂ ಚಿಕ್ಕಿಗಳವಲ್ತು ನೋಡೆ ಪೊನ್ನ ಬಣ್ಣದ 


ನಿಶ್ಚಿಂತವಾಗಿರಲು ಅನೇಕ ಕಾಲದ ಮೇಲೆ ಅಲ್ಲಿಗೆ ಬೃಹಸ್ಪತಿ ಎಂಬ ಸಂನ್ಯಾಸಿಯು 
ಬರಲು ಬಿಟ್ಟಕಣ್ಣನು ಅವನಿಗೆ ಮಲಗಲು ಆಶ್ರಯ ಕೊಟ್ಟನು. ರಾತ್ರಿಯಾದಾಗ ಸ್ವಾಮಿ! 
ನೀವು ಎತ್ತ ಹೋಗುವಿರಿ ಎಂದು ಕೇಳಲು ಬೃಹಸ್ಪತಿಯು ವಾಚಸ್ಪತಿಯಂತೆ ಸಮಸ್ತ 
ತೀರ್ಥಕ್ಷೇತ್ರಗಳ ಪ್ರಭಾವಗಳನ್ನು ಹೇಳುತ್ತಿದ್ದನು. ಅದನ್ನು ಬಿಟ್ಟಕಣ್ಣನು ಸಾವಧಾನವಾಗಿ 
ಕೇಳಿದುದರಿಂದ ಚಿತ್ತಪಲ್ಲಟವಾಗಿ ತಾನು ಇಟ್ಟ ಅನ್ನವನ್ನು ನಾನು ತಿನ್ನುವುದನ್ನು ಕಂಡು 
ನಿಟ್ಟುಸಿರಿಡಲು ಬೃಹಸ್ಪತಿಯು ತನ್ನ ಮಾತುಗಳನ್ನು ಲಕ್ಷಿಸದೆ ಇರಲು ಆ ಸಂನ್ಯಾಸಿಯು 
ಬಿಟ್ಟಕಣ್ಣನಿಗೆ ಹೀಗೆಂದನು : ಶ್ಲೋ!! ನೋಡದೆ ಇರುವಿಕೆಯೂ ಪ್ರೀತಿಪೂರ್ವಕವಾದುದನ್ನು 
ಕೆಡಿಸುವುದೂ ಜಗಳಾಡುವುದೂ ಮಾತನಾಡದಿರುವುದೂ ವಿಸ್ಮಯ ಪಡದಿರುವುದೂ 
ಇವು ಸ್ನೇಹವಿಲ್ಲದ ಜನರ ಲಕ್ಷಣ ಎಂದು ತಿಳಿಯಬೇಕು ಎಂಬ ಉಕ್ತಿಯುಂಟು. 
ವ॥ ತೀರ್ಥಗಳ ಹೆಸರನ್ನು ಹೇಳಿ ಎಂದು ಕೇಳಿಕೊಳ್ಳುವುದೆತ್ತ ಈಗ ನಾನು ಹೇಳುತ್ತಿರುವಾಗ 
ಉದಾಸೀನನಾಗಿ ಹೂಂಕೊಳ್ಳದಿರುವ ಕಾರಣವೇನು ಎನ್ನಲು ಬಿಟ್ಟಕಣ್ಣನು ಹೇಳಿದನು : 
ನಾನು ಮಾತನ್ನು ಕೇಳದೆ ಇರಲಿಲ್ಲ. ಹೇಗೆಂದರೆ ನನ್ನ ಭಿಕ್ಷೆಯ ಕಾಳನ್ನು ಒಂದು ಮೂಷಕವು 
ನಿತ್ಯವೂ ಬಂದು ತಿಂದು ಕಾಡುತ್ತಿತ್ತು ; ಅದರ ಕಾಟಕ್ಕೆ ಮಠವನ್ನು ಬಿಟ್ಟು ಹೋಗುವ 
ಮನಸ್ಸುಳ್ಳವನಾಗಿ ಚಿಂತಿಸುತ್ತಿದ್ದೆ. ಬೃಹಸ್ಪತಿಯ ನಕ್ಕು “ಕೆರೆಗೆ ಮುನಿದು ಮಂಡೂಕವು 
ಹೊರಗಿದ್ದಿತು' ಎಂಬಂತೆ ಇಲಿಯ ಕಾಟಕ್ಕೆ ಮಠವನ್ನು ಬಿಟ್ಟುಹೋಗುವುದೇನು ! ಒಂದು 
ಬೆಕ್ಕನ್ನು ಸಾಕಲು ಅದಕ್ಕೆ ತಕ್ಕ ಪ್ರತೀಕಾರವನ್ನು ಅದು ಮಾಡುವುದು ಎನ್ನಲು, ಆ ಮೂಷಕವು 
ಬೆಕ್ಕಿಗೆ ಅಸಾಧ್ಯ. ನೋಡಲು ಚಿನ್ನದ ಬಣ್ಣದ ರೋಮವೂ ಗುರುಗುಂಜಿಯ ಬಣ್ಣದ 


ಮಿತ್ರಕಾರ್ಕ ಪ್ರಕರಣಂ ೩೨೭. 
ಮೆಯ್ದವಿರುಂ ಗುರುಗುಂಜಿಯ ಬಣ್ಣದಂತಿರ್ಹ ಕಣ್ಣುಂ ಕೊಣಕೋಲಂತಪ್ಪ ಬಾಲಮುಂ ಬೆರಸು 
ಬಿಲದೊಳ್‌ ಪೊಕ್ಕು ಪುಲಿಯಂತೆ ಗರ್ಜಿಸುತ್ತುಮಿರ್ಪುದೇಗೆಯ್ದೆನೆಂದೊಡೆ ಬೃಹಸ್ಪತಿಯಿಂತೆಂದಂ : 
ಅಂತಪ್ಪೊಡದು ಕಪ್ಪೆಯ ಕಥೆಯಂತಾಗದಿರದೆನೆ ಬಿಟ್ಟಕಣ್ಣನದೆಂತೆನೆ ಬೃಹಸ್ಪತಿ ಪೇಟುಂ : 
೫. ಕಪ್ಪೆಯ ಕಥೆ 
ಅವಂತಿದೇಶದೊಳ್‌ ಕಾಂಚೀಪುರವೆಂಬ ಪೊಲಲುಂಬದೆಂತೆನೆ, 
ಕರಮೊಪ್ಪುವ ಪೂಗೊಳದಿಂ 
ಪಿರಿದೊಪ್ಪುವ ದೇವಕುಳದಿನೆಸೆವಂಗಡಿಯಿಂ 
ನೆರೆದೊಪ್ಪುವ ಜನಪಥದಿಂ 
ಸುರಪುರದವೊಲಿರ್ಪ ಕಾಂಚಿಪುರವರಮೆಸೆಗುಂ ೪೩೨ 
ಮತ್ತಮಾ ಪುರಪ್ರಾಂತದೊಳ್‌, 
ನೇಚಿದಿರ್ದೇರಿಯ ನೇರಿತಪ್ಪೆಡೆಗಳೊಳ್‌ ನೇರ್ಪಟ್ಟು ಶೋಭಾವಹ- 
ಕೈಳೆವಟ್ಟುಜ್ಜಲಮಪ್ಪ ದೇವಕುಳದಿಂದಚ್ಛಾಂಬುವಿಂದಂಬುಜ- 
ಕೆಅಗುತ್ತಿರ್ಸಳಿಮಾಲೆಯಿಂ ಖಗಗಣೋದ್ಯಲೀಲೆಯಿಂದೆತ್ತಮಾ 
ಕೆಅ್‌ ರಯ್ಕಂ ನೆ ನೋಬಕ್ಪೊಡಾವ ತೆಅದಿಂ ಕಾಂಚೀಪುರೋಭಾಗದೊಳ್‌ ೪೩೩ 
ಅಂತೊಪ್ಪುವ ಕೆಅಕಿಯೊಳ್‌ ಪಲವುಂ ಕಪ್ಪೆಗಳ್‌ ಟರಟರೆಂಬ ಶಬ್ದದೊಳ್‌ ಕರೆಯುತ್ತ 


ಮಿರ್ಪುದುಮೊಂದು ಪಿರಿದಪ್ಪ ಕಲ್ಪನೇಜಿರ್ದಲ್ಲಿಂ ತೊಲಗದೆ ಟರಟರೆಂದು ಕರೆಯುತ್ತಿರ್ಪುದನದೊರ್ವ 
ಪಾರ್ವಂ ಕೆಲವು ದಿವಸಂ ಕೇಳುತ್ತಮಿರ್ದುಮಿದೇನೆಂದು ವಿಸ್ಮಯಂಬಟ್ಟುಮದಂ ನೋಡಲೆಂದು 


ಕಣ್ಣು ಕೊಣಕೋಲಿನ ಹಾಗೆ ಇರುವ ಬಾಲವೂ ಇ! ಬಿಲದೊಳಕ್ಕೆ ಹೋಗಿ ಹುಲಿಯಂತೆ 
ಗರ್ಜಿಸುತ್ತಲೂ ಇರುವುದು ಏನು ಮಾಡಲಿ ಎನ್ನಲು ಬೃಹಸ್ಪತಿಯು ಹೀಗೆಂದನು : 
ಹಾಗಾದರೆ ಅದು ಕಪ್ಪೆಯ ಕಥೆಯಂತೆ ಆಗದಿರದು ಎನ್ನಲು ಬಿಟ್ಟಕಣ್ಣನು ಅದೇನು 
ಎನ್ನಲು ಬೃಹಸ್ಪತಿಯು ಹೇಳಿದನು: ಆವಂತಿದೇಶದಲ್ಲಿ ಕಾಂಚೀಪುರವೆಂಬ ಪಟ್ಟಣವುಂಟು. 
ಅದು ಹೇಗಿರುವುದೆಂದರೆ, ೪೩೨. ಚೆನ್ನಾಗಿ ಶೋಭಿಸುವ ಹೂಗೊಳದಿಂದಲೂ 
ಅತಿಶಯವಾಗಿ ಶೋಭಿಸುವ ದೇವಾಲಯದಿಂದಲೂ ಶೋಭಿಸುವ ಅಂಗಡಿಗಳಿಂದಲೂ 
ತುಂಬಿ ಕಾಣುವ ಜನರ ಮಾರ್ಗಗಳಿಂದಲೂ ಸುರಪುರವೆಂಬಂತೆ ಕಾಂಚೀಪುರವು 
ಸೊಗಯಿಸುತ್ತಿತ್ತು. ವ॥ ಆ ಪುರಪ್ರಾಂತದಲ್ಲಿ ೪೩೩. ಏರಿ ಏರಿಗಳಲ್ಲಿ ನೇರವಾಗಿ ತುಂಬಿದ್ದು 
ಅದರ ಸೌಂದರ್ಯವನ್ನು ಬಯಸಿ ಶೋಭಾಯಮಾನವಾದ ದೇವಾಲಯದಿಂದಲೂ 
ಸ್ವಚ್ಛಜಲದಿಂದಲೂ ತಾವರೆಗಳಿಗೆ ಎರಗುತ್ತಿರುವ ತುಂಬಿಗಳ ಹಿಂಡಿನಿಂದಲೂ 
ಆಟವಾಡುವ ಪಕ್ಷಿಸಮೂಹದಿಂದಲೂ ಆ ಕೆರೆಯು ಯಾವ ರೀತಿಯಿಂದ ನೋಡಿದರೂ 
ಕಾಂಚೀಪುರದಲ್ಲಿ ರಮ್ಯವಾಗಿತ್ತು. ವ॥ ಆ ಕೆರೆಯಲ್ಲಿ ಹಲವು ಕಪ್ಪೆಗಳು ಟರಟರೆಂಬ 
ಶಬ್ದದಿಂದ ಕೂಗುತ್ತಿರಲು ಅದೊಂದು ಹಿರಿಯ ಕಲ್ಲನ್ನು ಏರಿ ಅಲ್ಲಿಂದ ತೊಲಗದೆ 
ಟರಟರೆಂದು ಕೂಗುತ್ತಿರುವುದನ್ನು ಒಬ್ಬ ಬ್ರಾಹ್ಮಣನು ಕೆಲವು ದಿವಸಗಳವರೆಗೆ ಕೇಳುತ್ತಿದ್ದು 
ಇದೇನೆಂದು ಆಶ್ಚರ್ಯಪಟ್ಟು ಅದನ್ನು ಕಾಣಬೇಕೆಂದು ಬರಲು ಆತನ ಆಗಮನವನ್ನು 


೩೨೮ ಕರ್ಣಾಟಕ ಪಂಚತಂತ್ರಂ 
ಬರ್ಪುದುಮಾತನ ಬರವಂ ಕಂಡು ಕೆಲದ ದರ್ದುರಂಗಳೆಲ್ಲಂ ಫರೆದೋಡೆಯವಣಅಕೊಳಗೊಂದು 
ಸ್ಥೂಲದರ್ದುರಂ ತನ್ನಿರ್ದೆಡೆಯಿಂದೇಗೆಯ್ದುಂ ಪೋಗದಿರಲಿದೇನಾನುಮೊಂದು ಚೋದ್ಯಮಾಗಲೆವೇಟ್ಕು 
ಮೆಂದಾ ಪಾರ್ವನಾ ಕಪ್ಪೆಯ ಕಾಲಂ ಪಿಡಿದೀಡಾಡಿ ಕಳೆದು ಬಲೆಕ್ಕೆ ಕಲ್ಲ ನೂಂಕಿಯದಜ 
ಕೆಳಗಿರ್ದ ಪೊನ್ನಂ ಕೊಂಡು ಪೋದಂ. ಅದಲೆಂದೇನಾನುಮೊಂದು ಕಾರ್ಯಮಾಗಲೇವೇಲ್ಗುಮೆಂದಾ 
ಗೊರವರುಮೆನ್ವ ಮಡಗಿರ್ದ ಪೊನ್ನಂ ಕೊಂಡುಪೋದರ್‌. ಮತ್ತಮಾಯಿಡೆಯಂ ಪತ್ತುವಿಡಲಾಅದಲ್ಲಿಯೆ 
ಪರಿಭವಂಬಟ್ಟು ಚಿಂತಿಸುತಿರ್ದೆನ್ನಂ ಕಂಡೀತನೇತರ್ಕಂ ಕ್ಷಮನಲ್ಲವೆಂದೆನ್ನ ಪರಿಗ್ರಹಂ ಪರೆದು 
ಪೋದವು. ಆಂ ಬಳೆಕ್ಕೆ 
ಶ್ಲೋ ಅಜ್ಞಾತಂ ಜೀವಿತಂ ಶೂನ್ಮಂ ದೇಶಶ್ಕೂನ್ಯೋಹ್ಯಬಾಂಧವಃ 
ಅಪುತ್ರಸ್ಯ ಗೃಹಂ ಶೂನ್ಮಂ ಸರ್ವಶೂನ್ಮಾ ದರಿದ್ರತಾ 1೨೦೯11 

ಟೀ!! ಅೆವಿಲ್ಲದೊಡೆ ಜೀವಿತವೂ ಬಂಧುಗಳಿಲ್ಲದ ದೇಶವೂ ಮಕ್ಕಳಿಲ್ಲದ ಮನೆಯೂ 
ಬಡತನವಾಗಿಹವೂ ಪ್ರಯೋಜನಮಿಲ್ಲವೆಂದಚೆವುದು ಎಂಬ ಶ್ಲೋಕಾರ್ಥಮೆನ್ನೊಳ್‌ 
ಸನ್ನಿದಮಾದುದದುಕಾರಣದಿಂದರ್ಥಮಂ ಕೋಳ್ಪಟ್ಟು ಬಂದೆನೆಂದು ಪೇಬ್ದುದುಂ ಸುವರ್ಣರೋಮನ 
ಮಾತೆಲ್ಲಮಂ ಕಚ್ಚಪಂ ಕೇಳ್ವಿಂತೆಂದುದು : 


ಪಡೆದುಣ್ಣದುಡದೆ ದಾನಂ 
ಗುಡದತಿಲೋಭದೊಳಮೆಯ್ದೆ ಮನುಜರ್‌ ಧನಮಂ 
ಮಡಗಿಟ್ಟು ಕೆಟ್ಟರಂ ಕೇ- 
ಳ್ವೊಡವರ್ಗೇನೊಂದು ತೆಅದಿನದು ವಿಧಿವಿಹಿತಂ ೪೩೪ 
ಅದಟೆಂ ನಿನ್ನರ್ಥದೊಳಾದಬಲಂ ಪತ್ತುವಿಟ್ಟು ಪರಿಣಮಿಸಿರ್ಪುದದೆಂತೆನೆ : 
ಶ್ಲೋ ಉದಯೇ ಸವಿತಾ ರಕ್ತೋರಕ್ತಶ್ಟಾಸ್ತಮಯೇ ತಥಾ 
ಸಂಪತ್ತೌ ಚ. ಎಪತ್ತೌ ಚ ಮಹತಾಮೇಕರೂಪತಾ (1೨೧೦1 


ಕಂಡು ಅಕ್ಕಪಕ್ಕದ ಕಪ್ಪೆಗಳೆಲ್ಲ ಚೆದರಿ ಓಡಿದುವು. ಅವುಗಳಲ್ಲಿ ಒಂದು ದಪ್ಪಕಪ್ಪೆಯು 
ತಾನಿದ್ದ ಸ್ಥಳದಿಂದ ಏನು ಮಾಡಿದರೂ ಹೋಗದಿರಲು ಇದರಲ್ಲೇನೋ 
ರಹಸ್ಯವಿರಬೇಕೆಂದು ಆ ಬ್ರಾಹ್ಮಣನು ಆ ಕಪ್ಪೆಯ ಕಾಲನ್ನು ಹಿಡಿದು ಬಿಸುಟು ಬಳಿಕ 
ಕಲ್ಲನ್ನು ನೂಕಿ ಅದರ ಕೆಳಭಾಗದಲ್ಲಿದ್ದ ಹೊನ್ನನ್ನು ಕೊಂಡುಹೋದನು. ಅದರಂತೆ ಏನೋ 
ಒಂದು ಕಾರ್ಯವಿರಲೇಬೇಕು ಎಂದು ಆ ಸಂನ್ಯಾಸಿಗಳೂ ನಾನಿಟ್ಟ ಹೊನ್ನನ್ನು 
ಕೊಂಡುಹೋದರು. ಮತ್ತೂ ಆ ಸ್ಥಳವನ್ನು ಬಿಡಲಾರದೆ ಅಲ್ಲಿಯೇ ಸೋತು ಚಿಂತಿಸುತ್ತಿದ್ದ 
ನನ್ನನ್ನು ಕಂಡು ಈತನು ಯಾವುದಕ್ಕೂ ಶಕ್ತನಲ್ಲ ಎಂದು ನನ್ನ ಪರಿವಾರವೆಲ್ಲ ಚೆದರಿ 
ಹೋದುವು. ನಾನು ಬಳಿಕ ಶ್ಲೋ॥। ತಿಳಿವಳಿಕೆ ಇಲ್ಲದ ಜೀವನವೂ ಬಂಧುಗಳಿಲ್ಲದ 
ದೇಶವೂ ಮಕ್ಕಳಿಲ್ಲದ ಮನೆಯೂ ಬಡತನವೂ ಪ್ರ ನೀಜನವಿಲ್ಲ ಎಂದು ತಿಳಿಯಬೇಕು 
ಎಂಬ ಶ್ಲೋಕಾರ್ಥವು ನನ್ನಲ್ಲಿ ಸಮೀಪವಾಯಿತು. ವ।। ಅದರಿಂದ ಹಣವನ್ನು ಒಪ್ಪಿಸಿ 
ಬಂದೆ ಎಂದು ಹೇಳಲು ಸುವರ್ಣರೋಮನ ಮಾತೆಲ್ಲವನ್ನೂ ಆಮೆಯು ಕೇಳಿ ಹೀಗೆಂದಿತು: 
೪೩೪. ಸಾಕಷ್ಟಿದ್ದೂ ಉಣ್ಣದೆ ಉಡದೆ ದಾನಮಾಡದೆ ಅತಿಲೋಭದಿಂದ ಮನುಷ್ಯರು 
ಧನವನ್ನು ಬಚ್ಚಿಟ್ಟು ಕಟ್ಟುಹೋದವರನ್ನು ಕೇಳಿದರೆ ಅವರಿಗೆ ಒಂದಲ್ಲ ಒಂದು ರೀತಿಯಿಂದ 
ಅದು 'ವಿಧಿವಿಹತವಾಗಿದೆ. ವ॥ ಅದರಿಂದ ನಿನ್ನ ಹೊನ್ನಿನಿಂದ ಆದ ದುಃಖವನ್ನು 
ದೂರಮಾಡಿ ಇರು ; ಹೇಗೆಂದರೆ, ಶ್ಲೋ!! ಮಹಾಪುರುಷರು ಸಂಪತ್ತನ್ನೂ ವಿಪತ್ತನ್ನೂ 


ಮಿತ್ರಕಾರ್ಕ ಪ್ರಕರಣಂ ೩೨೯ 
ಟೀ!! ಮಹಾಪುರುಷರ್‌ ಸಂಪತ್ತನೂ ವಿಪತ್ತನೂ ಸಮನಾಗಿ ಕಾಣ್ಬರ್‌. ಅದು ಹೇಗೆಂದೊಡೆ 
ಸೂರ್ಯನು ಉದಯಾಸ್ತಮಯ ಕಾಲದಲ್ಲಿ ಒಂದೇ ಮರ್ಕಾದೆ ಕೆಂಪು ಕುಂದದ ಹಾಂಗೆ 
ಎಂದಚೆವುದೆಂದುಮದಲ್ಲದೆಯುಂ, 
ಶ್ಲೋ! ಮೃತಂ ವಾ ಯದಿ ವಾ ನಷ್ಟಂ ಯೋತೀತಮನುಶೋಚತಿ 
ದುಃಖಾದ್ವುಖಮವಾಪ್ನೋತಿ ದ್ವಾವನರ್ಥೌ ಪ್ರಪದ್ಯತೇ soon 
ಟೀ॥! ಆವನಾನೋರ್ವಂ ಮುನ್ನ ಸತ್ತವರನಾದೊಡಂ ಮುನ್ನ ಕೆಟ್ಟವರನಾದೊಡಂ ಶೋಕಿಸಿಹನು 
ಅವನು ಮರಳಿ ದುಃಖವನೆಯ್ದುವನು ಆತಂಗೆಂದುಂ ಸುಖವಿಲ್ಲ ಎಂಬೀ ಶ್ಲೋಕಾರ್ಥಮಂ 
ಬಗೆವುದು. ಮತ್ತಂ ಪರಿಗ್ರಹಮುಂ ಪತ್ತುವಿಟ್ಟು ಪೋಪುದುಮದೆಲ್ಲಿಯುಮುಂಟದೆಂತೆನೆ : 
ಶ್ಲೋ! ವೃಕ್ಷಂ ಕ್ಷೀಣಫಲಂ ತೈಜಂತಿ ವಿಹಗಾ ದಗ್ಗಂವನಂ ಶ್ವಾಪದಾಃ 
ಮಾಲಾಂ ಪರ್ಯುಷಿತಾಂ ತೃಜಂತ್ಮಳಿಗಣಾಃ ಶುಷ್ಕಂ ಸರಸ್ಸಾರಸಾಃ 
ನಿರ್ದವೃಂ ಪುರುಷಂ ತೃಜಂತಿ ಗಣಿಕಾಃ ದುಷ್ಪಂ ನೃಪಂ ಮಂತ್ರಿಣಃ 
ಸರ್ವಃ ಕಾರ್ಯವಶಾಜನೋನುರಮತೇ ಕಃ ಕಸ್ಕ ಕೋ ವಲ್ಲಭಃ ॥೨೧೨॥ 
ಟೀ॥ ಫಲಹೀನಮಾದ ವೃಕ್ಸವನು ಪಕ್ಚಿಗಳ್‌ ಬಿಡುವುವು. ಬೆಂದಡವಿಯನು ಮೃಗಂಗಳ್‌ 
ಬಿಡುವುವು. ಬಾಡಿದ ಪುಷ್ಪಗಳನು ತುಂಬಿಗಳ್‌ ಬಡುವುವು. ಬತ್ತಿದ ಕೆಳಯನು ಹಂಸೆಗಳ್‌ 
ಬಿಡುವುವು. ಧನಮಿಲ್ಲದ ಪುರುಷನನು ಗಣಿಕೆಯರು ಬಿಡುವರು. ದುಷ್ಪನಹ ಒಡೆಯನನು 
ಮಂತ್ರಿಗಳ್‌ ಬಿಡುವರು. ಎಲ್ಲರೂ ಕಾರ್ಯವಶದಿಂದಹರಲ್ಲದೆ ಆರಿಗಾರೂ ಪ್ರಿಯರಲ್ಲ ಎಂಬೀ 
ಶ್ಲೋಕಾರ್ಥದಂತೆ ಸ್ವಾರ್ಥಪರರಲ್ಲದೆ ಪರಾರ್ಥಪರರಾರುಮಿಲ್ಲ. ಆವ ಜೀವಕ್ಕಮಾಪತ್ತಿನೊಳ್‌ ತನಗೆ 
ತಾನಲ್ಲದೆ ಆರುಮಿಲ್ಲೆಂಬುದು ನಿಶ್ಚಯಮೆಂದಟಿವುದು. ಅದಂತಿರ್ಕೆ ನೀಂ ನಿನ್ನ ನೆಲೆಯಂ ಪತ್ತುವಿಟ್ಟು 
ಬಂದೆನೆಂಬುಬ್ಬೇಗಂ ಬೇಡದೆಂತೆನೆ : 


ಸಮಾನವಾಗಿ ಕಾಣುವರು. ಹೇಗೆಂದರೆ, ಸೂರ್ಯನು ಉದಯಾಸ್ತಮಾನ ಕಾಲಗಳಲ್ಲಿ 
ಒಂದೇ ರೀತಿಯಲ್ಲಿ ಕೆಂಪು ಕುಂದದ ಹಾಗೆ ಇರುತ್ತಾನೆ ಎಂದ ತಿಳಿಯಬೇಕು. ಅಲ್ಲದೆ, 
ಶ್ಲೋ!! ಯಾರಾದರೂ ಹಿಂದೆ ಸತ್ತವರಿಗಾಗಿಯೂ ಹಿಂದೆ ಕೆಟ್ಟವರಿಗಾಗಿಯೂ ಅಳುವವನು 
ಪುನಃ ದುಃಖಿತನಾಗುವನು. ಆತನಿಗೆ ಎಂದೆಂದಿಗೂ ಸುಖವಿಲ್ಲ ಎಂಬ ಶ್ಲೋಕಾರ್ಥವನ್ನು 
ಭಾವಿಸು. ಮತ್ತೆ ಪರಿವಾರವೆಲ್ಲ ಬಿಟ್ಟುಹೋಗುವುದು ಎಲ್ಲ ಕಡೆಯಲ್ಲಿಯೂ ಉಂಟು. 
ಹೇಗೆಂದರೆ, ಶ್ಲೋ! ಫಲಹೀನವಾದ ವೃಕ್ಷವನ್ನು ಪಕ್ಷಿಗಳು ಬಿಡುವುವು. ಬೆಂದ ಅಡವಿಯನ್ನು 
ಮೃಗಗಳು ಬಿಡುವುವು. ಬಾಡಿದ ಪುಷ್ಪಗಳನ್ನು ತುಂಬಿಗಳು ಬಿಡುವುವು. ಬತ್ತಿದ ಕೆರೆಯನ್ನು 
ಹಂಸಗಳು ಬಿಡುವುವು. ಧನವಿಲ್ಲದ ಪುರುಷನನ್ನು ಗಣಿಕೆಯರು ಬಿಡುವರು. ದುಷ್ಪನಾದ 
ಒಡೆಯನನ್ನು ಮಂತ್ರಿಗಳು ಬಿಡುವರು. ಎಲ್ಲರೂ ಕಾರ್ಯವರರಾಗಿ ಇದ್ದಾರಲ್ಲದೆ ಯಾರಿಗೂ 
ಯಾರೂ ಪ್ರಿಯರಲ್ಲ ಎಂಬ ಈ ಶ್ಲೋಕಾರ್ಥದಂತೆ ಸ್ಟಾರ್ಥಪರರಲ್ಲದೆ ಪರಾರ್ಥಪರರು 
ಯಾರೂ ಇಲ್ಲ. ವ॥। ಯಾವ ಜೀವಕ್ಕಾದರೂ ಆಪತ್ತಿನಲ್ಲಿ ತನಗೆ ತಾನೇ ಅಲ್ಲದೆ ಯಾರೂ 
ಇರುವುದಿಲ್ಲ, ಇದು ನಿಶ್ಚಯ ಎಂದು ತಿಳಿಯಬೇಕು. ಅದು ಹಾಗಿರಲಿ ನೀನು ನಿನ್ನ 


೩೩೦ ಕರ್ಣಾಟಕ ಹಂಚತಂತ್ರಂ 
ಶ್ಲೋ!! ಕೋತಿ ಭಾರಸ್ಸಮರ್ಥಾನಾಂ ಕಿಂ ದೂರಂ ವ್ಯವಸಾಯಿನಾಂ 
ಕೋ ವಿದೇಶಸ್ಸಮರ್ಥಾನಾಂ ಕಃ ಪರಃ ಪ್ರಿಯವಾದಿನಾಂ 11೨೧೩!1 

ಟೀ॥! ಸಮರ್ಥನಹ ಪುರುಷಂಗೆ ಆವುದೂ ಅರಿದಲ್ವ ವ್ಯವಸಾಯಶೀಲಂಗೆ ದೂರಮೆಂ 
ಬುದಿಲ್ಲ. ವಿದ್ದಾಂಸರಿಗೆಲ್ಲಾ ದೇಶವು ತನ್ನದು. ಪ್ರಿಯವ ನುಡಿಯ ಬಲ್ಲವಂಗೆ ಎಲ್ಲವರೂ ತನ್ನವರು 
ಎಂಬುಕ್ತಿಗಳೊಳವು. ಅದಜೆಂ ಲಘುಪತನಕನೊಡನಿಲ್ಲಿಗೆ ಬಂದು ಕರಮೊಳ್ಳಿತ್ತುಗೆಯ್ವೆ. ನಾವೆಲ್ಲ 
ಮೊಂದೆಡೆಯೊಳಿರೆ ತೀರದುದಿಲ್ವ. ನಿಶ್ಚಿಂತಮಿರೆಂದು ಕೂರ್ಮಂ ಕೂರ್ಮೆಯಪ್ಪ ಮಾತುಗಳಂ 
ನುಡಿದು ಹಿರಣರೋಮನ ಮನದೊಳಾದ ಎಷಾದಮಂ ಕಳೆಯೆ ವಾಯಸನದರ್ಕೆ ಸಂತಸಂಬಟ್ಟು 
ಬಚಿಕ್ಕೆ ಕಚ್ಚಪಮೂಷಕ ಕಾಕಂಗಳೊಂದಾಗಿ ಹೆಲಕಾಲಂ ಸುಖದಿನಿರ್ದೊಂದು ದಿವಸಮಾ ಮಿತ್ರತ್ರಯಂ 
ಮಡುವಿನ ತಡಿಯೊಳೇನಾನುಮಂ ನುಡಿಯುತ್ತಿರ್ಪಿನಂ ಅಲಿಗೆ ಚಿತ್ರಾಂಗನೆಂಬ ಸಾರಂಗಂ ಭೋರೆನೆ 
ಬಂದು ನೀರಂ ಕುಡಿಯಲಣದೆ ಹೆಪ್ಪಳಿಸಿ ಪೆಜಗಂ ನೋಡಿ ನಡುಗುತ್ತುಂ ನಿಂದುದಂ ಕಚ್ಚಹಾದಿಗಳ್‌ 
ಕಂಡುಮಿದೇಂ ಕಾರಣಮೆಂದು ತಮೊಳ್‌ ನುಡಿವಲ್ಲಿ ವಾಯಸನದಜ ಚೇಷ್ಟೆಯನಚೆದಾರಾನುಮಂ 
ಕಾಣದೆ ಬಟಿಕ್ಕಂ ಸಾರಂಗಕ್ಕೆಂದುದೇಂ ಗಡಾ! ನೀನಿಂತೇಕೆ ಭಯಾಕುಲನಾಗಿರ್ಷೆ ಎನೆ ಚಿತ್ರಾಂಗನಿಂತೆಂದಂ: 
ಇಂದು ನೇಸರ್ಮೂಡುವುದುಂ ಬೇಡರೆನ್ನಂ ತಗುಳ್ತು ಬೆನ್ನಂಬಿಡದಟ್ಟುತ್ತುಂ ಬರೆ ಬಟಲ್ಲು ನೀರ್ಗಾಸೆವಟ್ಟು 
ಬಂದೆನೆಂದು ಷೇಲ್ಬುದುಮದೆಲ್ಲಮಂ ಕೇಳ್ದು ಕಾಕನಿಲ್ಲಿ ಭಯಮಿಲ್ಲ ನೀನಿಲ್ಲಿ ನಿರಾಕುಳಂ ನೀರ್ಗುಡಿಯೆನೆ 
ಸಾರಂಗಂ ನೀರಂ ಕುಡಿದು ಬಟೆಕ್ಕವಅ ಸಮೀಪಕ್ಕೆ ಬಂದಿಂತೆಂದುದು : 


ಸ್ಥಳವನ್ನು ಬಿಟ್ಟು ಬಂದೆ ಎಂಬ ಉದ್ವೇಗ ಬೇಡ. ಹೇಗೆಂದರೆ, ಶ್ಲೋ! ಸಮರ್ಥನಾದ 
ಪುರುಷನಿಗೆ ಯಾವುದೂ ಅಸಾಧ್ಯವಲ್ಲ. ವ್ಯವಸಾಯಶೂರನಾದವನಿಗೆ ದೂರವೆಂಬುದಿಲ್ಲ. 
ವಿದ್ವಾಂಸರಾದವರಿಗೆ ಎಲ್ಲ ದೇಶವೂ ತನ್ನದು. ಪ್ರಿಯವನ್ನು ನುಡಿಯಬಲ್ಲವನಿಗೆ ಎಲ್ಲರೂ 
ತನ್ನವರು ಎಂಬ ಉಕ್ತಿಗಳುಂಟು. ವ॥! ಅದರಿಂದ ಲಘುಪತನಕನೊಡನೆ ಇಲ್ಲಿಗೆ ಬಂದು 
ಬಹಳ ಒಳ್ಳೆಯದನ್ನು ಮಾಡಿದೆ. ನಾವೆಲ್ಲರೂ ಒಂದು ಕಡೆಯಲ್ಲಿರಲು ಸಾಧ್ಯವಾಗದುದು 
ಯಾವುದೂ ಇಲ್ಲ. ನಿಶ್ಚಿಂತವಾಗಿರು ಎಂದು ಆಮೆಯು ಪ್ರಿಯವಾದ ಮಾತುಗಳನ್ನು 
ಹೇಳಿ ಹಿರಣ್ಕರೋಮನ ಮನಸ್ಸಿನಲ್ಲಾದ ದುಃಖವನ್ನು ನಿವಾರಿಸಿತು. ಅದಕ್ಕೆ ಕಾಗೆಯು 
ಸಂತೋಷಪಟ್ಟಿತು. ಬಳಿಕ ಆ ಅಮೆಯೂ ಕಾಗೆಯೂ ಮೂಷಕನೂ ಒಟ್ಟಿಗೆ ಅನೇಕ 
ಕಾಲ ಸುಖದಿಂದ ಇರುತ್ತಿರಲು ಒಂದು ದಿವಸ ಆ ಮೂವರು ಗೆಳೆಯರು ಮಡುವಿನ 
ದಡದಲ್ಲಿ ಏನೋ ಮಾತನಾಡುತ್ತಿರಲು ಅಲ್ಲಿಗೆ ಚಿತ್ರಾಂಗನೆಂಬ ಸಾರಂಗವು ಇದ್ದಕ್ಕಿದ್ದಂತೆ 
ಬಂದು ನೀರನ್ನು ಕುಡಿಯಲಾಗದೆ ಗಾಬರಿಯಿಂದ ಹಿಂದಕ್ಕೆ ನೋಡಿ ನಡುಗುತ್ತ 
ನಿಂತಿರುವುದನ್ನು ಆಮೆ ಮೊದಲಾದವು ನೋಡಿ ಇದೇನು ಕಾರಣವಿರಬಹುದು ಎಂದು 
ಮಾತನಾಡಿಕೊಳ್ಳಲು ಕಾಗೆಯು ಅದರ ಚೇಷ್ಟೆಯನ್ನು ತಿಳಿದು ಯಾರೋ ಬೆನ್ನಟ್ಟಿ ಬರಲು 
ಭಯಗ್ರಸ್ತನಾಗಿರಬೇಕು ಎಂದಿತು. ಅಲ್ಲಿಂದ ಹೋಗಿ ನಾಲ್ಕು ದಿಕ್ಕುಗಳನ್ನೂ ವಿಚಾರಿಸಿ 
ಬಂದು ಯಾರನ್ನೂ ಕಾಣದೆ ಬಳಿಕ ಸಾರಂಗಕ್ಕೆ ಹೇಳಿತು : ಏನಯ್ಯಾ ! ಇಂದು ನೀನೇಕೆ 
ಭಯಗ್ರಸ್ತನಾಗಿರುವೆ ? ಆಗ ಚಿತ್ರಾಂಗನು ನುಡಿದನು : ಇಂದು ಬೆಳಗಾಗಲು ಬೇಡರು 
ನನ್ನನ್ನು ಬೆನ್ನಟ್ಟಿ ಬರಲು ಬಳಲಿ ನೀರು ಕುಡಿಯಬೇಕೆಂಬ ಆಸೆಯಿಂದ ಬಂದೆನು. ಆಗ 
ಕಾಗೆಯು ಇಲ್ಲಿ ಭಯವಿಲ್ಲ; ನೀನು ಇಲ್ಲಿ ನಿಶ್ಚಿಂತೆಯಿಂದ ನೀರು ಕುಡಿ ಎನ್ನಲು ಸಾರಂಗವು 


ಮಿತ್ರಕಾರ್ಕ ಪ್ರಕರಣಂ ೩೩೧ 
ಶ್ಲೋ!! ಜನಿತಾ ಚೋಪನೇತಾ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ 
ಅನ್ನದಾತಾ ಭಯತ್ರಾತಾ ಪಂಚೈತೇ ಪಿತರಃ ಸ್ಮೃತಾಃ Moov 


ಟೀ! ಪುಟ್ಟಸಿದವನುಂ ಉಪನಯನವ ಮಾಡಿದವನುಂ ವಿದೈೆಯನಲೆಪಿದವನುಂ 
ಅನ್ನವನಿಕ್ಕಿದವನುಂ ಭಯದಲ್ಲಿ ರಕ್ಷಿಸಿದವನುಂ ಇಂತೈವರುಂ ತಂದೆಗಳೆಂದಜಿವುದು ಎಂಬೀ ನೀತಿ 
ಶಾಸ್ತ್ರಾರ್ಥಮುಂಟು. ನೀಮೆನಗೆ ನಯಮಂ ನುಡಿದು ಭಯಮಂ ಕಟೆದೆನಗೆ ನೀವೇ ಗುರುಸ್ಥಾನಮುಂ 
ಪರಮಮಿತ್ರರುಮಾಗಿರ್ದಿರ್‌. ನಿಮನ್ನಗಲ್ಲು ಪೋಗೆನೆಂಬುದುಂ ಕಾಕೆ ಮೂಷಕ ಕಚ್ಛಪಂಗಳಾ 
ಲೋಚನಂಗೆಯ್ದು ಬಟೆಕ್ಕಿಂತೆಂದವು : 


ಶ್ಲೋ!! ದಾರ ಸಂಪತ್ತಿ ಸಂಬದ್ಧೌ ತಥಾ ವಂಶಕ್ರಮಾಗತಃ 
ರಕ್ಷಿತೋ ವ್ಯಸನೇಭಶ್ಚ ಮಿತ್ರಂ ಜ್ಞೇಯಂ ಚತುರ್ವಿಧಂ 11೨೧೫1 


ಟೀ॥॥ ಪೆಂಡತಿಯ ಸೊಮಿನವನುಂ ಐಶ್ವರ್ಯದ ಹೊದ್ದಿಗೆಯವನುಂ ಪೂರ್ವತೊಡಗಿ 
ಬಂದವನುಂ ವ್ಯಸನದಲ್ಲಿ ರಕ್ಷಿಸಿದವನುಂ ಇಂತೀ ನಾಲ್ವರುಂ ಮಿತ್ರರೆಂದತೆವುದು ಎಂಬ ನೀತಿ 
ಶಾಸ್ತ್ರಾಭಿಪ್ರಾಯದೊಳೀತಂ ವೃಸನದೆಡೆಯೊಳ್‌ ರಕ್ಷಿಸಿಕೊಳಲ್ಪಟ್ಟನಪ್ಪುದಟೆಂ ಮಿತ್ರತ್ವಕ್ಕೆ ತಕ್ಕುದು, 
ಸಾಧುಮ್ಮಗಂ ಯೋಗ್ಗಸ್ಥಾನಮೆಂದು ಮಿತ್ರತ್ಹಮಂ ಮಾಡಿ ಮಿತ್ರಚತುಷ್ಟಯಂ ಕೆಲವು ಕಾಲಂ 
ಸುಖದೊಳಿರ್ದೊಂದು ದಿವಸಂ ಚಿತ್ರಾಂಗನಾಹಾರಾರ್ಥಮಡವಿಯೊಳ್‌ ಪೋಗಿ ತೊಲಲುತ್ತುಂ 
ವ್ಯಾಧರೊಡ್ಡಿದ ಬಲೆಯೊಳ್‌ ಸಿಲ್ಕಿರ್ದುದಂ ಲಘುಷತನಕಂ ಕಂಡು ಕಚ್ಚಪ ಹಿರಣ್ಮರೋಮಂಗಳ್ಲಿ 
ಅಲೆಪಿದೊಡವೆರಡುಂ ಕಾಗೆಯ ಪಿಂತನೆ ಬೇಗಂ ಬಂದು ಪಾಶಬದ್ಧನಾಗಿರ್ದ ಚಿತ್ರಾಂಗನಂ 
ಕಂಡಿಂತೆಂದವು: ನೀನಪ್ಪೊಡೆ ಬುದ್ಧಿವಂತಂ, ಇಂತಪ್ಪೆಡೆಗೆಂತು ಬಂದು ಸಿಲ್ಮಿದೆಯೆಂದೊಡೆ 
ಚಿತ್ರಾಂಗನಿಂತೆಂದಂ : 


ನೀರನ್ನು ಕುಡಿದು ಬಳಿಕ ಅದರ ಸಮೀಪಕ್ಕೆ ಬಂದು ಹೀಗೆಂದಿತು ; ಹುಟ್ಟಿಸಿದವನೂ 
ಉಪನಯನವನ್ನು ಮಾಡಿದವನೂ ವಿದ್ಯೆಯನ್ನು ತಿಳಿಸಿದವನೂ ಅನ್ನಹಾಕಿದವನೂ 
ಭಯದಲ್ಲಿ ರಕ್ಷಿಸಿದವನೂ ಈ ಐವರೂ ತಂದೆ ಎಂದ ಭಾವಿಸಬೇಕು ಎಂಬ ನೀತಿಶಾಸ್ತ್ರವಿದೆ. 
ವ॥। ನೀವು ನನಗೆ ನೀತಿಯನ್ನು ಹೇಳ ಭಯವನ್ನು ಪರಹರಿಸಿದುದರಿಂದ ನೀವೇ ನನ್ನ 
ಗುರುವೂ ಪರಿಮಮಿತ್ರರೂ ಆಗಿರುವಿರಿ. ನಿಮ್ಮನ್ನು ಬಿಟ್ಟು ಹೋಗಲಾರೆ ಎನ್ನಲು ಕಾಗೆ 
ಇಲಿ ಆಮೆಗಳು ಆಲೋಚಿಸಿ ಹೀಗೆಂದುವು: ಶ್ಲೋ!! ಹೆಂಡತಿಯ ಸಂಬಂಧದವನೂ, 
ಐಶ್ವರ್ಯವಂತನೂ, ಪೂರ್ವದಿಂದ ಬಂದವನೂ ದುಃಖದಲ್ಲಿ ರಕ್ಷಿಸಿದವನೂ ಈ ನಾಲ್ವರೂ 
ಮಿತ್ರರೆಂದು ತಿಳಿಯಬೇಕು ಎಂಬ ನೀತಿಶಾಸ್ತ್ರದ ಅಭಿಪ್ರಾಯ ಪ್ರಕಾರ ಆಪತ್ತಿನಲ್ಲಿ 
ರಕ್ಷಿತನಾದುದರಿಂದ ಮಿತ್ರತ್ವಕ್ಕೆ ಯೋಗ್ಯನು. ವ! ಸಾಧುಪ್ರಾಣಿಯು ಯೋಗ್ಯಸ್ಥಾನವೆಂದು 
ಗೆಳೆತನವನ್ನು ಮಾಡಿ ನಾಲ್ವರು ಗೆಳೆಯರೂ ಕೆಲವು ಕಾಲ ಸುಖವಾಗಿದ್ದುವು. ಒಂದು 
ದಿವಸ ಚಿತ್ರಾಂಗನು ಆಹಾರಕ್ಕಾಗಿ ಅಡವಿಗೆ ಹೋಗಿ ಸಂಚರಿಸುತ್ತಿರಲು ಬೇಡರೊಡ್ಡಿದ 
ಬಲೆಯಲ್ಲಿ ಸಿಕ್ಕಿದುದನ್ನು ಲಘುಪತನಕನು ಕಂಡು ಆಮೆ ಸಿರಣ್ಯರೋಮಗಳಿಗೆ ತಿಳಿಸಲು 
ಅವೆರಡೂ ಕಾಗೆಯ ಹಿಂದೆಯೇ ಬೇಗನೆ ಬಂದು ಪಾಶಕ್ಕೆ ಸಿಕ್ಕಿದ್ದ ಚಿತ್ರಾಂಗನನ್ನು ಕಂಡು 
ಹೀಗೆಂದುವು ; ನೀನಾದರೋ ಬುದ್ಧಿವಂತ. ಇಂತಹ ಕಡೆಗೆ ಹೇಗೆ ಬಂದು ಸಿಲುಕಿಕೊಂಡೆ 
ಎನ್ನಲು ಚಿತ್ರಾಂಗನು ಹೇಳಿದನು : ಶ್ಲೋ।! ರಾವಣನು ಸೀತೆಯನ್ನು ಒಯ್ಯುವಾಗ 


೩೩೨ ಕರ್ಣಾಟಕ ಪಂಚತಂತ್ರಂ 
ಶ್ಲೋ!! ಪೌಲಸ್ತ್ಯ ಕಥಮನ್ಯದಾರಹರಣೇ ದೋಷಂ ನ ವಿಜ್ಞಾತವಾನ್‌ 
ಕಾಕುತ್ಸೇನ ಹೇಮಕಾಂತಿಹರಿಣಸ್ಕಾಸಂಭವೋ ಲಕ್ಷಿತಃ 
ಅಕ್ಷಾಣಾಂ ನ ಯುಧಿಷ್ಠಿರೇಣ ವಿಷಮೋ ದೃಷ್ಟೋ ವಿಪಾಕಃ ಕಥಂ 
ಪ್ರತ್ಯಾಸನ್ನವಿಪತ್ತಿ ಮೂಢಮನಸಾಂ ಪ್ರಾಯೋ ಮತಿಃ ಕ್ಲೀಯತೇ॥॥೨೧೬॥ 
ಟೀ॥! ರಾವಣಂ ಸೀತೆಯನುಯ್ದಲ್ಲಿ ದೋಷಮೆಂಬುದನಲೆದುದಿಲ್ಲ ಶ್ರೀರಾಮಂ 
ಮಾಯಾಮೃಗವನಿಸುವಲ್ಲಿ ಕೃತಕಮೃಗಮೆಂದಜಿದುದಿಲ್ಲ ಧರ್ಮಸುತಂ ದೂಡಿನಲ್ಲಿ ತನಗೆ ಕೇಡೆಂ 
ಬುದನಚಿದುದಿಲ್ಲ. ವಿಪತ್ತು ಬಹ ಕಾಲಕ್ಕೆಂತವರುಂ ಮತಿಗಿಡುವರ್‌. ಅದಲ್ಲದೆಯುಂ, 
ಮುಂದಿನ ಜನ್ಮನೊಳೇನೊಂ 
ವನ್ನೆರಪಿದನದನೆ ಭೋಗಿಸಲ್‌ ಪುಟ್ಟುವನಾ 
ತನ್ನಿರುತಮದಣಿನಿಂತಿದ 
ನೆನ್ನನುಮಪಹರಿಸಲಟೆಯನಿನ್ನೆನ್ನಳವೇ (1೪೩೫11 
ಎಂದು ಸಾರಂಗಂ ಸಂಸಾರಸ್ವರೂಪನಿರೂಪಣಂಗೆಯ್ದಾ ಬಲೆಯನೊಡ್ಡಿದ ವ್ಯಾಧಂ 
ಬಾರದನ್ನೆಗಮೆನ್ನ ಬಂಧನಮಂ ಮೋಕ್ಷಂಗೆಯಿಮೆನೆ ಹಿರಣ್ಮರೋಮಂ ಪಾಶಮಂ ಪಳೆಯೆ ಕಡಿವುದುಮಾ 
ಸಮಯಕಾ ಲುಬ್ಬಕಂ ಬರ್ಪುದುಮವನಂ ಕಂಡು ಕಾಗೆ ಮರದ ಮೇಗಣ್ಣೆ ಪೋದುದು. ಇಲಿಯುಂ 
ಕೆಲದೊಳಿರ್ದ ಬಿಲನಂ ಪೊಕ್ಕುದು. ಮೃಗಮೋಡಿಪೋದುದು. ಕಚ್ಚಪಂ ಪೋಗಲಿಂಬಲ್ಲದೆ. 
ಸಂಕುಚಿತಮಾಗಿರ್ಪುದುಮಾ ವ್ಯಾಧಂ ಬಂದು ಕಂಡು ಖಂಡಮಾಗಿರ್ದ ಬಲೆಯಂ ಕಂಡು ಬೆಅಗಾಗಿ 
ಪೆಅತೇನುಮಂ ಕಾಣದೆ ಕೆಲದೊಳಿರ್ದ ಕಚ್ಚಪನಂ ಕಂಡುಮಿದನಾದೊಡಮುಯ್ದೆನೆಂದು ಕೊಂಡು 
ಪೋದಂ. ಇತ್ತ ಚಿತ್ರಾಂಗನುಂ ಲಘುಪತನಕನುಂ ಹಿರಣ್ಮರೋಮನುಮೊಂದೆಡೆಗೆ ಬಂದು ಮಂಧರನಂ 
ವ್ಯಾಧನುಯ್ದನೆಂದು ಮಿತ್ರವಿಯೋಗದಿಂ ಕಿಅಕಿದುಂಬೇಗಂ ದುಃಖತರಾಗಿರ್ದೆಗೆಯ್ದೆಮೆನೆ 
ಚಿತ್ರಾಂಗನಿಂತೆಂದಂ : 
ದೋಷವನ್ನು ತಿಳಿಯಲಿಲ್ಲ. ಶ್ರೀರಾಮನು ಮಾಯಾಮೃಗವನ್ನು ಬಾಣ ಪ್ರಯೋಗಿಸಿ 
ಹಿಡಿಯುವಾಗ ಕೃತಕಮೃಗವೆಂದು ತಿಳಿಯಲಿಲ್ಲ. ಧರ್ಮರಾಯನು ಜೂಜಿನಿಂದ ತನಗೆ 
ಕೇಡು ಎಂಬುದನ್ನು ತಿಳಿಯಲಿಲ್ಲ. ವಿಪತ್ತು ಬರುವ ಕಾಲಕ್ಕೆ ಎಂಥವರೂ 
ಬುದ್ದಿಹೀನರಾಗುವರು ! ಅಲ್ಲದೆ, ೪೩೫. ಹಿಂದಿನ ಜನ್ಮದಲ್ಲಿ ಆತ್ಮವು ಏನನ್ನು ಕೂಡಿಟ್ಟನೋ 
ಅದನ್ನೇ ಅನುಭವಿಸಲು ನಿಶ್ಚಯವಾಗಿಯೂ ಹುಟ್ಟುವನು. ಅದರಿಂದ ಇದನ್ನು ಯಾರೂ 
ಪರಿಹರಿಸಲಾರರು. ಇನ್ನು ನನ್ನಿಂದ ಸಾಧ್ಯವೇ ವ!! ಎಂದು ಸಾರಂಗವು ಸಂಸಾರ ಸ್ವರೂಪ 
ನಿರೂಪಣೆಯನ್ನು ಮಾಡಿ ಆ ಬಲೆಯನ್ನು ಒಡ್ಡಿದ ಬೇಡನು ಬರುವಷ್ಟರಲ್ಲಿ ನನ್ನ 
ಬಂಧಮೋಕ್ಷವನ್ನು ಮಾಡಿರಿ ಎನ್ನಲು ಹಿರಣ್ಯರೋಮನು ಪಾಶವನ್ನು ಹರಿಯಿತು. ಆ 
ಸಮಯಕ್ಕೆ ಆ ಬೇಡನು ಬರಲು ಅವನನ್ನು ಕಂಡು ಕಾಗೆ ಮರದ ಮೇಲಕ್ಕೆ ಹಾರಿತು. 
ಇಲಿಯೂ ಪಕ್ಕದಲ್ಲಿದ್ದ ಬಿಲವನ್ನು ಸೇರಿಕೊಂಡಿತು. ಮೃಗವು ಓಡಿಹೋಯಿತು. ಆಮೆಯು 
ಮಾತ್ರ ಹೋಗಲು ಎಡೆಯಿಲ್ಲದೆ ದೇಹವನ್ನು ಸಂಕೋಚಗೊಳಿಸಿಕೊಂಡಿರಲು ಬೇಡನು 
ಬಂದು ಕಂಡು ತುಂಡಾಗಿದ್ದ ಬಲೆಯನ್ನು ಕಂಡು ಬೆರಗಾಗಿ ಬೇರೆ ಏನನ್ನೂ ಕಾಣದೆ 
ಪಕ್ಕದಲ್ಲಿದ್ದ ಆಮೆಯನ್ನು ಕಂಡು ಇದನ್ನಾದರೂ ಒಯ್ಯುವೆನೆಂದು ಕೊಂಡುಹೋದನು. 
ಇತ್ತ ಚಿತ್ರಾಂಗನೂ ಲಘುಪತನಕನೂ ಹಿರಣ್ಯರೋಮನೂ ಒಂದು ಕಡೆಗೆ ಬಂದು 
ಮಂಧರನನ್ನು ಬೇಡನು ಒಯ್ದನು ಎಂದು ಮಿತ್ರವಿಯೋಗದಿಂದ ಕೆಲವು ಸಮಯ 


ಮಿತ್ರಕಾರ್ಕ ಪ್ರಕರಣಂ ೩೩೩ 

ಆಂ ಕಾರಣಮಾಗಿರೆ ನಿ 

ಶೃಂಕಮನಂ ಬಂದು ಸಿಲ್ಕಿದಂ ಕೆಳೆಯಂ ಪೊಂ 

ಗಿ ಕೂರ್ಮನಾದುದಾಗದೊ 

ಡಾಂ ಕಷ್ಟನೆ ಅದಚೆನಾತನಾದುದನಪ್ಪೆಂ ೪೩೬ 
ಎನೆ ಹಿರಣ್ಯರೋಮಂ ನಿನಗಿದುವೆ ತಕ್ಕುದಾದೊಡಮೇನಿಲ್ಲಿಗುಪಾಯಮಂ ನಾಂ ಬಲ್ಲೆಂ. 
ಲಘುಪತನಕನುಂ ನೀನುಂ ವ್ಯಾಧನಿಂ ಮುನ್ನಮೆ ಮುಂದೆ ಪೋಗಿ ತೊಅಕಿಯ ತಡಿಯೊಳ್‌ ನೀಂ 
ಕೃತಕಮೃತನಾಗಿರ್ಪುದು ನಿನ್ನ ಮೇಲೆ ಲಘುಪತನಕಂ ಹಾಯ್ದಾಡುತ್ತುಮಿರೆ ನಿಮನಾ ವ್ಯಾಧಂ 
ಕಂಡು ಮಂಧರನನೀಡಾಡಿ ಪರಿತರ್ಪನಾಗಳೆ ಲಘುಪತನಕಂ ಪೋಗಿ ಮಂಧರನಂ ನೀರಂ ಪುಗೆಲ್ಪೇಲ್ಲು 
ನೀನುಮವಂಗೆ ದೂರಮಾಗಿ ಪೋಪುದೆನೆ ವಾಯಸನಿದು ಕಜ್ಜಮೆಂದೆರಡುಂ ಪೊಲ್‌ಗೆ ಸಮೀಪಮಾಗಿ 
ಪೋಗಿ ಸಮಕಟ್ಟಿ ಬಂದಂದದೊಳ್‌ ಪಟ್ಟಿರ್ಪುದುಮಾ ಲುಬ್ಧಕಂ ಕಂಡಿದೊಂದು ಮೃಗಂ 
ಸತ್ತಿರ್ದುದೆಂದತಿ ಲುಬ್ಧಮನಸ್ಕನಾಗಿ ರಾಗಿಸಿ ಬಲೆಯುಮಂ ಮಂಧರನುಮಂ ನೆಲಕ್ಕಿಟೆಪಿ 
ಪೋಪುದುಮಾತನ ಬರವಂ ಕಂಡು ಕಾಕಂ ಕಚ್ಚಪನಲ್ಲಿಗೆವಂದು ಬೇಗಂ ಮಡುವಿಂಗೆ ಪುಗೆಂಬುದುಂ 
ಅಂತೆಗೆಯ್ದೆನೆಂದುಮದು ಕಡುವೇಗಂ ಮಡುವಂ ಪ್ರೊಕ್ಕುದು. ಇತ್ತಂ ಚಿತ್ರಾಂಗನುಮೆರ್ದೋಡಿ 
ಪೋಯ್ತು. ಅದೆಲ್ಲಮನಾ ಕಿರಾತಂ ಕಂಡಿದೇನಾನುಮೊಂದುತ್ದಾತಮಾಗಲೆವೇಟ್ಕುಮೆಂದು ಭೀತನಾಗಿ 
ಬಲೆಯಂ ಬಿಸುಟು ಕರುಳ್‌ ಪಲೆಯಲೋಡಿದಂ. ಲಘುಪತನಕಂ ಹಿರಣ್ಮರೋಮನನೊಡಗೊಂಡು 
ಕಚ್ಚಪನಲ್ಲಿಗೆ ಬಂದು ಚಿತ್ರಾಂಗನಂ ಬರಿಸಿ ಬಲೆಕ್ಕೆ ಮಂಧರನಂ ಕರೆವುದುಮದು ಮಡುವಿಂ 


ದುಃಖಿತರಾಗಿದ್ದು ಏನು ಮಾಡೋಣ ಎನ್ನಲು ಚಿತ್ರಾಂಗನು ಹೇಳಿದನು : ೪೩೬. ನಾನು 
ಕಾರಣನಾಗಿ ನಿಸ್ಸಂದಿಗೃಚಿತ್ತನಾದ ಗೆಳೆಯನು ಬಂದು ಸಿಕ್ಕಿಹಾಕಿಕೊಂಡನು. ಹೋಗಿ ಆಮೆಗೆ 
ಏನಾಯಿತೋ ನಾನು ಹಾಗೆಯೇ ಆಗದಿದ್ದಲ್ಲಿ ನಾನು ನೀಚನಲ್ಲವೇ. ಅದರಿಂದ ಅವನಿಗಾದ 
ಗತಿ ನನಗಾಗಲಿ. ವ॥। ಹಿರಣ್ಯರೋಮನು ನಿನಗೆ ಇದು ಯೋಗ್ಯವಾದರೂ ಇದಕ್ಕೆ 
ಉಪಾಯವನ್ನು ನಾನು ಬಲ್ಲೆ ಲಘುಪತನಕನೂ ನೀನೂ ಬೇಡನಿಗಿಂತ ಮೊದಲು 
ಮುಂದೆ ಹೋಗಿ ನದಿಯ ದಡದಲ್ಲಿ ನೀನು ಕೃತಕಮೃತನಾಗಿರಲು ನಿನ್ನ ಮೇಲೆ 
ಲಘುಪತನಕನು ಹಾರಾಡಲಿ. ನಿಮ್ಮನ್ನು ಆ ಬೇಡನು ಕಂಡು ಮಂಧರನನ್ನು ಬಿಸುಟು 
ಅಲ್ಲಿಗೆ ಬರುವನು. ಆಗಲೇ ಲಘುಪತನಕನು ಹೋಗಿ ಮಂಧರನಿಗೆ ನೀರಿಗೆ ಹೋಗಲು 
ತಿಳಿಸಿ ನೀನೂ ಅವನಿಂದ ದೂರವಾಗು. ಕಾಗೆಯು ಇದೇ ಕಾರ್ಯ ಎಂದು ಎರಡೂ 
ಹೊಳೆಯ ಸಮೀಪಕ್ಕೆ ಹೋಗಿ ವ್ಯವಸ್ಥೆ ಮಾಡಿದಂತೆ ಮಲಗಿರಲು ಬೇಡನು ಕಂಡು 
ಇದೊಂದು ಜಿಂಕೆ ಸತ್ತಿದೆ ಎಂದು ಅತ್ಯಂತ ಮೋಹಿತನಾಗಿ ಪ್ರೀತಿಯಿಂದ ಬಲೆಯನ್ನೂ 
ಮಂಧರನನ್ನೂ ನೆಲಕ್ಕಿಳಿಸಿ ಹೋದನು. ಆತನ ಆಗಮನವನ್ನು ಕಂಡು ಕಾಗೆಯು 
ಆಮೆಯಲ್ಲಿಗೆ ಬಂದು ಬೇಗನೆ ಮಡುವನ್ನು ಸೇರಿಕೋ ಎನ್ನಲು ಹಾಗೆಯೇ ಮಾಡುವೆನೆಂದು 
ಅದು ಬಹುಬೇಗನೆ ಮಡುವನ್ನು ಸೇರಿಕೊಂಡಿತು. ಇತ್ತ ಚಿತ್ರಾಂಗನು ಎದ್ದು 
ಓಡಿಹೋಯಿತು. ಅದೆಲ್ಲವನ್ನೂ ಆ ಬೇಡನು ಕಂಡು ಇದೇನೋ ಒಂದು 
ಉತ್ಪಾತವಿರಬೇಕೆಂದು ಹೆದರಿ ಬಲೆಯನ್ನು ಬಿಟ್ಟು ಕರುಳು ಹರಿಯುವಂತೆ ಓಡಿದನು. 





೩೩೪ ಕರ್ಣಾಟಕ ಪಂಚತಂತ್ರಂ 
ಪೊಅಮಟ್ಟು ಬಂದೊಂದೊಂದಆ ಕಾಲ ಮೇಲೆ ಬರ್ದಾನಂದಾಶ್ರುಗಳನಿಕ್ಕಿ ನಮಗೆಯೊರ್ಮೆ 
ದುಷ್ಕರ್ಮದ ಫಲದಿಂದಪಮೃತ್ಸು ಸಮನಿಸಿ ಬಂದು ನಮ್ಮ ಪುಣ್ಮಫಲದಿಂ ಬರ್ದುಂಕಿದೆಮೆಂದು 
ನುಡಿದಿಂತು ಬಿಕ್ಕೆ ಮಂಧರನಿಂತೆಂದಂ: 
ಕುಲಮುಂ ಚಲಮುಂ ಪೆಂಪುಂ 
ಕಲಿತನಮುಂ ಖ್ಯಾತಿಯುಂ ವಿಭೂತಿಯುಮಚಿವುಂ 
ಸಲೆ ನೆಲಸಿದವರ ಕೂಟಂ 
ಪಲತೆಅದಿಂ ಫಲವನೀವುದವರ್ಗರಿದುಂಟೇ ೪೩೭ 
ಪರಮಾರ್ಥಂ ಪುರುಷಾರ್ಥಮುಳ್ಳ ಮನುಜಂ ಮಿತ್ರಂ ಧನಂ ಧಾತ್ರಿ ಕಿಂ- 
ಕರರೆಂಬಂಕದ ವಸ್ತುವಂ ಪಡೆಗೆ ತಾನೀ ನಾಲ್ಕಅಕೊಳ್‌ ರತ್ನಮೊಂ- 
ದೆರಡಿಲ್ದಾದೊಡಮೇನನೂನಗುಣನಂ ಸನಿತ್ರನಂ ಮಾಲ್ದುದಾ- 
ದರದಿಂದಂ ಬಲೆಕಾತನಿಂ ಸಮನಿಕುಂ ಧರ್ಮಾರ್ಥಕಾಮತ್ರಯಂ. ೪೩೮ 


(ಈಥೋದ್ಧತಾ ವೃತ್ತಂ) 
ದಾನಶೂರನಪವಾದಭೀರು ಎ- 
ಜ್ಞಾನಮೂರ್ತಿ ಭುವನೈಕವತ್ಸಲಂ 
ಮಾನನೀಯಗುಣನೆಂಬ ಪೆಂಪಿನು- 
ದ್ಲಾನಿಯಂ ತಳೆದ ದುರ್ಗನನ್ನರಾರ್‌ ೪೩೯ 


ಲಘುಪತನಕನು ಹಿರಣ್ಯರೋಮನೊಡನೆ ಆಮೆಯಲ್ಲಿಗೆ ಬಂದು ಜಿಂಕೆಯನ್ನು ಬರಿಸಿ 
ಬಳಿಕ ಮಂಧರನನ್ನು ಕರೆಯಲು ಅದು ಮಡುವಿನಿಂದ ಹೊರಬಂದು ಒಂದೊಂದರ 
ಕಾಲ ಮೇಲೆ ಬಿದ್ದು ಆನಂದಾಶ್ರುವನ್ನು ಸುರಿಸಿ ನಮಗೆ ಒಮ್ಮೆ ದುಷ್ಕರ್ಮದ ಫಲದಿಂದ 
ಅಪಮೃತ್ಯು ಉಂಟಾಗಿ ನಮ್ಮಪುಣ್ಯಫಲದಿಂದಾಗಿ ಬದುಕಿಕೊಂಡೆವು ಎಂದು ನುಡಿದುವು. 
ಆಗ ಮಂಧರನು ಹೀಗೆಂದನು: ೪೩೭. ಕುಲವೂ ಚಲವೂ ಹಿರಿಮೆಯೂ ಪರಾಕ್ರಮವೂ 
ಖ್ಯಾತಿಯೂ ಐಶ್ವರ್ಯವೂ ತಿಳಿವಳಿಕೆಯೂ ಸೇರಿದವರ ಗುಂಪು ಹಲವು ರೀತಿಯ 
ಫಲವನ್ನುಂಟುಮಾಡುವುದು. ಅವರಿಗೆ ಅಸಾಧ್ಯವಾದುದುಂಟೇ! ೪೩೮. ಪರಮ 
ಪುರುಷಾರ್ಥವನ್ನು ಪಡೆಯ ಬೇಕೆಂದಿರುವ ಮನುಷ್ಯನು ಮಿತ್ರ, ಧನ, ಧಾತ್ರಿ, ಸೇವಕರು 
ಎಂಬ ಶ್ರೇಷ್ಠ ವಸ್ತುಗಳನ್ನು ಪಡೆಯಲಿ. ಈ ನಾಲ್ಕರಲ್ಲಿ ಒಂದೆರಡು ರತ್ನಗಳಿಲ್ಲದಿದ್ದಲ್ಲಿ 
ಏನು ಮಹಾ. ಸಜ್ಜನನಾದ ಸನಿತ್ರನನ್ನು ಮಾಡಿಕೊಳ್ಳಬೇಕು. ಬಳಕ ಆತನಿಂದ 
ಧರ್ಮ, ಅರ್ಥ, ಕಾಮಗಳೆಂ೭ ನಿಷಾರ್ಥಗಳು ಲಭಿಸುವುವು. 
೪೩೯. ದಾನಶೂರನೂ ಅಪವಾದಕ್ಕೆ ಹೆದರುವವನೂ ವಿಜ್ಞಾನಮೂರ್ತಿಯೂ ಸಮಸ್ತ 
ಪ್ರಪಂಚದ ಪ್ರೀತಿಗೆ ಪಾತ್ರನಾದವನೂ ಗೌರವಾರ್ಹಗುಣಗಳಿಂದ ಕೂಡಿದವನೂ ಆದ 






ಮಿತ್ರಕಾರ್ಶ ಪ್ರಕರಣಂ ೩೩೫ 
ಪ್ರಿಯಹಿತವಚನಂ ದಾನಂ 
ದಯೆ ದೀನಜನಾಭಿರಕ್ಷಣಂ ಸಜ್ಜನದಾ- 
ಶ್ರಯಮೆಂಬಿವೊಂದಿ ಸಲೆ ವಸು- 
ಧೆಯೊಳಗೆ ಸತ್ಪುರುಷನೆನಿಸಿ ಮೆಳ್‌ದಂ ದುರ್ಗಂ ೪೪೦ 


ನ್ಯಾಯಪರಾರ್ಥನೀಯನಭಿಮಾನಧನಂ ಸುಜನಪ್ರಿಯಂ ನಿಜಾ- 

ನ್ವಾಯ ಸರೋಜಷಂಡ ದಿನಪಂ ವಿಬುಧಸ್ತುತವೃತ್ತನಾಶ್ರಿತ- 

ರ್ಗಾಯ ಪರೋಪಕಾರವನೆ ಮಾಡುಗುಮಾದರದಿಂ "ಪರೋಪಕಾ 

ರಾಯ ಸತಾಂ ವಿಭೂತಿ' ಯೆನಿಕುಂ ಗುಣಿ ದುರ್ಗನಶೇಷಧಾತ್ರಿಯೊಳ್‌ ೪೪೧ 


ವಿಮಲಶ್ರೀಶ ಸರಸ್ವತೀನಿಳಯ ಕೀರ್ತಿಶ್ರೀವಧೂಕಾಂತ ಗೌ- 
ತಮಗೋತ್ರಾಂಬುಜಮಿತ್ರ. . . . . ನಿನ್ನನ್ನರಂ ಕಂಡೆನಿ- 

ಲ್ಲ ಮಹೀವಲ್ಲಭಸಂಧಿವಿಗ್ರಹಿಗಳಂ ಸದ್ವೃತ್ತರಂ ಸದ್ಗುಣೋ 

ತ್ತಮರಂ ಪಾಲಿತ ಸತ್ಯವೀಂದ್ರ ವಿಬುಧವ್ರಾತೇಶ್ವರಂ ಸ್ವಚ್ಛರಂ ೪೪೨ 


ವಿಶ್ವಜನಾಳಿಗೆ ಭವದೀ- 

ಯಸ್ವಂ ಕರತಳಗತಸ್ವಮನಸ್ವಂ ಬು- 

ಹಸ್ತಂ ರಾಜಸ್ವಂ ದೇ- 

ವಸ್ಟಂ ಕೀರ್ತಿಸ್ವ ದುರ್ಗ ವಿಶ್ವಾವನಿಯೊಳ್‌ ೪೪೩. 


ಹಿರಿಮೆಯ ಶ್ರೇಷ್ಠತೆಯನ್ನು ಹೊಂದಿದ ದುರ್ಗಸಿಂಹನಂಥವರು ಯಾರಿರುವರು ! 
೪೪೦. ಪ್ರಿಯಹಿತ ವಚನ ದಾನ ದಯೆ ದೀನಜನರ ರಕ್ಷಣೆ ಸಜ್ಜನರ ಆಶ್ರಯ ಎಂಬ 
ಇವು ಸೇರಿ ಜಗತ್ತಿನಲ್ಲಿ ದುರ್ಗಸಿಂಹನು ಸತ್ಸುರುಷನಾಗಿ ಮೆರೆಯುವನು. 
೪೪೧. ನ್ಯಾಯಪರನೂ ಅಭಿಮಾನಧನನೂ ಸಜ್ಜನಪ್ರಿಯನೂ ತನ್ನ ವಂಶವೆಂಬ 
ಕಮಲಗಳಿಗೆ ಸೂರ್ಯನೂ ವಿದ್ವಾಂಸರಿಂದ ಸ್ತುತನಾದವನೂ ಆಶ್ರಿತರಿಗೆ ಲಾಭ 
ಪರೋಪಕಾರವನ್ನು ಮಾಡುವವನೂ, "ಪರೋಪಕಾರಾಯ ಸತಾಂ ವಿಭೂತಿ'ಯೂ 
ಆದ ದುರ್ಗಸಿಂಹನು ಸಮಸ್ತ ಧಾತ್ರಿಯಲ್ಲಿ ಗುಣಿ ಎನಿಸಿದ್ದನು. ೪೪೨. ಶುದ್ಧಐಶ್ವರ್ಯಕ್ಕೆ 
ಒಡೆಯನೂ ಸರಸ್ವತೀ ನಿಲಯನೂ ಕೀರ್ತಿಲಕ್ಷ್ಮೀಕಾಂತನೂ ಗೌತಮ ಗೋತ್ರನೂ..... 
ಮಹೀವಲ್ಲಭನೂ ಸಂಧಿವಿಗ್ರಹಯೂ ಸದ್ವೃತ್ತನೂ ಸದ್ಗುಣೋತ್ತಮನೂ ಸತ್ಯವಿಗಳನ್ನೂ 
ವಿದ್ವಾಂಸರನ್ನೂ ಪಾಲಿಸಿದ ಪ್ರಭುವೂ ಶುದ್ಧನೂ ಆದ ನಿನ್ನಂತಹವರನ್ನು ನಾನು ಕಂಡಿಲ್ಲ. 
೪೪೩. ಲೋಕಕ್ಕೆ ನಿನ್ನ ಆಸ್ತಿಯು ಕೈಗೆ ಬಂದ ಆಸ್ತಿಯಾಗಿದೆ. ಪ್ರಪಂಚದಲ್ಲಿ ಬ್ರಾಹ್ಮಣರ 





೩೩೬ ಕರ್ಣಾಟಕ ಪಂಚತಂತ್ರಂ 
ದುರ್ಗಾಧಿನಾಥ ನಿಯತ ನಿ- 
ಸರ್ಗಪ್ರೀತಿಯಿನಭೀಷ್ಟಮಂ ಸಕಲಸುಹ್ಯ- 
ದ್ವರ್ಗಂ ಬೆರಸನುಭವಿಸುಗೆ 
ದುರ್ಗಂ ವರ್ಗತ್ರಯಪ್ರಕೃಷ್ಟೋದಯಮಂ ೪೪೪ 


ಪತಿಹಿತನಂಜನಾತನಯನಾ ಪವನಾತಜನಿಂ ಖಗೇಶ್ವರಂ 
ಪತಿಹಿತನಾ ಮರುತ್ತನಯನಿಂ ಖಗರಾಜನಿನರ್ಕನಂದನಂ 
ಪತಿಹಿತನಾ ಮರುತ್ತನಯನಿಂ ಖಗರಾಜನಿನರ್ಕಜಾತನಿಂ 
ಪತಿಹಿತನೀತನೆಂದು ಪೊಗಲ್ಲುಂ ಸಲೆ ದುರ್ಗನನುರ್ವರಾಜನಂ ೪೪೫ 


ಅತಿಸಂಪನ್ನತೆವೆತ್ತ ಸದ್ಭೃಹನಿವಾಸಸ್ಥಾನಮಾದ ಪ್ರಜಾ- 

ಪತಿಸಂವತ್ಸರ ಚೈತ್ರಮಾಸ ಸಿತಪಕ್ಸದ್ಧಾದಶೀ ತಾರಕಾ- 

ಪತಿವಾರಂ ಬರೆ ಪಂಚತಂತ್ರಮೆಸೆದತ್ತೀ ಧಾತ್ರಿಯೊಳ್‌ ದುರ್ಗನಿ- 
ರ್ಮಿತಮುದತ್ಯವಿಶೇಖರ ಪ್ರಮದಲೀಲಾಪುಷ್ಟಿತಾಮ್ರದ್ರುಮಂ ೪೪೬ 


ಆಸ್ತಿ, ದೇವರ ಆಸ್ತಿ, ರಾಜನ ಆಸ್ತಿ, ಕೀರ್ತಿಯ ಆಸ್ತಿಗಳು ಇತರರ ಆಸ್ತಿಗಳಾಗಿವೆ. 
೪೪೪. ದುರ್ಗಕ್ಕೆ ಒಡೆಯನಾದ ದುರ್ಗಸಿಂಹನು ನಿಯತವಾದ ಸಹಜಪ್ರೀತಿಯಿಂದ 
ತನ್ನ ಅಪೇಕ್ಷೆಯನ್ನೂ ವರ್ಗತ್ರಯದ ಅಭಿವೃದ್ಧಿಯನ್ನೂ ಸಕಲ ಸ್ನೇಹಿತರೊಡನೆ 
ಅನುಭವಿಸಲಿ. ೪೪೫. ಆಂಜನೇಯನು ಪತಿಹಿತನೆಂದೂ, ಆಂಜನೇಯನಿಗಿಂತ ಗರುಡನು 
ಪತಿಹಿತನೆಂದೂ, ಆಂಜನೇಯನಿಗಿಂತ, ಗರುಡನಿಗಿಂತ ಕರ್ಣನು ಪತಿಹಿತನೆಂದೂ, 
ಆಂಜನೇಯ, ಗರುಡ, ಕರ್ಣರಿಗಿಂತ ಈತನು ಆಧಿಕ ಪತಿಹಿತನೆಂದೂ ದುರ್ಗಸಿಂಹನನ್ನು 
ಲೋಕದ ಜನರು ಹೊಗಳುವರು. ೪೪೬. ಅತ್ಯಂತ ಸಂಪನ್ನತೆಯಿಂದ ಕೂಡಿದ ಒಳ್ಳೆಯ 
ಗ್ರಹಗಳಿಗೆ ಆವಾಸಸ್ಥಾನವಾದ ಪ್ರಜಾಪತಿ ಸಂವತ್ಸರದ ಚೈತ್ರಮಾಸ ಶುಕ್ಲಪಕ್ಷ 
ಸೋಮವಾರದಂದು ಶ್ರೇಷ್ಠಕವಿಗಳ ಸಂತೋಷ ಪ್ರೋತ್ಸಾಹಗಳಿಂದ ಹೂ ಬಿಟ್ಟ ಮಾವಿನ 
ಮರದಂಥ ಈ ಪಂಚತಂತ್ರವು ಈ ಲೋಕದಲ್ಲಿ ದುರ್ಗಸಿಂಹನಿಂದ ರಚಿತವಾಗಿ 
ಶೋಭಿಸಿತು. 





ಮಿತ್ರಕಾರ್ಕ ಪ್ರಕರಣಂ ೩೩೭ 
1 ಫಲಶ್ರುತಿ! 
ಪದವಚಕಿ ಕೊಳ್ಳೆ ಧಾತ್ರಿ ಪಿರಿದುಂ ಬೆಳೆಗುರ್ವರೆಯಂ ಧರಾಧಿಷರ್‌ 
ಮುದದೆ ಸಧರ್ಮದಿಂದೆ ಪರಿಪಾಲಿಸುತಿರ್ಕೆ ಸಮಸ್ತವೇದ ಶಾ- 
ಸ್ತದ ವಿಧಿಯಿಂದಿಳಾಮರಜನಂ ಸುರಪೂಜೆಯಬೊಲ್ಲು ಮಾಲಕ್ಕಿ ಸಂ- 
ಪದದೊಳೆನೂನರಕ್ಕೆ ಪರದರ್‌ ಸಲೆ ಧಾರ್ಮಿಕರಕ್ಕೆ ಪಾದಜರ್‌ ೪೪೭ 


ವಿಪುಳಶ್ರೀಸುಖಮಕ್ಕೆ ಜೀವನಿವಹಕ್ಕೆಲ್ಲಂ ಕುಲಸ್ತ್ರೀಜನ- 

ಕ್ಕುಪಮಾತೀತ ಪತಿವ್ರತಾಗುಣದಿಂದೊಪ್ಪಕ್ಕೆ ವಾಗ್ದೇವಿ ಕೂ- 

ರ್ತು ಪಯೋಜಾಸನನಂತೆ ಮಾಟಕ್ಕಿ ಕಳೆಯೊಳ್‌ ವಿದ್ಧಜ್ಜನಾನೀಕಮಂ 
ನೃಷಗೋಬ್ರಾಹ್ಮಣ ಶಾಂತಿಯಕ್ಕೆ ನೆಗಚ್ಲೇ ಕಾವ್ಯಂ ಧರಾಚಕ್ರದೊಳ್‌ ೪೪೮ 


ಇದು ವಿನಮದಮರರಾಜ ಮೌಳಿ ಮಾಣಿಕೃಮಂಜರೀ ಪುಂಜರಂಜಿತ ಭಗವದ್ಧವಾನೀವಲ್ಲಭ 
ಚರಣ ಸರಸೀರುಹ ಷಟ್ಟರಣಂ ಶ್ರೀಮನ್ಮಹಾಸಂಧಿವಿಗ್ರಹಿ ದುರ್ಗಸಿಂಹ ವರಚಿತಮಪ್ಪ ಪಂಚತಂತ್ರದೊಳ್‌ 


ಮಿತ್ರಕಾರ್ಕ ಪ್ರಕರಣಂ ಪಂಚಮತಂತ್ರಂ ಸಮಾಪ್ತಂ 


ಫಲಶ್ರುತಿ 


೪೪೭. ಸಕಾಲದಲ್ಲಿ ಮಳೆಯಾಗಲಿ, ಭೂಮಿಯು ಸಮೃದ್ಧಿಯಾಗಿ ಬೆಳೆಯಲಿ. 
ಲೋಕವನ್ನು ರಾಜರು ಸುಖದಿಂದ ಧರ್ಮಿಷ್ಠರಾಗಿ ಪರಿಪಾಲಿಸುತ್ತಿರಲಿ. ಸಮಸ್ತ 
ವೇದಶಾಸ್ತ್ರಗಳ ವಿಧಿಯಂತೆ ಬ್ರಾಹ್ಮಣರು ಪ್ರೀತಿಯಿಂದ ದೇವತಾರ್ಚನೆಯನ್ನು ಮಾಡಲಿ. 
ವರ್ತಕರು ಸಂಪತ್ತಿನಲ್ಲಿ ಸಮೃದ್ಧಿಯನ್ನು ಹೊಂದಲಿ. ಶೂದ್ರರು ಧಾರ್ಮಿಕ 
ಮನೋಭಾವನೆಯನ್ನು ತಾಳಲಿ. ೪೪೮. ಪ್ರಾಣಿವರ್ಗಕ್ಕೆಲ್ಲ ಅತಿಶಯ ಐಶ್ವರ್ಯದ 
ಸುಖವುಂಟಾಗಲಿ. ಸ್ತ್ರೀಯರಿಗೆ ಅಸಾಧಾರಣವಾದ ಪತಿವ್ರತಾಗುಣದಿಂದ ಚೆಲುವು 
ಮೂಡಲಿ. ಸರಸ್ಪತಿ ಪ್ರೀತಿಯಿಂದ ವಿದ್ವಾಂಸರನ್ನು ತೇಜಸ್ಸಿನಿಂದ ಬ್ರಹ್ಮನಂತೆ ಮಾಡಲಿ. 
ರಾಜ, ಗೋವು, ಬ್ರಾಹ್ಮಣರಿಗೆ ಶಾಂತಿಯುಂಟಾಗಲಿ, ಈ ಕಾವ್ಯವು ಪ್ರಪಂಚ ಪ್ರಸಿದ್ಧಿಯನ್ನು 
ಪಡೆಯಲಿ. ಇದು ವಿನಮದಮರರಾಜ ಮೌಳಿ ಮಾಣಿಕ್ಕ ಮಂಜರೀ ಪುಂಜರಂಜಿತವಾದ 
ಭಗವದ್ಭವಾನೀವಲ್ಲಭ ಚರಣ ಸರಸೀರುಹ ಷಟ್ಜರಣನಾದ ಶ್ರೀಮನ್ಮಹಾಸಂಧಿ 
ವಿಗ್ರಹಿದುರ್ಗಸಿಂಹ ವಿರಚಿತವಾದ ಪಂಚತಂತ್ರದಲ್ಲಿ ಮಿತ್ರಕಾರ್ಯ ಪ್ರಕರಣ ಎಂಬ 
ಐದನೆಯ ತಂತ್ರವು ಸಮಾಪ್ತವಾದುದು. 








ಶಬ್ದಕೋಶ 


ಅ 
ಅಕರಣ-ಗಣಕ, ಲೆಕ್ಕಪತ್ರದ ಅಧಿಕಾರಿ 
ಅಕೂಪಾರ-ಸಮುದ್ರ 
ಅಕ್ಷಜ-ಇಂದ್ರಿಯಜ್ಞಾಧ 
ಅಕ್ಷಮಾಲೆ - ಜಪಸರ 
ಅಕ್ಷೂಣ-ಬಲಿಷ್ಠ 
ಅಗಿದು-ಹೆದರಿ 
ಅಗ್ರಜನ್ವ ಬ್ರಾಹ್ಮಣ 
ಅಜಾತಶತ್ರು-ಧರ್ಮರಾಯ 
ಅಂಜನ-ಕಾಡಿಗೆ 
ಅಡಗು-ಮಾಂಸ 
ಅಧ್ದಾನ-ಕಷ್ಟ 
ಅನವದ್ಯ-ದೋಷರಹಿತ, ನಿಷ್ಕಲಂಕ 
ಅನವಧಾನ-ಎಚ್ಚರಿಕೆಯಿಲ್ಲದಿರುವಿಕೆ 
ಅನಾಗತವೇದಿ-ಭವಿಷ್ಯಜ್ಞ 
ಅನಾರತಂ-ಯಾವಾಗಲೂ 
ಅನಿಮಿಷಚಾಪ-ಕಾಮನಬಿಲ್ಲು 
ಅನಿಮಿಷಸಪತ್ನ-ದೇವತೆಗಳ ಶತ್ರು, 

ಮೀನುಗಳ ವೈರಿ 
ಅನುಜೀವಿ-ಅನುಸರಿಸಿ ಜೀವಿಸುವವನು 
ಅನುಪ್ರವೇಶ-ಕೂಡಿ ಬಾಳುವುದು 
ಅನೇಕಪ-ಆನೆ 
ಅಂತರೀಪ-ದ್ವೀಪ 
ಅಂತರ್ವತ್ನಿ-ಗರ್ಭಿಣಿ 
ಅಂತರ್ವಾಂಶಿಕ-ವ್ಕಾಯಾಮಶಾಲಾಧ್ಯಕ್ಷ 
ಅನ್ಯಸ್ವಂ-ಇತರರ ಆಸ್ತಿ 
ಅಪಚಾರಣ-ದುರ್ಮಾರ್ಗ 
ಅಪನಯ-ಅನೀತಿ 
ಅಪಸರಣ-ಓಡಿಹೋಗುವುದು, 

ಹಿಂಜರಿಯುವುದು 

ಅಪಾಮಾರ್ಗ-ಉತ್ತರಣೆ 
ಅಪಾಸ್ತ-ರಹಿತ 
ಅಭಿಭವಿಸು-ಸೋಲಿಸು 


ಅಭಿಯೋಗ-ತಾಳ್ಮೆ 
ಅಭ್ರಂಕಷ-ಆಕಾಶವನ್ನು ಮುಟ್ಟುವ 
ಅಂಭಃಕುಂಭಿ-ನೀರಾನೆ 
ಅಂಸ-ಭುಜ 
ಅರಮಕ್ಕಳ್‌-ಅರಸನ ಮಕ್ಕಳು 
ಅರಾತಿ-ವೈರಿ 
'ಅರ್ಕ-ಎಕ್ಕೆ, ಸೂರ್ಯ 
ಅರ್ಕಮಹಂ-ಸೂರ್ಯನಿಗೆ ಸಂಬಂಧಿಸಿದ 

ಹಬ್ಬ 
ಅರ್ಜುನ-ಮತ್ತಿಮರ 
ಅಚೆತ-ಬುದ್ಧಿ ತಿಳಿವಳಿಕೆ 
ಅಲಗೆಗಟ್ಟು-ಪಣ ತೊಡು 
ಅವಕುಟ್ಟು-ಕಿರಿಕಿರಿಯಾಗು 
ಅವತಂಸ-ಆಭರಣ 
ಅವತೆ-ಅವಸ್ಥೆ 
ಅವಸರ-ಸಂದರ್ಭ 
ಅಶನಿ-ಸಿಡಿಲು, ವಜ್ರಾಯುಧ 
ಅಸದಾಗ್ರಹಿ-ಕೆಟ್ಟದ್ದರಲ್ಲಿ ಆಸಕ್ತ 
ಅಸುಹೃತ್‌-ವೈರಿ 
ಅಸ್ಕಕ್‌-ರಕ್ತ 
ಅರುರ್ಕೆ-ವ್ಯಾಪಕತೆ, ವಿಸ್ತಾರ 
ಅಚೆಗಜ್ಜ-ದುಷ್ಕಾರ್ಯ 
ಅಚೆಗಣ್ಣರ್‌-ಕೆಟ್ಟಕಣ್ಣಿನವರು 
ಅಚೆವಗೆ-ಕೆಟ್ಟಬುದ್ಧಿ 

ಆ 


ಆಕೇಶಗ್ರಹಣಾಂತಂ-ಬಲಾತ್ಕಾರವಾಗಿ 

ಆಖಂಡಲ-ಇಂದ್ರ 

ಆಖು-ಇಲ್ಲಿ 

ಆಟಿಸು-ಅಪೇಕ್ಷಿಸು 

ಆತ್ತ-ಆವರಿಸಿದ 

ಆತ್ಮಂಭರಿ-ತನ್ನನ್ನು ತಾನು ಸಾಕಿ 
ಕೊಳ್ಳುವವನು 


೩೪೦ 

ಆದಂ-ವಿಶೇಷವಾಗಿ, ಚೆನ್ನಾಗಿ 

ಆಭೀಳ-ಭಯಂಕರ 

ಆಮಿಷ-ಮಾಂಸ, ಆಸೆ 

ಆಮ್ನಾಯ-ವೇದ 

ಆಯತನ-ಮನೆ 

ಆಯತ್ತಂಗೆಯ್‌-ಅಧೀನಮಾಡು 

ಆರಯ್‌-ವಿಚಾರಿಸು 

ಆರಾವ-ಶಬ್ದ 

ಆರ್ಪು-ಸಾಮರ್ಥ್ಯ 

ಆಸನ್ನ ವಿನಿಪಾತ-ಸದ್ಯದಲ್ಲಿಯೇ ನಾಶ 
ಹೊಂದುವ 

ಆಸುರಂ ಮಸಗು-ಅತಿಶಯವಾಗಿ ರೇಗು 


ಆಹಿತಾಗ್ನಿ-ನಿತ್ಯೋಪಾಸನೆಗಾಗಿ ಅಗ್ನಿಯನ್ನು 


ಇಟ್ಟಿರುವವನು, ಆಹಿತಾನಲ ಐತಾಳ 
ಆಳವಾಡು-ಮೋಸಮಾಡು 
ಆಳ್ತನ-ಪೌರುಷ 

ಇ 


ಇಂದೀವರ-ಕನ್ನೈದಿಲೆ 
ಇಂದ್ರದಂತಿ-ಐರಾವತ 
ಇನ್ನನೆಂ-ಇಂಥವನಾಗಿದ್ದೇನೆ 
ಇಂಬು-ಆಶ್ರಯ, ಹಿತ, ಅವಕಾಶ, 

ಮನೋಹರ 
ಇರ್ಕುಳಿಗೊಳ್‌-ಆಕರ್ಷಿಸು, ಸಿಕ್ಕಿಸಿಕೊಳ್ಳು 
ಇರ್ಬಗಿ-ಎರಡುಭಾಗ 
ಇಜುಂಬು-ಇಕ್ಕಟ್ಟಾದ ಎಡೆ 

ಈ 

ಈಡಾಡು-ಬಿಸುಡು 
ಈಯೊರ್ಮೆ-ಇದೊಂದು ಸಾರಿ 


ಉ 

ಉಕ್ಕೆವ-ಮೋಸ 

ಉಂಗುಟ-ಅಂಗುಷ್ಠ, ಕೈಕಾಲುಗಳ ಹೆಬ್ಬೆರಳು 
ಉತ್ಕರ-ಸಮೂಹ 

ಉತ್ಪತನ-ಜಯ 

ಉತ್ಪನ್ನಮತಿ-ಬುದ್ಧಿವಂತ 

ಉತ್ಪಾಟಿತ-ಕಿತ್ತ 





ಕರ್ಣಾಟಕ ಪಂಚತಂತ್ರಂ 
ಉದ್ದಾನಿ-ಶ್ರೇಷ್ಠ, ಶ್ರೇಷ್ಠದಾನಿ 
ಉದ್ಧೂತ-ಮೇಲಕ್ಕೆದ್ದ 
ಉಂದುರ-ಇಲಿ 
ಉನ್ನಮಿತ-ಎದ್ದುಬೀಳುವ 
ಉದ್ಭಾಸಿ-ಉಾಂತಿಯುಕ್ತ 
ಉದ್ಯತ್‌-ಶ್ರೇಷ್ಠ 
ಉಪಕಂಠ-ತಪ್ಪಲು 
ಉಪಜಾಪ-ಭೇದೋಪಾಯ 
ಉಪಶಮ-ಶಾಂತಿ 
ಉಪಸರ್ಗ-ಹಿಂಸೆ 
ಉಪಾತ್ತ-ಸಂಪಾದಿಸಿದ 
ಉಪಾಸ್ತಿ-ಸೇ: 
ಉಪಾಸ್ಕಮಾನ-ಅಭ್ಯಾಸಮಾಡುತ್ತಿರುವ 
ಉಪೇತ-ಕೂಡಿದ 
ಉಪೇಶ್ವರ-ಉಪಪತಿ, ಮಿಂಡ 

ತಂಗುವಿಕೆ 

ಉಮಾರ್ಗ-ವಿರುದ್ಧಮಾರ್ಗ 
ಉರ್ವರಾಜನಂ-ಭೂಮಿಯ ಜನ 
ಉರದೆ-ಉಪೇಕ್ಷಿಸಿ 
ಉಟೆ - (?) 

ಯ 
ಜುಕ್ಷ-ಕರಡಿ 

ಎ 
ಎಚ್ಚು-ಹಚ್ಚು, ಲೇಪಿಸು 
ಎಡೆವೊತ್ತು-ಅಕಾಲ 


” ಎನ್ನನುಂ-ಎಂಥವನೂ 


ಎನ್ನರ್‌-ಎಂಥವರು 
ಎನ್ನರುಂ-ಎಂಥವರೂ 
ಎಅವಟ್ಟು-ಆಶ್ರಯ 
ಎಸಕ-ಕಾರ್ಯ 
ಏ 
ಏಡಿಸು-ಹಾಸ್ಯಮಾಡು 
ಏಳಿದಂಗೆಯ್‌-ಉದಾಸೀನ ಮಾಡು 
ಒ 
ಒಡನೆಯವರ್‌-ಜತೆಯವರು 
ಒಡರಿಕುಂ-ಉಂಟುಮಾಡುವುದು 


ಶಬ್ದಕೋಶ. 
ಒಡಚೆಸು-ಪ್ರಾರಂಭಿಸು 


ಒನಕೆವಾಡು-ಬತ್ತ ಕುಟ್ಟುವಾಗ ಹೇಳುವ _ 


ಹಾಡು 

ಓ 
ಓಪಳ್‌-ಪ್ರಿಯೆ 
ಓವರಿ-ಕೋಣೆ 

ದು 
ಔದುಂಬರ-ಅತ್ತಿ 

ಕ 
ಕಕುದ-ಶಿಖರ, ಗೂಳಿಯ ಹಿಣಿಲು 
ಕಚ್ಛಪ-ಆಮೆ 
ಕಟಕ-ಸೈನ್ಯ 


ಕಟ್ಟುವಂಜರ-ನಾಗವೇದಿಕೆ 
ಕಟ್ಟೇಕಾಂತ-ಅತ್ಯಂತ ಏಕಾಂತ 
ಕಡುಗಾಳುತನ-ತುಂಬು ಮೋಸ 
ಕಡೆಸಲ್ಲು-ಸಾಧ್ಯವಾಗು 
ಕಂಡದಿಂಡೆ-ಮಾಂಸಖಂಡ 
ಕತಿಪಯ-ಕೆಲವು 
ಕಥಕ-ಒಂಟೆ 
ಕದಂಬ-ಕಡವೆಮರ 
ಕನತ್ಯನಕ-ಹೊಳೆಯುವ ಚಿನ್ನ 
ಕಂಧರ-ಕುತ್ತಿಗೆ 
ಕಪಿಂಜರ-ಚಾತಕಪಕ್ಷಿ ? 
ಕಪೋಲ-ಕೆನ್ನೆ 
ಕರಕೆ-ಕಮಂಡಲ 
ಕರಂಜ-ಹುನಗಲು ಮರ 
ಕರಟ-ಗಂಡಸ್ಥಲ, ಕಪೋಲ 
ಕರಟಿ-ಆನೆ 

ಕರವಾಳ-ಕತ್ತಿ 
ಕರವೀರ-ಕಣಗಿಲೆ 
ಕರಿಕರೇಣು-ಆನೆಯ ಮರಿ 
ಕರ್ಕಟಕ-ಏಡಿ 
ಕರ್ಕರ-ಪಾರಿವಾಳ 
ಕರ್ಣಧಾರ-ಹಡಗಿನ ಚಾಲಕ 
ಕರ್ಣಿಕಾರ-ಬೆಟ್ಟದಾವರೆ 


ಲ ೩೪೧ 
ಕರ್ಣೇಜಪ-ಚಾಡಿಕೋರ 
ಕರ್ತರಿ-ಕತ್ತರಿ 
ಕರ್ಪಟ-ಬಟ್ಟೆ 
ಕಲ್ಲಸರ-ಕಠಿಣದ್ದನಿ 
ಕವರ್ದುಕೊಳ್‌-ವಶಪಡಿಸಿಕೊಳ್ಳು 
ಕವಳಿಗೆ-ಕಡತದ ಕಟ್ಟು 
ಕಳಕುಳ-ಅಸ್ತವ್ಯಸ್ತ 
ಕಳಭ-ಆನೆಯ ಮರಿ 1 
ಕಳಿಂಚ-ಮೋಸ 
ಕಳಿಂದಕನ್ಯಕಾ-ಕಾಳಿಂದಿ, ಯಮುನಾ ನದಿ 
ಕಾಂಚಿ-ಒಡ್ಕಾಣ, ನಡುಪಟ್ಟಿ 
ಕಾದ್ರವೇಯ-ಹಾವನ್ನು ಕೊಂದವನು, 

ಗರುಡ 
ಕಾಮಾ-ಲಕ್ಷ್ಮೀ 
ಕಾರಂಡ-ಬಾತುಕೋಳಿ 
ಕಿಣೇಕೃತ-ಜಿಡ್ಡುಗಟ್ಟಿದ 
ಕುತ್ಯೀಲ-ಬೆಟ್ಟ 
ಕುಂದ-ಮೊಲ್ಲೆ 
ಕುನುಂಗು-ಕುಗ್ಗು 
ಕುಬ್ಬತ್‌-ಪರ್ವತ 
ಕುಮುದ-ನೈದಿಲೆ 
ಕುರವಕ-ಮದರಂಗಿ 
ಕುಲಟೆ-ಜಾರೆ 
ಕುಲಿಶ-ವಜ್ರಾಯುಧ 
ಕುಳೀರ-ಏಡಿ 
ಕೂರ್ಪವರ್‌-ಪ್ರೀತಿಪಾತ್ರರು 
ಕೂಜ್‌-ವಸ್ತದ ಹೇನು 
ಕೃತಾಂತ-ಯಮ 
ಕೃಷ್ಣಮಾರ್ಗ-ಅಗ್ನಿ 
ಕೆಂಗೋಲ್‌-ಕೆಂಪಾದ ಬಾಣ 
ಕೆಲೆ-ಗುಟುರುಹಾಕು 
ಕೈಗಣ್ಮು ಹೆಚ್ಚಾಗು 
ಕೊಣಕು-ಧೀಂಕಿಡು, ಹಾರು 
ಕೊರಪುಳ್ಳಿ-ಒರಟುಸೌದೆ 
ಕೊಲಂಗು-ಗೊರಸು. 


೩೪೨ 
ಕೋಲ್‌-ಬಾಣ 
ಕೌಶಿಕ-ಗೂಬೆ 
ಕ್ಷಮಾಧರ-ಪರ್ವತ 
ಕ್ಷೀಣಧಾಶರ್‌-ವಿಶ್ವಕ್ರರು 
ಕ್ಷುಪ-ಪೊದರು 
ಕ್ಷುರಭಾಂಡ-ಕ್ಷೌರದ ಪೆಟ್ಟಿಗೆ 
ಕ್ಟೋಣೀಧ್ರ-ಬೆಟ್ಟ 

ಖ 
ಖಂಜನ-ಗವುಜಿಗ ಹಕ್ಕಿ 
ಖಡ್ಗಸಹಾಯ-ಯುದ್ಧನಹಾಯ 
ಖಡ್ಡಿ-ಖಡ್ಗಮೃಗ 
ಖದಿರ-ಕಾಚು 
ಖರ-ಕ್ರೂರ ; ಕತ್ತೆ 
ಖರದಂಡ-ತಾವರೆ 
ಖರ್ವಡ-ಸಣ್ಣ ಕೋಟೆಯಿರುವ ಊರು 
ಖಲ್ವಾಯಿತ -(?) 


ಖುರ-ಗೊರಸು 
ಖೇಡ-ಎತ್ತರವಾದ ಕೋಟೆಯಿಂದ ಕೂಡಿದ 
ಊರು 


ಗ 
ಗಂಡಮಂಡಲ-ಆನೆಯ ಕಪೋಲ 
ಗಂಡೂಷ-ಬಾಯಿ ಮುಕ್ಕಳಿಸುವುದು 
ಗಭಸ್ತಿಮಾಲಿ-ಸೂರ್ಯ 
ಗರ್ದಭೆ-ಹೆಣ್ಣುಕತ್ತೆ 
ಗರ್ಬ-ಗರ್ವ 
ಗವಾಧಿಪ-ಎತ್ತು 
ಗವಾಶನ-ಬೇಡ 
ಗಷ್ಟರ-ಗುಹೆ 
ಗಟಪು-ಹರಟು 
ಗಾವಸಿಂಗ-ಗ್ರಾಮಸಿಂಹ, ನಾಯಿ 
ಗಾಳು-ಮೋಸ 
ಗಾಳುಗುಂಟಣಿ-ಕೆಟ್ಟ ಜಾರೆ 
ಗುಂಡಿಗೆ-ಕಮಂಡಲ 
ಗುಂಡು-ಸಮೂಹ, ಗುಂಪು 








ಕರ್ಣಾಟಕ ಪಂಚತಂತ್ರಂ 
ಗುಣ್ಣು-ಆಳ 
ಗೊಂಕರಗಟಕೆ-ಒಂದು ಜಾತಿಯ ಹೇಸರಕತ್ತೆ 
ಗೊರವ-ಸನ್ಮಾಸಿ 
ಗೋತ್ರಭಿತ್‌-ಇಂದ್ರ 
ಗೋಮಾಯು-ನರಿ 
ಗೋಲಾಂಗೂಲ-ಕೋತಿ 
ಗೋಷ್ಠಾಗಾರ-ಹಟ್ಟಿ 





ಚಂಚು-ಕೊಕ್ಕು 
ಚತುರುಪಧಾವಿಶುದ್ಧ.ಧರ್ಮ, ಅರ್ಥ, 
ಕಾಮ, ಮೋಕ್ಷಗಳ ದೃಷ್ಟಿಯಿಂದ 
ಶುದ್ಧನಾದವನು 
ಜಾಟುಕಾರ-ಸಲಿಗೆ 


ಚಾಮೀಕರ-ಚಿನ್ನ 

ಚಮೂರ-ಹುಲಿ 

ಚಮೂರು-ಒಂದು ಜಾತಿಯ ಜಿಂಕೆ 
ಚಷಕ-ಬಟ್ಟಲು, ತಟ್ಟೆ 

ಚಿರಂಜೀವಿ-ಕಾಗೆ 

ಚೂಚುಕ-ತುದಿ 

ಚೂಡಾಪೀಡ-ತಲೆಯ ಆಭರಣ 
ಚೌವಟ್ಟ-ಚತುಷ್ಟಥ, ನಾಲ್ಕು ದಾರಿ ಕೂಡುವ 


ಸ್ಥಳ 
ಛ 
ಛಾಗಲ-ಆಡು 
ಛಾಂದಸ-ವೇದಜ್ಞ 
ಜ 


ಜಗುನೆ-ಯಮುನಾನದಿ 
'ಜಯನಶಾಲೆ-ಆಯಧಶಾಲೆ 


ಶಬ್ದಕೋಶ 

ಜರತ್‌-ಮುದಿ 
ಜವ-ವೇಗ, ಯಮ 
ಜಾತಿಬಧಿರ-ಹುಟ್ಟುಕಿವುಡ 
ಜೀಮೂತ-ಮೋಡ 
ಜೀವಂಜೀವ-ಚಕೋರ 
ಜೋಡಾಡು-ವ್ಯಭಿಚಾರಿಸು 
ಜೋಡೆ-ಜಾರೆ 


ತಕ್ಕೂರ್ಮೆ-ಸಹಜ ಪ್ರೀತಿ ? 
ತನ್ನಪ್ಪುದು-ತಾನಾಗುವುದು 
ತಪನ-ಸೂರ್ಯ 
ತಪನಕಾಂತಾಶ್ವಸೂರ್ಯಕಾಂತ ಶಿಲೆ 
ತಮಾಲ-ಹೊಂಗೆ 
ತರಕ್ಷು-ಹುಲಿ 
ತರಳಸ್ಫಾಟಿಕ-ಹೊಳೆಯುವ ಸ್ಫಟಿಕ, 
ಶುದ್ಧಸ್ಟಟಿಕ 
ತರುಶಿಫೆ-ಮರದ ಬೀಳಲು 
ತಚೆಸಂದು-ನಿಶ್ಚಯಿಸಿ 
ತವಿಲ್‌-ನಾಶ 
ತವಿಸು-ವ್ಯಯಿಸು 
ತಾಪಿ-ತಪತೀನದಿ 
ತಾಪಿಂಛ-ತಮಾಲ, ಹೊಂಗೆ 
ತಾಮ್ರಚೂಡ-ಕೋಳಿ 
ತಾರ್ಮುಟ್ಟು-ಅಸ್ತವ್ಯಸ್ತ 
ತಾರ್ಕ್ಯ-ಗರುಡ 
ತಿಣ್ಣ-ತೀಕ್ಷ್ಣ 
ತಿಣ್ಣು-ಆಧಿಕ್ಕ 
ತಿತಿಕ್ಸಾನ್ವಿತ-ಸಹಿಷ್ಣು 
ತಿಲಕ-ಕ್ಷುರಕ, ಫೇನಿಲ; ಸುಂದರ 
ಪುಷ್ಪಗಳನ್ನು ಬಿಡುವ ಒಂದು ಜಾತಿಯ 
ಮರ 


`೩೪೩ 

ತುಡುಗಣಿ-ಕದ್ದು ತಿನ್ನುವುದು 
ತುರುಷ್ಕ-ಸಾಂಬ್ರಾಣಿ ಮರ 
ತುಚೆಸಂದರ್‌-ಶಕ್ತಿಗುಂದಿದವರು 
ತುಚೆಲಲಾಳ್‌-ಪರಾಕ್ರಮಿ 
ತೃಣಗ್ರಾಹಿ-ಹುಲ್ಲು ತಿನ್ನುವವನು 
ತೊಲೆ-ತಕ್ಕಡಿ 
ತ್ರಯೀಮಯ-ವೇದಸ್ವರೂಪ 
ತ್ರಿಸಂಧ್ಯ-ಬೆಳಗ್ಗೆ ಮಧ್ಯಾಹ್ನ ಸಂಜೆ 

ಹೂಬಿಡುವ ಮರ(?) 

ದ 
ದಕ್ಕು-ದಸಿ, ಬಿದಿರಿನ ತುಂಡು 
ದರ್ದುರ-ಕಪ್ಪೆ 
ದಾವ-ಕಾಡುಗಿಚ್ಚು 
ದಿನಾಂತ-ಸಂಜೆ 
ದಿವಸಕೃತ್‌-ಸೂರ್ಯ 
ದಿವಿಜಾಶಾ-ಪೂರ್ವದಿಕ್ಕು 
ದುರ್ಧರ-ಧರಿಸಲು ಅಸಾಧ್ಯವಾದ, 

ಅತಿಶಯವಾದ 
ದುಷ್ಬೂರೇಯ-ತುಂಬಲಾಗದುದು 
ದೂದವಿ-ದೂತಿ 
ದೂಸರು-ಕಾರಣ 
ದೋರ್‌-ತೋಳು, ಬಾಹು 
ದ್ವೀಪಿ-ಹುಲಿ 
ದ್ರೋಣಾಮುಖ-ಜಲಸ್ಥಲಮಾರ್ಗಗಳನ್ನುಳ್ಳ 
ಊರು ; 


ಧ 
ಧರಾಧರ-ಪರ್ವತ 
ಧರಾಧರಧರ-ಕೃಷ್ಣ 
ಧರ್ಮಾಧಿಕರಣ-ನ್ಯಾಯಾಧಿಪತಿ 
ಧವಲಪಕ್ಷ-ಹಂಸ 
ಧೀಷಣ-ಬುದ್ಧಿವಂತ 
ಧ್ವಸ್ತ-ನಾಶಪಡಿಸಿದವನು 
ಧ್ಹಾಂತ-ಕತ್ತಲೆ 
ಧ್ರುವ-ಸ್ಥಿರ, ಶಾಶ್ವತ 


೩೪೪ 


ನಕುಲ-ಮುಂಗುಸಿ 

ನಕ್ರ-ಮೊಸಳೆ 
ನಖರಶಾಲಿ-ಉಗುರುಳ್ಳವನು 
ನಂದ್ಯಾವರ್ತ-ನಂದಿಬಟ್ಟಲು 
ನಮೇರು-ಸುರಹೊನ್ನೆ 
ನಯಶಾಸ್ತ್ರ-ನೀತಿಶಾಸ್ತ್ರ 
ನವಿರ್‌-ಕೂದಲು 
ನಾಗಸಂಘ-ಆನೆಗಳ ಗುಂಪು 
ನಾಗಿ-ಹೆಣ್ಣುಹಾವು 
ನಾಭೇಯ-ನಾಭಿಯಲ್ಲಿ ಹುಟ್ಟಿದವ, ಬ್ರಹ್ಮ 
ನಾವಿದ-ಕ್ಷೌರಿಕ 
ನಿಕಾಯ-ಸಮೂಹ 
ನಿಕುರುಂಬ-ಸಮೂಹ 
ನಿಘೃಷ್ಟ-ಉಜ್ಜಿದ 
ನಿಚುಳ-ತೊರೆಗಣಿಗಿಲೆ ಮರ 
ನಿಚ್ಚ-ನಿತ್ಯ 
ನಿಚ್ಚಟಿಗಲಿ-ಸಹಜಶೂರ 
ನಿಚ್ಚಲವಕ್ಕಿ-ಗೂಬೆ 
ನಿಜಮಹತ್ತರ-ತನ್ನ ಮಂತ್ರಿ 
ನಿತಂಬ-ತಪ್ಪಲು 
ನಿತ್ತರಿಸು-ದಾಟು 
ನಿದಾಘ-ಬೇಸಗೆ 

ನಿಭ-ಸಮಾನ 
ನಿಮಿರ್ಚು-ವ್ಯಾಪಿಸು 
ನಿರಾಕುಳ-ಬಾಧೆಯಿಲ್ಲದ 
ನಿರ್ಫಾತ-ಹೊಡೆತ 
ನಿರ್ಫೋಷ-ದೊಡ್ಡ ಶಬ್ದ 
ನಿರ್ಯದ್‌-ಹರಿಯುವ, ಸುರಿಯುವ 
ನಿರ್ವಾತ-ಗಾಳಿಯಿಂದ ರಕ್ಷಿಸಿದುದು 
ನಿಸ್ತಂಭ-ಕಂಬವಿಲ್ಲದಿರುವಿಕೆ 
ನಿಸ್ರಾವ-ಹೊರಜಿಲ್ಲುವಿಕೆ 
ನಿಳಿಂಪ-ದೇವತೆ 

ನಿಳಿಂಪ ಭೂಪ ಮನೋಜಂ-(?) 


ಕರ್ಣಾಟಕ ಪಂಚತಂತ್ರಂ 
ನೀಪ-ಕದಂಬವೃಕ್ಷ 
ನೀರ್ಮಾನಸ-ನೀರು ಮನುಷ್ಯ 
ನೀವಾರ-ಕಾಡುಬತ್ತ 
ನೆಗಲು”-ಮೊಸಳೆ 





ನೇರಾಣಿ-ಒಂದು ಜಾತಿಯ ಚಿನ್ನ 
ನ್ಯಗ್ಳೂತ-ಕೀಳುಮಾಡಿದ 
ನ್ಯಗ್ರೋಧ-ಆಲ 


ನ್ಯಸ್ತ-ಇಟ್ಟ 


ಪಚ್ಚಡಿಕೆ-ಹೊದಿಕೆ 

ಪಂಚಾನನ-ಸಿಂಹ 

ಪಟಲ-ಪ' 

ಪಡಿಯರ-ಪ್ರತೀಹಾರಿ, ದ್ವಾರಪಾಲಕ 

ಪಡೆವಳ-ಸೇನಾಧಿಪತಿ 

ಪತಂಗ-ಪಕ್ಷಿ 

ಪತತ್ರಿ-ಪಕ್ಷಿ 

ಪತ್ತುವಿಡು-ಬಿಟ್ಟುಹೋಗು, ದೂರವಾಗು 

ಪದವಳೆ-ಹದಮಳೆ 

ಪದಿರಿಕ್ಕು-ವ್ಯಂಗ್ಯವಾಗಿ ಕೂಗು, 
ಶ್ಲೇಷೆಯಿಂದ ಮಾತಾಡು 

ಪಂದೆ-ಹೇಡಿ 

ಪಯನಾವು-ಕರೆಯುವ ಹಸು 

ಪಯೋಷಿಣಿ-ನರ್ಮದಾನದಿ 

ಪರದ-ವ್ಯಾಪಾರಿ 

ಪರಿಕ್ಷಿಪ್ತ-ಸುತ್ತುವರಿದ, ಬಳಸಿದ 

ಪರಿಗ್ರಹ-ಪರಿವಾರ 

ಪರಿಚ್ಛೇದ-ಕತ್ತರಿಸುವುದು 

ಪರಿಧಾನ-ಉತ್ತರೀಯ 

ಪರಿಯಷ್ಟಿ-ಶುಶ್ರೂಷೆ 





ಶಬ್ದಕೋಶ 
ಪಸಾಯಿತ-ಪ್ರಸಾದಿತ, ಆಪ್ತ 
ಪಟಕ್ಕಿ-ಹಾಸಿಗೆ 
ಪಾಟಲ-ಕೆಂಪುಬಣ್ಣ 
ಪಾಟಲಿ-ಪಾದರಿ 
ಪಾಟಲಿತ-ಕೆಂಪಾದ 
ಪಾಣ್ಣ-ವ್ಯಭಿಚಾರಿ 
ಪಾದಜ-ಶೂದ್ರ 
ಪಾನಭೂರಂಗ-ಪಾನಭೂಮಿ 
ಪಾಲಾಶ-ಮುತ್ತುಗ 
ಪಾಸ-ಪಾಶ, ಹಗ್ಗ 
ಪಾಳಿ-ಕ್ರಮ 

ಪಠರೀ-ಮಡಕೆ 
ಪಿಶಿತ-ಮಾಂಸ 
ಪಿಶುಣ-ಚಾಡಿ, ಚಾಡಿಕೋರ 
ಪುಡಿಕೆ-ಪೆಟ್ಟಿಗೆ 
ಪುಂಡರೀಕ-ಹುಲಿ, ಬೆಳ್ಳಾವರೆ 
ಪುದುವಿನೊಳ್‌-ಜೊತೆಯಾಗಿ 
ಪುನ್ನಾಗ-ಸುರಹೊನ್ನೆ 
ಪುಂಶ್ಚಲಿ-ಗಂಡುಬೀರಿ 
ಪುಂಸ್ಕೇಸರಿ-ನರಸಿಂಹ 
ಪುರಂದರ-ಇಂದ್ರ 
ಪುಷ್ಕರ-ಜಾರ 
ಪುಳಿಂದ-ಬೇಡ 
ಪುಟುವಗೆ-ಕೆಟ್ಟ ಯೋಚನೆ 
ಪೃಥು-ದೊಡ್ಡ 
ಪೆಪ್ಪಳಿಸು-ಹೆದರು 
ಪೆಜಗು-ಹಿಂಭಾಗ 
ಪೆಜದೆಗೆ-ಹಿಮೈೆಟ್ಟು 
ಪೆಳಲು-ಹೆದರು 
ಪೇಳಿಗೆ-ಪೆಟ್ಟಿಗೆ, ಬುಟ್ಟಿ 
ಪೊಡರ್ಪು-ಕಾಂತಿ 
ಪೊರಸು-ಕಾಡು ಪಾರಿವಾಳ 
ಪೊಅಮಡು-ಹೊರ ಹೊರಡು 
ಪೊಲಂಬು-ದಾರಿ 
ಪೊಲ್ಲಗೆಯ್‌-ಕೆಡುಕುಮಾಡು 


೩೪೫. 
ಪೊಲ್ಲಮೆ-ನೀಚತನ, ಹೊಲಸು, ಕೇಡು 
ಪೊಸಂಬ-ಹೊಸಬ. 
ಪೋರಿ-ಹೋರಿ 
ಪೋರ್ಕುಳಿ-ಹೋರಾಟ 


ಪ್ರಕೃಷ್ಣ-ಅತಿಶಯ 


ಬಧಿರಿತ-ಕಿವುಡಾದ 

ಬಡವು-ದುರ್ಬಲ 

ಬಂಧೂಕ-ಬಂದುಗೆ, ಕೆಂಪು ಹೂ ಬಿಡುವ 
ಒಂದು ಜಾತಿಯ ಮರ 

ಬಲವೈರಿ-ಇಂದ್ರ 

ಬಲಿಪುಷ್ಟ-ಕಾಗೆ 

ಬಲಿಭುಕ್‌-ಕಾಗೆ 

ಬಹುದ್ದಿಷ-ಅನೇಕ ಶತ್ರುಗಳುಳ್ಳವನು 

ಬಳಾರಿ-ಮಹಾಕಾಳಿ 

ಬಳ್ಳು-ನರಿ 

ಬಟೆಯಟ್ಟು-ಕರೆಕಳುಹಿಸು 

ಬಾಣಸ-ಅಡುಗೆ 

ಬಾಯ್ಕೇಳಿಸು-ವಶಪಡಿಸು, ಜಯಿಸು 

ಬಾರ್ತೆ-ಪ್ರಯೋಜನ, ಲಾಭ 

ಬಾತೆ-ಸರದಿ 

ಬಾಲಕಿ-ಪ್ರಯೋಜನ, ಲಾಭ 

ಬಿಕ್ಕ-ಭಕ್ಷೆ 

ಬಿಣ್ಣು-ಭಾರ 

ಬಿನ್ನಣಿಗ-ವಿಜ್ಞಾನಿ, ಕುಶಲಿ 

ಬಿಲ್ಲ ಬಿನ್ನಣಿ-ಧನುರ್ವಿಜ್ಞಾನಿ 

ಬಿಲ್ಲುಂಬೆಐಗು-ಆಶ್ಚರ್ಯ 


೩೪೬ 
ಬಿಟ್ಟು-ಬೀಜ 
ಬೀಯ-ವ್ಯಯ 
ಬೀಸರ-ನಾಶ 
ಬುಭುಕ್ಷಿತ-ಹಸಿದವನು 
ಬೂತ-ಭೂತ 
ಬೆಲ್ಲವಾತು-ಬೆಲ್ಲದಂಥ ಮಾತು 
ಬೆಲ್ಲವೊತ್ತ-ಮುಖಸ್ತುತಿ ಮಾಡಿ ಕಾರ್ಯ 
ಸಾಧಿಸುವವನು 
ಬೆಸನ-ಕಾರ್ಯ 
ಬೆಳ್ಳ-ದಡ್ಡ 
ಬೆಳ್ಳಾಳ್‌-ದಡ್ಡ, ಹೇಡಿ 
ಬೊಜಗ-ವಿಟ 
ಬ್ರಹಸ್ಟಂ-ಬ್ರಾಹ್ಮಣನಿಗೆ ಸೇರಿದ ವಸ್ತು 
ಭ 
ಭಗಣ-ನಕ್ಷತ್ರ 
ಭಣಿತೆ-ಹೇಳಿಕೆ 
ಭಲ್ಲೂಕ-ಕರಡಿ 
ಭಿದು-ಕುಂಭಸ್ಥಳ 
ಭೀರು-ಹೆದರುವವನು 
ಭೇಕ-ಕಪ್ಪೆ 
ಭೈಕ್ಷ-ಭಿಕ್ಷೆ 
ಭ್ರಾಜಿಷ್ಟು-ಪ್ರಕಾಪಮಾನ 
ಮ 
ಮಕ್ಷಿಕಾ-ಸೊಳ್ಳೆ, ನೊಣ 
ಮಖ-ಯಜ್ಞ 
ಮಟ್ಟವಿರು-ಸುಮನಿರು 
ಮಡಂಬ-ಗಡಿನಾಡು 
ಮತ್ಕುಣ-ತಿಗಣೆ 
ಮನೆವಾಅದಮ್ಮಗ್ವಹಸ್ಥಧರ್ಮ 
ಮನೆಸನಿಗೊಂಡಿರು-ಮನೆಯನ್ನು ಶನಿಯಂತೆ 
ಬಿಟ್ಟುಹೋಗದಿರು 
ಮಂತಣ-ಮಂತ್ರಾಲೋಚನೆ 
ಮಂದುರ-ಕುದುರೆಯ ಲಾಯ 
ಮರದುಳುಗಲ್‌-ಮರದ ತೋಪು 
ಮರುತ-ದೇವತೆ 


ಕರ್ಣಾಟಕ ಪಂಚತಂತ್ರಂ 
ಮಖುಗುತ್ತ-ಮರುಕಳಿಸಿದ ರೋಗ 
ಮಸ್ತಿಷ್ಯ-ಮೆದುಳು 
ಮಹಾಹಿ-ದೊಡ್ಡಹಾವು 
ಮಹಿಭ್ರತ್‌-ರಾಜ 
ಮಹೀದ್ರ-ಬೆಟ್ಟ 
ಮಣ್ಗೆಸು-ಅಡಗಿಸು, ಕುಗ್ಗಿಸು 
ಮಾತುಲಂಗ-ಮಾದಳ 
ಮಾತ್ರಾಭಾಂಡ-ಹಣದ ಪೆಟ್ಟಿಗೆ 
ಮಾದ್ಯತ್‌-ಮದಿಸಿದ, ಸೊಕ್ಕಿದ 
ಮಾಧ್ವೀಕ-ವಧುವಿಗೆ ಸಂಬಂಧಿಸಿದ 
ಮಾಯಿ-ಮೋಸಿಗ 
ಮಾರ್ಕೊಳ್ಳು-ಎದುರಿಸು 
ಮಾರ್ಬಟ್ಟಿ-ಬೇರೆ ದಾರಿ 
ಮಾಲಾಮಂತ್ರ-ದುರ್ಮಂತ್ರ 
ಮುಚುಕುಂದ-ನಿತ್ಯಮಲ್ಲಿಗೆ 
ಮುಣಿವು-ಸಂಕೋಚ 
ಮುಸು-ಕಪ್ಪಮುಖದ ಕಪಿ 
ಮೃಗಧೂರ್ತ-ಪ್ರಾಣಿಗಳಲ್ಲಿ ದುಷ್ಟ, ದವನಕ 

ಎಂಬ ನರಿ 

ಮೃಗಯಾ-ಬೇಟೆ 
ಮೆಳ್ಳಡು-ಹೆದರು 
ಮೇಕು-ಸ್ಪರ್ಧೆ 
ಮೇಚಕ-ಷಚ್ಚಿ 
ಮೊಟ್‌್‌-ಕ್ರಮ, ಸಂಬಂಧ 
ಮೌರ್ವೀ-ಬಿಲ್ಲಿನ ಹಗ್ಗ 

ಯ 
ಯಕ್ಷೇಶ್ವರ-ಕುಬೇರ 
ಯದ್ಭವಿಷ್ಯ-ಬಂದದ್ದು ಬರಲಿ ಎಂಬವನು 
ಯಪ್ಪಿ-ದೊಣ್ಣೆ 
ಯಾದಶ್ಚರ-ಜಲಚರ 
ಯಾನಪಾತ್ರ-ನೌಕೆ 
ಯೂಥ-ಸಮೂಹ 

ರ 


ರಥಾಂಗ-ಚಕ್ರವಾಕಪಕ್ಷಿ 
ರಂಭೆ-ಬಾಳೆ 





ಶಬ್ದಕೋಶ 

ರಯ್ಯ-ರಮ್ಯ 
ರವಿಸುತಾ-ಯಮುನಾನದಿ 
ರಾಗರಸ-ಕಾಮ 
ರಾಜಜಂಬೂ-ಅರನೇರಿಳೆ 
ರಾತ್ರಿಂಚರ-ಗೂಬೆ 
ರಾಸಭೀ-ಹೆಣ್ಣುಕತ್ತೆ 
ರುಟ್‌-ರೋಗ 
ರುರು-ಬಿಳಿಯ ಪಟ್ಟೆಗಳುಳ್ಳ ಸಾರಂಗ 
ರುಸಿವಳ್ಳಿ-ಯಷಿಗಳ ಹಳ್ಳಿ 
ಅಕೋಡಾಡು-ಹಿಂಸಿಸು 


ಲ 
ಲಕುಟ-ದೊಣ್ಣೆ 
ಲುಬ್ಧುಜಿಪುಣ 
ಲೋಹಿತ-ರಕ್ತ 
ಲೌಲ್ಯ-ದುರಾಶೆ 

ವ 
ವಕುಳ-ಬಕುಳ 


ವಟವಿಟಪಿ-ಆಲದ ಮರ 
ವಜ್ರಾಯತ-ವಜ್ರದ ಹಾಗಿರುವ 
ವಹಿತ್ರ-ಹಡಗು, ದೋಣಿ, ತೆಪ್ಪ 
ವಾಃಕಣಿಕಾ-ನೀರಿನ ಹನಿ 
ವಾನರೀ-ಹೆಣ್ಣುಕೋತಿ 
ವಾನೇಚರ-ಬೇಡ 
ವಾರ-ಸಮೂಹ 
ವಾಸಯಷ್ಟಿ-ಹಕ್ಕಿಗಳು ಕುಳಿತುಕೊಳ್ಳುವ 
ಕೋಲು 
ವಿಕರಾಳ-ಅತಿ ಭಯಂಕರ 
ವಿಕಳ-ಶೂನ್ಯ 
ವಿಗ್ರಹ-ಯುದ್ಧ 
ವಿಜಿಗೀಷು-ಜಯಾಪೇಕ್ಷಿ 
ವಿತಾನ-ಮೇಲ್ಕಟ್ಟು 
ವಿತ್ರಸ್ತ-ನಾಶಮಾಡಿದ 
ವಿದಳಿತ-ಅರಳಿದ 
ವಿದ್ರಾವಣ-ಸೀಳಿದವನು, ನಾಶಮಾಡಿದವನು 


೩೪೭ ' 
ವಿಧ್ವಸ್ತ-ನಾಶಪಡಿಸಿದ 
ವಿನಿರ್ಜಿತ-ಗೆದ್ದ 
ವಿಪಶ್ಚಿತ್‌-ವಿದ್ವಾಂಸ 
ವಿಷಾಣ-ಕೊಂಬು 
ವಿಸಟಂಬರಿ-ಅಲೆದಾಡು 
ವಿಹಾಯಸರಿದಂಬು-ಆಕಾಶಗಂಗೆಯ ನೀರು 
ವೀರುಧ-ಪೊದರು 
ವೃಕ-ತೋಳ 
ವೃಂದಾರಕ-ಸಮೂಹ 
ವೇಹಾರ-ವ್ಯವಹಾರ 
ವ್ಯವಹಿತ-ತಡೆದ 
ವ್ಯಾಕೀರ್ಣ-ತುಂಬಿರುವುದು 

ಶ 
ಶಕುನಿ-ಪಕ್ಷಿ 
ಶಕ್ತಿಧರ-ಸ್ಕಂದ, ಕುಮಾರಸ್ವಾಮಿ 
ಶತದೃತಿ-ಬ್ರಹ್ಮ 
ಶತಪತ್ರ-ತಾವರೆ 
ಶಫರ-ಮೀನು 
ಶಬ-ಶವ 
ಶಮಿ-ಬನ್ನಿ 
ಶಂಬಾಯುಧ-ಇಂದ್ರ 
ಶರಾಸನ-ಬಿಲ್ಲು 
ಶರ್ಕರಾ-ಮುಳ್ಳು 
ಶಲ್ಯ-ಮೂಳೆ 
ಶಲ್ಯಕ-ಮುಳ್ಳುಹಂದಿ 
ಶಶ-ಮೊಲ 
ಶಾಕ್ವರ-ಗೂಳಿ 
ಶಾರದನೀರದ-ಶರತ್ಕಾಲದ ಮೋಡ 
ಶಾರ್ದೂಲ-ಹುಲಿ 
ಶಿಂಶುಮಾರ-ಮೊಸಳೆ 
ಶುಂಡಾಲ-ಆನೆ. 
ಶೌಚ-ಸದಾಚಾರ 
ಶ್ಲಾಪದ-ಪ್ರಾಣಿ 
ಶ್ಯೇನ-ಗಿಡುಗ 


೩೪೮ 


ಷಟ್ಟರಣ-ತುಂಬಿ 
ಷಂಡ-ಸಮೂಹ 
ಷಾಡ್ಗುಣ್ಯ-ಸಂಧಿ ವಿಗ್ರಹ ಯಾನ ಆಸನ 
ಸಂಶ್ರಯ ದ್ವೈಧೀಭಾವ ಎಂಬ ಆರು 
ಗುಣಗಳು 
ಸ 
ಸಂಕ್ರಂದನ-ಇಂದ್ರ 
ಸಂಗತಿ-ಸಹವಾಸ 
ಸಜ್ಜುಕ-ಎಳೆಯ, ಹೊಸ 
ಸಟಾಜಾಳ-ಕೇಸರಗಳ ಸಮೂಹ 
ಸತ್ವ-ಹಿಟ್ಟು, ಶಕ್ತಿ, ಸತ್ವಗುಣ 
ಸತ್ತುಗ-ಹುರಿಹಿಟ್ಟು 
ಸದ್ದಹ-ಒಳ್ಳೆಯ ಗ್ರಹ, ಶುಭಗ್ರಹ 
ಸದಾಗ್ರಹ-ಒಳ್ಳೆಯ ವಿಷಯದಲ್ಲಿ ಹಟ 
ಸಂತಮಿರು-ಸಮಾಧಾನದಿಂದಿರು 
ಸಂತಂಬರು-ಸುಖವಾಗಿ ಬರು 
ಸನ್ಯಂಗ-ಕದ್ದ ವಸ್ತು (?) 


ಸಮಂತು-ಪೂರ್ಣವಾಗಿ 
ಸಮಯಬಾಹ್ಯ-ಜಾತಿಯ ಹೊರಗು 
ಸಂಯುಗ-ಯುದ್ಧ 
ಸಂವರಣೆ-ಅಡಗುವಿಕೆ 

ಸವಣ-ಜೈನ ಸಂನ್ಯಾಸಿ 
ಸಾಮಜ-ಆನೆ 
ಸಾಮಜಘಟೆ-ಆನೆಗಳ ಹಿಂಡು 
ಸಾರಭಾಂಡ-ವಸ್ತು ಸಮೂಹ 
ಸಾರಮೇಯ-ವಾಯಿ 





ಕರ್ಣಾಟಕ ಪಂಚತಂತ್ರಂ 
ಸಿತ-ಸಕ್ಕರೆ, ಬಿಳಿಯ 
ಸಿತಗತನ-ವ್ಯಭಿಚಾರ 
ಸಿತಗಳ್‌-ವ್ಯಭಿಜಾರಿಣಿ 
ಸಿದ್ದಿಗೆ-ಚರ್ಮದ ಚೀಲ 
ಸಿಂಧುರಘಟೆ-ಆನೆಗಳ ಹಿಂಡು 
ಸಿಂಧುವಾರ-ಸಣ್ಣಜಾತಿಯ ಒಂದು 
ಮರ (9) 

ೀರಪಾಣಿ-ಬಲರಾಮ 
ಸೀಜುಂಬುಳಾಡು-ಸೀರುವಂತೆ ಚೆಲ್ಲು 
ಸುಗಂಡ-ಬಹಳ ಬಲಿಷ್ಠ 

'ಪ್ರಲಾಪ-ಕನವರಿಕೆ 


ವ 





ಸುರಾಜೀವರಜಃ -(?) 


ಸೂಳುಗಾಳೆ-ಕಾಲವನ್ನು ಸೂಚಿಸುವ ಕಹಳೆ 
ಸೃಗಾಲ-ನರಿ 
ಸೈತು-ಸಮಾಧಾನ 
ಸೋವತ-ಆಹಾರ 
ಸ್ವರು-ಸಿಡಿಲು, ಬಾಣ 
ಸ್ಥಾರ-ಘನ 
ಸ್ಥಿತಿಸಾರ-ಸ್ಥಿರಬುದ್ಧಿಯವನು 
ಸ್ರುಕ್‌-ಹವಿಸ್ಸನ್ನು ಅರ್ಪಿಸುವ ಸೌಟು 
ಸ್ಟೇರ-ಮುಗುಳ್ನಗೆ. 

ಹ 
ಹಮ್ಮದ-ಮೂರ್ಚೈ 
ಹರಿ-ಸಿಂಹ, ಕಪ್ಪೆ, ವಿಷ್ಣು 
ಹಲ್ಲಣ-ಜೀನು 
ಹ್ರದ-ಮಡು 


ಅನುಬಂಧ 


ನರಿಯ ಕಥೆ 


ಅಡಎ”[ಯೊಳ್‌] ಒಂದುನರಿಯಾಹಾರಂಬಡೆಯದೆ ಬರಬರುತ್ತೆ ಒಂದು ಸತ್ತ ಎತ್ತಂ 
ಕಂಡು ಸಡಗರಿಸಿ ಅದರ ಪೃಷ್ಠನಾಳದಿನೊಡಲೊಳಪೊಕ್ಕು ತಿನುತಿರ್ಪನ್ನೆವರಂ ನಿರ್ದವಮಪ್ಪುದೇ 
ಕಾರಣಮಾಗಿ ಕಡುವಿಸಿಲಿಂಗೆ ತಟ್ಟಾರಿದ ಚರ್ಮದಿಂ ಪೃಷ್ಠದ್ಧಾರಂ ಮುಚ್ಚಲಾ ಜಂಬುಕಂ ತನಗೆಲ್ಲಿಯುಂ 
ಪೋಗಲಿಂಬಲ್ಲದೆ ಚಿಂತಾಕ್ರಾಂತನಾಗಿರಲನಿತರ್ಕೆ ಆವೂರ ಅಂತ್ಯಜರ್‌ ಸಾರಮೇಯಂಗಳಿನೆಯ್ತಂದು 
ಸತ್ತಿರ್ದಡ್ವಾಹನಂ ಕಂಡದಅ ಪೊಡೆಯಂ ಡಾಣೆಯಿಂ ಪೊಯ್ಕಲ್ಕೆ ಯಾಕ್ರೋಷ್ಟು 
ನಿರ್ವೇದಂಗೊಂಡೊಂದುಪಾಯಮಂ ಕಂಡು, ಎಲವೊ ಮ್ಲೇಚ್ಛರುಗಳಿರಾ ! ಬ್ರಾಹ್ಮಣೋತ್ತಮನಪ್ಪ 
ನಾವೊಂದು ಪಾಪನಿವಾರಣಾರ್ಥವಾಗಿ ಗೋವಿನ ಜಠರಮಂ ಪೊಕ್ಕಿರ್ದೆವು. ನೀವೀ ಪಶುವಿನ 
ಪೃಷ್ಟಕುಷ್ಣೋದಕಮಂ ತಂದೆರೆದು ದೂರಂ ಪೋಗಿಮೆನಲಾ ಶ್ವಪಚಕರ್‌ ಬೆದರಿಯಾ ಗೋವಿನ 
ಪೃಷ್ಠಭಾಗಕ್ಕೆ ಕಾಯ್ದನೀರಂ ತಂದೆಆ್‌ದು, ಎಲೈ ಸ್ವಾಮೀ, ನಿವತ್ತಂ ಪೋ”[ಗಿಮೆ]ನಲಾ ಸೃಗಾಲಂ, 
ಎಲೆ ಆಂತ್ಯಜರುಗಳಿರಾ, ನಾವು ಪೊಸಲಾಂಛನಧಾರಿಗಳಪ್ಪುದರಿಂ ನಿಮ್ಮೊಡನಿರ್ಹ ಜಾಯಿಲಂಗಳ್‌ 
ಕಂಡು ತಗುಳ್ದು ಬಂದೆಮ್ಮಂ ಕಡಿದುವಾದೊಡಾಂದೋಷಂ ನಿಮಗಪುದಾಗಿಯಾ ಕುಕ್ಕುರಂಗಳಂ 
ಕಟ್ಟಿರ್ದ ಪಾಸಿನ ನೇಣಂ ನಿಮ್ಮ ಕರ್ಣದ್ದಾರೆದೊಳ್‌ ಬಂಧಿಸಿಕೊಳ್ಳಿಮೆನಲಾ ಕುನ್ನಿಗಳಂ ತಮ್ಮ 
ಶ್ರೋತ್ರನಾಳದೊಳ್‌ ತೊಡರ್ಚಿಕೊಂಬುದುಂ, ಬಳ್ಳು ಎತ್ತಿನುದರದಿಂ ಪೊಅಮಟ್ಟು ಓಡುವುದುಂ, 
ಶ್ಚಾನಂಗಳ್‌ ಕಂಡು ತೂನುತ್ತಿರಲಾ ಚಂಡಾಲರ್‌ ತಮ್ಮ ಕಿವಿಗಳ್‌ ಪಟೆಗುಮೆಂದು ಹಿಂದಕ್ಕೆ 
ತೆಗೆವುದೆ ಪೊತ್ತಾಗಲ್‌ ಬಳ್ಳುವತ್ತಂ ಪೋಗಿ ಗುಡ್ಡಮಂ ಪೊಕ್ಕುದು. 

ಅಡವಿಯಲ್ಲಿ ಒಂದು ನರಿ ಆಹಾರವನ್ನು ಪಡೆಯದೆ ಅಡ್ಡಾಡುತ್ತಿರಲು ಒಂದು 
ಸತ್ತ ಎತ್ತನ್ನು ಕಂಡು ಸಡಗರಿಸಿ ಅದರ ಪೃಷ್ಠನಾಳದ ಮೂಲಕ ಒಳಹೊಕ್ಕು 
ತಿನ್ನತೊಡಗಿತು. ಬೇಸಗೆಯ ಕಡುಬಿಸಿಲಿಗೆ ಆ ಎತ್ತಿನ ಚರ್ಮ ನಿರ್ದ್ರವವಾಗಲು 
ಒಣಗಿದ ಚರ್ಮದಿಂದ ಅದರ ಪೃಷ್ಠದ್ವಾರವು ಮುಚ್ಚಿಹೋಯಿತು. ಆ ಜಂಬುಕವು 
ತನಗೆ ಎಲ್ಲಿಯೂ ಹೊಗಲು ದಾರಿಕಾಣದೆ ಚಿಂತಾಕ್ರಾಂತನಾಗಿರಲು ಅಷ್ಟರಲ್ಲಿ ಆ 
ಊರಿನ ಅಂತ್ಯಜರು ನಾಯಿಗಳೊಡನೆ ಅಲ್ಲಿಗೆ ಬಂದರು. ಆ ಸತ್ತ ಎತ್ತನ್ನು ಕಂಡು 
ಅದರ ಉಬ್ಬಿದ ಹೊಟ್ಟೆಗೆ ತಮ್ಮ ದೊಣ್ಣೆಯಿದ ಬಡಿದರು. ಒಳಗಿದ್ದ ನರಿಯು 
ನಿವೇದಗೊಂಡು ಒಂದು ಉಪಾಯವನ್ನು ಮಾಡಿತು. “ಎಲವೋ ಮ್ಲೇಚ್ಛರುಗಳಿರಾ ! 
ಬ್ರಾಹ್ಮಣೋತ್ತಮನಾದ ನಾವು ಒಂದು ಶಾಪನಿವಾರಣಾರ್ಥವಾಗಿ ಈ ಗೋವಿನ 
ಜಠರವನ್ನು ಹೊಕ್ಕಿರುವೆವು. ನೀವು ಈ ಪಶುವಿನ ಪೃಷ್ಠಕ್ಕೆ ಉಷ್ಣೋದಕವನ್ನು ತಂದು 
ಎರೆದು ದೂರ ತೊಲಗಿರಿ'' ಎಂದಿತು. ಆ ಶ್ವಪಚಕರು ಹೆದರಿ ಆ ಗೋವಿನ 
ಪೃಷ್ಠಭಾಗಕ್ಕೆ ಕಾದ ನೀರನ್ನು ತಂದೆರೆದು, “ಎಲೆ ಸ್ವಾಮೀ, ನೀವು ಅತ್ತ ಹೋಗಿರಿ” 


೧. ಯಲ್ಲಿ (ಕ.ಕಾ.) 
೨. ಗೆ (ಕ.ಕಾ) 





೩೫೦ ಕರ್ಣಾಟಕ ಪಂಚತಂತ್ರಂ 


ಎಂದರು. ಆ ಸೃಗಾಲವು, “ಎಲೆ ಅಂತ್ಯಜರುಗಳಿರಾ ! ನಾವು ಹೊಸಲಾಂಛನಧಾರಿ 
ಗಳಾಗಿರುವುದರಿಂದ ನಿಮ್ಮೊಡನೆ ಇರುವ ನಾಯಿಗಳು ನಮನ್ನು ಕಂಡು ಓಡಿಸಿಕೊಂಡು 
ಬಂದು ಕಚ್ಚಿದರೆ ಆ ದೋಷ ನಿಮಗೆ ; ಆ ನಾಯಿಗಳನ್ನು ಕಟ್ಟಿದ ಹಗ್ಗವನ್ನು ನಿಮ್ಮ 
ಕರ್ಣದ್ವಾರದಲ್ಲಿ ಬಂಧಿಸಿಕೊಳ್ಳಿ೦” ಎಂದಿತು. ಅವರೆಲ್ಲ ಹಾಗೆಯೇ ಮಾಡಲು, ಆ 
ಬಳ್ಳು ಎತ್ತಿನ ಉದರದಿಂದ ಹೊರ ಹೊರಟು ಓಡಲು, ಶ್ವಾನಗಳು ನರಿಯನ್ನು ಕಂಡು 
ಹಗ್ಗವನ್ನು ಎಳೆದಾಡಲು, ಚಂಡಾಲರು ತಮ್ಮ ಕಿವಿಗಳು ಹರಿಯುವುವು ಎಂದು ಹಿಂದೆ 
ತೆಗೆಯುವುದೇ ಹೊತ್ತಾಗಲು ನರಿಯು ಅತ್ತ ಓಡಿ ಗುಡ್ಡವನ್ನು ಸೇರಿತು.* 


* ಈ ಕಥೆ ಒಂದು ಪ್ರತಿಯಲ್ಲಿ ಮಾತ್ರವಿದೆಯೆಂದೂ, ಅದೂ ಪ್ರಕ್ಷಿಪ್ರವಿರಬಹುದೆಂದೂ 
(ಖ,ಗು) ಪ್ರತಿಗಳಲ್ಲಿಲ್ಲದುದರಿಂದಲೂ, ಈ ವಾಕ್ಕಸರಣಿಯ ರೀತಿಯಿಂದಲೂ ಇದರ ಸಂಪಾದಕರು 
ಸೂಚಿಸಿದ್ದಾರೆ. ಶ್ರೀ ಎನ್‌. ಅನಂತರಂಗಾಚಾರ್‌ ಸಂಪಾದಿಸಿದ ಗ್ರಂಥದಲ್ಲಿ ಬೇರೊಂದು ಕಥೆಯನ್ನು 


ಕೊಟ್ಟಿದ್ದಾರೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 
ಮರುಮುದ್ರಣಗೊಳ್ಳುತ್ತಿರುವ ಮತ್ತು ಹೊಸದಾಗಿ 
ಮುದ್ರಿತವಾಗುತ್ತಿರುವ' "ವಿವಿಧ ಪ್ರಕಾರಗಳ ಪುಸ್ತಕಗಳನ್ನು 
ಸಹೃದಯರು ಮೆಚ್ಚಿ ಸ್ವೀಕರಿಸಲು ಯೋಗ್ಯವಾಗುವಂತೆ 
ಆಕರ್ಷಕ ವಿನ್ಯಾಸಗಳಲ್ಲಿ ಸಿದ್ಧಪಡಿಸಿದ ಮೇಲೆ ಅವುಗಳ 
ಮಾರಾಟದ ಪ್ರಮಾಣ ಹೆಚ್ಚುತ್ತಿರುವುದನ್ನು ಕಂಡು ನನಗೆ 


ಸಂತೋಷವಾಗಿದೆ. ಓದುಗರು ಬಯಸುವ ಪುಸ್ತಕಗಳನ್ನು 


ಅವರ ಕೈಗೆ ತಲಪುವಂತೆ ಮಾಡುವುದೇ 
ಪುಸ್ತಕೋದ್ಯಮದ ಪ್ರಾಥಮಿಕ ಆಶಯ. 

ಈ ಉದ್ಯಮವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ, 
ಕಾಲಕಾಲಕ್ಕೆ ಬದಲಾಗುತ್ತಿರುವ ಓದುಗರ ಅಭಿರುಚಿಗೆ 
ಸ್ಪಂದಿಸುತ್ತ. ಆ ಕ್ಷೇತ್ರದಲ್ಲಿ ಬಹುವೇಗವಾಗಿ ಸಾಗುತ್ತಿರುವ 
ಪ್ರಕಾಶಕರ. ನಡುವೆ ಕನ್ನಡ ಸರಸ್ವತಿಯ ಆರಾಧನೆ 
ಮಾಡುತ್ತಿದ್ದೇವೆಂದು ಭಾವಿಸುವುದರ ಜೊತೆಗೆ 
ಹೊಸಕಾಲದ ಅಗತ್ಯಕ್ಕೆ ಅನುಗುಣವಾಗಿ ಬದಲಾಗುವುದೇ 
ಜೀವಂತಿಕೆಯ ಲಕ್ಷಣ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು 
ಪರಿಗಣಿಸಿದೆ. 


ಪುಂಡಲೀಕ ಹಾಲಂಬಿ 
ಅಧ್ಯಕ್ಷರು. ಕನ್ನಡ ಸಾಹಿತ್ತ ಪರಿಷ 


oS 





ಬೆಲೆ: ರೂ. ೧೮೦/- 


